UNIVERSAL 
LIBRARY 
Ne 


OU 20221 


AdVddl | 
IVSHAINN 


KARNATAKA-KAVI-CHARITE 
ಕರ್ಕಾಟಕ ಕವಿಚರಿತೆ 


VOLUME I 


(To the end of the 14th Century) 


ಪ್ರಥಮ ಸಂಪುಟ 


(14 ನೆಯ ಶತಮಾನದ ಕೊನೆಯವರೆಗೆ) 


BY 
Praktana Vimarsa Vichakshana, Rao Bahadur 
R. Narasimhacharya, M.A. MR.A.S. 
Honorary Correspondent of the Government of 1716 
Archaeological Department 
Late Director of Archaedogucal Researches 411 ALysore 
Author of 
Karnoataka- Kava Charste, Volumes 11 and 111, Nitimanyar 


Parts 1 and 11, Sasana Padya Alantari, Nagegadalu, ಲಾ. 


Revised Edition 
ತಿದ್ದಿದ ಮಂದ್ರಣ 
೦ಎ 
ರೆ 


Bangalore : 
PRINTED AT 71111: BANGALORE PRESS 
1924 


Copyright Registered. [ Price Rs. 4 


ಹೆಸರು 
ಅಂಬಿಗರ ಚೌಡಯ್ಯ 
ಅಗ್ಗಳ 
* ಅಚರಾಜ 
ಅಜಗಣ 
£3 
ಅತಿರಸಿಕ ಕರ್ನಾಭರಣ 
ಬುಧವರ 
ಅಭಿನವಚಂದ್ರ 
ಅಭಿನವಪಂಪ 
ಅಭಿನವಮಂಗರಾಜ 
ಅಭಿನವಶ್ರು ತಮುನಿ 
ಅಮುಗಿದೇವಯ್ಯ, 
ಅಮೃತನಂದಿ 
ಅರಿವಿನ ಮಾರಿತಂದೆ 
ಆರ್ಕದಾ ಸ 
Ww 
ಅವಸರದ ಕೇರಣ್ಣ 
ಅಷ್ಟಭಾಷಾ ಕವೀಶ್ವರ 
ಶಿವದಾಸ 
ಅಸಗ 
ಆಂಡಯ್ಕ 
೪ 
ಆಚಣ್ಣ 
ಆದಯ್ಯ 


ಸರಿ 


CONTENTS. 


|, J 


ಪಯಪಸೂಟಚಿಕೆ, 


Alphabetical List of Poets. 


ಈ ಸಂಪುಟದಲ್ಲಿ ಹೇಳಿರುವ ಕರ್ಣಾಟಕ ಕನಿಗಳ ವರ್ಣಾನು 


ಕ್ರಮವಾದ ಹೆಸರುಗಳು. 


* ಈ ಗುರುತಿರುವ ಕವಿಗಳು ಶಾಸನಗಳನ್ನು ಬರೆದಿದ್ದಾರೆ. 


ಕಾಲ 
1160 
1189 
1104 
1100 


. 1165 
. 1400 


1100 
1398 


. 186 

. 1160 
.. 1800 
. 1160 
. 180) 


| 160 


° 1165 


94) 


.. 128 


. 1197 


1150 

















ಪುಟ | ಹೆಸರು 
191 ಆದಿಪಂಪ 
284 | ಆಯತವರ್ಮ 
116 | ಆಯ್ದತ್ಕಿಯ ಮಾರಯ್ಯ 
108 ಆರ್ಯಸೇನ 

ಇತರ ವಚನಕಾರರು 

270 | * ಈಶ್ಮರಾರ, 
444 | ಉದಯ 
100 ಉದಯಾದಿತ್ಕ 
488 | ಉದ್ಭಟ 
429 | ಉರಿಲಿಂಗದೇವ 
194 | ಉರಿಲಿಂಗ ಪೆದ್ದಿ 
408 ಏಕೋರಾಮಿ ತಂದೆ 
206 | ನಿಚಮ 
400 ಏಲೇಶ್ವರದ ಕತಯ, 
YOK | ಕಂತಿ 

ಕನಕಚಂದೈ 
959 | * ಕಪ್ಪಣಭಟ, 

39 | ಕಮಲಭವ . 
366 * ಕಮಳಾದಿತ್ಯ 
299 ಕರ್ಣಪಾರ್ಕ 
203 | ೫೬ ಕರ್ಸರಸ 


ಸು. 


ಸು. 


[ಈ 


ಸು. 


ಸರಿ; 


ಕಾಲ 


941 
1400 
1100 
1391 


1275 


. 11/00 


1110 


. 1180 


1041 


. 1170 
. 1100 
. 1000 


1000 


.. 19480 


978 
1140 
1084 


ಪುಟ 
80 
440 
191 
409 
201 
396 
11 
159 
223 
265 
277 
215 
74 
203 
“110 
408 
14 
801 
00 
139 
98 


1 ನಿಸಯಸೂಚಿಕೆ 


ಹೆಸರು ಕಾಲ ಪುಟ ಹೆಸರು ಕಾಲ ಪುಟ 

% ಕಲ್ಲಯ್ಯ 1206 32 ಕೇಠಿಯಣ್ಣ ಸು. 1200 ೪819 
ಕಲ್ಯಾಣದ ವಚನ ಭಂಡಾರಿ | ಕೇಶಿರಾಜ ಸು. 1260 ೩85 
ರಾಂತರಿಸ ಸು. 1160 907 | ಕೊಂಡಗೂಳಿ ಕೇಶಿರಾಜ ಸು. 1160 187 
ಕಲಿದೇವಯ್ಯ ಸು. 1160 194 ಕೋಲಘಾಂತಯ್ಯ ಸು. 1160 199 
ಕನಿಕಾಮ ಸು. 1200 305 | ಗಜಾಂಕುಶ ಸು. 1000 12 
ಕವಿಕಾಳಿದಾಸ 1147... 187 | ಗಜೇಕಮಸಣಯ್ಯ ಸು. 1160 195 
ಕವಿತಾನಿಲಾಸ ' ಖು. 1100 113 | ಗುಣನಂದಿ ಸು. 00 92 
* ಶನಿನಾಗದೇವ 1994 4ನ. ಗುಣನರ್ಮ. ವಿಚಾರಂ 23 
ತನಿಪರಮೆ:೩ಿ ಸು 550 4 | ಗುಣವರ್ಮ 1] ನು. 00೦ 23 
ಕವಿಪುಟ್ಟ ಗಾಂಕ ಸಂಡಿತ ಸು. 138) 400 | ಗುಣವರ್ಮ 1] ನು. 128) 35೦6 
ಸ ಕನಿಮಲ 1057 7ಜಿ ಗುಪ್ಮಮಂಚಣ್ಣ ಸು. 1160 209 
ಕವಿಮಲ್ಲ ಸು. 1400 443 ಗುರುದೇವ ಸು. 13೧0 413 
* ಕವಿರಾಜ ರಾಜ (1110 29 ಗ”ರಾರ್ಯ ಸು. 12700 090 
* ಕವಿರಾಜ ಸಂಕಣ್ಣ 1987 9 ಘಟ್ಟಿವಾಳಯ, ಸು. 1160 189 
ಕನಿರಾಮ ಸು. 110 108 | ಚಂದ್ರ 10 
ಕವಿವ್ಯಾಸ ನು... ೪೦... 00! ಚಂದ್ರಕೀರ್ತಿ ಸು. 1400 442 
ಕವೀಶ್ವರ 14 | ಚಂದ್ರಭಟ್ಟಿ 1067 89 
ಕಾಳವ್ವ ಸು. 1160 106 | ಚಂದ್ರಭಟ್ಟಿ ಸು. 1000 13 
ಕೀರ್ತಿವರ್ಮ ಎ Te NY ರರ ಸು. 1079 19 
ಕುಪ್ಪ ಟೂರ ಚಿಮ್ಮ ರ | ಚಕ್‌ ಸಾಣಿರಂಗನಾಧ ನು. 119) 200 
ವಾಸುದೇವ 1180... 9೫೩ : ಚಾವಣ ಸು. 1180 268 
ಕುಮಾರ ಪದರಸ ಸು. 1180 977 ಚಾವುಂಡರಾಯ wu 46 
ಕುಮುದೇಂದು ಸು. 197 309 | ಚಾವುಂಡರಾಯ ಸು. 110 165 
ಕೆರೆಯಸದ ರಸ ಸು. 1107 4ನ ೫ ಚಿದಾನಂದಕವಿ 1234 8294 
ಕೆರೆಯ ಪದ್ಧ ರಸನನು ಸು ತಿನಿದ ಕನಡ ಚೆನ್ನ ಬಸವ ನು. 110 177 
ಈಸ 4 | 2950 | 4 1249 380 
ಕೇಶವದೇನ 1189 088 ಚ್‌ಂಡರಸ 1300 408 
ಕೇ ಶವರಾಜ ಸು. 1180 008 ಜಗದ್ದಳ ಸೋಮನಾಥ ಸು. 1170 164 
ಕೇ ಶವರಾಜ ಚಮೂಸ ಸು. 1195 297 ಜಗದಾರಾಧ, ನಾಗಿದೇವ ಸು. 116) 951 
ಕೇ ಶವನರ್ಣಿ 1೨371) 415 % ಜನ್ನ {209 3080 


ಕೇಶಿದಂಡನಾಯಕ ಸು. 00 62 ಇಯಬಂಧು 12 


ಹೆಸರು 
ಜಯಬಂಧುನಂದನ ಸು. 
pa 
ಜಯವರ್ಮ ಸು 
ಜಿನಾಚಾರ್ಯ ಸು 
ಜೇಡರ ದಾನಿಮಯ, ಸು. 
೨ 
ಇ 
ರಾ ರಕ 
ತಿಪ್ಪ ಣೋಜ 
ತಿ ವಿಕ ಮಸಂಡಿತ 
Ep 
ತುರುಗಾಹಿ ರಾಮಣ್ಣ ಸು. 
: ದಾಮರಾಜ 
ದಾನೋದರ 
ಡಾವರಸ ಪಿ 
ದಾಸೋಹದ ಸಂಗಣ್ಣ ಸು 
ದಿನಾಕರಣಂದಿ 
ದುರ್ಗಸಿಂಹ ಕಿ 
ದುರ್ವಿನೀತ ಬು. 
ದೇವಕವಿ ಸು 
೫ ದೇವಸಾರ, 
ಟಿ 
ನ ದೇವಭದ್ದ ಮುನಿ 
ದೇವರಸಪಂಡಿತ ನರಿ; 
ದೇವೇಂದ್ರ ಮುನಿ ಸು 
ದೊಡ್ಮರನಾಚಯ 
ದೋರಾಂಬುಧಿಯ 
ರಾಮಣ ಸು 
ca 
ನಗೆಯ ಮಾರಿತಂದೆ ಸು 
ನಯವರ್ಮ ನಂ 
ನಯಸೇನ 
ನರಹರಿತೀರ್ಥ 
ಸನಿಲ್ಲುಂದದಮಾದಿರಾಜ ಸು. 
[i 
ನಾಗಚಂದ ಮಿ. 
(ಹ, 
ನಾಗದೇವ 
ನಾಗರಾಜ : 


ಕಲಲ 


೧೦೦ 


..18%)0 
.. 1400 


1040 
1100 
1100 
1188 
1100 
1087 
1240 
116) 


. 1160 


1062 


. 1147 


604 
1200 
1174 
1101 
110) 


. 1200 


1189) 


1167 


. 1160 
.. 1200 


1112 
1071 
1500 
1100 
1211 
1331 


ನಂ 
920) 

79 
149) 

12 
314 
2061 


210 


2೧1 
20 
Pies 


925) 


920 


381 | 
117 | ಸೇ 


ಡಿ; 
40) 

9) 
ಚಿನ 
40:) 


ಹೆಸರು 


ನಾಗವರ್ಮ. ವಿಚಾರಂ 


ನಾಗವರ್ಮ ][ ಸು 

ನಾಗವರ್ಮ [[ ಸು 

ನಾಗವರ್ಮಾಚಾರೃ ಸು. 
ನಾಗಾರ್ಜುನ 

ನಾಚಿರಾಜ ಸು 
ನಾರಾಯಣಭಟ್ಟ ಸು 

ನಿಂ ಬಾಣದ ಗಣೇ ಶ್ವರ ಸು 
ನಿಜಗುಣದೇವ ಸು. 
ನೀಲಕಂರಶಿವಾಚಾರ್ಕ ಸು. 
ನೀಲಮ್ಮ ಸು. 
ನುಲಿಯಚಂದಯ್ಯ ಸು. 


ಫು ಷರಾ 


ನಪತುಂಗನು ಚಟುವ 


ಕಲ 


100 


. 114) 


1070 


. 1300 
. 1040 
. 1160 


1160 
1400 
1160 


1160 


ಪೂರ್ವದ ಕನ್ನಡ ಕವಿಗಳು 


ನೃಪತುಂಗ 114-877 
i ನೃಸಿಂಹಕವಿ 15820 
ನೇಮಿಚಂದ್ರ ಸು. 1170 
ಪಂಡಿತ 
ಸಂಡಿತಾರಾಧ್ಯ 
ಪದ್ದ ಣಾಂಕ ಸು. 1880 
ಪದ್ಮಪ್ರಭ ಸು. 1300 
ಪ್ರಭಾಚಂದ್ರ ಸು. 1300 
ಪ್ರಭುದೇವ ಸು. 1160 
ಪ್ರಸಾದಿ ಭೋಗಣ್ಣ ಸು. 1160 
ಪಾಲ್ಕು ರಿಕ ಸೋಮನಾಥ ಸು. 1195 
: ಹಾಕ್ತ ೯ಪಂಡಿತ 1205 
ಸುಷ್ಟ ದಂತ ಸು. 1520 
ಪೂಜ್ಯಸಾದ ಸು. 600 
ಪೊನ್ನ ಸು. 970 
ಪೋಲಾಳ್ತದಂಡನಾಥ ಸು. 12924 
ಬಂಧುವರ್ಮ : ಸು. 1°00 


406 

74 
108 
193 
444 
198 
100 


29] 
೫22 
4]4 


39 
844 
809 


IV 

ಹೆಸರು 
ಬಳಭದ್ರ ದೇವ ಸು 
ಬಸವ ಸು. 
ಬಹುರೂಪಿ ಚೌಡಯ್ಯ ಸು. 

ನ 

ಬ್ರಹ್ಮ ಸು. 
ಬಹ ದೇವ 
Je! 
ಬಹ ಶಿವ ಸು. 
೨ 
೫ ಬಾಚಣ್ಣ 


ಬಾಚಿಕಾಯಕದಬಸವಪ್ಪ ಸು. 


ದ ಸು. 
ಬಾಲಚಂ ದ್ರ ಸ 


ಬಾಲಚಂದ್ರ (?) 
1 ಬಾಳಚಂದ್ರಕನಿಕಂದರ್ಪ 
ಬಾಳಚಂದ್ರ ಪಂಡಿತ 
ಬಾಹುಬಲಿ ಪಂಡಿತ 
ಬಾಹೂರ ಬೊಮ್ಮಣ್ಣ 
ಬಿಜ್ಜಯನಾಯಕ 
ಬಿಜಳದೇವಿ 

ಬ 
ಬಿಬ.ಬಾಚಯ, 

ಬ ಬ 
ಬೂಚಿರಾಜ 
ಬೇರೆ ಅಂಕಿತಗಳು 
ಬೊಪ್ಪ ಣಪಂಡಿತ 
ಭಲ್ಲಟ 
ಭೀಮಕವಿ 
ಮಂಗರಾಜ. ವಿಚಾರಂ 
ಮಂಗರಾಜ 1 
ಮಡಿವಳ ಮಾಚೆಯ, 
ತ್ಯ ಕಾರ್‌ 
ಮಧುರ 
* ಮಧುಸೂದನದೇವ 
ಮನಸಂದಮಾರಿತಂದೆ 
` ನಸಿಜ 


ಮನುಮುನಿಗುಮ್ಮ ಟಿ 
ದೇವ 


ಸು, 


ಸು. 


ಸು. 


ಸು. 


ಕಾಲ 


. 1067 


1160 
1160 
1079 
1320 
1125 
1188 
1160 
1170 
1282 
1204 
1278 
13/2 


. 1160 


1172 


. 1160 
. 1190 


1173 


1180 


ಹಯ SN 


1000 


1160 


ನಿಷಯಸೂಚಕೆ 


ಫಟ | 
82 | 
173 
210 . 
೬9 
409 
151 
286 
196 
408 
397 
೨2] 
390 
414 





2060 | 
210 | 


ಹೆಸರು 


' ಮರುಳು ಸಿದ 
| ಛಿ 


ಮರುಳುದೇವ 
ಮೆಲ್ಲಿ ಕೌರ್ಜುನ ಸು. 


ಮಲ್ಲಿ ಕಾರ್ಜುನ 


ಪಂಡಿ ತಾರಾಧ್ಯ ಸು. 


* ಮಲ್ಲಿ ಕಾರ್ಜುನಭಟ್ಟ 
* ಮಲ್ಲಿದೇವ 

1 ಮಲ್ಲಿನಾಥ 

ಮಲಣ 
ಮಹಾದೇವಭಟ್ಟಿ 
ಮಹಾದೇವಿ 
ಮಹಾದೇವಿಯಕ್ಕ 
ಮಹಾಪ್ರಭು ಕೇಶಿರಾಜ 
ಮಹಾಬಲಕವಿ 
ಮಾದರ ಧೂಳಯ್ಯ 
ಮಾದಿರಾಜ 

* ಮಾದಿರಾಜ 
ಮಾದಿರಾಜಮುನಿ ಸು. 
* ಮಾಳೆಯ 


೫% ಮುಖ್ಯಪಂಡಿತ 
ಮುನಿಚಂದ 

೨ 

| ಮೆರೆಮಿಂಡಯ್ಯ 
ಮೇಘಚಂದ್ರ 

; ಮೈ ದುನರಾಮಯ್ಯ ಸು. 

' ಮೋಳಿಗೆಯ ಮಾರಯ, ಸು. 





= 
ರ್ಮ್‌ ಕಕನ ಲ ಜೂ 
ಯಶಶ್ಚಂದ್ರ ಸು. 
| ರಟ್ಟಿ ಕವಿ ಸು. 
ರನ್ನ 
' ರವಿನಾಗಭಟ್ಟ 
ರಾಘವಾಂಕ 


196 | 


₹ಲ 


1245 


1160 
1102 
1104 
1062 


1144 


. 1160 
. 1160 


1124 
1254 


1123 
1229 
1140 
1192 
1147 
1229 


. 1100 


1148 
1160 


ಸ 


1120 
1300 
1300 
೧9೪ 
999 


ಪುಟ 


215 


. 1160 197,200 


869 


218 
114 
110 

80 
225 
144 
190 
107 
129 
981 


ಸು ಮ 1. 20 20 


128 
047 
144 
289 
157 
346 
202 
159 
197 
189 
128 
407 
400 

62 

28 


ಸು. 1165 235, 270 


ಹೆಸರು 


ಕಾಲ 

* ರಾಜವಲ್ಲಭ 1067 
ರಾಜಾದಿತ್ಯ ಸು. 1120 
* ರಾಮದೇವ ಸು. 1180 
ರುದ್ರ ಭಟ, ಸು. 1180 
ರೇಚಣಮಂತ್ರಿ 1174 
ರೇಣುಕಾಚಾರ್ಯ 

ರೇವಣಸಿದ್ದ - 

ರೇವಾಕೋಟ್ಲಾಚಾರ, ಸು. 1180 
ಬನೋಕಪಾಲ [4 

* ವಜ್ರ 1399 
ವಾದಿ ಕುಮುದಚಂದ್ರ ಸು. 1100 
ವಾಸುದೇವ ಸು. 1200 
ವಿಮಲ 

ವಶ್ವೇಶ್ವರಾಚಾಕ 

ವಿಷ್ಣು ದಂಡಾಧಿಪ 1130 
ನೀರಣಂದಿ 1154 
ದೀ ರಶ್ಸೆವಸಂಡಿತತ್ರಯ 
ನೀರಶೈವಾಚಾರ್ಯಪಂಚಕ 

ವೃತ್ತ ನಿಲಾಸ ಸು. 1160 
ಶಂಕರನಿಬುಧ 1170 
ಶಂಖವರ್ಮ ಸು. 1100 
ಶರಣಕವಿ ಸು. 1165 
ಶಾಂತಿನಾಥ 1068 
೫ ಶಾಂತಿನಾಥ 1165 
ಶಾಂತಿವರ್ಮ ಸು. 1160 
ಶ್ಯಾಮಕುಂದಾಚಾರ್ಯ ಸು. 070 
೫ ಶಾರದಿನಾಥಸಂಡಿತ 1174 
ಶಿವಕನಿದೇವ ಸು. 1340 
ಶಿವಯೋಗಿದೇವ ನು. 1160 
ಶಿವಲೆಂಕಮಂಚಣ್ಣ ಸು. 1100 
ಶಿಶುಮಾಯಣ 2 12833 


B 


ಪುಟ | ಹೆಸರು 

| 
22 ಶೀ ಲನಂತಯ್ಯ ಸು 
122 . ಶ್ಲೀಧರಾಚಾರ, 

| ND) 0) 
26 . ಶ್ರೀಪತಿಪಂಡಿತ ಸು 
269 | ಶ್ರೀವರ್ಧದೇವ ಸು 
208 : ಶ್ರೀವಿಜಯ 
915 | ಶ್ರೀವಿಜಯದಂಡನಾಥ ಸು. 
915 | *ಶ್ರೀ ನಿಜಯರ್‌ ದಶ 
282 | ಕೀರ್ತಿದೇನರ್‌ 
15 ಶುಭಚೆಂದ್ರ ಸು. 





43ರ '..ಸಕಲೇ ಶಮಾದರಸ ಸು 


113 | ಸಗರದ ಬೊಮ್ಮಣ್ಣ ಸು 
320 | ಸಮಂತಭದ್ರ - ಸು. 
11 | ಸಮುದಾಯದ ಮಾಘ 
216 ಣಂದಿ ಸು. 
127 | ಸ್ವಯಂಭುರುದ್ರ ಸು 
168 | *ಸರಣ ಸು 
211 | * ಸಾಂತಮಹಂತ 
214 ಸಿಂಗದೇವ 
169 ಸಿದ್ಧರಾಮ ಸು. 
103 ಸಿಮ್ಮ ಲಿಗೆಯ ಚೆನ್ನಯ್ಯ ಸು. 
(9 ಸುಂಕದ ಬಂಕಣ್ಣ ಸು. 
೨72 | ಸುಕರಸುಕವಿಕಂಠಾಭರಣ ಸು. 
೧8. ಸುಮನೋಬಾಣ ಸು. 
217 ಸೇನಬೋವ ಮಾದಿ 
10%: ಮಯ್ಯ 
10 ಸೈಗೊಟ್ಟ ಶಿವಮಾರ ಸು. 
208 , ಸೊಡ್ಡಳ ಬಾಚರಸ ಸು. 
419 * ಸೋಮನಾಧಸಂಡಿತ 
199 . ಸೋಮರಾಜ 
212 ' ಹಂಪೆಯ ಮಾದಿರಾಜ ಸು. 
349 , ಹಂಪೆಯ ರಾಮಿತಂದೆ ಸು. 


ಕಾಲ 


. 1160 


1049 


. 1160 


650 


1234 
1200 


. 1150 
. 1160 


400 


1260 


. 1200 
. 1195 


1137 
1197 
1100 
1160 
1160 
114) 
1150 


1098 

800 
1160 
1284 
1229 
1100 
1165 


ಪುಟ 
199 

15 
212 


18 
21 


888 
821 
166 
208 


388 
320 
299 
137 
30) 
183 
195 
210 
105 


161 


17 
187 
889 
188 
118 
251 


ಚ ನಿಷಯಸೂಚಿಕೆ 


ಹೆಸರು ಕಾಲ ಪುಟ ಹೆಸರು ಕಾಲ ಪುಟ 
* ಹಂಸದೇವ 1161 216 ಹಂೀಶರಾದಿಗಳು ಸ್ತುತಿ 
ಹಂಸರಾಜ ಸು. 1140. 139 | ಸುವ ಗಳ 222 
ಹಡಸದ ಅಪ್ಪಣ್ಣ ಸು.1160 196 ಕ್ಯ ಸು. 1165 224 
ಹರಭಕ, ಸು. 1270... 881. 
ಘೊ ed ಸ್ರ SN ಸ 
* ಹರಿಯಣ್ಣ ii 88: ಪಸ್ತಿನಲ್ಲ ಜು 


* ಹರಿಹರಸೂರಿ 1194 99) ಹಾವಿನಹಾಳ ಕಲ್ಲಯ್ಯ ಸು. 1100 204 


ಹರೀಶ ರಾದಿಗಳು. ನಿಚಾರಂ 219 , ಹುಲಿಗೆರೆಯಮಾಯಿಬೇನ ಸು. 1165 950 


4 
ಕ 


CONTENTS. 
||, ಖಪಯಸೂಚಿಕೆ. 


11. Alphabetical List of‘ Works, 


ಈ ಸಂಪುಟಿದಲ್ಲಿ ಹೇಳಿರುವ ಕರ್ಣಾಟಕ ಗ್ರಂಥಗಳ ವರ್ಣಾನು 


ಕ್ರಮವಾದ ಹೆಸರುಗಳು. 











ಹೆಸರು ಪುಟ | ಹೆಸರು ಪುಟ 
ಅಕ್ಕ ಗಳ ನೀಡಿಕೆ 187 ಕಬ್ಬಿಗರಕಾವ 867 
ಅಕಾರಾದಿ ವೈದ್ವನಿಘಂಟು 408 | ಕರಣಹಸುಗೆ 178 
ಅಜಿತಫುರಾಣ 6) ಕರ್ಣಾಟಕಕಲ್ಯಾಣಕಾರಕ 165 
ಅಂಜನಾಚರಿತ್ರೆ ೧0 | ಕರ್ಣಾಟಕಭಾಷಾಭೂಷಣ 147 
ಅನಂತನಾಥಪುರಾಣ 334 | ಕವಿರಾಜಮಾರ್ಗ 18 
ಅನಾಮಯಸ್ಲೋತ್ರಟೀಕೆ 413 ಕಾದಂಬರಿ ೧9 
ಅಭಿನವ ದಶಕುಮಾರಚರಿತೆ 404 | ಕಾರ್ತಿಕೇಯಾನುಪ್ರೇಕ್ಟಾ ಟೀಕೆ 321 
ಅಭಿನವ ನಿಘಂಟು 439 | ಕಾಲಜ್ಞಾನ 179,185, 187,189,197,198 
ಅಮರಕೋಶಟೀಕೆ 406 | ಕಾಲಜ್ಜಾ ನವಚನ 176,180 
ಅಮಿತಗತಿಶ್ರಾವಕಾಚಾರಟೀಕ 416 ಕಾವನಗೆಲ್ಲ 367 
ಅರ್ಧನೇನಿ 265 | ಕಾವ್ಯರತ್ತ 119 
ಅಶ ಶಾಸ್ತ್ರ 447 | ಕಾವೃಸಾರ 871 
ಅಷ್ಟಾವರಣಸ್ತೋತ್ರದ ತ್ರಿವಿಧಿ 1೧7 | ಕಾವ್ಯಾವಲೋಕನ 146 
ಆಚಾರಸಾರಟೀಕೆ 105 ಕಿರಾತ 385 
ಆತ್ಮ ಲಿಂಗಪ್ರಣವಸಂಯೋಗಸ್ತಲದ ತ್ರಿವಿಧಿ 199 ಕುಮುದೇಂದುರಾಮಾಯಣ 34 
ಆದಿಪುರಾಣ ತಿತಿ,399 ಕುಸುಮಾವಳಿ 315 
ಇಷ್ಟಲಿಂಗಸ್ತೋತ್ರ 218 ಕ್ಸೇತ್ರಗಣಿತ 107 
ಉದಯಾದಿತ್ಕಾಲಂಕಾರ 100 ಖಗೇಂದ್ರ ಮಣಿದರ್ಸಣ 418 
ಉದ್ಭಟಕಾವ್ಯ 40 | ಗಜಶಾಸ್ತ್ರ 17 
ಉದ್ಯೋಗಸಾರ ೨97 | ಗಣಸಹಸ್ರನಾಮ 214 
ಕಂತಿಹಂಪನ ಸಮಸೆ, ಗಳು 110 ಗತಪ್ರತ್ಕಾಗತ 40 
ಕನ್ನಡಗೀತಿಗಳು 197 ಗದಾಯುದ್ಧ 63 
ಕನ್ನಡರತ್ನ ಕರಂಡಕ 441 ಗಿರಿಜಾಕಲ್ಯಾಣ 227 


111 
ಹೆಸರು 
ಗುಮ್ಮ ಟಿಸು ತಿ 
ಗುರುಸೊ ತ 
"ದ 
ಗುಹೇಶರವಚನ 
ಗೊಮ್ಮ ಟಸಾರಟೀಕೆ 
ಗೊಮ್ಮ ಟಸ್ತು ತಿ 
ಗೋವೆದ, 
೪1 
ಘಟಚಕ್ರ ದವಚನ 
ಚಕೇಶರ ಚರಿತ 
9 ನ) 
ಚಂದ್ರ ಚೂಡಾಮಣಿ ಶತಕ 
ಕಾಸು 
ಚಂದ್ರ ನಾಥಾಷ್ಟಕ 
ಚಂದ್ರಪ್ರಭಚರಿತೆ 
“೯ 
ಚಂದ್ರಪ್ರಭಪುರಾಣ 
ಚಾರಿತ ಸಾರಟೀಕೆ 
ಚಾವುಂದರಾಯಸುರಾಣ 
ಚಿತ ಹಸುಗೆ 
ಪ್ರ 
ಚಿಂತಾಮಣಿ ಪ್ರತಿಪದ 
ಚೂಡಾಮಣಿ 
ಚೆನ್ನಬಸವಸ್ತೋತ್ರ ದ ರಗಳೆ 
ಬೋಳಪಸಾಲಕಚರಿತ 
ಛತ್ರಿ €ಸರತ್ನ ಮಾಲೆ 
ಛಂದೋಂಬುಧಿ 
ಜಗನ್ನಾ ಥವಿಜಖಯು 
ಜಾತಕತಿಲಕ 
ಜ್ಞ್ಞಾನಸಾರ 
ಜಿಶೇಂದ್ರಮಾಲಾಟೀಕ 
ಜಿನಸಂಹಿತಾಟೀಕೆ 
ಜನಸ್ತುತಿ 
ಜಿನಾಕ್ಟ ರಮಾಲೆ 
ಜೀವಸಂಬೋಧನೆ 
ಜೆ ನಗಣಿತಸೂತ್ರೊ ೇದಾಹರಣ 
ತತ ರತಪ ದೀಪಿಕೆ 
ಪಸಂ 


ವಿಷಯಸೂಚಿಕೆ 


ಪುಟ 
432 
199 
18] 
416 
230 
130 
177 

62 

8 
123,360 
1D 
15,282 
408 


೬ 


ಹೆಸರು 
ತತಾ ರ್ಥತಾತರವತಿ 
i ಎಸ್ಟ 
ತ ಸೂತ 
ತಾರ್ಥಸೂತ್ರವೃತ್ತಿ 
ತಿ.ಪುರದಹನಸಾಂಗತ, 
ಒಂ u 


ತಿ ಷಸಿ ಲಕ ಣಮಹಾಸುರಾಣ 
RD) ಟೆ ೧೨ 


ತೆ ಜೋಕಚೂಡಾಮಣಿಸೊ ತ 
ಬಿಪಿ ು ಡಿ 


ದೀಕ್ಸಾ ಬೋಧೆ 
ದ್ರಪೈಸಂಗ್ರಹಸೂತ್ರಟೀಕೆ 
ಧರ್ಮೇನಾಧಪುರಾಣ 
ಧರ್ಮಪರೀಕ್ಷೆ 
ಧರ್ಮಾಮೃತ 
ನಾಚಿರಾಜೀಯ 
ನಿರ್ಗಣಾನಂದಲ್ಲೀಲೆ 
ನಿರ್ವಾಣಲಕ್ತಿ ಕ 
ನೀತಿಕಂದಗಳು 


ನೂರೊಂದುಪಾದಗದ, 
ಟ್ರ 


ಜಿ 


ನೇಮಿನಾಥಪುರಾಣ 
ಪಂಚತಂತ 
೦ 
ಪಂಚಪರಮೇಷಿ ಗಳ ಬೊಲ್ಲಿ 
ಪಂಚರತ - 
ಟಿ 
ಪದಮಂತ ಗೋಪ, 
RD) ಬ 
ಸದಾರ್ಥಸಾರಟೀಕೆ 
ಪದ್ದ ರಾಜಪುರಾಣ 


4 
ಟ್ರ 


೦ 
1 
ಈ 
ಬ 
ಳು 
g 
ಸ 


೦ 
3 
CL 
(cL 
° § 


ಚ ಬ 


ರಮಾಗಮಸಾರ 
ರಮಾತ್ಮ ಪ್ರಕಾಶಿಕಾಟೀಕೆ 
ರಶುರಾಮಚರಿತ 
ತಿಷ್ಟಾಕಲ್ಪ ಟೀಕೆ 
ಪ.ಬೋಧಚಂದ 

ತ 


ಪ ಸಾದಸಂಪಾದನೆ 


₹೭ (೭. (ಪಿ (೭. ಜ್ಹ ೭ 


ಸಾರ್ಶ್ವನಾಥಪುರಾಣ 
೪4 


:ಪತಿನಕ ತ ಮಾಲಿಕೆ 
೬) 


136 
247 
390 


417,429 


170 
119 
406 
198 
281 
281 
190 


141,262,983 


102 
391 
29 
179 
489 
454 
105 
261 
442 
253 


ನಿಷಯಸೂಚಿಕ 


ಹೆಸರು ಪುಟ 
ಪ್ರಾಭೃತ 10 
ಪ್ರಾಭ್ಸೃತಕತ್ರ ಯಟೀಕೆ 208 
ಪುಣ್ಯಾಸ್ರ ಫೆ 411 
ಪುರಾಣಚೂಡಾಮಣಿ 43 
ಪುರಾಣತಿಲಕ 65 
ಪುಸ್ತ ದಂತಪುರಾಣ 357 
ಬಸವಗೀತ 213 
ಬಸವಪುರಾಣ 424 
ಬಸವಸ್ತೊ ತ್ರ ದತ್ತಿನಿಧಿ 144 
ಬಾಲಗ್ರಹಚಿ ಕಿತ್ಲೆ 820 
ಬೆಡಗಿನವಚನ 182 
ಭಕ್ತಾ ನಂ ದಲೀಲೆ 108 
ಭರತಶಾಸ್ತ್ರ 10 
ಭಾರತ 27,86 : 
ಭೀಮಕನೀಶ್ಮರರಗಳೆ 408 
ಭುವಸ್ರೈಕರಾಮಾಭ್ಯುದಯ 40) , 
ಭೃಂಗಿದಂಡಕ 423 
ಭೃಂಗಿಸ್ತವಟೀಕೆ 418 
ಮಂಗಾಭಿಧಾನ 439 | 
ಮದನತಿಲಕ 91 
ಮದನವಿಜಯ 807 
ಮಂತ್ರಗೋಪ್ಯ 177,179,181,183 
ಮಂತ್ರ ಮಹತ್ಮದಕಂದ 186 
ಮಂತ್ರ ಮಾಹಾತ್ಮ , 150 
ಮನ್ನ ಥವಿಜಯ 44 
ಮರುಳುದೇವರಕಂದ 200 
ಮರುಳುದೇವರ ವಚನ 200 
ಮಲೆಯರಾಜಸ್ತೋತ್ರ ಟೀಕೆ 413 
ಮಲ್ಲಿ ನಾಥಪುರಾಣ 108 
ಮಲ್ಪಣಸ್ತೊ ತ್ರ ಟೀಕೆ 413 
ಮಹಿಮ್ಮ ಸ್ತೋತ್ರಟೀಗೆ 118 


EES ABS ಲಾವಾ. ಅಲಾ. ತ್‌ಾ ರ್‌ ಾ್‌ರಾಪಾಳಾಪಾ 


IX 


ಹೆಸರು ಪುಟ 
ಮಾಘಣಂದಿಯ ಶ್ರಾ ನಕಾಚಾರ 8489 
ಮಾಳವೀಮಾಧವ 129 
ಮಿಶ್ರಸ್ತೋತ್ರದ ತ್ರಿವಿಧಿ 154 
ಮಿಶಾರ್ಪಣ 178 
ಮುಡಿಗೆಯ ಅಷ್ಟಕ 284 
ಮೋಕ್ಷ ಪ್ರಾಭ್ಸೃತಟೀಕೆ 408 
ಯಶೋದಧರಚರಿತೆ 8332 
ಯೋಗಾಂಗತ್ರಿ ನಿಧಿ 188 
ರಕ್ಸಾ ಶತಕ 224,451 
ರಟ್ಟಿಮತ 402 
ರಟ್ಟಿಸೂತ್ರ 402 
ರನ್ನ ಕಂದ 71 
ರಸಕಲಿಕೆ 269 

: ರಸವಿವೇಕ 108 
ರಾಜಯೋಗದ ವಚನ 177 
ರಾಮಕಥೆ 40 

: ರಾಮಚಂದ್ರ ಚರಿತಪುರಾಣ 107 
ರಾಮಾಯಣ 114 
ರುದ್ರ ಭಾರತದಸೃಷ್ಟಿ 179 
ಲೀಲಾವತಿ 127,258 
ಛೋ ಕೋಪಕಾರ 163 


ವಚನಗಳು 167,183-84,187-196,201- 
210, 212,214,265,275 


ವರ್ಧಮಾನಪುರಾಣ 268,301 
ವಸು ಕಬಸವಪುರಾಣ 413 
ವಸು ಕೋಶ 148 
ವ್ಯನಹಾರಗಣಿತ 124 
ವೃವಹಾರರತ್ನ 127 
ನಿಂಶತಿಪ್ರ ರೂಪಣೀಟೀಕೆ 407 

| ವಿಕ ಮಾರ್ಜುನವಿಜಯ 36 
296 


ವೀ ರಭದ್ರ ವಿಜಯ 


ಹೆಸರು 


ನೀರೇ ಶಚರಿತ 

'ವೀರೇ ಶೃರಚರಿತೆ 
“ಪೇದಭಾಷ್ಟ 

. ಶಬ್ದಮಣಿದರ್ಪಣ 
ಶರಣುಬಸವರಗಳೆ 

. ಶರಭ ಚಾರಿತ್ರ 
ಶರಭ ಲೀಲೆ 
ಶಾಂತಿಪುರಾಣ 
ಶಾಂತೀಶ್ಯರಪುರಾಣ 
ಶಾಸ್ತ್ರಸಾರ 

[ಶಾಸ್ತ್ರಸಾರಸಮಚ್ಚಯಟೀಕೆ 
ಶಿಖಾರತ್ನ ವಚನ 


ಶಿವಗಣದರಗಳೆಗಳು 
ಶಿವಮಾರಮತ 
ಶಿವಾಕ್ಸ ರಮಾಲೆ 


ಶೀಲನಂತಯ,ನತ್ತಿ ನಿಧಿ 
ಶೀಲಸಂಪಾದನೆ 
'ಶೀಚಿತ ಮಾಸೆ 

ಇಂ) J 
ಶ್ರೀಪದಾಶೀತಿ 
ಶೂದ್ರ ಹ 
"ಶೂನ್ಯಸಂಪಾದನೆ 
"ಶೆ ಂಗಾರರತಾ ಕರ 

೪ 4 
ಶ್ಚ ಂಗಾರಸಾರ 
ಸಟ್ಟಲಜ್ಞಾ ನಚಾರಿತ್ರ 
ಷಟ್ಟಲವಚನ 

ಷಡಕ್ಸ ರಕಂದ 

ಸಂಸ ತಸಹೋದರಿ 
ಸಗುಣಲೀಲೆ 
ಸಜ್ಜನಚಿತ್ತವಲ್ಲಭಟೀಕೆ 
ಸದು ರುರಗಳೆ 
ಸಮಯಪರೀಕ್ಸೆ 


ವಿಷಯಸೂಚಿಕೆ 


ಪುಟ 
139 
235 
381 
386 
296 
2387 
296 
4 
368 
173 
3೬9 
170 
232 
17 
94 
199 
2093 


| 


ತಿಕನ 


904 

24 
181 
308 


180 
175,177 
186 
367 


422 
295 
133 


| 


ಹೆಸರು 
ಸಮಾಧಿಶತಕಟೀಕೆ 
ಸಹಜಾತೃ ಸ ಕಾಶಟೀಕೆ 

ಅವಿ 
4 
ಸಹಸ್ರ ಗಣನಾಮ 
ಸ್ಮ ನಶತಕ 
ಸ ರತಂತ 
(SRS 
ಸ್ವಯಂಭುರುದ್ರರ ವಚನ 
ಸಾನಂದಚರಿತ 

ಷ್‌ 
ಸಾರತ ಯಟೀಕೆ 
ತ್ರ 

ಸಾಹಸಭೀಮವಿಜಯ 
ಸಿಂಹಸಪ್ರಾ ಯೋಪಗಮನ 
ಸಿದ್ಧರಾಮಪುರಾಣ 
ನಿದ್ಧಾಂತಸಾರಟೀಕೆ 
ಸುಕುಮಾರಚರಿತ 
ಸುಭದಾ ಹರಣ 

ಬ 
ಸೂಕಿ ಸುಧಾರ್ಣವ 
ಸೂಪಶಾಸ 

ತೆ 
ಸ.ಷ್ಮಿಯವಚನ 
೪೪ 
ಸೂಬಗಿನಸುಗಿ | 
ಸೋಮನಾಥಚರಿತೆ 


ಸೋಮಾರಾಧ ಶಕ 


' ಸೋಮೇಶ ರಶತಕ 
೮40 . 


ಹಯಶಾ ಸ್ತ್ರ 
ಹರಲೀಲೆ 
ಹರಿಚಾರಿತ 
ಆ 
ಹರಿವಂಶ 


ಹರಿವಂಶಾಭು ದಯ 
108 ' 


ಹೆರಿಶ ಂದ ಕಾವ, 

ಒಬ ಬಲ ು 
ಹರಿಹರಮಹತ, 
ಹಲಾಯುಧಸ್ತೋತ್ರ ಟೀಕೆ 
ಹಾದುಗಳು 


Oy Ey 


ಪುಟ 
159 
408 
294 
305 
328 
320 
277 
416 
68 
119 
೦41 
408 
84 
385 
370 
16 
152,188 
367 
"941 
293 
298 
90 
291 
344 


11110%10!101, 


The Dravidian Languages. 


ಕ 


Kannada belongs to the group of languages known as the 
Pancha-Driviqda, the other languages included in this group being 
Jamil, Telugu, Malayalam, and ‘Tulu. Indian Pandits have includ- 
ed Mahrithi and Gujariti* in the Pancha-Dravida ; but philologists, 
recognizing {hat they,. like; other Indo-Aryan vernaculars of the 
North such as Bengali and Sindhi, are mainly derived from Sans- 
hit, place them in the Gauda group of languages. 


Whe term Dravida is very old, being found in such ancient 
works as the Mahabhirata and those of Parasara, Manu, Varaha- 
mihira and Kumarila-Bhatta. 


‘The region where the Dravidian languages are spoken is 
the whole of Peninsular India from the Vindhya mountains 
and the river Narmada in the north to Cape Comorin in the 
south, excluding Orissa in the east and the Gujarati and 
the Mahrathi Istricts in the west, and the northern half of 
Ceylon, . 1111101 to the north Dravidian dialects are spoken by 
small tribes m the Central Provinces and Chota Nagpur, and 
even up the banks of the Ganges at Rajmahal. Finally there 15 a 
Dravidian dialect in the far north-west, in Baluchistan. 


Philologists include 111 the group of Dravidian languages 
not only the five languages of Southern [India mentioned 


ಇ ಕಾರಾ ಹಾ ಜಹಾ ಸಾರಾ ಡಾ ~—— ವರಾ ee 


* Ths 1 probably due to a few special points of similarity between these 
languages and the Dravidian group 

"In Noithern vernaculars the masculine and neuter genders have been 
confounded, and in some, such as Bengali and Orya, the difference between 
masculine and feminine nouns 15 also blotted out. In Mahrathi and Gujarat, 
on the other hand, three genders are distinguished and the neuter is a living 
gender Just as in Dravidian tongues. 

Noithern Indo-Aryan vernaculars have dex eloped in a country where the 
home speech was 1001811813, while the substratum over which Gujarati and 
Mahrathi have spread, was Dravidian. ’'— Dr. Sten Konow. 


xi INTRODUCTION 


above but also Kudagu, ‘Tuda, Kota, Badaga, Gondi, Kui, 
Kurukh and Malto or RaAjmahali. They have thus extended 
the general signification of the term Dravida, as also the 
territorial limits of the Dravidian languages as far north as 
the confines of Bengal. ‘They also recognize Dravidian affint- 
ties in the Brahui, a language of Baluchistan. outside India 
itself, and trace the Dravidian race beyond the Indus—thus 


proving that the Iravidians entered India from the north-west 
just like their successors, the Aryans. 


The total nuinber of speakers of these languages is, in round 
numbers, about sixty-four millions. 


The Dravidian languages have to be looked upon as an 
isolated family. The attempt to connect them with other 
linguistic families outside India is now generally recognized as a 
failure. The same is the case with the attempts made to show a 


closer connection of these languages with the Indo-Kuropean 
family. 


The following are the main characteristics of the Dravidian 
forms of speech which distinguish them from the languages of the 
Indo-Furopean family :— 


"" In the Dravidian languages all nouns denoting inanimate 
substances and iirational beings are of the neuter gender. ‘The 
distinction of male and female appears only in the pronouns of 
the third person, in adjectives formed by sufhixing the pronominal 
terminations, and in the third person of the verb. In all other 
cases the distinction of gender is marked by separate words 
signifying ' male’ and " female’. Dravidian nouns are inflected, 
not by means of case-terminations, but by means of suffixed post- 
positions and separate particles. Dravidian neuter nouns are 
rarely pluralized. Dravidian languages use postpositions instead 
of prepositions. Dravidian adjectives are incapable of declension. 
It is characteristic of these languages in contradistinction to 
Indo-European, that wherever practicable, they use as adjectives 
the relative participles of verbs, in preference 1೦ nouns of 
quality or adjectives properly so called. A peculiarity of the 
Dravidian dialects is the existence of two pronouns of the first 
person plural, one inclusive of the person addressed, the other 
exclusive. The Dravidian languages have no passive voice, this 


INTRODUCTION 2111 


being expressed by auxiliary verbs signifying to suffer’, etc. 
Unlike the Indo-European, they prefer the use of continuative 
participles to conjunctions. The Dravidian verbal system pos- 
5೮55೮5 ೩ negative as well as an affirmative voice, 10 15 a marked 
peculiarity of the Dravidian languages that they make use of 
relative participial nouns instead of phrases introduced by relative 
pronouns. ‘These participles are formed from the various parti- 
ciples of the verb by the addition of a formative sufix. Thus 
" the person who came’ is in these languages literally ‘the who 
came’. Finally, in the Dravidian languages the governing word 
is invariably placed after the word governed, in consequence of 
which the nominative always occupies the first place in the 
sentence, and the one finite verb the last.’ 


Of the Dravidian languages of Southern India, Tamil, Kan- 
nada, ‘Telugu and Malayilam are cultivated in the sense of having 
alphabets, grammars and literatures of their own; while the 
remaining dialects, 71೩, Tulu, Kudagu, Tuda, Kota and Badaga are 
uncultivated, inasmuch as these have not even an alphabet of 
their own. All these uncultivated dialects are closely related to 
Kannada and may be looked upon as dialects of that language. 


(Of the cultivated languages, 71z., Tamil, Kannada, Telugu 
and Malayalam, the claim of Malaydlam to be considered as ೩ 
distinct member of the Dravidian group 15 questioned by some 
philologists. Ir. Caldwell regards Malayalam as a very ancient 
offshoot of Tamil. Of the remaining languages— Tamil, Telugu 
and Kannada—which are all related to one another by essential 
and distinctive grammatical characteristics, the affinities between 
‘Tamil and Kannada arc closer and far more deep-seated than 
those between ‘Tamil and ‘Telugu. It is true that many of the 
roots and grammatical forms in ‘Tamil and ‘Telugu are identical; 
but they are so disguised, altered and corrupted by inflexional 
and dialectic changes peculiar to ‘Telugu that they require the 
ingenuity of a clever philologist to discover their original and 
common form. On the other hand, the coincidences in the 
vocabularies and grammars of ‘Tamil and Kannada are so great 
that in most cases words and grammatical forms of the one 
language may, without the least change, be transferred to the 
other. A few examples are given below to make this statement 
clear ; — 


( 


xiv INTRODUCTION 


741111 Kannada Telugu 

ivar IVar viru ‘These persons 
Agddu ೩೩0 kidu It 1s not 

ural oral rolu Mortar 

ul 0] 15 In (locative 


suffix) 
The Kannada Language. 


The region in which the Kannada language is now spoken 
comprises the west of the Nizam’s Dominions, parts of Central 
Provinces and Berar, the southern Districts of the Bombay Presi- 
dency, the whole of Mysore and Coorg, and the Madras Dist- 
ricts bordering these countries on the north, west and south. 
Kannada dialects are spoken in the Nilgiris, and the language 
has been taken by immigrants to Madura. 


‘The numbers of the races speaking Kannada and its dialects 
are estimated at about eleven millions, 


As regards the range aud principal seats of the language in 
the 9th century we learn from Nripatunga’s KAavirajamarga that 
Kannada was spoken and cultivated in the portion of the country 
extending from the Kaveri as far as the Godavari and that the 
seat of pure Kannada was the region lying within Kisuvolal, 
Kopana, Puligere and Onkunda. 


The derivation of Karnata and Kannada is uncertain. 
Dr. Gundert proposed Kar Niqu, ‘the black country’, as the 
original form of Karnata, in allusion to the black cotton soil 
which characterises the plateau of the Southern. Dekhan in which 
the language is spoken. Other scholars have suggested that 
Karnita is derived from Aaru Nidu ‘the clevated country’’, with 
reference to the height of the plateau above the sea level. Indian 
grammarians have expressed the opinion that Kannada is a 
tadbhava or corrupt form of Karnita, though it is more likely that 
the latter 15 ೩ Sanskritised form of the original Kannada. 


‘The name Karndata occurs as early as the sixth century in 
Varahamihira’s Brihatsamhitd, and 105 mention in Sumadéva’s 
"athasaritsagara, probably due to its being mentioned in his 
source, vis., the Paisdchi Brihathatha of Gunidhya, carries it 
further back to the earliest centuries of the Christian era, Jf 


INTRODUCTION xv 


also occurs in the form Kannadar in the Tamil ‘poem, named 
Silappadikaram which is supposed to go back to the second 
century A.D)., and in the form Karunidagan in the Vélvikudi 
plates (¢. 770) of the Pandya king Sadaiyan Parantaka. The 
Sanskrit poet Rajasekhara (೧. 900) refers in his Kdvyamimamsd to 
the mannerisms of the Karnadtas in reading their books. 


According to Caldwell, the term Karnitaka was at first a 
generic denomination of the plateau of the Southern Dekhan. 
He goes on to remark— 


"“ Karniataka has now got into the hands of foreigners who 
have given it a new and entirely erroneous application. When 
the Muhammadans arrived in Southern India, they found that 
part of it with which they first became acquainted—the country 
above the Ghats, including Mysore and part of Telingina—called 
the Karndataka country. In course of time, by a misapplication 
of terms, they applied the same name, the Karndatak or Carnatic, 
10 designate the country below the (Ghats, as well as that which 
was above. ‘The English have carried the misapplication a step 
further, and restricted the name to the country below the Ghats, 
which never had any right to it whatever. Hence the Mysore 
country, which is properly the Carnatic, is no longer called by 
that name by the English, and what is now geographically termed 
‘the Carnatic’ is exclusively the country below the Ghats on the 
Coromandel Coast, including the whole of the Tamil country and 
the District of Nellore only in the ‘Telugu country.’ 


‘The Kannada country and language are of great antiquity. 
‘The Kannada country was once under the rule of such ancient 
dynasties of kings as the Maurya, the Andhra, the Kadamba and 
the Ganga. According to Jaina accounts, when a great twelve 
years’ famine occurred during the reign of the Maurya Emperor 
Chandragupta, the Jaina community under the leadership of the 
Srutakévali Bhadrabahu migrated to the PunnAta kingdom in the 
south of Mysore; and the emperor Chandragupta, having abdi- 
cated, accompanied Bhadrabihu as his disciple to 5೩1೩0೩ 
Belgola where, on the death of his preceptor, he lived for some 
years. Three inscriptions of the time of A3oka, the grandson of 
Chandragupta, are found in the Chitaldrug District of the Mysore 
State. Banaviasi, the ancient capital of the Kadambas, to the 


Xvi INTRODUCTION 


north-west of Mysore, is mentioned in the Ceylonese Buddhist 
Chronicle Mahavanso as a city to which a Buddhist missionary 
was sent in the third century B.C. Both this city and Punnata 
are named \by Ptolemy in the second century A.D. A few more 
points about the antiquity of the Kannada country have already 
been mentioned when speaking of the term Karnata.¥* 


With regard to the antiquity of the Kannada language, one 
or two points may be mentioned. According to Jaina tradition, 
Brahmi, the daughter of Rishabhadéva, the first Tirthankara, 
invented eighteen alphabets, including, among others, Kannada. 
Recently a curious inscription of about the ninth century was 
found in a Jaina temple in the Deoghar Fort containing speci- 
mens of different alphabets mostly Dravidian.? Among the 
papyri belonging to the second century A.D., discovered at 
Oxyrhyncus in Lowcr Egypt, there is one which contains a Greek 
play or farce, based upon the story of a Greek girl carried off to 
the coast of India and rescued by her brother, in which there 
occur some Indian words which, according to Dr. Hultzsch, 
are Kannada. 


The Alphabet. 


‘The written character which is common to Kannada and 
Telugu and which spread over 11೮ south and was carried even to 
Indo-China and Java is derived from the Brahmi, the parent of 
all the modern alphabets of India. As mostof the Brahmi letters 
agree with the northern Semitic characters of the early part of 
the ninth century B.C., some scholars are of opinion that it is 
111261] that Hindu traders, about 800 B.C., borrowed north-Senmitic 
letters to write their own language, and that Hindu scholars 
arranged and developed them into alphabetical systems suitable 
to express the requirements of the Sanskrit speech. ‘There are 
likewise some scholars who, on the other hand, think that the 
Brahmi alphabet is a national invention of very great antiquity. 


The Kannada alphabet, like those of the other Dravidian 
languages, contains a few characteristic letters which are not 








* For further details see Introduction to Vol. 11, pp. 1-4. 


1 Report on the Hindu and Buddhist Monuments, Northern Circle, for 
1918, p. 19. 


೪. Mysore Archeological Report for 1904. 


INTRODUCTION 2೪೫11 


found in the Sanskrit alphabet. These are short e(®) and 0 (ಒ); 
] (೪), (ಅ) and 1 (ಟಿ), Of these, r and 1 are still in use in Tamil 
and Malayil]am, as also in the Badaga dialect. 1 disappeared 
from Kannada literature about the thirteenth century and from 
Telugu literature a few centuries earlier, while r was disused in 
Kannada after the eighteenth, though still in use in Telugu. In 
Kannada the places of ಬಿ and ಲೆ have now been taken by 1 (¥) 
and r (ರ) respectively. ‘The ‘regulat use of these now obsolete 
letters in manuscripts helps us to some extent in fixing the age of 


Kannada works. 
The Vocabulary. 


Kannada, in common with the cognate languages of the 
South, recognizes four classes of words as in current use for 
literary purposes—tatsama, pure Sanskrit words; fadbhava, 
Sanskrit words changed to suit the language; dé$ya, indigenous 
words ; and 0117100, provincialisms. ‘Io these, a later classifica- 
tion adds anyadesya, foreign words. ‘The (00/10 class alone 
represents the pure language of the country, the real Kannada as 
distinguished from what has been imported from Sanskrit or 
other sources. 

The Kannada vocabulary, though pretty sufficient for 
ordinary purposes, has to borrow from Sanskiit for expressing 
abstract ideas of philosophy, science and religion. Several of 
the Jaina uuthors, who were advocates of purism in the use of 
Kannada, have condemned the practice of introducing unneces- 
sary Sanskrit words into Kannada composition. They denounce 
the practice as the mark of an imperfect education. Nripatunga 
compares it to an unnatural union with an old woman; Nayasena 
to the mixing up of ghee and oil; and Niagavarma to the string- 
ing of pearls along with peppercorns. ‘There were even a few 
authors who attempted to write works in Kannada without the 
admixture of Sanskrit words in order to show that the use of 
Sanskrit is not indispensable for Kannada composition. Yet 
later poets continued the indiscriminate introduction of pure and 
corrupt forms of Sanskrit words, so that we now find a large 
percentage of Sanskrit words in the Kannada language. 


The Three Stages of the Language. 
There are three stages or periods of the language, v3. 
Purvada Halagannada or the Primitive Old Kannada, Halagan- 


೫೪11] INTRODUCTION 


nada or Old Kannada, and Hosagannada or Modern Kannada. 
This Primitive Old Kannada is said to have been the language of 
38781851 and to have continued in use to the end of the seventh 
century. This appears to answer to the ‘Palagannada’ of Nripa- 
tunga. This was succeeded by Halagannada which remained 
in use to about the 14th century, being followed in its turn by 
Hosagannada. ‘These three stages are not separated from one 
another by hard and fast lines of demarcation : their boundaries 
may and do overlap one another. Yet each period is character- 
ized by certain grammatical peculiarities which are not commonly 
found in others. Geographical separation of the Kannada-speak- 
ing communities and contact with people speaking various non- 
Dravidian languages have given rise to dialectic peculiarities 
such as are found in what are called Dharwar Kannada, 
Mangalore Kannada and Mysore Kannada. 


Antiquity of the Literature. 


Kannada literature is of considerable antiquity. ‘The earliest 
work extant is a treatise on poetics called Kavirdjamarga Dy 
Nripatunga or Amoghavarsha, the RiAshtraktita king who ruled 
from 814 to 877. But there are rcferences in this work which 
enable us to place the rise of Kannada iiterature much farther 
back. Nripatunga mentions many Kannada authors that preceded 
him, one of these being Durvinita, most probably the Ganga 
king of that name who ruled at the close of the sixth century. 
Kannada inscriptions make their appearance from about the 
sixth century. Besides the authors named by Nripatunga, Syama- 
kundicharya appears to have written in Kannada in about 
650. Bhattikalanka mentions a voluminous Kannada commentary 
named Chiddmani, containing 96,000 granthas, on the Zatlvartha- 
11114848174. From inscriptions we learn that the author of this 
work was Srivardhadeva and that he was praised by Dandi, who 
probably lived at the close of the seventh century. This 
voluminous work of the seventh century presupposes the existence 
of an earlier literature and a wide-spread cultivation of the 
language. Further, Amritasigara, a Jaina ‘Tamil poet, who 
flourished before the eleventh century, states in his Yapparungalak- 
karigati, a work on prosody, that there existed in the Kannada 
language a work on prosody named Gunagdnkiyam and that the 
Tamil work adopted some of its characteristics, one of which 


INTRODUCTION XIX 


was addressing the rules to a woman. Unfortunately the name 
of the author is not given, nor has the work come down to us, 
It is very probable that this author dedicated his work to the 
Eastern 0111019೩ king 1711೩78610೩ 111 (844-888) who had the 
distinctive epithets Gunaga, Gunaganka and Gunake-nalla. This 
would be the earliest work on prosody in Kannada. It will thus 
be seen that the literature of Kannada is of far greater antiquity 
than that of any other Indian vernacular, except perhaps that 
of ‘Tamil. 
Classes of Poets. 


Kannada poets may be roughly classed as Jainas, Virasaivas 
and Brihmanas. ‘There are also authors of other sects, but their 
number is comparatively small. The earliest cultivators of the 
language for literary purposes were the Jainas and down to the 
twelfth century, we have, with very few exceptions, only Jaina 
authors. For about three centuries after that period, we have 
along with them a few Braihmana writers and a pretty large 
number of ViraSaiva authors, and from about the 15th century 
date numerous Brihmanical and Virasaiva works, There were, 
however, during these later periods, some compositions by the 
Jainas, but most of the literature of later times originated with 
the other sects. ‘The leading characteristic of the Jaina earlier 
works is that they are champu-kdvyas, or poems in a variety of 
composite metres interspersed with paragraphs in prose, though in 
works of a later period the sAngatya and shatpadi metres are 
Jargely used as in Brahmanical and Vira3aiva works. The earlier 
Virataiva works are mostly in the form of 7061016 or poetical 
prose and occasionally in the ragale and (110001 metres. The 
most recent compositions of all the sects ೩7೮ mostly in the form 
of yakshaganas or rustic dramas interspersed with songs and 
some in prose only. ‘There were also some female authors such 
as Kanti, Mahidcviyakka, Sringairamma, Honnamma, etc. 


Extent and Range of the Literature. 


Kannada literature is of vast extent and range, Bhattika- 
lanka (1604) in his introduction to the Sabddnusdsana remarks 
that in Kannada are written numerous works on 01400710, 
vuktydgama and Paramagama as well as numberless books of 
poetry, the drama, rhetoric and the fine arts. A survey of 


XX INTRODUCTION 


Kannada literature brings to view not only Aavyas, works on 
poetics, prosody and grammar, and lexicons, but also works bear- 
ing on biography, local history and philosophy, and a respect- 
able number of works on medicine, veterinary science, mathematics, 
astrology, and other sciences and arts. Besides, there are 
innumerable Kannada inscriptions written in excellent 14074 


style. 
Patronage of the Language and Literature. 


From the earliest times Kannada language and literature 
have prospered under the fostering care of kings and nobles. 
Among the patrons may be mentioned the Gangas, the Rashira- 
kuitas, the Western and Eastern Chalukyas, the Hoysalas, the 
Kiakatiyas, the Rattas of Saundatti, the Silahiras of Kariad, the 
Kongalvas, the Changalvas, the ‘Tuluva kings, the Chautas, and 
the kings of Vijayanagara and Mysore; as also the Pilegars or 
chiefs of Ummattur, Nuggehalli, Sugatur, Piriyapattana, 11೩01010, 
Bélar, Chikkandayakanhalli, Mudigere, Bijjavara, lkker;,, and 
Kalale. Besides these kings and chiefs, ministers, generals and 
other officers subordinate to them and many minor chiefs have 
also encouraged literary men. It is also worthy of note that not 
a few of the above-mentioned kings, chiefs and high personages 
have themselves written works in Kannada and have thus 
enriched the stock of Kannada literature. 


‘The Karnataka-Kavicharite or Lives of Kannada Poets. 


As stated in the Introduction to the previous edition of this 
volume (p. 6), the method adopted in treating ೦! the poets is as 
follows :— 


Generally, in the life of each poet the following details arc 
given :—his name; the names of his works; details of his life 
with reference to his country, parentage, caste, 7011100, spiritual 
preceptor, patron, titles, etc.; his time with discussion where 
necessary ; the poets who mention him; the poets mentioned by 
him; the verses in which his poetical skill, etc., are referred to; 
detailed examination of his works with occasional literary 
criticisms ; and illustrative extracts from the works. 


ಹದ ಮಾ NS ES 





* For detailed information see Introduction 10 Vol. 11, pp, 8-15, 


INTRODUCTION KXI 


‘The First Volume. 


‘The first volume of the Karnataka-Kavicharite was published 
so far back as 1907. As the copies had been exhausted, it was 
thought desirable to issue a new edition with corrections and 
additions. Accordingly the work of revision was undertaken 
more than a year ago and this improved and enlarged edition 
has been brought out. Besides several new authors, those 
mentioned in Appendix I of the first edition and in the first 
forty-two pages and Appendix III of the second volume have 
been included in the present work. A number of works not 
noticed before, such as the SuRumaracharite of Santinatha (ಐ. 88), 
the Mudigeya-ashtaka of Harisvara (p. 234), the Sripadasiti of 
Achanna (p. 304) and so forth, has been added. Several Vira- 
Saiva authors of 711೧111118, not known before, have been included 
(pp. 201-210), as also a pretty good number of them noticed 
imperfectly in volume II (pp. 183-200). ‘The number of poets 
dealt with in the previous edition is about 230, while that in the 
present edition is about 280. Among the poets, about 40 are 
composers of inscriptions. According to sects about 95 of the poets 
are Jainas, 90 ViraSaivas, 45 Brahmanas, and 50 others. 11 16 
worthy of notice that six of the authors are women. The Intro- 
duction, too, has been revised and enlarged. ‘The Supplement to 
the previous edition has been Jeft out as the majority of the 
authors and works mentioned in it has been included in volumes 
11 and 111. Whatever is left over will appear as a Supplement 
to the third volume. 


Several gentlemen have very kindly helped me with criticisms 
and notes in the revision of the work. ‘The help rendered by Mr. 
Santavirarya of the Nisani-matha of Davangere, however, deserves 
special mention. With very few exceptions, Viras3aiva authors 
of vachainas do not give their names but only auhetas or dedicatory 
words consisting of the names of their favourite deities. Con- 
sequently it is not possible to make out the authors of particular 
vachanas unless we know definitely that such and such authors 
used such and such «11101118. Mr. Santavirarya was fortunate 
in coming across ೩ palm-lcaf manuscript of 3222 vachanas, copied 
in 1747, which gives the names of the authors along with their 
vachanas, as also, in most cases, the number of the vachanas 
composed by each. With the help of this manuscript, kindly 


1) 


xxii INTRODUCTION 


lent by him, it has been possible to make several corrections and 
additions in the portion relating to Vachanakaras (pp. 189-210). 
I am also obliged to Mr, Chennamallappa, Halasangi, Bijapur 
District, for having brought to my notice the Bijapur inscription 
noticed on page 449, which was probably composed by the poet 
Nagachandra who, as we know, was connected with Bijapur. 


A few words have to be said about other criticisms that have 
appeared in some journals and papers. In the Kannada Purishat- 
patrike for January 1922 (pp. 280-282) Mr. ಟಿ. 1, Krishna Murti 
states that the name of GunasCna-pandita, who appears to have 
been a Kannada scholar also, is not found in both the volumes 
of the Karnataka-Kavicharite. His name has not been included 
simply because there is no evidence to show that he wrote in 
Kannada. There has been along controversy in the issues of 
the same journal about the author of the Aavrdpaemarga in which 
Mr. N. S. Rajapurohit has taken a leading part. But 1! has not 
produced any useful result. ‘This is not the place to enter into an 
examination of the merits and demerits of the controversy ; this 
much may. however, be said about #. Itis inexplicable why a 
Jaina king, Nripatunga, should be so particular about appropri- 
ating the words occurring in a verse of the BhagavadgitiA for his 
titles (Journal for July 1923, p. 124). Mr. Rajapurohit’s statement 
that Nripatunga had the title Srivijaya has no basis to stand upon, 
‘The verse, KavyavaloOkana 78, on which he rclies for proof, does 
not help him, inasmuch as the title Srivijaya docs not occur in 
it, the meaning of the first portion, 1711517 7171) key-sarc being 
“on the goddess of victory coming into the possession of Arjuna 
(Vijaya)’. Pandit ‘I. N, Subbaraya Sastri has in the Prabuddha- 
Karnataka (Dipavali issue of the year Dundubhi, pp. 5-16) tried 
to prove that Kunadra-vyasa was a contemporary of HariSvara 
(೧. 1165), relying on certain statements made in the modern work 
Chorabasavacharuc (1763). But this single statement made jn jt 
that Raghava (¢c. 1165), Bhimakavi (1369), the minister Lakkana 
(1428) and Harisvara (¢. 1165) were seated together at Hampe is 
quite enough to show how much credence can be given to the 
work for chronological purposes. The Vitataiva editors of the 
Vibhakara (30th June 1922) and the Virasaivadharmaprakds: ke 
(July 1922) have made some ungracious remarks about me, no 
doubt, under a misapprehension. ‘They attribute motives to me 


INTRODUCTION xxiii 


and are pleased to say that being a man ota different faith 1 sup- 
pressed the names of Virasaiva authors ೦1 7'10%01118 simply because 
1 was envious of their fame. 1 can oniy say that the question of 
faith has no place in the republic of letters and that no Virasaiva 
writer has worked as hard as myself for revealing to the world the 
wealth of Viras3aiva literature in Kanraii». I did not give the 
names of some Vachanakaras because I clid not know them, but 1 
did not omit to give their anhitas, 11 | had come across the 
manuscript obtained by Mr. Santavirarya at the time of writing 
the second volume, 1 should have very gladiy given the names. 


Lastly, I would make a remark about Mr. Tirumalatata- 
charya’s article in the Parsrhatpatrike for October 1922 (pp. 171- 
184) where he seems 10 think that the word Garedam (wrote) at the 
end of an inscription refers to the composer. Thisis not necessarily 
50, unless we have some further clue as to his authorship. Hare- 
dam Dy itself simply refers 10 the writer or copyist. Consequently 
Gurubhakta-Richayya, Rivapayya and Pratikantha-KimarAja 
mentioned as authors, are mere copyists. 


| am fully conscious that this edition is not quite free from 
mistakes; but T have endeavoured to make 11 as accurate as pos- 
sible. I now offer it a> a tribute {to the Kannadigas with the hope 
that it will meet with their appreciation and support. J carnestly 


hope that the third volume. which is still in the press, wll be out 
soon. 


1 have to express my deep debt of gratitude 10 His Highness 
the Maharaja of Mysore for gracious permission to dedicate this 
wotk to him. 


It only remains for me to express my thanks to scholars and 
the press for their appreciative notices of the Second Volume of 
the Lives of Kannada Pocts, and to the authorities of the Mysore 
University for sanctioning a grant-in-aid of Rs. 500 towards the 
printing charges of this revised edition. 


1 have also to thank the Superintendent of the Bangalore 
Press for the promptness and care with which the Volume has 
been printed, 


BANGALORE, | ಇ, NARASIMITIACHARYA, 
1st Alarch 1024. ) 


ಕನ್ನಡಭಾಷೆ ಪಂಚದ್ರಾವಿಡವೆಂದು ಪ್ರಖ್ಯಾತವಾಗಿರುವ ಭಾಷೆಗಳಲ್ಲಿ 
ಒಂದಾಗಿದೆ. ಈ ಭಾಷಾವರ್ಗಕ್ಕೆ ತಮಿಳು, ತೆಲುಗು, ಮಲೆಯಾಳ. ಕುಳು 
ಇವೂ ಸೇರಿವೆ. ನಮ್ಮ ದೇಶದ ಪ್ರಾಚೀನಸಂಡಿತರು ಮರಾಠಿ, ಗುಜರಾತಿ ಎಂಬ 
ಭಾಷೆಗಳನ್ನೂ ಕೂಡ ದಾ ೨ವಿಡಭಾಷಾವರ್ಗಕ್ಕೆ ಸೇರಿಸಿದ್ದಾರೆ. ಆದರೆ ಈ ಭಾಷೆ 
ಗಳು ಸಂಸ್ಕೃತಜನ್ಯವಾದುದರಿಂದ ಈಗಿನ ಭಾಷಾತತ್ರಜ್ಞರು ಇವುಗಳನ್ನು ಏತ 
ಜ್ಹಾತೀಯವಾದ ಬಂಗಾಳಿ, ಸ್ಥೆ ಸ್ಫಂಧನಿ ಇವೇ ಮೊದಲಾದ "ಗೌಡಭಾಷಾವರ್ಗಕ್ಕೆ 
ಸೇರಿಸುತ್ತಾರೆ. 


ದ್ರಾನಿಡಭಾಷೆಗಳ ಪ್ರಾಚೀನತೆ, 


ದ್ರಾವಿಡಭಾಸೆಗಳು ಬಹಳ ಪುರಾತನವಾದುವು. ದ್ರಾನಿಡ ಎಂಬ ಶಬ್ದವು 
ಮಹಾಭಾರತದಲಿಯೂ ಮನು. ಪರಾಶರ, ವರಾಹಮಿಹಿರ, ಕುಮಾರಿಲಭಟ್ಟ 


[aa 


ಇವರುಗಳ ಗ್ರಂಥಗಳಲ್ಲಿಯೂ ದೊರೆಯುತ್ತದೆ. ಕ್ರಿ. ಪೂ. 6 ನೆಯ ಶತಮಾನ 
ದಲ್ಲಿ ಹುಟ್ಟಿದ ಬಹಿಸ್ಕಾನ್‌ ಶಾಸನದ ಭಾಷೆ ವ್ಯಾಕರಣ ಮರ್ಕಾ ್ಯದೆಯಲ್ಲಿ ದ್ರಾವಿಡ 
ಭಾಷೆಗಳನ್ನು ತಕ್ಕಮಟ್ಟಗೆ ಹೋಲುವುದೆಂದು ಕೆಲವರು Ni ಜಾ? 
ಬರೆದಿದ್ದಾರೆ. 
ದ್ರಾನಿಡಭಾಷೆಗಳು ಪ್ರಚಾರದಲ್ಲಿರುವ ಪ್ರದೇಶಗಳು. 

ಮರಾಠಿ. ಗುಜರಾತಿ, ಓಥಿ) ಈ ಭಾಷೆಗಳು ಪ್ರಚಾರದಲ್ಲಿರುವ ಭಾಗ 
ಗಳನ್ನು ಬಿಟ್ಟು ವಿಂಧ್ಯಪರ್ವತದಿಂದ ಕನ್ಯಾಕುಮಾರಿಯವರೆಗೆ ಇರುವ ಉಳಿದ 
ಭಾಗ; ಮಧ್ಯಪ್ರಾಂತ; ಜೋಟಾನಾಗಪುರ, ಗಂಗಾತೀರದ ರಾಜಮಹಾಲ್‌ ; 
ಬೆಲೂಚಿಸ್ಥಾನ; ಸಿಂಹಳದ್ದೀಪದ ಉತ್ತರಾರ್ಧ ಈ ಪ್ರದೇಶಗಳಲ್ಲಿ ದ್ರಾನಿಡ 
ಭಾಷ ಹೆಗಳು ಪ್ರಚಾರದಲ್ಲಿವೆ. 


ಪಂಚದ್ರಾನಿಡಗಳಲ್ಲದ ಇತರ ದ್ರಾನಿಡಭಾಷೆಗಳು. 
ಮೇಲೆ ಹೇಳಿದ ಪಂಚದ್ರಾವಿಡ ಭಾಷೆಗಳಲ್ಲದಿ ಈ ವರ್ಗಕ್ಕೆ ಸೇರಿದ 
ಕೊಡಗು, ತುದ, ಬಡಗ, ಕೋತ ಮುಂತಾದ ಕೆಲವು ಕ್ಲುಲ್ಲಕಭಾಷೆಗಳೂ 
ದಕ್ಷಿಣ ಹಿಂದೂದೇಶದಲ್ಲಿ ಅಲ್ಲಲ್ಲಿ ವ್ಯವಹಾರದಲ್ಲಿನೆ. ಇವಲ್ಲದೆ ಹಿಂದೂದೇಶದ 
ಉತ್ತರ ಪ್ರಾಂತಗಳಲ್ಲಿ ಬಳಕೆಯಲ್ಲಿರುವ ಗೋಂಡಿ, ಕುಇ, ಕುರುಖ್‌, ಮಲ್ತೋ 


2 


ಅಥವಾ ರಾಜಮಹಾಲಿ ಎಂಬ ಭಾಷೆಗಳೂ ಬೆಲೂಚಿಸ್ಥಾನದ ಒಂದು ಭಾಗದಲ್ಲಿ 
ಪ್ರಚಾರದಲ್ಲಿರುವ ಬ್ರಾಹೂಈ ಎಂಬ ಭಾಷೆಯೂ ದ್ರಾವಿಡಭಾಷಾವರ್ಗಕ್ಕೆ 
ಸೇರಿದುವೆಂದು ಭಾಷಾತತ್ವಜರು ನಿರ್ಣಯಿಸಿದ್ದಾರೆ. ದ್ರಾವಿಡರು ಆರ್ಯರಂತೆ 
ವಾಯವ್ಯದಿಕ್ಸೆನಿಂದ ಹಿಂದೂದೇಶಕ್ಕೆ ಪ್ರವೇಶಮಾಡಿದರು ಎಂಬುದಕ್ಕೆ ಈ 
ಬ್ರಾಹೂಈ ಭಾಷೆ ಸಾಕ್ಸಿಯಾಗಿದೆ ಎಂದೂ ಹೇಳುತ್ತಾರೆ. 


ದ್ರಾನಿಡಭಾಷೆಗಳನ್ನು ಆಡುವವರ ಸಂಖ್ಯೆ. 
ದ್ರಾನಿಡಭಾಷೆಗಳನ್ನು ಮಾತನಾಡುವ ಜನರ ಸಂಖ್ಯೆ ಸುಮಾರು ಆರು 
ಕೋಟಿಯೂ ನಾಲ್ವತ್ತು ಲಕ್ಸನೆಂದು ತಿಳಿಯಬರುತ್ತದೆ. 
ದ್ರಾನಿಡರ ನಾಗರಿಕತೆ, 
ದ್ರಾವಿಡರು ಆರ್ಯರ ಆಗಮನಕ್ಕೆ ನೊದಲೇ ನಗರಗಳನ್ನು ಕಟ್ಟ, ರಾಜ 
ತಂತ್ರಗಳಲ್ಲಿ ಕೂಡಿದಮಟ್ಟಿಗೆ ನಿಪುಣರಾಗಿ, ಕೃಷಿವಾಣಿಜ್ಯಗಳನ್ನು ತಿಳಿದು, 
ಹಡಗುಗಳ ಮೇಲೆ ಇತರ ದೇಶೀಯರೊಡನೆ ವ್ಯಾಪಾರಗಳನ್ನು ನಡಸುತ್ತ 
ಇದ್ದಂತೆ ತಿಳಿಯಬರುತ್ತದೆ. ಇದರಿಂದ ಇವರಿಗೆ ಎಷ್ಟುಮಟ್ಟಿಗೆ ನಾಗರಿಕತೆ 
ಇದ್ದಿತೆಂಬುದನ್ನು ಊಹಿಸಬಹುದಾಗಿದೆ. 


ದ್ರಾವಿಡ ಗೌಡ ಭಾಷಾವರ್ಗಗಳ ಸರಸ್ಪರ ಭೇದಗಳು. 

ದ್ರಾವಿಡ ಭಾಷೆಗಳು ಇತರ ಭಾಷಾವರ್ಗಗಳಿಗೆ ಸಂಬಂಧಿಸದ ಒಂದು 
ಪ್ರತ್ಯೇಕ ಭಾಷಾವರ್ಗವಾಗಿವೆ ಎಂದೂ, ಈ ವರ್ಗಕ್ಕೂ ಹಿಂದೂದೇಶದ ಹೊರ 
ಗಣ ಭಾಷಾವರ್ಗಗಳಿಗೂ ಹಾಗೆಯೇ ಸಂಸ್ಕೃತವೇ ಮೊದಲಾದ ಭಾಷೆಗಳನ್ನು 
ಒಳಕೊಂಡಿರುವ ಇಂದೋಯೂರೋಪಿರ್ಯ ಭಾಷಾವರ್ಗಕ್ಕೂ ಸಂಬಂಧ 
ವನ್ನು ಕಲ್ಪಿಸಲು ಮಾಡಿದ ಪ್ರಯತ್ನಗಳು ಫಲಕಾರಿಯಾಗಿಲ್ಲ ಎಂದೂ, ಕೆಲವರು 
ಪಾಶ್ಚಾತ್ಯಪಂಡಿತರು ಅಭಿಪ್ರಾಯಪಡುತ್ತಾರೆ. 

ದ್ರಾವಿಡಭಾಷೆಗಳಲ್ಲಿ ಕೆಲವು ಸಂಸ್ಕೃತಸದಗಳೂ ಸಂಸ್ಕೃತಭಾಷೂನು 
ಸಾರವಾದ ಕೆಲಕೆಲವು ಪ್ರಯೋಗವಿಶೇಷಗಳೂ ದೊರೆತರೂ, ಭಾಷೆಗಳ ಪರ 
ಸ್ಪರ ಸಂಬಂಧವನ್ನು ನಿರ್ಣಯಿಸಲು ಮುಖ್ಯಸಾಧನವಾದ ವ್ಯಾಕರಣವನ್ನು 
ಪರಿಶೀಲಿಸಿ ನೋಡಿದಲ್ಲಿ, ಸಂಸ್ಕೃತಭಾಷಾಮಾರ್ಗಕ್ಟೂ ದ್ರಾವಿಡಭಾಷಾ 
ಮಾರ್ಗಕ್ಕೂ ಸಂಬಂಧನಿಲ್ಲವೆಂಬುದು ವ್ಯಕ್ತವಾಗುತ್ತದೆ. 

ಮರಾಠಿಯೇ ಮೊದಲಾದ ಗೌಡಭಾಷೆಗಳಲ್ಲಿ ಸಂಸ್ಕೃತಜನ್ಯವಲ್ಲದ ಅಲ್ಪ 
ಸ್ವಲ್ಪ ಸ್ವತಂತ್ರಶಬ್ದಗಳಿದ್ದರೂ ವ್ಯವಹಾರಕ್ಕೆ ಬೇಕಾದ ಶಬ್ದಗಳೆಲ್ಲಾ ಪ್ರಾಯಿಕ 
ವಾಗಿ ಸಂಸ್ಕೃತಜನ್ಯವಾಗಿಯೇ ಇವೆ. ಅಲ್ಲದೆ ಆ ಭಾಷೆಗಳಲ್ಲಿ ಲಿಂಗನಿರ್ಣಯ, 
ಸಂಧಿ, ಪ್ರತ್ಯಯಸಂಯೋಜನ ಇನೇ ಮುಂತಾದ ವ್ಯಾಕರಣಪ್ರಕ್ರಿಯೆಗಳು 


ಕ 


ಸಂಸ್ಕೃತ ವ್ಯಾಕರಣ ಮರ್ಯಾದೆಯನ್ನು ಅನುಸರಿಸಿವೆ. ದ್ರಾವಿಡಭಾಷೆಗಳಲ್ಲಾ 
ದರೋ ಹೀಗಿಲ್ಲ. ಇವುಗಳಲ್ಲಿ ಸಂಸ್ಕೃತಜನ್ಯವಾದ ಕೆಲಕೆಲವು ಶಬ್ದಗಳು 
ಸೇರಿದ್ದರೂ ವ್ಯವಹಾರಕ್ಕೆ ಬೇಕಾದ ಶಬ್ದಗಳು ಪ್ರಾಯಿಕವಾಗಿ ಸ್ವತಂತ್ರವಾಗಿವೆ. 
ಅಲ್ಲದೆ ವ್ಯಾಕರಣಮರ್ಯಾಜಿಯೂ ಸಂಸ್ಕೃತದಿಂದ ಬಹಳಮಟ್ಟಿಗೆ ಭಿನ್ನವಾಗಿದೆ 
ಈ ಭಾಷೆಗಳಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುತ್ತದೆ; ಸಂಧಿಕ್ರಮವು ಬೇಕೆ 
ಯಾಗಿದೆ; ನಾಮಪದಗಳಲ್ಲಿ ಏಕವಚನ ಬಹುವಚನವೆರಡರಲ್ಲಿಯೂ ಒಂದೇ 
ವಿಧವಾದ ವಿಭಕ್ತಿಪ್ರತ್ಯಯಗಳು ಸೇರುತ್ತವೆ; ಗುಣವಾಚಕಗಳಿಗೆ ತರತಮ ಭಾವ 
ನಿಲ್ಲ: ಸಂಬಂಧಾರ್ಥಕ ಸರ್ವನಾಮವಿಲ್ಲ; ಕರ್ಮಣಿ ಪ್ರಯೋಗವು ವಿಶೇಷ 
ವಾಗಿಲ್ಲ; ಕ್ರಿಯೆಗಳಿಗೆ ನಿಷೇಧರೂಸನಿದೆ: ಕೃತ್ತದ್ಧಿತ ಪ್ರತ್ಯಯಗಳು ಬೇರೆಯಾ 
ಗಿವೆ. ಉತ್ತಮಪುರುಷದ ಸರ್ವನಾಮಕ್ಸೆ ಇದಿರಲ್ಲರುವವರನ್ನು ಸೇರಿಸಿ 
ಕೊಳ್ಳುವ ಮತ್ತು ಸೇರಿಸಿಕೊಳ್ಳದ ಎರಡು ಬಗೆಯ ಬಹುವಚನಗಳಿವೆ. 


ದಕ್ಷಿಣ ಹಿಂದೂದೇಶದ ದ್ರಾನಿಡಭಾಸೆಗಳು. 

ದಕ್ಷಿಣ ಹಿಂದೂದೇಶದಲ್ಲಿ ಪ್ರಚಾರದಲ್ಲಿರುವ ತಮಿಳು, ತೆಲುಗು, ಕನ್ನಡ, 
ಮಲೆಯಾಳ, ತುಳು, ತುದ, ಬಡಗ, ಕೋತ, ಕೊಡಗು ಎಂಬ ದ್ರಾವಿಡ ಭಾಷೆ 
ಗಳಲ್ಲಿ ತಮಿಳು, ತೆಲುಗು, ಕನ್ನಡ ಮಲೆಯಾ- ಈ ನಾಲ್ಕು ಭಾಷೆಗಳಿಗೂ 
ವರ್ಣಮಾಲೆಗಳೂ, ವ್ಯಾಕರಣಗಳೂ ಗ್ರಂಥಗಳೂ ಇವೆ. ಆದುದರಿಂದ ಇವು 
ಗಳನ್ನು ಗ್ರಾಂಧಿಕಭಾಷೆಗಳು ಎನ್ನಬಹುದು. ಉಳಿದ ಭಾಷೆಗಳಿಗೆ ಸ್ವತಂತ್ರ 
ವಾದ ವರ್ಣಮಾಲೆಗಳು ಕೂಡ ಇಲ್ಲ. ಅವು ಕೇವಲ ವ್ಯಾವಹಾರಿಕ ಭಾಷೆಗ 
ಭಾಗಿವೆ. ಅವುಗಳಲ್ಲಿ ಕೆಲಭಾಷೆಗಳ ಪುಸ್ತಕಗಳನ್ನು ಇತರ ದ್ರಾವಿಡಭಾಷಾ 
ಲಿಪಿಗಳಲ್ಲಿ ಬರೆವ ಮತ್ತು ಮುದ್ರಿಸುವ ಪದ್ಧತಿಯಿದೆ. ಈ ಭಾಷೆಗಳೆಲ್ಲಾ ಕನ್ನ 
ಡದ ಆಭಾಸಗಳೆಂದು ತಿಳಿಯಬರುತ್ತದೆ. 


ಗ್ರಾಂಥಿಕ ದ್ರಾನಿಡಭಾಷೆಗಳು. 


ತಮಿಳು, ತೆಲುಗು, ಕನ್ನಡ, ಮಲೆಯಾಳ ಎಂಬ ಗ್ರಾಂಥಿಕ ದ್ರಾವಿಡ 
ಭಾಷೆಗಳಲ್ಲಿ ಮಲೆಯಾಳವು ತಮಿಳಿನ ಅಭಾಸವಾಗಿ ಹುಟ್ಟಿ ಬಹಳ ಕಾಲಕ್ಕೆ ಹಿಂದೆ 
ಯೇ ಸ್ವತಂತ್ರ ಭಾಷೆಯಾಯಿತೆಂದು ಕೆಲವರು ಹೇಳುತ್ತಾರೆ. ಉಳಿದ ಮೂರು 
ಭಾಷೆಗಳೂ ಶಬ್ದರೂಪದಲ್ಲಿಯೂ ವ್ಯಾಕರಣಮರ್ಯಾಡೆಯಲ್ಲಿಯೂ ನಿಶೇಷವಾದ 
ಸಂಬಂಧವುಳ್ಳುವುಗಳಾಗಿವೆ. ಆದರೂ ಕನ್ನಡಕ್ಕೂ ತಮಿಳಿಗೂ ಇರುವಷ್ಟು 
ಹೋಲಿಕೆಗಳು ಕನ್ನಡಕ್ಕೂ ತೆಲುಗಿಗೂ ಇಲ್ಲ. ಅನೇಕ ಶಬ್ದಗಳೂ ಅನೇಕ 
ವ್ಯಾಕರಣ ಪ್ರಕ್ರಿಯೆಗಳೂ ಕನ್ನಡ ತಮಿಳುಗಳಲ್ಲಿ ಒಂದೇ ಆಗಿವೆ. ತೆಲುಗಿನಲ್ಲಿ 
ಇಂಥ ಸಾಮ್ಯಗಳು ಕಡಮೆ, ಈ ಭಾಷೆಗೆ ಅಸಾಧಾರಣವಾದ ಅಕ್ಸರಪಲ್ಲಟವೇ 


4 


ಮುಂತಾದ ಮಾರುಪಾಡುಗಳಿಂದ ಅನೇಕ ಸಂಧರ್ಭಗಳಲ್ಲಿ ಮಾತುಗಳೆ ಸ್ವರೂಪ 
ವನ್ನು ಗೊತ್ತುಮಾಡುವುದೇ ಕಷ್ಟವಾಗುತ್ತದೆ. ಈ ಯಂಶವನ್ನು ತೋರಿ 
ಸುವುದಕ್ಕಾಗಿ ಕೆಲವು ಉದಾಹರಣಗಳು ಕೆಳಗೆ ಕೊಟ್ಟಿವೆ: 
ತಮಿಳು ಇವರ್‌ ಆಗಾದು ಉರಲ್‌ ಉಳಿ ಅದೈ 
ಕನ್ನಡ ಇವರ್‌ ಆಗದು ಒರಲ್‌ ಒಳ್‌ ಅದಂ 
ತೆಲುಗು ವೀರು ಕಾದು ರೋಲು ಲೋ ದಾನಿ 


ಕನ್ನಡಭಾಷೆ. 
ತಿಮಿಳರು ತಮ್ಮ ಭಾಷೆಯ ಹೆಸರಾದ ತಮಿಳ್‌ ಎಂಬ ಶಬ್ದವು ಮಧುರ 
ಎಂಬ ಅರ್ಥವುಳ್ಳುದೆಂದು ಹೇಳುತ್ತಾರೆ. ಹಾಗೆಯೇ ತೆಲುಗರೂ ತೆನುಗು ಎಂಬ 
ಶಬ್ದವು ಮಾಧುರ್ಯವಾಚಿಯೆನ್ನುವರು. ಕನ್ನಡಶಬ್ರದ ವ್ಯುತ್ಪತ್ತಿ ಮುಂದೆ ವಿವರಿ 
ಸಲ್ಪಡುವುದು. ತಮಿಳಲ್ಲಿ ಅಗಸ್ತ್ಯಮುಹಿಗಳೂ, ತೆಲುಗಿನಲ್ಲಿ ಕಣ್ಣಖಯಸಷಿಗಳೂ ಆದಿ 
ಕನಿಗಳಾಗಿ ಗ್ರಂಥ ನಿರ್ಮಾಣ ಮಾಡಿದಂತೆ ಪ್ರತೀತಿಯಿದೆ. ಆದರೆ ಕನ್ನಡಿಗರು 
ತಮ್ಮ ಭಾಷೆಗೆ ಆವ ಖುಷಿಯೂ ಪ್ರವರ್ತಕನಾಗಿದ್ದಂತೆ ಹೇಳುವುದಿಲ್ಲ. 


ಕನ್ನಡಭಾಷೆಯ ಪ್ರಚಾರದ ಹಿಂದಣ ಮತ್ತು 
ಈಗಿನ ಪ್ರದೇಶಗಳು. 


ಒಂಬತ್ತನೆಯ ಶತಮಾನದಲ್ಲಿ ಕನ್ನಡ ಭಾಷೆ ಕಾವೇರಿಯಿಂದ ಗೋದಾ 
ನರಿಯವರೆಗೂ ಪಚಾರದಲ್ಲಿದ್ದಿತೆಂದೂ ಕೆಸುವೊಳಲ್‌, ಕೊಸಣನಗರ, ಪುಲಿ 
ಗೆರೆ ಒಂಕುಂದ ಇವುಗಳ ಮಧ್ಯಸ್ರದೇಶವೇ ತಿರುಳುಗನ್ನಡದ ನೆಲೆಯೆಂದೂ 
ನೃಪತುಂಗನ (814-877) ಕನಿರಾಜಮಾರ್ಗದಿಂದ' ತಿಳಿಯುತ್ತದೆ. ಆದಿ 
ಪಂಪನು (941) “ಪುಲಿಗೆಜ್‌ಯ ತಿರುಳ ಕನ್ನಡದೊಳ್‌ ತನ್ನ ಗ್ರಂಥವನ್ನು 
ಬರೆದುದಾಗಿ ಹೇಳಿದಾನೆ 

ಈಗ ಕನ್ನಡ ಭಾಷೆ--ಮೈ ಸೂರು ಸಂಸ್ಥಾನ, ಕೊಡಗು, ಮುಂಬಯ್‌ 
ಆಧಿಪತ್ಯದ ದಕ್ಸಿಣ ಜಿಲ್ಲೆಗಳು. ಕೈವರಾಜಾಜ್‌ ಸಂಸ್ಥಾನದ ಪಶ್ಚಿಮಭಾಗ. 
ಮೈಸೂರು ಕೊಡಗು ಇವುಗಳ ಉತ್ತರ ಸಶಿಮ ದಕ್ಷಿಣ ದಿಶ್ಫಗಳ “ಲಿರುವ ಮದ 
ರಾಸ್‌ ಅಧಿಪತ್ಯದ ಜಿಲ್ಲೆಗಳು, ಮಧ್ಯಸ್ಪಾಂತ ಬೀರಾರ್‌ ಇವುಗಳ ಕೆಲಭಾಗ 
ಗಳು, ದಕ್ಷಿಣಮಧುರಾ ಜಿಲ್ಲೆ--ಈ ಪ್ರಜ ಶಗಳಲ್ಲೆಲ್ಲಾ ಸ್ಪಚಾರದಲ್ಲಿದೆ. ಕನ್ನ 


ಒಂ 
1. ಕಾವೇರಿಯಿ:ದಮಾ ಗೋ ದಾವರಿವರನಿ:ರ್ಸ್ನ ನಾಡದಾ ಕನ್ನಡದೊಳ್‌ | 
ಭಾವಿಸಿದ ಜನಪದಂ ಸಸು| ಧಾವಳಯವನಿಲೀನವಿಕದವಿಸಯ ನಿಶೇಷಂ | 


ಅದಜಿಹೂಳಗ೦ಂ ಕಿಸುವೊಟಲಾ | ವಿದಿತವುತಾಕೊಹಣನಗರದ- ಪ್ರಲಿಗೆಆ80ರಾ ॥ 
ಸದಭಿಸುು,ತಮಪ್ಸೊಂಕ20ಂ 1 ದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್‌ | 


5 


ಡದ ಆಭಾಸಗಳಾದ ತುದ, ಬಡಗ, ಕೋತ ಎಂಬ ಉಸಭಾನೆಗಳು ನೀಲಗಿರಿ 
ಯಲ್ಲಿ ವ್ಯವಹಾರದಲ್ಲಿವೆ. 


ಕನ್ನಡ ಭಾಷೆಯನ್ನು ಆಡುವವರ ಸಂಖ್ಯೆ. 


ಕನ್ನಡ ಭಾಷೆಯನ್ನು ಮಾತನಾಡುವ ಜನರ ಸಂಖ್ಯೆ ಸುಮಾರು ಒಂದು 
ಕೋಟಿಯೂ ಹತ್ತು ಲಕ್ಸನೆಂದು ತಿಳಿಯಬರುತ್ತದೆ. 


ಕರ್ಣಾಟ ಎಂಬ ಶಬ್ದದ ವ್ಯುತ್ಪತ್ತಿ. 


ಕರ್ಣಾಟ ಎಂಬ ಶಬ್ದದ ವ್ಯತ್ತತ್ತಿಯ ವಿಷಯದಲ್ಲಿ ಭಿನ್ನಾಭಿಪ್ರಾಯ 
ಗಳಿವೆ. ಕೇಶವವರ್ಣಿ (1359) ಎಂಬ ಜೈನನಂಡಿತನು ಭೇದನಾರ್ಥಕವಾದ 
ಕರ್ಣಧಾತುವಿಸಿಂದ ಹುಟ್ಟಿತೆಂದು ಭಾವಿಸಿ ದಿವ್ಯಭಾಷೆಯಿ.ಂದ ಬೇರೆಯಾಗಿ 
ವ್ಯವಹಾರದಲ್ಲಿರುವ ಭಾಷೆಯಾದ ಕಾರಣ ಇದಕ್ಕೆ ಕರ್ಣಾಟ ಎಂಬ ಹೆಸರು 
ಮ 
ಬರೆದ ವೆಂಕಟಾಧ್ದರಿ (ಸು. 1700) ಕರ್ಣಗಳಲ್ಲಿ ಅಟಿನ ಮಾಡುವುದರಿಂದ 
(ಎಂದರೆ ಎಲ್ಲರ ಕೆನಿಗಳಲ್ಲಿಯಖಾ ಬಿದ್ದು ಪ್ರಸಿದ್ಧವಾದುದರಿಂದ) ಇದಕ್ಕೆ ಕರ್ಣಾಟ 
ವೆಂಬ ಹೆಸರ.ಂಬಾಯಿತೆಂದು ಹೇಳುತ್ತಾನೆ. ಈ ಎರಡು ವ್ಯ್ಯತ್ತತ್ತಿಗಳೂ 


ಥಿ 
ಕನಿಕಲ್ಪನೆಯೆಂದು ಹೇಳಬಹುದು ಡಾಕ್ಟರ್‌ ಗ.ಂಡರ್ಟ್‌ ಎಂಬವನು ಈ 


ಶಬ್ದವು ಕರ್‌ 4 ನಾಡು (ಕರಿಯ.ಮಣ್ಣಳ್ಳಿ ಸೇಕ) ಎಂಬ ಪದಗಳಿಂದ ಬಂದಿರ 
ಬೇಕೆಂದು ಅಭಿಪ್ರಾಯಪಡುತ್ತಾನೆ. ಇನ್ನು ಕೆಲವರು ಕರು-- ನಾಡು (ಎತ್ತರ 
ವಾದ ದೇಶ) ಎಂಬ ಪದಗಳಿಂದ ಬಂದಿದೆ ಎನ್ನತ್ತಾರೆ ಕೇಶಿರಾಜನೂ ಭಟ್ಟಾ 
ಕಳಂಕನೂ ಕನ್ನಡ ಎಂಬುದು ಕರ್ಣಾಟ ಎಂಬುದರ ಅಪಭ )ಂಶವೆಂದು ಹೇಳಿ 
ದ್ದಾರೆ. ಆದರೆ ಕರ್ಣಾಟ ಎಂಬುದು ಕನ್ನಡ ಎಂಬ ಮೂಲಪದದ ಸಂಸ್ಕೃತ 
ರೂಪವೆಂದು ಹೇಳಲಿಕ್ಕೂ ಅವಕಾಶವುಂಟು. 


ಬಂದಿದೆ ಎಂದು ಹೇಳುತ್ತಾನೆ. ವಿಶ್ರಗುಣಾನರ್ಶ ಎಂಬ ಸಂಸ್ಕೃತ ಗ್ರಂಥವನ್ನು 


ಕರ್ಣಾಟ ಎಂಬ ಶಬ್ದದ ಸೂರ್ವಪ್ರಯೋಗಗಳು. 


ಆರನೆಯ ಶತಮಾನದ ಆದಿಭಾಗದಲ್ಲಿದ್ದ ವರಾಹಮಿಹಿರನು. ತನ್ನ ಬೃಹ 
ತೃಂಹಿತೆಯಲ್ಲಿ ಕರ್ಣಾಟಿ ಎಂಬ ಹೆಸರನ್ನ ಹೆಃಳಿದ್ದಾನೆ ಸೋಮದೇವನ ಕಥಾ 
ಸರಿತ್ಸಾಗರದಲ್ಲಿ ಈ ಶಬ್ದವು ಬರುವುದರಿಂದ ಅನನ ಮೂಲಗ್ರೇಥವಾದ ಗುಣಾ 
ಢ್ಯನ ಬೃಹತ್ಸಥೆಯಲ್ಲಿಯೂ ಅದು ಇದ್ದಿರಬೇಕು. ಹಾಗಿದ್ದಸಕ್ಸದಲ್ಲ ಈ ಶಬ್ದದ 
ಪ್ರಯೋಗವು ಕ್ರಿಸ್ತಶಕ ಒಂದನೆಯ ಅಥವಾ ಎರಡನೆಯ ಶತಮಾನದಲ್ಲಿ ಸಿಕ್ಕಿ 
ದಂತಾಯಿತು. ಸುಮಾರು ಎರಡನೆಯ ಶತಮಾನದಲ್ಲಿ ರಚಿತವಾದ ಶಿಲಪ್ಪದಿ 
ಗಾರಂ ಎಂಬ ತಮಿಳು ಕಾವ್ಯದಲ್ಲಿ ಕನ್ನಡರ್‌ ಎಂಬ ಶಬ್ದವೂ ಶಡೈೈರ್ಯ ಪರಾಂ 

RK 


6 


ತಣ ಎಂಬ ಪಾಂಡ್ಯರಾಜನು ಸುಮಾರು 770 ರಲ್ಲಿ ಕೊಟ್ಟಿ ವೇಳ್ತಿಕುಡಿ ತಾಮ್ರ 
ಶಾಸನದಲ್ಲಿ ಕರುನಾಡರ್ಗ (ಕರ್ಣಾಟಕ) ಎಂಬ ಶಬ್ದವೂ ದೊರೆಯುತ್ತವೆ. 
ಸುಮಾರು 900 ರಲ್ಲಿದ್ದ ರಾಜಶೆ;ಖರನೆಂಬ ಸಂಸ್ಕೃತಕನಿ ತನ್ನ ಕಾವ್ಯವಿಸಾಮಾಂಸೆ 
ಯಲ್ಲಿ ಕರ್ಣಾಟರು ಓದ.ವ ರೀತಿಯನ್ನು ನಿರೂಪಿಸಿದ್ದಾನೆ. 


ಕರ್ಯ೯ಟಿಕ ಎಂಬ ಹೆಸರಿನ ನಿಸರೀತಾರ್ಥ. 


ಪೂರ್ನದಲ್ಲಿ ಕರ್ಣಾಟಕ ಎಂಬುದು ದಕ್ಷಿಣ ಹಿಂದೂದೇಶದ ಎತ್ತರವಾದ 

ಪ್ರಾಂಕಕ್ಕೆ ಹೆಸರಾಗಿದ್ದಿತು. ಈಚೆಗೆ ನಿದೇಶಿಗಳ ಕೆಗೆ ಸಿಕ್ಲಿ ವಿನರೀತಾರ್ಥ 
) ರ ಎ ಳು ರ 

ವನ್ನ ಹೊಂದಿತು. ಮಹಮ್ಮದೀಯರು ಮೈದಲು ಮೊದಲು ದಕ್ಷಿಣ ಹಿಂದೂ 
ದೇಶಕ್ಕೆ ಬಂದಾಗ ಮೈಸೂನು ತೆಲುಗ.ದೇಶದಲ್ಲಿ ಸ್ವಲ್ಪಭಾಗ ಇವುಗಳನ್ನು ಒಳ 
ಕೊಂಡ ಘಟ್ಟದ ಮೇಗಣ ದೇಶಕ್ಕೆ ಕರ್ಣಾಟಕ ಎಂಬ ಹೆಸರು ಇದ್ದಿತು. ಕಾಲ 
ಕ್ರಮದಲ್ಲಿ ಅವರು ಈ ಹೆಸರನ್ನು ಘಟ್ಟದ ಕೆಳಗಣ ದೇಶಕ್ಕೂ ಕೊಟ್ಟರು. ತರು 
ವಾಯ ಇಂಗ್ಲಿಷರು ಕರ್ಣಾಟಕ ಎಂಬ ಹೆಸರನ್ನು ಆ ಹೆಸರಿಗೆ ಸಂಬಂಧವೇ 
ಇಲ್ಲದ ಘಟ್ಟದ ಕೆಳಗಣ ದೇಶಕ್ಕೆ ಮಾತ್ರ ಇಟ್ಟಿರು. ಈಗ ಕರ್ಣುಟಿಕ್‌ ಎಂಬುದು 
ಪೂರ್ವದ ಅರ್ಥವನ್ನು ಕಳೆದುಕೊಂಡು ತಮಿಳುದೇಶ ತೆಲುಗುದೇಶದಲ್ಲಿ ನೆಲ್ಲೂರು 
ಜಿಲ್ಲೆ ಇವುಗಳನ್ನು ಒಳಕೊಂಡು ಪೂರ್ವಸಮುದ್ರತೀರದಕ್ಲಿರುವ ಘಟ್ಟದ ಕೆಳಗಣ 
ಪ್ರಾಂತಕ್ಕೆ ಮಾತ್ರ ಅನ್ವಯಿಸುತ್ತದೆ. 


ಕನ್ನಡನಾಡಿನ ಪ್ರಾಚೀನತೆ. 


ಕನ್ನಡನಾಡು ಬಹುಕಾಲಕ್ಕೆ ಹಿಂದೆಯೇ ಪ್ರಸಿದ್ಧವಾಗಿದ್ದಂತೆ ತಿಳಿಯಬರು 
ತ್ತದೆ. ಇದು ಹಿಂದೆ ವೌಸ್ಯರು, ಆಂಧ್ರರು, ಕದಂಬರು, ಗಂಗರು ಮೊದಲಾದ 
ಪುರಾತನ ರಾಜವಂಶಗಳಿಗೆ ಸೇರಿದ ಅರಸುಗಳ ಆಳಿಕೆಗೆ ಒಳಪಟ್ಟಿದ್ದಿತು. ಮೌರ್ಯ 
ರಾಜನಾದ ಚಂದ್ರಗುಪ್ತನ ಆಳಿಕೆಯಲ್ಲಿ ದ್ರಾದರವಾರ್ಷಿಕ ಕ್ಷಾಮವುಂಟಾಗಲು 
ಶ್ರುತಕೇವಲಿಯಾದ ಭದ್ರಬಾಹುವೆಂಬ ಜೈನಗುರು ಜೈನಸಂಘದೊಡನೆ 
ಮೈಸೂರು ದೇಶದ ದಕ್ಷಿಣದಲ್ಲಿರುವ ಪುನ್ನಾಟರಾಪ್ಟ್ರಕ್ಕೆ ಪ್ರಯಾಣಮಾಡಿದಾಗ 
ಚಂದ್ರಗುಪ್ತನು ರಾಜ್ಯವನ್ನು ತ್ಯಜಿಸಿ ಭದ್ರ ಬಾಹುನಿಗೆ ಶಿಷ್ಯನಾಗಿ ಅವನೊಡನೆ 
ಶಾನೂ ಹೊರಟು ಶ್ರವಣಬೆಳ್ಗೊಳಕ್ಕೆ ಬಂದು ಅಲ್ಲಿ ತನ್ನ ಗುರು ಗತಿಸಲು ತಾನು 
ಅಲ್ಲಿಯೇ ನಿಂತು ತಸಸ್ಸುಮಾಡುತ್ತಿದ್ದು ಕೆಲವು ಕಾಲದಮೇಲೆ ಸತ್ತನೆಂದು ಜೈನ 
ಗ್ರಂಥಗಳಲ್ಲಿ ಹೇಳಿದೆ. ಚಂದ್ರಗುಪ್ತನ ಮಮ್ಮಗನಾದ ಆಶೋಕನ ಮೂರು 
ಶಾಸನಗಳು ಮೈಸೂರು ಸ 
ಅಶೋಕನು ಕನ್ನಡನಾಡಿನಲ್ಲಿ 
ಒಬ್ಬ ಬೌದ್ಧಮತೋಪದೇಶಕನನ್ನು ಕಳುಹಿಸಿದಂತೆ ಮಹಾವಂಶವೆಂಬ ಬೌದ್ಧ 


೦ಸ್ಥ್ಯಾನ ಚಿತ್ರದುರ್ಗ ಜಿಲ್ಲೆಯಲ್ಲಿವೆ. ಅಲ್ಲದೆ 


ಗ್ರಂಥದಲ್ಲಿ ಬರೆದಿದೆ. ಕ್ರಿಸ್ತಶಕ ಎರಡನೆಯ ಶತಮಾನದಲ್ಲಿದ್ದ ಟಾಲಮಿ ಎಂಬ 
ಪಂಡಿಶನು ಪುನ್ನಾಟ, ಬನವಾಸಿ ಇವುಗಳ ಹೆಸ 
ನಾಡಿನ ಪ್ರಾಚೀನತೆಯನ್ನು ಸೂಚಿಸುವ ಇನ್ನೂ 
ಶಬ್ದದ ಪೂರ್ವಪ್ರಯೋಗಗಳನ್ನು ತಿಳಿಸುವ ಸಂದರ್ಭದಲ್ಲಿ ಹಿಂದೆಯೇ ಉಕ 
ವಾಗಿ ವೆ.3 


ಎ 
ನ್ನು ಹೇಳಿದಾ 


ಕನ್ನಡಭಾಷೆಯ ಪ್ರಾಚೀನತೆ. 


ಕನ್ನಡನುಡಿ ಬಹಳ ಪುರಾತನವಾದುದು. ಪ್ರಥಮತೀರ್ಥಂಕರನಾದ 
ಖುಷಭದೇವನ ಕುಮಾರಿ ಬ್ರಾಹ್ಮಿ ಎಂಬವಳು ಕನ್ನಡವೇ ಮೊದಲಾದ ಹದಿ 
ನೆಂಟು ಲಿಪಿಗಳನ್ನು ನಿರ್ಮಿಸಿದಂತೆ ಜೈನರಲ್ಲಿ ಇತಿಹಾಸವಿದೆ. ಕೆಲವು ವರ್ಷ 
ಗಳಿಗೆ ಹಿಂಜೆ ದೇವಘಡದ ಕೋಟೆಯಲ್ಲಿರುವ ಒಂದು ಜಿನಾಲಯದಲ್ಲಿ 
ದ್ರಾವಿಡಲಿನಿಗಳನ್ನೇ ನಿಶೇಷನಾಗಿ ಒಳಕೊಂಡ, ಸ.ಮಾರು ಒಂಬತ್ತನೆಯ 
ಶತಮಾನದಲ್ಲಿ ಹುಟ್ಟಿದ್ದ ಒಂದು ವಿಚಿತ್ರವಾದ ಶಾಸನವು ಸಿಕ್ಕಿತು. ಕೆಳಗಣ 
ಈಜಿಸ್ಟಿನಲ್ಲಿಯ ಆಕ್ಸಿರಿಂಕಸ್‌ ಎಂಬ ಸ್ಥಳದಲ್ಲಿ ದೊರೆತ ಕ್ರಿಸ್ತಶಕ ಎರಡನೆಯ 
ಶತಮಾನನಲ್ಲಿ ರಚಿತವಾದ ಒಂದು ಗ್ರೀಕ್‌ ನಾಟಕದಲ್ಲಿ ಕೆಲವು ಕನ್ನಡಶಬ್ದಗಳು 
ದೊರೆಯುತ್ತವೆ.* 


ಕನ್ನಡದ ನರ್ಣ ಮಾಲೆ. 


ಹಿಂದೆ ಕನ್ನಡಕ್ಟೂ ತೆಲುಗಿಗೂ ಹುದ ವಾಗಿ ದಕ್ಷಿಣ ಹಂದೂದೇಶದಲ್ಲಿ 
ಮಾತ್ರವಲ್ಲದೆ ಇಂಸೋಚ್ಛಿಸ, ಯವದ್ವೀಸ ಮುಂತಾದ ಪ್ರಾಂತಕ್ಕೂ ವ್ಯಾಪಿಸಿದ 
ಈ ಲಿಪಿ ಹಿಂದೂದೇಶದಲ್ಲಿಯ ಈಗಿನ ಎಲ್ಲಾ ಲಿಪಿಗಳಂತೆಯೇ ಮಾತೃಕೆಯಾದ 
ಬ್ರಾಹ್ಮೀಲಿನಿಯಿಂದ ಹುಟ್ಟಜಿ. ಬ್ರಾಹ್ಮೀಲಿಪಿಯ ಹಲವು ಅಕ್ಕರಗಳು ಕ್ರಿಸ್ತ 
ಪೂರ್ವ ಒಂಬತ್ತನೆಯ ಶತಮಾನದ ಉತ್ತರ ಸೆಮಿಟಿಕ್‌ ಅಸ್ನರಗಳೊಡನೆ 
ಹೋಲುವುದರಿಂದ ಸುಮಾರು ಕ್ರಿಸ್ತಪೂರ್ವ ಎಂಟನೆಯ ಶಶಕಮಾನದಲ್ಲಿ 
ಹಿಂದೂ ವರ್ತಕರು ತಮ್ಮ ಭಾಷೆಯನ್ನು ಬರೆವುದಕ್ಕೆ ಆ ಸೆಮಿಟಿಕ್‌ ಅಕೃರ 
ಗಳನ್ನು ತೆಗೆದುಕೊಂಡಿರಬಹುದೆಂದೂ. ತರುವಾಯ ಆ ಅಸೃಗಗಳನ್ನು ಹಿಂದೂ 


1. ಪುಟಿ 5. ಇನು ಹೆಚ್ಚು ವಿಷಯ.ಗಳನ 
ಣಿಕೆಯ 1-4 ಪುಟಿಗಳನ್ನು ನೋಡಿ, 


ತಿಳಿಯಯಬೇೇಇದರೆ ರಿತಶೀಯಸಂಷಿ ಟದ ಅವತರ 


ಲ್ಮ ಸ 

2. Report on the Hindu and Biddhist Alonum:ents, Northern 
Circle, for 1918, p. 19. 

3, ಡ:ಕ್ಟರ್‌ ಹಲ್ಲು ಎಂಬ ಸಂಡಿಕನು ಆ ನಾಟಿಕದ ಕೆಲವು ವಾಕ್ಯಗಳನ್ನು ಈರೀತಿಂಾಗಿ 
ಓದ ತ್ತಾನೆ ಬೇರೆ ಕೊಂಚ ಮಧುಪಾತ್ರಕೆ ಹ:ಕಿ; ೩ಇನಂ ಬೇರೆತ್ತಿ ಕಟ್ಟಿ ಮಧುವಂ ಬೆರೆತ್ತನೆನ್‌. 


Mysore Archaeologica! Report, 1904. 


8 


ಫ್ರಂಡಿತರು ಸಂಸ್ಕೃತಭಾಷೆಯನ್ನು ಬರೆಯಲು ಅನುಕೂಲಿಸುವಂತೆ ತಿದ್ದಿ ಕ್ರಮ 
ಪಡಿಸಿ ವರ್ಣಮೂಲೆಗಳನ್ನು ಏರ್ಪಡಿಸಿರಬಹುದೆಂದೂ, ಕೆಲವರು ಪಾಶ್ಚಾತ್ಯ 
ಫಂಡಿತರು ಅಭಿಪ್ರಾಯಪಡುತ್ತಾರೆ. ಆದರೆ ಇನ್ನು ಕೆಲವರು ಬ್ರಾಹ್ಮೀಲಿಪಿ 
ಹಿಂದೂದೇಶದಲ್ಲಿ ಬಹಳ ಕಾಲಕ್ಕೆ ಹಿಂದೆ ಹಿಂದುಗಳಿಂದಲೇ ಥಿರ್ಮಿತವಾದುದು 
ಎನ್ನುತ್ತಾರೆ. 

ದ್ರಾವಿಡ ಲಿಪಿಗಳಲ್ಲಿ ಕನ್ನಡವೂ ತೆಲುಗೂ, ಹಾಗೆಯೇ ತಮಿಳೂ ಮಲೆ 
ಯಾಳವೂ ಬಹಳಮಟ್ಟಗೆ ಹೋಲುತ್ತವೆ. ಈಗ ಕನ್ನಡ ಲಿಪಿಗೂ ತಮಿಳು 
ಲಿಪಿಗೂ ರ ಕಾಣುವುದಿಲ್ಲ. ಆದರೆ ಈ ಎರಡು ಭಾಷೆಗಳಲ್ಲಿ 
ರುವ ಪ್ರಾಚೀನ ಶಾಸನಗಳನ್ನು ಪರೀಕ್ಷಿಸಿ ನೋಡಿದರೆ ಈ ಎರಡು ಲಿಪಿಗಳಿಗೂ 
ಇರುವ ಸಾದೃಶ್ಯವು ನಿಶದವಾಗುತ್ತದೆ. ಈ ದ್ರಾವಿಡ ಲಿಪಿಗಳು ಒಂದೊಂದೂ 
ಕಾಲಸ್ರ ಮದಲ್ಲಿ ನಾನಾ ಕಾರಣಗಳಿಂದ ರೂಪ ತನು ಹೊಂದುತ್ತ ಬಂದು 
ಈಗಿನ ಆಕೃತಿಯನ್ನು ಪಡೆದಿವೆ ಎಂದು ಶಾಸನಗಳಿಂದ ನಿರ್ಣಯಿಸಬಹುದಾಗಿದೆ. 


ದ್ರಾನಿಡ ವರ್ಣಮಾಲೆಗಳಲ್ಲಿ, ಸಂಸ ಸ್ಯ ವರ್ಣಮಾಲೆಯಲ್ಲಿಲದ ಎ, ಒ 
ಳ, ಅ ಬ ಎಂಬ ಐದು ಅಸ್ಪರಗಳುಂಟು. ಈ ಐದಕ್ಸರಗಳೂ ತಮಿಳು. 
ಮಲೆಯಾಳ ಈ ಭಾಷೆಗ ಇಲ್ಲಿ ತ ಲೂ ಬಳಕೆಯಲ್ಲಿನೆ. ತೆಲುಗಿನಲ್ಲಿ ಟಿ ಕಾರವು 
ಬಹಳ ಕಾಲಕ್ಕೆ ಹಿಂದೆಯೇ ನಷ್ಟವಾಗಿ ಹೋದಂತೆ ಕಾಣುತ್ತದೆ; ಅ ಕಾರವು 
ಮಾತ್ರ ಈಗಲೂ ಪ್ರಚಾರದಲ್ಲಿದೆ ಕನ್ನಡದಲ್ಲಿ ಬ ಕಾರವು ಸುಮಾರ 13 
ನೆಯ ಶತಮಾನದವರೆಗೂ ಸಚಾರದಲ್ಲ 
ಅದರ ಸ ನದಲ್ಲಿ « ಭಕ ಗಿವಯೋಗ 
ಕಾರವು Xd 18 ನೆಯ ಶತಮಾನ 
ಸ್ಥಾನದಲ್ಲಿ ರೇಫವು ಕ್ರ ಯೋಗಕ್ಕೆ ಬಂದಿತು. 

ಕನ್ನಡ ಭಾಷೆಯ ಪ್ರಾಚೀನ ವ್ಯಾಕರಣಗಳಲ್ಲಿ ಜಬ, ಕುಳ್ಳ 
ಳಕಾರದಲ್ಲಿ ಮೂರು ಜೇಡಗಳನ್ನು ಹೆ ಹೇಳಿ ಇವು ಪ್ರಾಸಕ್ಕೂ ಯಮಕಕ್ಟೂ ಸಲ್ಲವು 
ಎಂದು ನಿಷೇಧಿಸಿರುವಂತೆ ತೋರುತ್ತದೆ. ಅದರೂ 19 ನೆಯ ಕತಮಾನದಲ್ಲಯೇ 
ಒಬ್ಬಿಬ್ಬರು ಕವಿಗಳು ಈ ನಿಯವ ನ್ನು ಉಲ್ಲಂಘಿಸಿ ಗ್ರಂಥಂಚನೆ ವರಾಡಿದು 
ದಾಗಿ ತಿಳಿಯಬರುತ್ತದೆ. 15 ನೆಯ ಶತಮಾನದಲ್ಲಿ ಕೇಶಿರಾಜನು ಈ 


ನಿಯವ ಭಂಗವು ದೋಷವೆಂದು ಹೇಳಿ ಸ್ರಯೋಗಾನುಕೂಲ್ಯಕ್ಕಾಗಿ ಕಾರ 
ವಿರುವ ಶಬ್ದಗಳ ಒಂದು ಪಟ್ಟಿಯನ್ಸು ಕೊಟ್ಟಿದ್ದಾನೆ ಭಟ್ಟಾಕಳಂಕನು (1604) 


ಗುಣಾಜ ನಷ್ಟವಾದಂತೆಯೂ 
ಕ್ಲೆ ಬಂದಂತೆಯೂ ತಿಳಿಯುತ್ತದೆ. ಅ 
ದ ವರೆಗೂ ಇದ್ದಿತು. ಬಳಿಕ ಆದರ 











1. ಸೋ ಸುಪೊಡೊಂ ದಕ್ಕರಮದ। ಮಾಡ ಮೊಡುಚ್ಚರಣೆಗರಿದು ವೂಜಿುಂ ತೆಅನಂ। 
ಕೂಡೆ ಕವಿತತಿ ವಿಚಾರಿಸ । ಬೇಡದಳಿಂಂ ಅಟಕ.ಳಕ್ಸುಳಂಗಳನಿದಜ8೪*॥ 


ಹರೀಶ್ಚರನ ಗಿರಿಜಾಕಲ್ಯಾಣ. 


9 


ಈ ನಿಯಮವು ಅವಶ್ಯವಾಗಿ ಅನುಸರಿಸಬೇಕಾದುದೆಂದು ಅಭಿಪ್ರಾಯಪಡುವು 
ದಿಲ್ಲ. ಅಕಾರ ರೇಫಗಳ ವಿಷಯದಲ್ಲಿಯೂ ಹಿಂದಣ ನೈಯಾಕರಣರು ಈ 
ನಿಯಮವನ್ನು ನಿಧಿಸಿದ್ದಾರೆ. ಆಧುನಿಕನಾದ ಭಟ್ಟಾಕಳಂಕನು ಮಾತ್ರ ಈ 
ನಿಯಮೋಲ್ಲಂಘನವು ದೋಷಾವಹವಲ್ಲವೆಂದು ಅಭಿಪ್ರಾಯಪಡುವಂತೆ ತೋರು 
ತ್ತದೆ. ಆದರೂ ಪೂರ್ವಕವಿಗಳು ಪ್ರಾಯಿಕವಾಗಿ ಅಟಕುಳಕ್ಸಳಗಳ ಮತ್ತು 
ರೇಫಣಕಾರಗಳ ಪ್ರಾಸನಿಯಮವನ್ನು ಉಲ್ಲಂಘಿಸಿಲ್ಲ. ಆದುನಿಕ ಕವಿಗಳಲ್ಲಿ 
ಹಲವರು ಈ ನಿಯಮಗಳನ್ನು ಬಹಳ ಮಟ್ಟಿಗೆ ಉಲ್ಲಂಫಿಸಿದ್ದಾರೆ. ಅಕಾರ 
ಚಿಕಾರಗಳ ಕ್ರಮವಾದ ಪ್ರಯೋಗವು ಗ್ರಂಥಗಳ ಕಾಲವನ್ನು ನಿರ್ಣಯಿಸು 
ವುದಕ್ಕೆ ತಕ್ಸವ.ಟ್ರಗೆ ಸಹಕಾರಿಯಾಗುತ್ತದೆ. 


ಕನ್ನಡ ಶಬ್ದಗಳು. 

ಕನ್ನಡದಲ್ಲಿ ಸಾಮಾನ್ಯ ವ್ಯವಹಾರಕ್ಕೆ ಸಾಕಾಗುವಷ್ಟು ದೇಶ್ಯಶಬ್ದಗಳು 
ಇವೆ. ಆದರೂ ಶಾಸ್ತ್ರವಿಚಾರಗಳನ್ನು ಅಚ್ಚಗನ್ನಡ ಪದಗಳಿಂದಲೇ ನಿರ್ವಹಿಸು 
ಪುದು ಸಾಧ್ದ್ಯವಲ್ಲ; ಸಂಸ್ಕೃತ ಶಬ್ದಗಳ ಸಹಾಯವು ಬೇಕಾಗುತ್ತದೆ. ಪೂರ್ವ 
ಕಾಲದ ಕನ್ನಡ ಕವಿಗಳು ತಮ್ಮ ಗ್ರಂಥಗಳಲ್ಲಿ ಅವಶ್ಯವಾದ ಕಡೆಯಲ್ಲಿ ಸಂಸ್ಕೃತ 
ಪದಗಳನ್ನು ಮಿತವಾಗಿ ಉಸಯೋಗಿಸುತ್ತಿದ್ದಂತೆ ಕಾಣುತ್ತದೆ. ಕಾಲಕ್ರಮದಲ್ಲಿ 
har ಆಧಿ ತ್‌ ಣಿ 

ಕಲವರು ಕವಿಗಳು ಸಂಸ್ಕೃತ ಪದಗಳನ್ನು ಅವಶೃವಿಲ್ಲದ ಸಂದರ್ಭದಲ್ಲಿಯೂ 
ವಿಶೇಷವಾಗಿ ಪ್ರಯೋಗಿಸಿದುದರಿಂದ ಅಂಥ ಪ್ರಯೋಗಗಳು ಆಕ್ಸೇಸಣಗೆ ಗುರಿ 


ಯಾದಂತೆ ಕಾಣುತ್ತದೆ. ನಯಸೇನನು--ಕನ್ನಡ ಗ್ರಂಥಗಳನ್ನು ಬರೆಯಲಾ 
ರಂಭಿಸಿ ಸಂಸ್ಕೃತ ಸದಗಳನ್ನು ತುಂಬುವುದು ತಪ್ಪು, ಸಂಸ್ಕೃತದಲ್ಲಿ ಬರೆವ್ರದಾದರೆ 
ಆ ಭಾಷೆಯಲ್ಲಿಯೇ ಬರೆಯಬೇಕು; ಕನ್ನಡದಲ್ಲಿ ಸಂಸ್ಕೃತವನ್ನು ಬೆರಸುವುದು 


ಫೃತವನ್ನೂ ತೈಲವನ್ನೂ ಬೆರಸಿದಂತಾಗುವುದು--ಎಂದು ಹೇಳಿದ್ದಾನೆ." ಕನ್ನಡ 
ವನ್ನೂ ಸಂಸ್ಕೃತವನ್ನೂ ಅನವಶ್ಯವಾಗಿ ಬೆರಸುವುದನ್ನು.-" ಮುತ್ತಂ ಮೆಟಸಂ 
ಕೋದಂತಿರೆ? ಎಂದು ನಾಗವರ್ಮನು ದೂಷಿಸಿದ್ದಾನೆ. ಸಂಸ್ಕೃತ ಪದಗಳ 
ಸಹಾಯ.ವಿಲ್ಲದೆ ಕನ್ನಡದಲ್ಲಿ ಗ್ರಂಥರಚನೆ ಮಾಡುವುದು ಸಾಧ್ಯವೆಂಬುದನ್ನು 
ತೋರಿಸುವುದಕ್ಟಾಗಿ ಆಂಡಯ್ಯನು ಕಬ್ಬಿಗರಕಾವವನ್ನು ಬರೆದಿರುವಂತೆ ತೋರು 
ತ್ತದೆ. ಆದೆರೂ ಸಂಸ್ಕೃತ ಶಬ್ದಪ್ರಯೋಗವನ್ನು ತಡೆವುದು ಸಾಧ್ಯವಾಗದೆ 
ಹೋಯಿ:ತು; ಕಚೆಯ ಕವಿಗಳು ಸಂಸ್ಕೃತ ಪದಗಳನ್ನು ಸ್ವೇಚ್ಛೆಯಾಗಿ ಉಪ 





1, ಸೊಸಗನ್ನಡದಿಂ ವ್ಯಾವ।ರ್ಣಿಸುವೆಂ ಸುತತ ಲದ ಕನ್ನಡಮಂ ಚೆಂ! 
ತಿಸಿ ಕೂಡಲಾಜದಕ್ತಟ। ಮಿಸುಕದ ಸಕ್ಕದಮನಿಕ್ಪಿವನನುಂ ಕನಿಯೇ॥ 
ಸಕ್ಕದಮಂ ಪೇಟಸ್ಟೂಡೆ ನೆಜ8। ಸಕ್ಕದವುಂ ಸೇಟಕ್ಸಿ ಸುದ ಗನ್ನಡದೊಳ್‌ ತಂ। 
ದಿಕ್ಕವುದೇ ಸಕ್ಕದಮಂ। ತಕ್ಕುದೆ ಬೆರಸಲ್ಕೆ ಫೃುತಮುವ ೦ ತೈಲಮುಮಂ॥ 


10 


ಯೋಗಿಸುತ್ತ ಬಂದಿದ್ದಾರೆ. ತೆಲುಗು, ಮಲೆಯಾಳ ಈ ಭಾಷೆಗಳಲ್ಲಿಯೂ 
ಹೀಗೆಯೇ ಇರುವಂತೆ ಕಾಣುತ್ತದೆ; ತಮಿಳಿನಲ್ಲಿ ಸಂಸ್ಕೃತ ಪ್ರಯೋಗವು 
ಇಷ್ಟೊಂದು ಹೆಚ್ಚಾಗಿಲ್ಲ. 

ಸಂಸ್ಕೃತ ಶಬ್ದಗಳು ವಿಕಾರವಿಲ್ಲದೆ ಕನ್ನಡಕ್ಕೆ ಸೇರಿರುವುದು ಮಾತ್ರವಲ್ಲದೆ 
ಅವು ವಿಕಾರವನ್ನು ಹೊಂದಿ ತದ್ಭವಗಳೆಂಬ ಹೆಸರಿನಿಂದಲೂ ಹೇರಳವಾಗಿ 
ಬಂದು ಸೇರಿವೆ ಸಂಸ್ಕೃತ ಶಬ್ದಗಳು ತದ್ಭವರೂಪಗಳನ್ನು ಪಡೆವಾಗ ಆಗುವ 
ವಿಕಾರಗಳು ಕನ್ನಡ ವ್ಯಾಕರಣಗಳಲ್ಲಿ ವಿಸ್ತಾರವಾಗಿ ನಿವರಿಸಲ್ಪಟ್ಟವೆ. ಈ 
ವಿಕಾರಗಳು ಪ್ರಾಕೃತ ವ್ಯಾಕರಣಗಳಲ್ಲಿ ಸಂಸ್ಕೃತವು ಅಸಭ ಂಶವಾಗುವುದಕ್ಕೆ 
ವಿಧಿಸಿರುವ ನಿಯಮಗಳನ್ನು ಬಹಳಮಟ್ಟಿಗೆ ಅನುಸರಿಸುತ್ತವೆ. ಈ ತದ್ಭವ 
ರೂಪಗಳು ಕನ್ನಡದಲ್ಲಿಯೂ ತೆಲುಗಿನಲ್ಲಿಯೂ ವಿಶೇಷವಾಗಿ ಪ್ರಯೋಗದಲ್ಲಿವೆ; 
ತಮಿಳಿನಲ್ಲಿ ಅಷ್ಟು ನಿಶೇಷವಾಗಿಲ್ಲ. 

ಸಾಮಾನ್ಯ ವ್ಯವಹಾರಕ್ಕೆ ಬೇಕಾದ ದೇಶ್ಯಶಬ್ದಗಳು ದ್ರಾವಿಡ ಭಾಷೆಗಳ 
ಲ್ಲೆಲ್ಲಾ ತಕ್ಕಮಟ್ಟಿಗೆ ಏಕರೂಸವಾಗಿನೆ. ಆದರೂ ಸಮಾನಾರ್ಥಕವಾದ ತೆಲುಗು 
ಕನ್ನಡ ಪದಗಳಿಗೆ ಇರುವ ಹೋಲಿಕೆಗಳು ಅಷ್ಟು ಸ್ಪಷ್ಟವಾಗಿ ಕಾಣುವುದಿಲ್ಲ; 
ಕನ್ನಡ ತಮಿಳು ಭಾಷೆಗಳ ಸಮಾನಾರ್ಥಕ ಶಬ್ದಗಳಲ್ಲಿ ಸ್ವಲ್ಪ ಹೆಚ್ಚುಕಡಮೆ ಅರ್ಧ 
ಪಾಲು ಏಕರೂಪವಾಗಿದೆ; ಇನ್ನು ಕಾಲುಪಾಲು ಏಕದೇಶದಲ್ಲಿ ಮಾತ್ರ ವಿಕಾರ 
ವನ್ನು ಹೊಂದಿದೆ. 


ಸಂಸ್ಕತ ಶಬ್ದಗಳು ವಿಧಿಗಳಿಗನುಸಾರನಾಗಿ ವಿಕಾರವನ್ನು ಹೊಂದಿ ತದ್ಭವ 
ಗಳಾಗಿ ಕನ್ನಡಕ್ಕೆ ಬಂದಂತೆ ಹಳಗನ್ನಡ ಶಬ್ದಗಳು ಕೂಡ ತಕ್ಕಮಟ್ಟಿಗೆ ಅದೇ ವಿಧಿ 
ಗಳಿಗನುಸಾರವಾಗಿ ವಿಕರಿಸಿ ಹೊಸಗನ್ನಡ ಶಬ್ದಗಳಾಗಿವೆ, 


ದ್ರಾವಿಡಭಾಷೆಗಳಿಗೆ ಸಂಸ್ಕತ ಶಬ್ದಗಳೂ ಪ್ರಾಕೃತ ಶಬ್ದಗಳೂ ಬಂದು 
ಸೇರಿರುವಂತೆ ಸಂಸ್ಕೃತ ಭಾಷೆಗೂ ಕೆಲಕೆಲವು ದ್ರಾವಿಡ ಶಬ್ದಗಳು ಹೋಗಿ ಸೇರಿ 
ಸಂಸ್ಕೃತ ಪದಗಳೆಂದೇ ಭಾವಿಸಲ್ಪಟ್ಟಿ ನೆಯೆಂದೂ ಅಂಥ ಶಬ್ದಗಳಿಗೆ ಸಂಸ್ಕೃತದಲ್ಲಿ 
ವ್ಯುತ್ಪತ್ತಿಯನ್ನು ಹೇಳಲಿಕ್ಕಾಗದಿರುವುದೇ ಮೊದಲಾದ ಕಾರಣಗಳಿಂದ ಅವು 
ಸಂಸ್ಕೃತ ಶಬ್ದಗಳಲ್ಲವೆಂದೂ ಕೆಲವರು ಪಾಶ್ಚುತ್ಯಸಂಡಿತರು ಅಭಿಪ್ರಾಯ 
ಪಡುತ್ತಾರೆ. 
ಕನ್ನಡ ಭಾಷೆಯ ಅವಸ್ಥಾಭೇದಗಳು, 


ಕನ್ನಡ ಭಾಷೆಗೆ ಪೂರ್ವದ ಹಳಗನ್ನಡ, ಹಳಗನ್ನಡ, ಹೊಸಗನ್ನಡ ಎಂಬ 
ಮೂರು ಅವಸ್ಥೆಗಳಿರುವಂತೆ ತೋರುತ್ತದೆ. ನೃಪತುಂಗನು ತನ್ನ ಕಾಲಕ್ಕೆ ಹಿಂದೆ 





1. ಡಾಕ್ಟರ್‌ ಕಾಲ್ಫ್‌ವೆಲ್‌, ಕಿಟ್ಟಲ್‌. ಗುಂಡರ್ಟ್‌ ಮುಂತಾದವರು. 


11 


ಹಳಗನೃಡವೆಂಬ ಭಾಷೆಯಿದ್ದಂತೆ ಹೇಳಿದ್ದಾನೆ. ಪೂರ್ವದ ಹಳಗನ್ನಡನು ಕದಂಬರ 
ರಾಜಧಾನಿಯಾದ ಬನವಾಸಿಯಲ್ಲಿ ವ್ಯವಹಾರದಲ್ಲಿದ್ದಂತೆಯೂ 8 ನೆಯ ಶತ 
ಮಾನದ ವರೆಗೆ ಬಳಕೆಯಲ್ಲಿದ್ದಂತೆಯೂ ಕೆಲವರು ಹೇಳುತ್ತಾರೆ. ತರುವಾಯ 
ಹಳಗನ್ನಡವು 14ನೆಯ ಶತಮಾನದ ವರೆಗೂ ಪ್ರಚಾರದಲ್ಲಿದ್ದಿತು. ಅಲ್ಲಿಂದೀಜೆ 
ಹೊಸಗನ್ನಡವು ಬಳಕೆಗೆ ಬಂದಿತು. ಈ ಅವಸ್ಥಾ ಭೇದಗಳು ಇಂಥಿಂಥ ಕಾಲ 
ದಲ್ಲಿಯೇ ಆರಂಭವಾಗಿ ಇಂಥಿಂಥ ಕಾಲದಲ್ಲಿಯೇ ಮುಗಿದುವೆಂದು ಹೇಳಲಿ 
ಕ್ಗಾಗುವುದಿಲ್ಲ. ಆ ಆ ಕಾಲಗಳಲ್ಲಿ ಭಾಷೆಯಲ್ಲಿ ವಿಶೇಷವಾಗಿ ಕಾಣಬರುವ ರೂಪ 
ಬೇದಗಳಿಂದ ಅವಸ್ಥಾ ಭೇದಗಳನ್ನು ಸ್ಥೂಲಸ್ಸೂಲವಾಗಿ ಹೀಗೆ ನಿರೂಪಿಸ 
ಬೇಕಾಗಿದೆ. 


ಹಳಗನ್ನಡ ವ್ಯಾಕರಣಗಳಲ್ಲಿರುವ ಸೂತ್ರಗಳಿಂದ ಸಿದ್ಧಿಸದ. ಸಂದಾನ್‌, 
ಬಂದೊನ್‌, ಒಕ್ಸಲುಳ್‌, ಕೆಡುಗ ಮೊದಲಾದ ಶಬ್ದರೂಪಗಳ. 8 ನೆಯ ಶತಮಾ 
ನದಲ್ಲಿಯೂ ಅದಕ್ಕೆ ಪೂರ್ವದಲ್ಲಿಯೂ ಹುಟ್ಟಿರುವ ಶಾಸನಗಳಲ್ಲಿ ದೊರೆಯುತ್ತವೆ. 
ಈ ರೂಪಗಳು ತಮಿಳಿನಲ್ಲಿ ದೊರೆವ ರೂಪಗಳನ್ನು ಹೋಲುತ್ತವೆ. ಇಂಥ ಶಬ್ದ 
ರೂಪಗಳ ಪ್ರಯೋಗಪ್ರಾಚುರ್ಯವು ಪೂರ್ವದ ಹಳಗನ್ನಡಕ್ಕೆ ಒಂದು ಗುರುತಾಗಿ 
ದ್ಹಂತೆ ತಿಳಿಯಬಹುದಾಗಿದೆ. ಹಳಗನ್ನಡಕ್ಕೂ ಹೊಸಗನ್ನಡಕ್ಕೂ ಇರುವ ಭೇದವು 
ನಿದಿತವಾಗಿಯೇ ಇದೆ. ಹೀಗೆ ಕಾಲಭೇದದಿಂದ ಕನ್ನಡಭಾಷೆಗೆ ಅವಸ್ಥಾ ಭೇದ 
ವುಂಟಾದಂತೆ ದೇಶಭೇದದಿಂದಲೂ ಕೆಲಕೆಲವು ವ್ಯತ್ಯಾಸಗಳು ಉಂಟಾಗಿವೆ. 
ನೃಪತುಂಗನು ಕನ್ನಡದಲ್ಲಿ ಉತ್ತರಮಾರ್ಗ. ದಕ್ಷಿಣಮಾರ್ಗ ಎಂಬ ಎರಡು 
ಭೇದಗಳು ಉಂಟೆಂದು ಹೇಳಿ ಆ ಮಾರ್ಗಗಳಿಗೆ ಕಲವು ಪ್ರಯೋಗಗಳನ್ನು 
ಹೇಳಿದ್ದಾನೆ. ಈ ವಿಷಯವನ್ನು ನಾಗವರ್ಮ ಭಟ್ಟಾಕಳಂಕರೂ ಸೂಚಿಸಿದ್ದಾರೆ." 
ಕನ್ನಡ ದೇಶವು ಬಹಳ ಕಾಲದಿಂದ ಬೇರೆ ಬೇರೆ ರಾಜಾಂಗಗಳಿಗೆ ಒಳಸಟ್ಟಿದ್ದುದ 
ರಿಂದಲೂ ಕನ್ನಡಭಾಷೆ ಬೇರೆ ಬೇರೆ ಭಾಷೆಗಳ ಸಂಪರ್ಕವನ್ನು ಹೊಂದಿದುದ 
ರಿಂದಲೂ ಮೇಲೆ ಹೇಳಿದ ವ್ಯತ್ಯಾಸಗಳು ಹೆಚ್ಚುತ್ತ ಬಂದು ಪ್ರಕೃತದಲ್ಲಿ ದೇಶ 
ಭೇದ ಸೂಚಕವಾದ ಧಾರ್ವಾಡದ ಕನ್ನಡ, ಮಂಗಳೂರು ಕನ್ನಡ, ಮೈಸೂರು 
ಕನ್ನಡ ಎಂಬಿವೇ ಮೊದಲಾದ ಅವಾಂತರ ಭೇದಗಳು ಹುಟ್ಟಿವೆ. 


ಕನ್ನಡ ಸಾಹಿತ್ಯದ ಸ್ರಾಜೀನತೆ. 


ಕನ್ನಡ ಭಾಷೆಯಲ್ಲಿ ಬಹಳ ಕಾಲಕ್ಕೆ ಹಿಂದೆಯೇ ಗ್ರಂಥರಚನೆ ಆರಂಭ 
ವಾದಂತೆ ತಿಳಿಯುತ್ತದೆ. ನಮಗೆ ಗ್ರಂಥರೂಸವಾಗಿ ದೊರೆತಿರುವುದರಲ್ಲಿ 9ನೆಯ 
ಶತಮಾನದಲ್ಲಿ ಹುಟ್ಟಿರುವ ಕನಿರಾಜಮಾರ್ಗವೇ ಮೊದಲನೆಯದು. ಆದರೂ 














1. ದಿತೀಯ ಸಂಪುಟದ ಅವತರಣಿಕೆಯ 23--28 ಪುಟಿಗಳನ್ನು ನೋಡಿ, 


12 


ನೃಪತುಂಗನ ಕಾಲಕ್ಕೆ ಹಿಂದೆಯೇ ಅನೇಕ ಕವಿಗಳು ಪದ್ಯಗ್ರಂಥಗಳನ್ನೂ ಗದ್ಯ 
ಗ್ರಂಥಗಳನ್ನೂ ರಚಿಸಿದ್ದಂತೆ ತಿಳಿಯಬರುತ್ತದೆ. ಈ ಪ್ರಾಚೇನಕನಿಗಳಲ್ಲಿ 6ನೆಯ 
ಶತಮಾನದ ಕೊನೆಯಲ್ಲಿದ್ದ ಗಂಗರಾಜನಾದ ದುರ್ವಿನೀತನ ಹೆಸರು ಹೇಳಿರುವಂ 
ತಿದ. ಸುಮಾರ); 6 ನೆಯ ಶತಮಾನದಿಂದ ಕನ್ನಡ ಭಾಷೆಯಲ್ಲಿ ಬರೆದ ಶಾಸನ 
ಗಳು ಡೊರೆಯುತ್ತನೆ. ಕವಿರಾಜಮಾರ್ಗದಲ್ಲಿ ಹೇಳಿರುವ ಶವಿಗಳಲ್ಲದೆ 
ಶ್ಯಾಮಕುಂದಾಚಾರ್ಯನು ಸುಮಾರು 650 ರಲ್ಲಿ ಗ್ರಂಥರಚನೆಮಾಡಿರು 
ವಂತೆ ತೋರುತ್ತದೆ ಭಟಬ್ಬಾಕ-ಂಕನು (1604) ತತ್ವುರ್ಥಮಹಾಶಾಸ್ತ್ರಕ್ಕೆ 
ವ್ಯಾಖ್ಯಾನನೂರನಾನ.. 98,020 ಗ್ರಂಥತನಿತಿಯನಳ್ಳು. ಚೂಡಾವ.ಣಿ 
ಯೆ೨ಬ ಜೈೆನಸ್ರಂಥ ತು ಕನ್ನಡ ಭಾಷೆಯಲ್ಲಿ ಹುಟ್ಟಿಸುವುದಾಗಿ ಹೇಳುತಾ ನೆ. 
ಈ ಚೂಡಾಮಣಿಯನ್ನು ಬರೆದವನು ಶ್ರೀವರ್ಧದೆವನೆಂದೂ ಅವನು ದಂಡಿ 
ಯಿಂದ ಸ್ತುತಿಸಲ್ಪಟ್ಟಿರುವನೆಂದೂ ಶಾಸನಗಳಿಂದ ತಿಳಿಯುತ್ತದೆ. ಈತನು 
ಗ? ಶತಮಾನದ್ದೂದ್ದಿರಬೇಕು. ಆ ಕಾಲದಲ್ಲಿ ಇಂಥ ಅಪಾಂವಾದ ಗ್ರಂಥನು 
ಹುಟ್ಟಿಬೇಕಾದಕೆ ಅದಕ್ಕೆ ಬಹಳ ಕಾಲ ಹಿಂದೆಯೇ ಕನ್ನಡದಲ್ಲಿ ಗ್ರಂಥರಚನೆ 
ಆರಂಭವಾಗಿದ್ದಿರಬೇಕು. ಇದಲ್ಲದೆ 11 ನೆಯ ಶತಮಾನಕ್ಕೆ ಹಿಂದೆ ಇದ್ದ ಅಮೃತ 
ಸಾಗ:ನೆಂಬ ಕವಿಯಿಂದ ರಚಿತವಾದ ಯಾಸ್ಪರುಂಗಲಕ್ಕಾರಿಹ್ಟು ಎಂಬ ತಮಿಳು 
ಛಂದೋಗ್ರಂಥದಿಂದ ಕನ್ನಡದಲ್ಲಿ ಗುಣಗೂಂಕಿಯಂ ಎಂಬ ಒಂದು ಛಂದೋ 
ಗ್ರಂಥವು ಇದ್ದಂತೆಯೂ ಅದರಲ್ಲಿ ಕನಿ ತನ್ನ ನಿನಯವನ್ನು ಸೂಚಿಸಿರುವುದಲ್ಲದೆ 
ಒಬ್ಬ ಸ್ತ್ರೀಯನ್ನು ಸಂಬೋಧಿಸಿ ಗ್ರಂಥವನ್ನು ಬರೆದಿರುವಂತೆಯೂ ಇದೇ ರೀತಿ 
ಯನ್ನು ತಮಿಳು ಗ್ರಂಥಕಾರನೂ ಅನುಸರಿಸಿರುವಂತೆಯೂ ತಿಳಿಯುತ್ತದೆ.3 
ಕನ್ನಡ ಗ್ರಂಥವನ್ನು ಬರೆದ ಕವಿಯ ಹೆಸರು ಹೇಳಿಲ್ಲ. ಅವನು ತನ್ನ ಗ್ರಂಥ 
ನನ್ನು ಗುಣಗ, ಗುಣಗಾಂಕ, ಗುಣಕೆನಲ್ಲ ಎಂಬ ನಿಶೇಷಣಗಳುಳ್ಳ 3ನೆಯ 
ವಿಜಯಾದಿತ್ಯನೆಂಬ (844-888) ಮೂಡಣಚಾಲುಕ್ಕರಾಜನಿಗೆ ಅಂಕಿತ 
ಮಾಡಿರುವಂತೆ ತೋರುತ್ತದೆ. ಈ ಗ್ರಂಥವು ದೊರೆತಿಲ್ಲ. ಹೀಗೆ 6ನೆಯ ಶತ 
ಮಾನದಲ್ಲಿಯೇ ಗ್ರಂಥರಚನೆ ಆರಂಭವಾದುದು ತಮಿಳಿನಲ್ಲಿ ಹೊರತು ಮತ್ತಾವ 
ದ್ರಾನಿಡಭಾಷೆಯಲ್ಲಿಯೂ ಇಲ್ಲವೆಂದು ಹೇಳಬಹುದು. 
ಕನ್ನಡ ಕನಿಗಳು. 
ಕನ್ನಡದಲ್ಲಿ ಗ್ರಂಥರಚನೆಮಾಡಿರುವ ಕನಿಗಳನ್ನು ಸ್ಥೂಲವಾಗಿ ಜೈನರು, 


ನೀರಶೈವರು, ವೈಷ್ಣವರು ಎಂಬ ಮೂರು ಪಂಗಡವಾಗಿ ವಿಂಗಡಿಸಬಹುದು. 
ಈ ಮೂರು ಸಂಗಡದವರಲ್ಲದೆ ಇತರರೂ ಕೂಡ ಕನ್ನಡದಲ್ಲಿ ಹಲವು ಗ್ರಂಥಗಳನ್ನು 














1, ಗ.ಣಗಾಂಕಿಯಮೆನ್ನುಂ ಕರುನೂಡಗಚ್ಚಂದನೋ ಸೋಲ್‌ ಮಹಡೂಮುನ್ನಿಲೈಯುಡೈ ತಾಯ್‌ 
ಅವೈಯಡಕ್ಕವಡೈತ್ತಾಯ". 


18 


ರಚಿಸಿದ್ದಾರೆ. ಆದರೆ ಅವರ ಸಂಖ್ಯೆ ಕಡಮೆ. ಈ ಕವಿಗಳಲ್ಲಿ ಜೈನರೇ ಕನ್ನಡಭಾಷೆಗೆ 
ಆದಿಕವಿಗಳು. 12 ನೆಯ ಶತಮಾನದ ವರೆಗೆ ಜೈನಕವಿರಚಿತವಾದ ಗ್ರಂಥಗಳೇ 
ವಿಶೇಷವಾಗಿ ದೊರೆಯುತ್ತವೆ. ಇವರ ಗ್ರಂಥಗಳೆಲ್ಲಾ ಪ್ರಾಯಿಕವಾಗಿ ಚಂಪೂ 
ರೂಪದಲ್ಲಿವೆ. ಇವರ ಕಾಲದಲ್ಲಿ ಚತ್ತಾಣ, ಬೆದಂಡೆ, ಮೆಲ್ರಾಡು ನೊದಲಾದ 
ಪ್ರಬಂಧವಿಶೇಷಗಳು ರಚಿತವಾದಂತೆ ತಿಳಿಯಬರುತ್ತದೆ. ಆದರೆ ಈ ಪ್ರಬಂಧಗ 
ಳಾವುವೂ ಈಗ ದೊರೆತಿಲ್ಲ. ಈ ಜೈನಕವಿಗಳಿಗೆ ಗಂಗರು, ರಾಷ್ಟ್ರಕೂಟರು, ಚಾಲು 
ಕೃರು, ಬಲ್ಲಾಳರು ಈ ರಾಜರೆಲ್ಲರೂ ಪ್ರೋತ್ಸಾಹಕರಾಗಿದ್ದುದರಿಂದ ಕನ್ನಡಭಾಷೆ 
ಉತ್ತ ಮಸ್ಥಿತಿಗೆ ಬಂದು ಹಲವು ಉದ್ದ )ಂಥೆಗಳು ಹುಟ್ಟಿಲು ಕಾರಣವಾಯಿತು. 


12 ನೆಯ ಶತಮಾನದಿಂದೀಜೆಗೆ 15 ನೆಯ ಶತಮಾನದ ವರೆಗೆ ವೀರ 
ತೈವಕವಿಗಳು ಕನ್ನಡಭಾಷೆಯಲ್ಲಿ ವಿಶೇಷವಾಗಿ ಗ್ರಂಥಗಳನ್ನು ಬರೆಯಲಾರಂಭಿಸಿ 
ದಂತೆ ಕಾಣುತ್ತದೆ. ಬಸವ, ಚೆನ್ನಬಸವ, ಸಿದ್ದರಾಮ ಮೊದಲಾದ ವೀರಶೈವರು 
ಮತಗ್ರಂಥಗಳನ್ನು ಕನ್ನಡದಲ್ಲಿಯೇ ಬರೆದುದರಿಂದ ಈ ಭಾಷೆಯ ಅಭಿವೃದ್ದಿಗೆ 
ಹೆಚ್ಚು ಅವಕಾಶವುಂಟಾಯಿ.ತು. ವೀರಶೈವಗೃಂಥಗಳಲ್ಲಿ ಕೆಲವು ಚಂಪೂರೂಪ 
ವಾಗಿದ್ದರೂ ಪ್ರಾಯಿಕವಾಗಿ ಎಲ್ಲವೂ ವಚನ, ರಗಳೆ, ಷಟ್ಟದಿ, ತ್ರಿಪದಿ, ಸಾಂಗತ್ಯ- 
ಈ ರೂಪದಲ್ಲಿವೆ. 

ತರುವಾಯ ವೈಷ್ಣವಕನಿಗಳು ಕನ್ನಡದಲ್ಲಿ ಹೇರಳವಾಗಿ ಗ್ರಂಥಗಳನ್ನು 
ಬರೆಯಲಾರಂಭಿಸಿದರು. ಈ ಕವಿಗಳ ಗ್ರಂಥಗಳು ಪ್ರಾಯಿಕವಾಗಿ ಷಟ್ಟದಿ, ಪದ, 
ಸುಳಾದಿ, ಕಥೆ ಈ ರೂಪವಾಗಿವೆ. 

ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇಕೆ ಮತದ ಕವಿಗಳ, ವಿಶೇಷವಾಗಿ ಗ್ರಂಥ 
ರಚನೆಮಾಡಿದ್ದಾರೆ ಎಂಬ ಅಂಶವನ್ನು ಸ್ಲೂಲವಾಗಿ ತಿಳಿಸುವುದಕ್ಟೋಸ್ಟರ ಪಃ 
ರೀತಿಯಾಗಿ ಕಾಲನಿಭಾಗಮಾಡಿದೆ. ಇದರಿಂದ ಜೈನರ ಕಾಲದಲ್ಲಿ ಶೈವ ವೈಷ್ಣವ 
ಗೃಂಥಗಳೂ ಶ್ಛಿವರ ಕಾಲದಲ್ಲಿ ವೈಷ್ಣವ ಜೈನ ಗ್ರಂಥಗಳೂ ವೈಷ್ಣವರ ಕಾಲದಲ್ಲಿ 
ಶ್ಸೈವ ಜೈನಗ್ರಂಥಗಳೂ ಹುಟ್ಟಿಲಿಲ್ಲವೆಂದು ತಿಳಿಯಬಾರದು. ಜೈನರು, ವೀರಶೈವರು, 
ಬ್ರಾಹ್ಮಣರು ಇವರುಗಳಲ್ಲಿಯೂ ಇತರರಲ್ಲಿಯೂ ಕೆಲವರು ಸ್ತ್ರೀಯರೂ ಕೂಡ 
ಗ್ರಂಥಗಳನ್ನು ರಚಿಸಿದ್ದಾರೆ. ಇವರಲ್ಲಿ ಕಂತಿ, ಮಹಾದೇವಿಯಕ್ಕ, ಚೆಲುವಾಂಬೆ 
ಸಂಚಿಯ ಹೊನ್ನಮ್ಮ, ಶೃಂಗಾರಮ್ಮ, ಹೆಳವನಕಟ್ಟೆ ಗಿರಿಯಮ್ಮ ಇವರೇ 
ಮುಖ್ಯವಾದವರು. 

ಕನ್ನಡ ಗ್ರಂಥಗಳು. 

ಕನ್ನಡದಲ್ಲಿ ಬೇಕಾದಷ್ಟು ಗ್ರಂಥಗಳು ಹುಟ್ಟಿವೆ. ಭಟ್ಟಾಕಳಂಕನು ಕನ್ನಡ 
ದಲ್ಲಿ ಮತಗ್ರಂಥಗಳು, ಶಾಸ್ತ್ರಗ್ರಂಥಗಳು, ಕಾವ್ಯ, ನಾಟಕ, ಅಲಂಕಾರ ಇವೇ 
ಮೊದಲಾದ ಬಹು ಗ್ರಂಥಗಳು ದೊರೆಯುತ್ತವೆ ಎಂಬುದಾಗಿ ಕರ್ಣಾಟಕಗ್ರಂಥ 


ಡಿ 


14 


ಸಮೃದ್ಧಿಯನ್ನು ಸೂಚಿಸಿದ್ದಾನೆ". ಜೈನರೂ, ವೀರಶೈವರೂ, ಬ್ರಾಹ್ಮಣರೂ ಕೆಲ 
ಕೆಲವು ಕೇವಲ ಲೌಕಿಕ ಕಾವ್ಯಗಳನ್ನು ಬರೆದಿದ್ದರೂ ಮುಖ್ಯವಾಗಿ ಮತಗ್ರಂಥ 
ಗಳನ್ನೇ ವಿಶೇಷವಾಗಿ ಬರೆದಿದ್ದಾರೆ ಜೈನರ ಕಾವ್ಯಗಳಲ್ಲಿ ಪ್ರಾಯಿಕವಾಗಿ ತೀರ್ಥಂ 
ಕರರ ಚರಿತ್ರವೂ ತತ್ತನಿಚಾರವೂ ಹೇಳಿನೆ ನೀರಶೈವರ ಗ್ರಂಥಗಳಲ್ಲಿ ಈಶ್ವರನ 
REIS ೂ ಅರುವತ್ತುಮೂವರ ಮತ್ತು ಚ ರ ೪೫. ೫% 
ಏಕೋತ್ತರಶತಸ್ಸಲಿ ಮೊದಲಾದ ತತ್ವ ಸರಸಳ. ನಿಸ್ತಾರವಾಗಿ ಪ್ರತಿಪಾದಿ 
ಸಲ್ಪಟ್ಟವೆ. ಬ್ರಾಹ್ಮಣರ ಗ್ರಂಥಗಳು. ರಾಮಾಯಣ, ಭಾರತ, ಭಾಗವತ ಇವೇ 
ಚ ಉಸೆ ಪುರಾಣಕಥೆಗಳನ್ನೂ ವೇದಾಂತವಿಚಾರಗಳನ್ನೂ ಒಳಕೊಂಡಿವೆ. 


ಭಟ್ಟಾಕಳಂಕನು ತನ್ನ ಕಾಲದಲ್ಲಿ ಕನ್ನಡನಾಟಕಗಳು ಇದ್ದಂತೆ ಹೇಳು 
ತ್ತಾನೆ. ಪ್ರಾಚೀನನಾಟಿಕಗಳು ಆವುವೂ ಈಗ ದೊರೆತಿಲ್ಲ. ಆದರೆ ಕರ್ಣಪಾ 
ರೃನು ಬರೆದುದಾಗಿ ತಿಳಿದು ಬರುವ ಮಾಳನೀನಾಧನವೂ ಕೇಶಿರಾಜನು 
ಬರೆದಿರುವಂತೆ ಹೇಳಿಕೊಂಡಿರುವ ಸುಭದ್ರಾಹರಣವೂ ಪ್ರಬೋಧಚಂದ್ರವೂ 
ನಾಟಕಗಳಾಗಿರಬಹುದು. ರತ್ಸಾನಳಿ:ನಾಟಕೆಯ ಭಾ ಸಾಂತರವಾಡ ಸಿಂಗರಾರ್ಯ 
ಕೃತ ಮಿತ್ರವಿಂದಾಗೋವಿಂದವೆಂಬ ನಾಟಿಕೆಯೊಂದೇ ಈಗ ದೊರೆತಿದೆ. ಇದು 
17 ನೆಯ ಶತಮಾನದಲ್ಲಿ ಹುಟ್ಟಿದೆ. 

ಅಲಂಕಾರಗ್ರಂಥಗಳಲ್ಲಿ ನೃಪತುಂಗನ ಕನಿ ರಾಜಮಾರ್ಗವೇ ಪ್ರಾಚೀನ 
ವಾದುದು. ಅಲ್ಲಿ ದೀಜಿಗೆ ಹಬ್ಬಿದ ನಾಗವರ್ಮನ ಕಾವ್ಯಾನಲೋಕನದಲ್ಲಿ 
ಶಬಾರ್ಥಾಲಂಕಾರಗಳೂ ಕವಿಸ ಟಿ ವೂ ಕನಿಕಾಮನ ಶೃಂಗಾರರತ್ನಾಕರ, 
ಸಾಳ್ವನ ರಸರತ್ನಾಕರ, ತಿಮ್ಮನ ನವರಸಾಲಂಕಾರ ಇವುಗಳಲ್ಲಿ ರಸಪ್ರಕ್ರಿದೆ: ಯೂ 
ಶಾರದಾವಿಲಾಸದಲ್ಲಿ ಧ್ವ ನಿಪ್ರಕ್ರೆ ಯೆಯೂ ಉಕ್ತವಾಗಿವೆ. ಇವಲ್ಲದೆ ದಂಡಿಯ 
ಕಾವ್ಯಾದರ್ಶದ ಪರಿವರ್ತನರೂಸವಾದ ಮಾಧವಾಲಂಕಾರವೂ ಚಂದ್ರಾಲೋಕದ 
ಆಧಾರದ ಮೇಲೆ ಹುಟ್ಟಿರುವ ಆಪ್ರತಿಮವೀರಚರಿತ, ನರಪತಿವಿಜಯ ಎಂಬ ಗ್ರಂಥ 
ಗಳೂ ಕರ್ಣಾಟಕ ಕುವಲಯಾನಂದವೂ ಇನ್ನು ಬೇರೆ ಕಲವು ಗ ಗ್ರಂಥಗಳೂ A 


ಭಂದಶ್ಶ್ಯಾಸ್ತ್ರದಲ್ಲಿ ಗುಣಗಾಂಕೆಯನೆಂಬ ಒಂದು ಪ್ರಾಚೀನಗ್ರಂಥವು 
ಇದ್ದಂತೆ ತಿಳಿಯಬರುತ್ತದೆ. ಅದು ಈಗ ದೊರೆತಿಲ್ಲ ನಾಗವರ್ಮನ ಛಂದೋಂ 
ಬುಧಿಯಲ್ಲಿ ಛಂದಶ್ಶಾಸ್ತ್ರದ ಎಲ್ಲಾ ಭಾಗಗಳೂ ಸಂಪೂರ್ಣವಾಗಿ ಹೇಳಿವೆ. ಇದೇ 
ವಿಷಯವಾಗಿ ಕವಿಜಿಪ್ರಾಬಂಧನ, ಛಂದಸ್ಸಾರ ಎಂಬ ಗ್ರಂಥಗಳು ಇರುವುದಲ್ಲದೆ 


ಇನ್ನೂ ಕೆಲವು ಗ ಗ್ರಂಥಗಳು ಇದ್ದ ತೆ ಸಾ ಕಾರಣವಿದೆ. 











7]. ಶಬ್ದಾಗಮಯುಖಕ್ರಾಗಮು ಸರಮಾಗಮು ೧ಿಷ: ಯಾನಂ ಸಧಾ ಕಾವ್ಯನಾಟಿಕಾಲಂಕೂರ ಕಲಾ 
ತಾಸ್ತ್ರನಿಷಯಾಣಾಂ ಚ ಬಹೂನಾಂ ಗ್ರಂಧಾನಾಮನಿ ಭಾಷಾಕೃತಾನಾಮುಪಲಭ್ಯಮಾನತ್ರಾತ್‌. 


ಶಬ್ದಾನುಶಾಸನ. 


15 


ಸ್ಯಕರಣಗ್ರಂಥಗಳಲ್ಲಿ ನಯಸೆ ಹ ಒಂದು ವ್ಯಾಕರಣವಿದ್ದ ಂತ್ರೆ 
ಜಟ ಅದು ದೊರೆತಿಲ್ಲ. ಶಬ್ದಸ್ಮ ಓತ ಶಬ್ದ ಮಣಿದರ್ಷಣ ಇವೆರಡು 
ಗ್ರಂಥಗಳೂ ಕನ್ನಡಭಾಷೆಯಲ್ಲಿಯೂ ಭಾಷಾ | ಸಣ, ಶಬ್ದಾನುಶಾಸನ ಎಂಬಿ 


ನೆರಡೂ ಸಂಸ್ಕೃತದಲ್ಲಿ ಯೂ ಇನೆ. 


ನಿಘಂಟುಗಳಲ್ಲಿ ರನ್ನಕಂದವೇ ಪ್ರಾ ನೀನೆವಾದುದು. ಶಬ್ದಸಾರ, ಕರ್ಣೂ 
ಟಿಕನಿಘಂಟು, ಚತುರಾಸ್ಥ ನಿಘಂಟು, ಕರ್ಣಾಟಕಶಬ್ದ ಮಂಜರಿ. ಕಬಿ ಗರ ಕೈ 
ಏಡಿ, ಕವಿಕಂಠಹಾರ, ಕರ್ಣಾಟಕ ಸಂಜೀವನ ಮೊದಲಾದುವು ಹಳಗನ್ನಡ 
ಸದಗಳ ಅರ್ಥವನ್ನು ವಿವರಿಸುತ್ತವೆ. ವಸ್ತುಕೋಶ, ಮಂಗಾಭಿಧಾನ, ನಾನಾರ್ಥ 
ರತ್ನಾಕರ ಮೊದಲಾದುವು ಸಂಸ್ಕೃತಶಬ್ದಗಳಿಗೆ ಕನ್ನಡಪ್ರತಿಸದಗಳನ್ನು ಕೊಡು 
ತ್ತವೆ. ಇವಲ್ಲದೆ ಅಮುರ್ರ ಹಲಾಯುಧ ಮೊದಲಾದ ಸಂಸ್ಕೃತಕೋಶಗಳಿಗೆ 
ಟೀಕೆಗಳೂ ವೈದ್ಯನಿಘಂಟುಗಳ ಟೀಕೆಗಳೂ ದೊರೆಯುತ್ತವೆ. 


ಭಾಷಾವ್ಯತ್ಸತ್ತಿಗೆ ಸಹಕಾರಿಗಳಾದ ಮೇಲೆ ಹೇಳಿದ ಗ್ರಂಥಗಳಲ್ಲದೆ 
ಲೋಕವ್ಯವಹಾರಕ್ಕೆ ಉಪಯುಕ್ತವಾದ ಶಾ ಎಸೆ ಗ್ರಂಥಗಳೂ ಜೀವನವೃತ್ತಾಂತ 
ಗಳೂ, ಚರಿತ್ರಗಳೂ ಯಥೋಚಿತವಾಗಿ ಸೊರೆಯ.ತ್ತವೆ. 


ವೈದ್ಯಶಾಸ್ತ್ರದಲ್ಲಿ ಜಗದ್ದ್ಭಳಸೋಮನಾಥಕೃತವಾದ ಕರ್ಣಾಟಕ ಕಲ್ಯಾಣ 
ಕಾರಕವೇ ಸ ಜಃ ಖಗೇಂದ್ರಮಣಿದರ್ಪಣದಲ್ಲಿ ವಿಷವೈದ್ಯವು 
ವಿಸ್ತಾರವಾಗಿ ಹೇಳಿದೆ. ಅಲ್ಲದೆ ಶ್ರೀಧರದೇವ, ಸಾಳ್ವ, ಚಿಕುಪಾಧ್ಯಾಯ, ವೀರ 


ಎರಿ 
ರಾಜ, ನಂಜರಾಜ. ನೃಸಿಂಹಭಟ್ಟಿ, ಬ್ರಹ್ಮ ಮೊದಲಾದವರು ಹಲವು ವ್ಫದ್ಯ 
ಬ 


ಗ್ರಂಥಗಳನ್ನು ಬರೆದಿದ್ದಾರೆ. ವ್ರಣವೈದ್ಯ, ಸ್ರೀವೈದ್ಧ್ಯ ಬಾಲವೈದ್ಯ ಇವುಗಳ 
ವಿಷಯವಾಗಿಯೂ ಗ್ರಂಥಗಳು ಹುಟ್ಟಿವೆ. ಚೆಂದ್ರರಃಜ, ಅಭಿನವಚಂದ್ರ 

ರಾಮಚಂದ್ರ, ಪದ್ಮಣಪಂಡಿತ ಮೊದಲಾದವರು ಅಶ್ರವೈ ದೃವನ್ನೂ ಚಾಲುಕ್ಯ 
ರಾಜನಾದ A ಗೋವೈದ್ಯವನ್ನೂ ನೀರಭ ದ್ರರಾಜನು ಪಾಲಕಾಸ್ಯ 


ಕೃತಹಸ್ತಾಯುರ್ನೇದಕ್ಕೆ ಟೀಕೆಯನ್ನೂ ಬರೆದಿದ್ದಾರೆ. 


ಸಾಕಶಾಸ್ತ್ರದಲ್ಲಿ ಜಯಬಂಧುನಂದನನ ಗ್ರಂಥವೇ ಪ್ರಾಚೀನವಾದುದು. 
ಮಂಗರಸ ಮುಂತಾದವರು ರಚಿಸಿದ ಗ್ರಂಥಗಳೂ ಇವೆ. 


ಜ್ರೋತಿಶ್ಯಾಸ್ತ್ರದಲ್ಲಿ ಶ್ರೀಧರಾಚಾರ್ಯಕೃತ ಜಾತಕತಿಲಕನೇ ಪ್ರಾಚೀನ 
ವಾದುದು, ಇದಲ್ಲದೆ ಈ ವಿಷಯವಾಗಿ ಇ ಚಾ ರಟ್ಟಮತ, ರಟ್ಟಿನ 
ಜಾತಕ, ನರನಿಂಗಲ್ಲಿ ಮಾರ್ಕಂಡೇಯಪುರಾಣ, ರಕುನಸ್ರಸಂಚ ಮೊದಲಾದ 
ಗ್ರಂಥಗಳೂ ಸೂರ್ಯಸಿದ್ದಾ ಂತವೇ ಮೊದಲಾದ ಕಲವು ಸಂಸ್ಕೃತ ಗ್ರ ಗ್ರಂಥಗಳ ಓೀಕೆ 
be ದೊರೆಯುತ್ತವೆ. 


16 


ಗಣಿತಶಾಸ್ತ್ರದಲ್ಲಿ ವ್ಯವಹಾರಗಣಿತ, ಕ್ಷೇತ್ರಗಣಿತ, ಬೀಜಗಣಿತ ಮೊದ 
ಲಾದ ಗ್ರಂಥಗಳೂ ಕೆಲವು ಸಂಸ್ಕೃತ ಗ್ರಂಥಗಳ ಓೀಕೆಗಳೂ ಇನೆ. 

ಕಾಮಶಾಸ್ತ್ರದಲ್ಲಿ ಮದನತಿಲಕವೇ ಪುರಾತನಗ್ರಂಥವು. ಇದಲ್ಲದೆ ಸ್ಮರ 
ತಂತ್ರ, ಮನ್ಮಥವಿಜಯ, ಜನವಶ್ಯ ಮೊದಲಾದ ಗ್ರಂಥಗಳೂ ವಾತ್ಸ್ಯಾಯನ, 
ಕೊಕ್ಳೋಕ ಮೊದಲಾದ ಗ್ರಂಥಗಳ ಓೀಕೆಗಳೂ ಇವೆ. 

ಇವುಗಳಲ್ಲದೆ ಸ್ಪರಶಾಸ್ತ್ರ, ರತ್ನಶಾಸ್ತ್ರ, ಸಾಮುದ್ರಿಕಶಾಸ್ತ್ರ, ಬಾಣಗಾರಿಕೆ 


ಮೊದಲಾದುವುಗಳ ವಿಷಯವಾಗಿಯೂ ಗ್ರಂಥಗಳು ಹುಟ್ಟಿವೆ. 


ಜೀವನವೃತ್ತಾಂತಗಳಲ್ಲಿ ರಾಜನೃಸನಿಜಯ, ಕಂಠೀರವನರಸರಾಜವಿಜಯ, 
ಚಿಕ್ಕದೇವರಾಜವಿಜಯ ಮುಂತಾದ ಸೃಂಥಗಳೂ ಚರಿತ್ರಗಳಲ್ಲಿ ಮೈಸೂರರಸು 
ಗಳ ಪೂರ್ನಾಭ್ಯುದಯ, ಕೆಳದಿನೃಸನಿಜಯ, ಬಿಳಗಿಯರಸರ ವಂಶಾವಳಿ ಮೊದ 
ಲಾದ ಗ್ರಂಥಗಳೂ ಇವೆ. 


ಅಲ್ಲದೆ ಕಾವ್ಯಸರಣಿಯನ್ನನುಸರಿಸಿ ಪ್ರೌಢವಾದ ಬಂಧದಿಂದ ಉದ್ದಾಮ 
ಕನಿಗಳು ರಚಿಸಿರುವ ಅನೇಕ ಕನ್ನಡಶಾಸನಗಳು ದೊರೆಯುತ್ತವೆ. ಇವು? 
ನೆಯ ಶತಮಾನ ಮೊದಲುಗೊಂಡು 17 ನೆಯ ಶತಮಾನದ ವರಿಗೆ ಬೇರೆ ಬೇರೆ 
ಕಾಲದಲ್ಲಿ ಹುಟ್ಟಿವೆ. ಇವುಗಳಲ್ಲಿ ಹಲವು ಗ್ರಂಧಗಳೆಂದು ಸರಿಗಣಿಸುವಷ್ಟು 
ಪೌಢವಾಗಿವೆ. 


ಕನ್ನಡಭಾಷೆಗೆ ಪ್ರೋತ್ಸಾಹ. 


ಕರ್ನಾಟಕಭೂಷೆಯೂ ಕವಿತೆಯೂ ಪೂರ್ವಕಾಲದಿಂದಲೂ ರಾಜರುಗಳ 
ಮತ್ತು ಮಂಡಲಿಕರ ಪ್ರೋತ್ಸಾಹದಿಂದ ಅಭಿವೃದ್ಧಿಗೆ ಬಂದಂತೆ ತಿಳಿಯಬರುತ್ತದೆ. 
ರಾಷ್ಟ್ರಕೂಟರು, ಗಂಗರು, ಚಾಲುಕ್ಯರು, ಕಾಕತೀಯರು, ಹೊಯ್ಸಳರು, 
ಸೌಂದತ್ತಿಯರಸರು, ವಿಜಯನಗರದ ಅರಸರು, ಮೈಸೂರರಸರು, ತುಳುವ 
ಇಜರು, ಚೌಟರು ಇವರೇ ಮೊದಲಾದ ರಾಜರುಗಳಲ್ಲಿ ಕೆಲವರು ಸ್ವತಃ ಫವಿ 
ಗಳಾಗಿದ್ದುದಲ್ಲದೆ ಅನೇಕರು ಕರ್ಣಾಟಕಕನಿಗಳಿಗೆ ಪೋಷಕರಾಗಿದ್ದು ವಿಶೇಷ 
ಪ್ರೋತ್ಸಾಹವನ್ನುಂಟುಮಾಡಿದ್ದಾರೆ. ಈ ರಾಜರುಗಳೇ ಅಲ್ಲದೆ ಇವರ ಕೆಯ 
ಕೆಳಗೆ ದೊಡ್ಡದೊಡ್ಡ ಪದವಿಗಳನ್ನು ವಹಿಸಿದ್ದ ಅನೇಕ ಅಧಿಕಾರಿಗಳಲ್ಲಿ ಕೆಲವರು 
ಗ್ರಂಥರಚನೆ ಮಾಡಿರುವುದಲ್ಲದೆ ಹಲವರು ಕವಿಗಳಿಗೆ ಪ್ರೋತ್ಸಾಹೆಕರಾಗಿ ಹಲವು 
ಗ್ರಂಥಗಳನ್ನು ಬರಸಿದ್ದಾರೆ. ಇವರೇ ಅಲ್ಲದೆ ಉಮ್ಮತ್ತೂರು, ಕೆಳದಿ, ಸುಗಟೂರು, 
ಬೇಲೂರು, ನುಗ್ಗೆ ಹಳ್ಳಿ, ನಿರಿಯಸಟ್ಟಣ, ಹದಿನಾಡು, ಚಿಕ್ಕನಾಯಕನಹಳ್ಳಿ, 
ಮುದಿಗೆರೆ, ಬಿಜ್ಜವರ, ಕಳಲೆ ಮುಂತಾದ ಸ್ಥಳಗಳ ಪಾಳೆಯಗಾರರೂ ಕನಿ 


CC 


1? 


ಪೋಷಕರಾಗಿದ್ದರು. ಉದಾಹರಣೆಗಾಗಿ ಕೆಲವು ಅಂಶಗಳನ್ನು ಇಲ್ಲಿ ತಿಳಿಸು 
ತ್ತೇವೆ. ರಾಷ್ಟ್ರಕೂಟರಲ್ಲಿ ಪ್ರಸಿದ್ಧನಾದ ನೃಪತುಂಗನು ಸ್ವತಃ ಕವಿಯಾಗಿದ್ದು 
ದಲ್ಲದೆ ಅನೇಕ ಕನ್ನಡಕವಿಗಳಿಗೆ ಅವಲಂಬವಾಗಿದ್ದನು. ಗಂಗರಾಜರಿಂದ ಪೋಷಿತ 
ರಾಗಿ ಚಾವುಂಡರಾಯ್ಕ ನಾಗವರ್ಮ], ಗುಣವರ್ಮ |! ಮೊದಲಾದವರು 

ದ್ಬ್ರಂಥಗಳನ್ನು ರಚಿಸಿದರು. ಚಾಲುಕ್ಯರಾಜರ ಪೋಷಣೆಯಲ್ಲಿ ಆದಿಪಂಪ, 
ಪೊನ್ನ ರನ್ನ, ಚಂದ್ರರಾಜ, ದುರ್ಗಸಿಂಹ ಕೀರ್ತಿವರ್ಮ, ನಾಗವರ್ಮ 
ಮೊದಲಾದ ಕವಿಗಳು ಕಾವ್ಯಗಳನ್ನು ಬರೆದಿದ್ದಾರೆ. ಹೊಯ್ಸಳರ ಕಾಲದಲ್ಲಿ 
ಅಭಿನನಸಂಸ, ಕಂತಿ, ರಾಜಾದಿತ್ಯ, ಸುಮನೋಬಾಣ, ಮಲ್ಲಿಕಾರ್ಜುನ, 
ರುದ್ರಭಟ್ಟ, ಜನ್ಮ, ಹರಿಹರ, ಕೆರೆಯಪದ್ಮರಸ್ಕ ಕುಮಾರಪದ್ಮರಸ, ಕೇಶಿರಾಜ 
ಮೊದಲಾದವರು ಗ್ರಂಥರಚನೆಮಾಡಿದ್ದಾರೆ. ಕರ್ಣಪಾರ್ಯ, ನೇಮಿಚಂದ್ರ, 
ಮುನಿಚಂದ್ರ ಮೊದಲಾದ ಕವಿಗಳು ಸೌಂದತಕ್ಕಿಯರಸರ ಕಾಲದಲ್ಲಿ ಗ್ರಂಥ 
ಗಳನ್ನು ಬರೆದಿದ್ದಾರೆ. ವಿಜಯನಗರದ ಅರಸರ ಪ್ರೋತ್ಸಾಹದಿಂದ ಮಧುರ, 
ಮಂಗರಸ], ಕುಮಾರವ್ಯಾಸ, ಕುಮಾರವಾಲ್ಮ್ರೀಕೆ, ನಿತ್ಯಾತ್ಮಶುಕ, ಕಲ್ಲರಸ್ಯ 
ಲಕೃಣ್ಣದಂಣೆ;ರ, ಚಾಮರಸ, ಚಂದ್ರಶೇಖರ ಮುಂತಾದವರು ಗ್ರಂಥಗಳನ್ನು 
ರಚಿಸಿದ್ದಾರೆ. Wiis ಪೋಷಣೆಯಲ್ಲಿ ಸಾಳ್ವ, ರತ್ನಾ ಕರವರ್ಣಿ ಇವರೇ 
ಮೊದಲಾದವರು ಗ್ರಂಥಂಚನೆಮಾಡಿದರು. ಮೈಸೂರರಸರ ಪೋಷಣೆಯಲ್ಲಿ 
ತಿರುಮಲಾರ್ಯ, ಸಿ ಸಿಂಗರಾರ್ಯ, ಚಿಕ್ಟುಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ. 
ಸಂಚಿಯ ಹೊನ್ನಮ್ಮ , ಕಳಲೆ ನಂಜರಾಜ ಮುಂತಾದವರು ಅನೇಕ ಕ ಕೃತಿಗಳನ್ನು 
ರಚಿಸಿದ್ದಾರೆ. ಮುಮ್ಮಡಿ ಕೃ ಕೃಷ್ಣ ರಾಜಒಡೆಯರವರ ಕಾಲದಲ್ಲಿ ಅಳಿಯ ಲಿಂಗರಾಜ, 
ದೇ ವಲಾಪುರದ ನ ೫೫. '*ಂಪುನಾರಾಯಣರಾಸ್ರಿ, ಸೀತಾರಾಮಶಾಸ್ತ್ರಿ ಮೊದ 
ಲಾದವರು ಅನೇಕ ಗದ್ಯಗ್ರಂಥಗಳನ್ನೂ ಯಕ್ಸಗಾನ ಪ್ರಬಂಧಗಳನ್ನೂ ರಚಿಸಿದ್ದಾರೆ. 
ಚಾಮರಾಜ ಒಡೆಯರವರ ಕಾಲದಲ್ಲಿ ಅನೇಕಕನಿಗಳು ಸಂಸ್ಕೃತದಿಂದಲೂ 
ಇಂಗ್ಲಿಷಿನಿಂದಲೂ ನಾಟಕಗಳನ್ನು ಪರಿವರ್ತಿಸಿ ನಾಗರಿಕರಿಗೆ ಹೃದಯಂಗಮವಾಗು 
ವಂತೆ ಅಭಿನಯಸಿ ತೋರಲು ಅನುಕೂಲವಾಗುವಹಾಗೆ ರಚಿಸಿದ್ದಾರೆ. 


ಈ ರೀತಿಯಲ್ಲಿ ಕರ್ಣಾಟಕಕನಿತೆ ರಾಷ್ಟ್ರ ಕೂಟರ ಕಾಲದಲ್ಲಿ ಗೋದಾವರೀ 
ತೀರದಲ್ಲಿ ಕಿಸುವೊಳಲೇ ಮೊದಲಾದ ಸ 6 ಆಗಳಲ್ಲಿ ಉತ್ತಮಸ್ಸಿತಿಯಲ್ಲಿದ್ದು ಅನಂ 
ತರ ದಕಿ ರ್ಸೆಣಾಭಿಮುಖನಾಗಿ ಪಿಕ ಚಾಲುಕ್ಯರಿಂದ ಫೋಷಿತವಾಗಿ. ಬಳಿಕ 
ಥಿ ಳರ ಕೈಸೇರಿ ತರುವಾಯ ವಿಜಯನಗರದಲ್ಲಿದ್ದು ಆಮೇಲೆ ಕಾವೆರೀತೀರ 
ದಲ್ಲಿ ಮೈಸೂರರಸರ ಪರಿಪಾಲನೆಯಲ್ಲಿ ಸ ತೋರುತ್ತದೆ. 


ಕ ದು ಯಾವಾ 


1. ಇಸ್ನೂ ಹೆಚ್ಚು ವಿಷಯಗಳನ್ನು ಯರೀ ದ್ವಿತೀಯ ರ ಅವತರಣಿಕೆಯ 


12-92 ಪುಟಗ ಳನ್ನು ನೋಡಿ. 


ನಾ ಹಾಟು ಎಮ: 





18 


ಕರ್ಣಾಟಕ ಕವಿಚರಿತೆ, 


ಹಿಂದಣ ಮುದ್ರ ಣದ ಅವತರಣಿಕೆಯಲ್ಲಿ (ಪು ಪುಟ 15) ಹೇಳಿರುವಂತೆ ಈ 


ಗ್ರಂಥದಲ್ಲಿ ಒಜ್ಬೊಸ ಬ್ಬ ಕನಿಯ ಚರಿತೆಯೂ. hr ಈ ಕ್ರಮದಲ್ಲಿ 
ಬರೆದಿದೆ: 


ಮೊದಲು ಕನಿಯ ಹೆಸರೂ ಅದರ ಪಕ್ಕದಲ್ಲಿ ವರ್ಷ ಸಂಖ್ಯೆಯೂ ಕೊಟ್ಟಿವೆ. 
ವರ್ಷ ಸಂಖ್ಯೆಗಳೆಲ್ಲು ಕ್ರಿಶ್ಚಶಕೆಗೆ ಅನ್ವಯಿಸುತ್ತವೆ ಎಂದು ತಿಳಿಯಬೇಕು. ಈ 
ವರ್ಷಸಂಖ್ಯೆ ಪ್ರಾಯಿಕವಾಗಿ ಗ್ರಂಥರಚನಾಕಾಲವನ್ನು ಸೂಚಿಸುತ್ತದೆ. ಕೆಲವು 
ಕಡೆ ಈ ಸಂಖ್ಯೆಯ ಹಿಂದೆ ಸುಮಾರು ಎಂಬ ಅರ್ಥವನ್ನು ಸೂಚಿಸುವಂತೆ ಸು. 
ಎಂಬ ಅಕ್ಸರವು ಬರೆದಿದೆ. ಬಳಿಕ ಆ ಕನಿಯಿಂದ ರಚಿತವಾದ ಗ್ರಂಥಗಳ ಹೆಸರು 
ಕೊಟ್ಟದೆ. ಕೆಲವೆಡೆಗಳಲ್ಲಿ ಆ ಕನಿ ಬರೆದುದಾಗಿ ಇತರಕಾರಣಗಳಿಂದ ತಿಳಿಯ 
ಬರುವ ಗ್ರಂಥಗಳ ಹೆಸರೂ ಸೇರಿಸಿದೆ. ತರುವಾಯ ಕವಿಯ ದೇಶ, ವಂಶ, ಮತ, 
ಗುರು, ಪೋಷಕ, ಬಿರುದುಗಳು ಇವೇ ಮೊದಲಾದ ಅವನ ಜೀನನವೃತ್ತಾಂತದ 
ಅಂಶಗಳು ಹೇಳಿವೆ. ಅನಂತರ ನಿಚಾರಪೂರ್ವಕವಾಗಿ ಕಾಲನಿರ್ಣಯ ಮಾಡಿದೆ. 
ಆ ಮೇಲೆ ಆ ಕವಿಯನ್ನು ಸ್ತುತಿಸುವ ಇತರಕವಿಗಳ ಹೆಸರುಗಳು ಕೊಟ್ಟಿವೆ. 
ಅಲ್ಲಿಂದ ಮುಂಜಿ ಆ ಕವಿ ಸ್ಮರಿಸುವ ಪೂರ್ವಕವಿಗಳ ಹೆಸರುಗಳು ಹೇಳಿವೆ. 
ಅನಂತರ ಆ ಕನಿ ತನ್ನ ಕನಿತಾಜಾತುರಿ, ಗುಣಗಳು ಮೊದಲಾದುವನ್ನು 
ಹೇಳಿಕೊಳ್ಳುವ ಸದ್ಯಗಳು ಉದ್ಗರಿಸಿ ಬರೆದಿವೆ. ಬಳಿಕ ಕನಿಕೃತವಾದ ಗ್ರಂಥ 
ಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಅದರದರ ಸ್ಪರೂಸ, ಪ್ರತಿಪಾದ್ಯವಿಷಯ, 
ಕಥಾಗರ್ಭ, ಆಶ್ವಾಸ ಸಂಖ್ಯೆ, ಇಸ್ಟದೇವತಾಸ್ಮುತಿ, ಗುರುಸರಂಸರೆ, ಗ್ರಂಥ 
ರಚನೆಗೆ ಕಾರಣ ಮೊದಲಾದುವನ್ನು ವಿವರಿಸಿ ಬಳಿಕ ಅಶ್ವಾಸಾಂತ್ಯಗಳಲ್ಲಿ 
ದೊರೆವ ಗದ್ಯಗಳು ಅನ.ವಾದಮಾಡಲ್ಪಟ್ಟಿವೆ. ಅನಂತರ ಗ್ರಂಥದ ಬಂಧದ 
ನಿಷಯವಾಗಿ ಒಂದೆರಡು ಮಾತುಗಳನ್ನು ಹೇಳಿ ಕನಿತಯ ಧೋರಣೆಯನ್ನು 
ತೋರಿಸುವುದಕ್ಕಾಗಿ ಕೆಲವು ಪದ್ಯಗಳು ಉದಾಹೃತವಾಗಿನೆ. 


ಪ್ರಾಯಿಕವಾಗಿ ಈ ಕ್ರಮವನ್ನು ಅನುಸರಿಸಿ ಕವಿಗಳ ಚರಿತೆ ಬರೆಯಲ್ಲ 
ಟ್ವದ್ದರೂ ಮೇಲೆ ವಿವರಿಸಿದ ಅಂಶಗಳೆಲ್ಲಾ ತಿಳಿದುಬಾರದಿರುವ ಕೆಲವರು ಕವಿಗಳ 
ಚರಿತೆ ಯಥೋಚಿತವಾಗಿ ಸಂಕ್ಲೇಪಿಸಿ ಬರೆದಿದೆ. 


ಪ್ರಥಮ ಸಂಪುಟ. 


ಕರ್ಣಾಟಕಕವಿಚರಿತೆಯ ಪ್ರಥಮ ಸಂಪುಟವು ಹಲವು ವರ್ಷಗಳಿಗೆ ಹಿಂದೆ, 
1907 ರಲ್ಲ, ಮುದ್ರಿತವಾಯಿತು. ಆ ಮುದ್ರಣದ ಪ್ರಕಿಗಳೆಲ್ಲಾ ಮುಗಿದು 
ಹೋದುದರಿಂದ ಪುಸ್ತಕವನ್ನು ಪರಿಷ್ಕರಿಸಿ ಮತ್ತೊಂದು ಮುದ್ರಣವನ್ನು ಕ್ಸಗೊ 


19 


ಳ್ಳುವುದು ಉಚಿತವೆಂದು ತೋರಿತು. ಅದೇ ಮೇರೆಗೆ ತಿದ್ದುವ ಕೆಲಸವು 
ಒಂದೂವರೆ ವರ್ಷಕ್ಕೆ ಹಿಂದೆಯೇ ಆರಂಭವಾಗಿ ಪುಸ್ತಕವು ಈ ರೀತಿಯಾಗಿ 
ಮುದ್ರಿತವಾಗಿದೆ. ಇದರಲ್ಲಿ ಪ್ರಥಮ ಸಂಪುಟದ ಹಿಂದಣ ಮುದ್ರಣದ 1 ನೆಯ 
ಪರಿಶಿಷ್ಟದಲ್ಲಿಯೂ ದ್ವಿತೀಯ ಸಂಪುಟದ ಮೊದಲು 42 ಪುಟಿಗಳು, 8 ನೆಯ 
ಪರಿಶಿಷ್ಟ ಇವುಗಳಲ್ಲಿಯೂ ಹೇಳಿರುವ ಕವಿಗಳನ್ನು ಸೇರಿಸಿರುವುದಲ್ಲದೆ ಹಲವರು 
ಹೊಸಕವಿಗಳ ಚರಿತೆಯೂ, ಶಾಂತಿನಾಥನ ಸುಕುಮಾರಚರಿತೆ (ಪುಟ 88) 
ಹರೀಶ್ವರನ ಮುಡಿಗೆಯ ಅಷ್ಟಕ (ಸುಟಿ 284) ಆಚಣ್ಣನ ಶ್ರೀಪದಾಶೀತಿ 
(ಪುಟ 304) ಇವೇ ಮೊದಲಾದ ಹಿಂದೆ ದೊರೆಯದ ಹಲವು ಹೊಸಗ್ರಂಥ 
ಗಳೂ ಸೇರಿಸಿವೆ. ಅಲ್ಲದೆ ವೀರಶೈವವಚನಕಾರರಲ್ಲಿ ಹಿಂದೆ ತಿಳಿಯದೆ ಇದ್ದ 
ಕೆಲನರ ಚರಿತೆಯನ್ನು ಬರೆದಿರುವುದಲ್ಲದೆ ದ್ವಿತೀಯ ಸಂಪುಟದಲ್ಲಿ ಸರಿಯಾಗಿ 
ಬರೆಯದೆ ಇದ್ದ ಹಲವರು ವಚನಕಾರರ ಚರಿತೆ ತಿದ್ದಿ ಬರೆಯಲ್ಪಟ್ಟಿದೆ (ಪುಟಗಳು 
189-210). ಹಿಂನಣ ಮುದ್ರಣದಲ್ಲಿ ಹೇಳಿರುವ ಕವಿಗಳ ಸಂಖ್ಯೆ ಸ.ಮಾರು 
280; ಇದರಲ್ಲಿಯ ಕವಿಗಳ ಸಂಖ್ಯೆ ಸುಮಾರು 280 ಈ ಕವಿಗಳಲ್ಲಿ ಸುಮಾರು 
40 ಮಂದಿ ಶಾಸನಗಳನ್ನು ಬರೆದಿದ್ದಾರೆ. ಮತಗಳ ಪ್ರಕಾರ ವಿಂಗಡಿಸಿದರೆ 
ಸುಮಾರು 95 ಮಂದಿ ಜೈನರೂ 90 ಮಂದಿ ನೀರಶೈವರೂ 45 ಮಂದಿ ಬ್ರಾಹ್ಮ 
ಣರೂ 50 ಮಂದಿ ಇತರರೂ ಆಗಿದ್ದಾರೆ. ಈ ಕವಿಗಳಲ್ಲಿ 6 ಮಂದಿ ಹೆಂಗಸರು. 
ಅವತರಣಿಕೆಯಲ್ಲಿಯೂ ತಿದ್ದುಪಾಡುಗಳು ಮಾಡಿವೆ. ಹಿಂದಣ ಮುದ್ರಣಕ್ಕೆ ಸೇರಿ 
ಸಿದ್ದ ಅನುಬಂಧದಲ್ಲಿಯ ಕವಿಗಳೂ ಗ್ರಂಥಗಳೂ ಬಹಳ ನುಟ್ಟಿಗೆ ದ್ವಿತೀಯ 
ತೃತೀಯ ಸಂಪುಟಗಳಲ್ಲಿ ಸೇರಿರುವುದರಿಂದ ಆ ಅನುಬಂಧವು ಈ ಮುದ್ರಣದಲ್ಲಿ 
ಬಿಡಲ್ಪಟ್ಟಿದೆ. ಉಳಿದಿರುವ ಕನಿಗಳ ಮತ್ತು ಗ್ರಂಥಗಳ ಪಟ್ಟಿ ತೃತೀಯ ಸಂಪು 
ಟಿಕ್ಸೆ ಅನುಬಂಧವಾಗಿ ಕೊಡಲ್ಪಡುವುದು. 


ಈ ಪುಸ್ತಕವನ್ನು ಪರಿಷ್ಕರಿಸುವುದರಲ್ಲಿ ಕಲವರು ಮಹನೀಯರು ಆದರ 
ದಿಂದ ಸಹಾಯಮಾಡಿದ್ದಾರೆ. ಇವರೊಳಗೆ ದಾವಣಗೆರೆ ನಿಶಾನಿಮಠದ ಶ್ರೀರ್ಮಾ 
ಶಾಂತವೀರಾರ್ಯರು ಮಾಡಿದ ಸಹಾಯವು ಮುಖ್ಯವಾಗಿ ತಿಳಿಸತಕ್ಕುದಾಗಿದೆ. 
ನೀರಶೈವ ವಚನಕಾರರು ಪ್ರಾಯಿಕವಾಗಿ ತಮ್ಮ ವಚನಗಳಲ್ಲಿ ಇಷ್ಟದೇವತೆಯ 
ಅಂಕಿತವನ್ನು ಹೇಳುವರೇ ಹೊರತು ತಮ್ಮ ಹೆಸರನ್ನು ಹೇಳುವುದಿಲ್ಲ. ಆದುದ 
ರಿಂದ ಇಂಧಿಂಥ ವಚನಕಾರರು ಇಂಧಿಂಥ ಅಂಕಿತಗಳನ್ನು ಉಪಯೋಗಿಸುತ್ತಾರೆ 
ಎಂಬಂಶವು ತಿಳಿದ ಹೊರತು ಆವುನಾದರೂ ವಚನಗಳನ್ನು ನೋಡಿ ತತ್ಸ 
ರ್ತೃಗಳು ಇಂಥವರು ಎಂದು ಹೇಳಲು ಸಾಧ್ಯವಲ್ಲ. ಶ್ರೀರ್ಮಾ ಶಾಂತವೀರಾರ 
ರಿಗೆ ಅದೃಷ್ಟವಶಾತ್‌ ಸಿಕ್ಕಿದ ಒಂದು ಓಲೆಯ ಪುಸ್ತಕದಲ್ಲಿ ಆನೇಕ ವಚನಕಾರರ 
ಹೆಸರೂ ಅವರ ವಚನಗಳೂ ಆ ವಚನಗಳ ಸಂಖ್ಯೆಯೂ ಕೊಟ್ಟಿವೆ. ಈ ಪುಸ 


20 


ಕವು 1747 ರಲ್ಲಿ ಬರೆದುದು; ಇದರಲ್ಲಿ 3222 ವಚನಗಳಿನೆ. ಅವರು ಕೊಟ್ಟಿ 
ಈ ಪುಸ್ತಕದ ಪ್ರತಿಯ ಸಹಾಯದಿಂದ ವಚನಕಾರರ ವಿಷಯವಾಗಿ ಬಿದ್ದಿದ್ದ 
ತಪ್ಪುಗಳನ್ನು ತಿದ್ದುವುದಕ್ಕೂ ಹೊಸವಚನಕಾರರನ್ನು ಸೇರಿಸುವುದಕ್ಕೂ ಅನು 
ಕೂಲವಾಯಿತು. ಆದರೂ ಇನ್ನೂ ಅನೇಕ ವಚನಕಾರರ ಹೆಸರು ತಿಳಿದಿಲ್ಲ 
(ಪುಟ 211). ಬಿಜಾಪುರ ಜಿಲ್ಲೆಗೆ ಸೇರಿದ ಹಲಸಂಗಿಯ ಶ್ರೀರ್ಮಾ ಚೆನ್ನಮಲ್ಲಪ್ಪ 
ನವರೂ 449 ನೆಯ ಪುಟದಲ್ಲಿ ಹೇಳಿರುವ ಬಿಜಾಪುರದ ಶಾಸನದ ಪ್ರತಿಯನ್ನು 
ಕಳುಹಿಸಿಕೊಟ್ಟು ಸಹಾಯಮಾಡಿದ್ದಾರೆ. ಈ ಶಾಸನವು ಬಿಜಾ ಗರದೊಡನೆ 
ಸಂಬಂಧವುಳ್ಳ ನಾಗಚಂದ್ರನಿಂದ ರಚಿತವಾಗಿರಬಹುಡೋ ಎಂಬ ಊಹೆಗೆ ಅವ 
ಕಾಶವಿದೆ. 


ಇನ್ನು, ಕೆಲವು ಪತ್ರಿಕೆಗಳಲ್ಲಿ ಕವಿಚರಿತೆಯ ನಿಷಯವಾಗಿಯೂ ನನ್ನ 
ವಿಷಯವಾಗಿಯೂ ಬರೆದಿರುವ ಅಂಶಗಳನ್ನು ಕುರಿತ: ಒಂದೆರಡು ಮಾತುಗಳನ್ನು 
ಆಡಬೆಃಕಾಗಿದೆ. ಕನ್ನಡ ಸರಿಷತೃತ್ರಿಕೆಯಲ್ಲಿ (ಜನವರಿ 1922, ಪುಟಗಳು 
280-282) ಶ್ರೀರ್ಮಾ ಬಿ. ರ್ವ. ಕೃಷ್ಣಮೂರ್ತಿಗಳು “ ಗಣಸೇನಸಂಡಿತನ 
ಹೆಸರು ಕವಿಚರಿತೆಯ ಎರಡು ಸಂಪುಟಗಳಲ್ಲಿಯೂ ಹೇಳಿಲ್ಲ, ಈತನಿಗೆ ಕನ್ನಡ 
ದಲ್ಲಿಯೂ ಪಾಂಡಿತ್ಯವಿದ್ದಂತೆ ತೋರುವುದು? ಎಂದು ಬರೆದಿದ್ದಾರೆ. ಈತನು 
ಕನ್ನಡದಲ್ಲಿ ಬರೆದಿದ್ದಾನೆ ಎಂಬುದಕ್ಕೆ ನನಗೆ ಆವ ಆಧಾರವೂ ದೊರೆಯಲಿಲ್ಲ 
ವಾದುದರಿಂದ ಇನನ ಹೆಸರನ್ನು ಹೇಳಲಿ. ಸರಿಯಾದ ಆಧಾರವು ಸಿಕ್ತಿದರೆ 
ಇವನ ಹೆಸರನ್ನು ಸೇರಿಸಲು ಆವ ಅಡ್ಡಿಯೂ ಇಲ್ಲ. ಇದೇ ನತ್ರಿಕೆಯಲ್ಲಿಯೂ 
ಇತರ ಪತ್ರಿಕೆಗಳಲ್ಲಿಯೂ ಕವಿರಾಜಮಾರ್ಗದ ಕರ್ತೃವಿನ ವಿಷಯವಾಗಿ ಅನೇಕ 
ವಾಗ್ಯುದ್ಧಗಳು ನಡೆದಿವೆ. ಈ ಯುದ್ಧ ದಲ್ಲಿ ಅನ್ವಯಿಸುವ ರಕ್ತಿ ನನಗಿಲ್ಲ. 
ಶ್ರೀರ್ಮಾ ನಾರಾಯಣ ಶ್ರೀನಿವಾಸ ರಾಜಪುರೋಹಿತರು ಈ ಯುದ್ದದಲ್ಲಿ ವಿಶೇಷ 
ವಾಗಿ ಅನ್ವಯಿಸಿ ಹಲವು ಆಯುಧಗಳನ್ನು ಜಳಪಿಸಿದ್ದಾರೆ ಆದರೆ ಇದರಿಂದ 
ಕನ್ನಡಿಗರಿಗೆ ವಿಶೇಷ ಪ್ರಯೋಜನವಾದಂತೆ ಕಾಣುವುದಿಲ್ಲ. ಈ ವಾದದ 
ಗುಣಾವಗುಣಗಳನ್ನು ನಿಚಾರವೂಡಲು ಇಲ್ಲಿ ಅವಕಾಶವಿಲ್ಲ; ಇಷ್ಟು ಮಟ್ಟು 
ಮಾತ್ರ ಹೇಳಬಹುದು: ಜೈನನಾದ ನೃಸತುಂಗನು ಬ್ರಾಹ್ಮಣರ ಭಗವದ್ಗೀತೆಯ 
ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಸಾರ್ನೂ ಧನುರ್ಧರಃ 
ತತ್ರ ಶ್ರೀರ್ನಿಜಯೋ ಭೂತಿರ್ಧುವಾ ನೀತಿರ್ಮತಿರ್ಮಮ ॥ 


ಎಂಬ ಶ್ಲೋಕದಲ್ಲಿ ಉಕ್ತವಾದ ಕೆಲವು ಪದಗಳನ್ನೇ ತನಗೆ ಬಿರುದುಗಳಾಗಿ 
ಮಾಡಿಕೊಳ್ಳಲು ಕುತೂಹಲಿಯಾದುದಕ್ಕೆ ಕಾರಣವು ಗೋಚರವಾಗುವುದಿಲ್ಲ. 
ಶ್ರೀನಿಜಯ ಎಂಬ ಬಿರುದು ನೃಸತುಂಗನಿಗೆ ಉಂಟೆಂದು ತೋರಿಸುವುದಕ್ಕೆ 
ಶ್ರೀರ್ಮಾ ರಾಜಪುರೋಹಿತರು 


21 


ವೀರಶ್ರೀ ನಿಜಯನ ಕೆ | ಯ್ಲಾರೆ ಸುರಾಂಗನೆಯರೊಸೆದು ಪರಸುವ ರವಮುಂ | 

ಭೋರೆಂದೆಸಗುವ ಕುಸುಮಾ | ಸಾರವ ಬಲ್ಬರಿಯುಮೆಸೆದುವಂಬರತಳದೊಳ್‌ | 
ಎಂಬ ಪದ್ಯವನ್ನು ಉದಾಹರಿಸಿದ್ದಾರೆ (ಪರಿಷತ್ಪತ್ರಿಕೆ, ಜುಲೈ 1928). ಈ ಪದ್ಯ 
ದಲ್ಲಿ ಶ್ರೀವಿಜಯ ಎಂಬ ಬಿರುದೇ ಇಲ್ಲ. ನೀರಶ್ರೀ ಎಂಬುದು ಕರ್ತೃ, ವಿಜಯ 
ಎಂದರೆ ಅರ್ಜುನ. ವೀರಲಕ್ಷ್ಮಿ ಅರ್ಜುನನ ಕ್ಸಸೇರಲು ಸುರಾಂಗನೆಯರು 
ಹರಸಿದರು, ಪುಷ್ಪವೃಷ್ಟಿಯಾಯಿತು--ಎಂಬುದು. ಈ ಪದ್ಯದ ಅರ್ಥವು. 
ಶ್ರೀರ್ಮಾ ಓ. ರ್ವ. ಸುಬ್ಬರಾಯಶಾಶ್ರ್ರಿಗಳು ಪ್ರಬುದ್ದ ಕರ್ಣಾಟಕದಲ್ಲಿ (ದುಂದುಭಿ 
ವರ್ಷದ ದೀಪಾವಳೀ ಸಂಚಿಕೆ, ಪುಟಿಗಳು 7-16) 1763 ರಲ್ಲಿ ಹುಟ್ಟಿದ ಜೋರ 
ಬಸವಚರಿತ್ರೆ ಎಂಬ ಆಧುನಿಕಗ್ರಂಥದ ಕೆಲವು ಹೇಳಿಕೆಗಳನ್ನು ಅವಲಂಬಿಸಿ 
ಜಾ ಸಮು ಚಾಮರಸನ ಸಮಕಾಲದವನಾದ ಹರೀಶ ರನ (ಸ ಸು. 1165) 
ಸಮಕಾಲದವ ನೆಂದು ನಿರ್ಧರಿಸಿದ ತ ಈ ಗ್ರಂಥಕ್ಕಿಂತ ಸುಮಾರು 100 ವರ್ಷ 
ಹಿಂದೆ ಹುಟ್ಟಿರುವ ಭೈ ನೇಶ್ತರ ಕಥಾಸ ಇತ್ರರತ್ತಾಕರದಲ್ಲಿ ಸ್ರೌಢರಾಯ(1419- 
1446). ಜಕ್ಷಣಾರ್ಯ, ಚಾಮರಸ, VE ಕರಸ್ಪಲದನಾಗಿದೇವ, 
ಕಲ್ಲುವುಠದ ಪ್ರಭು ಇವರೆಲ್ಲರೂ ಸಮಕಾಲದವರೆಂದು ಹೇಳಿದೆ. ಅಲ್ಲದೆ 
ಹರೀಶ್ರರನಿಗೆ 'ಹರಿಹರ : ಶಿವಾಚಾರ ಎಂಬ ಹೆಸರು ಜೋರಬಸವಚರಿತ್ರೆಯಲ್ಲ 


ಹೊರತು ಇನ್ನಾವ ವೀರಶೈವ ಗ್ರಂಥದಲ್ಲಿಯೂ ಹೇಳಿರುವಂತೆ ತಿಳಿವುದಿಲ್ಲ. 
ಕಾಲನಿರ್ಣಯ ಬ. ಈ ಗ್ರಂಥವನ್ನು ಮ. ರ್‌ 
ಎಂಬಂಶವು ಶಾಸ್ತ್ರಿಗಳು ು ಅನುವಾದ 


ವ್ಯಕ್ತವಾಗುತ್ತ ದ ಗಟ 7) 2 


"ಹಂಪೆಯಲ್ಲಿ ರಾಘವ, ಭೀಮಕವಿ, ಲಕೃಣ್ಣ ಮಂತ್ರಿ ಮೊದಲಾದ ಶಿವ 
ಭಕ್ತ ಕವಿಗಳ ಮಧ್ಯದಲ್ಲಿ ಬೆಳಗುತ್ತಿದ್ದ ಹರಿ ಹರ ಶಿವಾಚಾರ್ಯ ಡೆಗ್ಳೆತಂದು 
ಚಾಮರಸನು ಅವನೊಡನೆ ಪ ಪ ಕ್ರಿಭುಲಿಂಗಲೀಲೆಯನ್ನು ಹೇಳುತ್ತಿದ್ದನು. 1 


ಇಲ್ಲಿ ಒಟ್ಟಿಗೆ ಕುಳಿತಿದ್ದಂತೆ ಹೇಳಿರುವವರಲ್ಲಿ &ರೀಶ್ರರನ ಮತ್ತು ರಾಘವನ 
ಕಾಲ ಸುಮಾರು 116) ; ಭೀಮಕನಿಯ ಕಾಲ 1809; ಲಕ್ಕಣ್ಣಮಂತ್ರಿಯ ಶಾಲ 
1428. 

ವೀರಶೈವ ಧರ್ಮಪ್ರಕಾಶಿಕೆ(ಜುಲೈ 1922), ವಿಭಾಕರ(ರ್ಜೂ30,1922) 
ಈ ಸತ್ರಿಕೆಗಳು ವಸ್ತುಸ್ಥಿತಿಯನ್ನು ತಿಳಿಯದೆ ಭ್ರಮಿಸಿ ನನ್ನ ಮೇಲೆ ಕೆಲವು 
ದೋಷಗಳನ್ನು ಆರೋಪಿಸಿವೆ. ಮೊದಲನೆಯ ಪತ್ರಿಕೆಯಲ್ಲಿ ಈ ಮಾತುಗಳು 
ಹೇಳಿವೆ: ಶ್ರೀಮದ್ವೀರಶೈವಮತದಮೇಲೆ ಕರ್ಣಾಟ ಕವಿಚರಿತ್ರೆಯ ಕರ್ತರು 
ಪರಮತದವರಾದಕಾರಣ ವಿಷವನ್ನು ಕಾರಿರುವರೆಂದು ವೇ ಶಾಂತವೀರಯ್ಯ, 
ನಿಶಾನಿನುತ ಇವರು ತುಂಬಾ ಶ್ರಮವಹಿಸಿ ಶೋಧಿಸಿ ಕಳುಹಿಸಿರುವ ವಿಷಯ 


Gx 


22 


ಗಳನ್ನು ಓದಿದ ಎಂಥವರಿಗಾದರೂ ತಿಳಿಯದೆ ಇರಲಾರದು. ಇವರು ಕಷ್ಟಪಟ್ಟು 
ಪುರಾತನ ತಾಳವಾಲಿ ಗ್ರಂಥಗಳನ್ನು ಶೋಧಿಸಿ ಪರಮತದವರು ನಮ್ಮ ಮತದ 
ಮೇಲೆ ಕಾರಿರುವ ವಿಷಕ್ಕೆ ತಕ್ಕ ಬಷಧವನ್ನು ತಯಾರುಮಾಡುತ್ತಿರುವರು.” 
ನಾರು ಕೆಲವರು ವೀರಶೈವ ವಚನಕಾರರ ಹೆಸರನ್ನು ಹೇಳಲಿಲ್ಲ ಎಂಬುದಕ್ಕಾಗಿ 
ಈ ಕಠಿನೋಕ್ತೆಗಳು ಪ್ರಯೋಗಿಸಿವೆ. ದ್ವಿತೀಯ ಸಂಪುಟವನ್ನು ಬರೆದಾಗ ನಾನು 
ಸಾವಿರಾರು ಓಲೆಯ ಪುಸ್ತಕಗಳನ್ನು ಶೋದಧಿಸಿದೆನು. ಆದರೆ ಶ್ರೀರ್ಮಾ ಶಾಂತ 
ವೀರಾರ್ಯರಿಗೆ ಸುಯೋಗದಿಂದ ಸಿಕ್ಕಿದಂತೆ ನನಗೂ ನಚನಕಾರರ ಹೆಸರನ್ನು 
ಹೇಳುವ ಒಂದು ಪುಸ್ತಕವು ಸಿಕ್ಕಿದ್ದರೆ ಒಂದು ಹೆಸರನ್ನಾದರೂ ಬಿಡುತ್ತಿರಲಿಲ್ಲ. 
ಆಕಾಲದಲ್ಲಿ ಕಿಳಿದಿರಲಿಲ್ಲವಾದುದರಿಂದ ಹೇಳಲಿಲ್ಲ. " ಅನ್ಯಮತ, " ನಿಷಕಾರು 
ವುದು' ಎಂಬ ನುಡಿಗಳು ನನಗೆ ಬಹಳ ಖೇದಕರವಾಗಿನೆ. ಸಾಹಿತ್ಯ ಸಾಮ್ರಾಜ್ಯ 
ದಲ್ಲಿ ಮತ, ವರ್ಣ, ಸಿರಿ ಬಡತನ ಮುಂತಾದ ಭಾವನೆಗಳಿಗೆ ಎಡೆಯೇ ಇಲ್ಲ. 
ವೀರಶೈವ ಕನಿಗಳ ಚರಿತೆಯನ್ನು ಬರೆವುದರಲ್ಲಿ ನಾನು ತೋರಿಸಿರುವ ನಿಷ್ಪಕ್ಸ 
ಪಾತತೆಗೆ ಅನೇಕ ವೀರಶ್ಛೈೆವ ಮಹನೀಯರು ಆನಂದಿಸಿ ತಮ್ಮ ಮೆಚ್ಚಿಕೆಯನ್ನು 
ತಿಳಿಸಿದ್ದಾರೆ. ನಿಭಾಕರದಲ್ಲಾದರೋ ಈ ಮಾತುಗಳು ಹೇಳಿವೆ: ರಾ. ನರ 
ಸಿಂಹಾಚಾರ್ಯರು ತಮಗೆ ಸಂಬಳವು ದೊರಿೆಯುವದೆಂದು ಸರಿಶ್ರಮಿಸಿ ಶೋಧ 
ಮಾಡಿದರು ಮತ್ತು ಆ ಗ್ರಂಥಕರ್ತರ (ವಚನಕಾರರ) ಹೆಸರು ಬರೆಯೋಣ 
ವೆಂದರೆ ವೀರಶೈವ ಶರಣರ ಕೀರ್ತಿಯ: ಹೆಚ್ಚಬಹುದೆಂತಲೋ ಏನೋ ಕಾರಣ 
ದಿಂದ ಬಿಟ್ಟಿರಬಹುದು ” ಈ ನಿಷಬಾಣ ಪ್ರಯೋಗಕ್ಕೆ ನಾನು ಸರ್ವಾತ್ಮನಾ 
ಪಾತ್ರವಲ್ಲ. ಕವಿಚರಿತೆಯನ್ನು ನಾನು ಸರಕಾರಕ್ಕಾಗಿ ಸಂಬಳವನ್ನು ಹೊಂದಿ 
ಬರೆಯಲಿಲ್ಲ; ಭಾಷಾಸೇವೆಯನ್ನು ಮಾಡಬೇಕೆಂಬ ಉತ್ಕಟೀಚ್ಛೆ ಯಿಂದ ಶ್ರಮ 
ಪಟ್ಟು ಸ್ವಂತ ದ್ರವ್ಯವನ್ನು ಪ್ರಯಮಾಡಿ ಪ್ರಕಟಸಿದೆನು. ವಚನಕಾರರ ಅಂಕಿತ 
ಗಳನ್ನೆಲ್ಲಾ ಕೊಟ್ಟಿದ್ದೇನೆ: ಹೆಸರು ಆಕಾಲದಲ್ಲಿ ದೊರೆಯಲಿಲ್ಲನಾದುದರಿಂದ 
ಹೇಳಲಿಲ್ಲ. ಇಷ್ಟುಮಾತ್ರಕ್ಕೆ ಮತ್ಸರಗ್ರಸ್ತನೆಂದು ಹೇಳುವುದು ಉಚಿತವೇ? 
ವೀರಶೈವರ ಸಾಹಿತ್ಯ ಸಂಸತ್ತನ್ನು ಪ್ರಕಟಮಾಡುವುದರಲ್ಲಿ ಆವ ನೀರಶೈನನೂ 
ನನ್ನಷ್ಟು ಶ್ರಮಸಟ್ಟಲ್ಲ ಎಂದು ಧೈರ್ಯವಾಗಿ ಹೇಳಬಲ್ಲೆನು. 


ಕನ್ನಡ ಸಾಹಿತ್ಯಪರಿಷತ್ಪತ್ರಿಕಯಲ್ಲಿ (ಅಕ್ಟೋಬರ್‌ 192೫. ಪುಟಗಳು 
171-184) ಶ್ರೀರ್ಮಾ ತಿರುಮಲ ತಾತಾಚಾರ್ಯರು ಬರೆದಿರುವ ವಿಷಯವನ್ನು 
ಕುರಿತು ಒಂದು ಮಾತನ್ನು ಆಡುವುದು ಉಚಿತವಾಗಿ ತೋರುತ್ತದೆ. ಇವರು 
ಶಾಸನದ ಕೊನೆಯಲ್ಲಿ ಬರುವ " ಬರೆದಂ' ಎಂಬುದು ಆ ಶಾಸನವನ್ನು ರಚಿಸಿದ 
ಕನಿಗೆ ಅನ್ವಯಿಸುತ್ತದೆ ಎಂದು ತಿಳಿದುಕೊಂಡಿರುವಂತೆ ತೋರುತ್ತದೆ. ಬೇರೆ 
ಅವ ವಿಧವಾದ ಸೂಚನೆಯೂ ಇಲ್ಲದೆ ಸುಮ ನೆ ಬರೆದಂ ಎಂದಿದ್ದರೆ ಅದು 


ಸಿ 


ಲೇಖಕನಿಗೆ ಅನ್ವಯಿಸುವುದೇ ಹೊರತು ಕನಿಗಲ್ಲ. ಕವಿಯಾದರೆ ಒರೆದಂ, 
ಪೇಳ್ಬ್ಚಂ ಎಂಬುವೇ ಮೊದಲಾದ ಪದಗಳಿರುತ್ತನೆ. ಆದುದರಿಂದ ಅವರು 
ಕವಿಗಳೆಂದು ಭಾವಸಿರುವ ಗುರುಭಕ್ತರಾಚಯ್ಯ, ರಾವಸಯ್ಯ, ಪ್ರತಿಕಂಠಕಾಮ 
ರಾಜ ಎಂಬವರು ಲೇಖಕರೇ ಹೊರತು ಕನಿಗಳಲ್ಲ. 


ಈ ಮುದ್ರಣದಲ್ಲಿ ಲೋಪಗಳಿಲ್ಲ ಎಂದು ಹೇಳಲಾರೆನು, ಸಾಧ್ಯವಾದ 
ಮಟ್ಟಿ ಗೂ ಪರಿಸ್ಪರಿಸಿದ್ದೆ ನೆ ಎಂದು ಮಾತ್ರ ಹೇಳಬಲ್ಲಿನು. ಇದನ್ನು ಕನ್ನಡಿಗರಿಗೆ 
RL PN ಒಪ್ಪಿಸಿದ್ದೇನೆ. ಇದು ಜ| ಮೆಚ್ಚಿಕೆಯನ ಸ್ಪ ಪ್ರೋತ್ಸಾಹವನ್ನೂ 
ಪಡೆದರೆ ನನ್ನ ಶ್ರಮವು ಸಾರ್ಥಕವೆಂದು ಭಾವಿಸುವೆನು. ಈಗ ಮುದ್ರಣದಲ್ಲಿ 
ರುವ ತೃತೀಯ ಸಂಪುಟವೂ ಶೀಘ್ರವಾಗಿ ಹೊರಬೀಳಬೇಕೆಂದು ಹಾರೈಸುತ್ತೇನೆ. 


ಈ ಗ್ರಂಥವನ್ನು ತಮಗೆ ಅರ್ಪಿಸಲು ಅಪ್ಪಣೆಯನ್ನು ದಯಪಾಲಿಸಿದುದ 
ಕ್ಪಾಗಿ ಶ್ರೀಮನ್ಮಹಾರಾಜರವರಿ; ಅತ್ಯಂತ ಕೃತಳ್ಳನಾಗಿದ್ದೇನೆ. 


ದ್ವಿತೀಯ ಸಂಪುಟದ ವಿಷಯವಾಗಿ ಸದಭಿಪ್ರಾಯಗಳನ್ನು ತಿಳಿಸಿದ 


ಮಹನೀಯರುಗಳ, ಐದುನೂರ:ರೂಪಾಯಿ ಸಹಾಯ ದ್ರವ್ಯವನ್ನು ಕೊಟ್ಟು ಈ 
ಮುದ್ರಣಕ್ಕೆ ಸಹಕಾರಿಗಳಾದ ಮೈಸೂರು ವಿಶ್ವವಿದ್ಯಾನಿಲಯದ ಅಧಿಕಾರಿಗಳ, 


ಚ ಚಿರಸ್ಮರಣೀಯವಾಗಿದೆ. 


ಈ ಪುಸ್ತಕವನ್ನು ಜಾಗ್ರತೆಯಾಗಿಯೂ ಕಾಗರೂಕತೆಯೊಡನೆಯೂ 
ಮುದ್ರಿಸಿದ ಬೆಂಗಳೂರು ಮುದ್ರಣಾಲಯದ ಮುಖ್ಯಾಧಿಕಾರಿಗಳ ಉಸಕಾರವು 
ಸ್ಮರಿಸತಕ್ಕುದಾಗಿದೆ. 


ಮುನ್ನಂ ಕೃತಿರತ ೦ಗಳ | ನಿನ್ನರುಮರ್ಬೆಯಲ್ಲ ಭರಿಸುವನ್ನ೨ ಸೈ. ಬ್ಹೂ | 
ಕನ್ನ ಡಕವಿಗಳ ಚರಿತಂ! ಕನ್ನ ಡಿಗರ ಬಗೆಗ ಮುದಮನೊದವಿಸುಗನಿಶಂ | 
ಶಿ -ರಾಮಾನುಜಸದಸರ | ೧ೀರುಹಷಟ್ರದ ಜನನಂ: ರದ ಶಿಕವಂರ,ಂ | 

ು 


ಕಬ ಜಟ ನೋರಂತೊರೆದಂ ಸ.ನಿಂಹಕವಿಯಾಕ ತಿಯಂ 
ಈ 0 ೪) 


Bangalore, ) 


15! March, 1924. 1 ರಾ. ನರಸಿಂಹಾಚಾರ್ಯ. 


ಶ್ರೀ 


ಹಸರ್ಯಾ ಟಕ ಕವಿಚರಿತೆ. 


ಪ್ರಥಮ ಸಂಪುಟ. 
ಸಮಂತಭದ್ರ, ಕವಿಪರಮೇಷ್ಠಿ, ಪೂಜ್ಯಪಾದ್ಕ ಎಂಬ ಮೂವರು 
ಜೈನ ಕರಿಗಳನ್ನು, ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದಿರುವ ಪ್ರಬಲರಾದ ಜೈನಕನಿ 
ಗಳೆಲ್ಲಾ ತಮ್ಮತಮ್ಮ ಗ್ರಂಥಗಳ ಆದಿಭಾಗದಲ್ಲಿ ವಿಶೇಷವಾಗಿ ಸ್ತುತಿಸಿದ್ದಾರೆ: 
ಶ್ರೀಮತ್ಸಮಂತಭದ | ಸಾಮಿಗಳ ಜಗತ್ವಸಿದ್ದಕವಿಪ ಮೇಷ್ಟಿ | 
ಸ್ವಾಮಿಗಳ ಪೂಜೃಪಾದ| ಸ್ವಾವಿಂಗಳ ಪದಂಗಳೀಗ ರಾಶ್ವತಪದಮಂ | 
ಆದಿಸಪಂಪ. 
೫೫೫ ಸಮಂತಭದ್ರ | ಖ್ಯಾತರ ಪದಪಾಂಸು ಕಿಡಿಸುಗಘಪಾಂಸುಗಳಂ | 
ಕವಿಪರಮೇಷ್ಟಿಗಳ ಗುಣ | ಸವನಂಗಳ್‌ ಫೂಜ್ನಪಾದಯತಿಪತಿಯ ಗುಣ| 
ಸ್ಮವನಂಗಳೊರ್ಮೆ ನಾಲಗೆ | ಗೆ ವಂದ ಮಾನವನ ವಾಜ್ಮಲಂ ನಿಂದಪುದೇ | 
ಅಭಿನನಪಂಪ. 
ಸಮನಿಕೆ ಮನ್ಮಾನಸದೊಳ್‌ | ಸಮಂತಭದಾ೦ಫ)ನಖರಕಾಂತಿಜಳಂ ಮ | 
ತ್ರಮಳಿನಕವಿಪರಮೇಸ್ಟಿ | ಕ್ರಮಕಮಳಂ ಪೂಜೃಪಾದಪ ದನಖಕುಮುದಂ | 
ಅಗ್ಗಳ. 
ಹೀಗೆಯೇ ಹೊನ್ನ, ನಯಸೇನ ಮೊದಲಾದವರೂ ಹೊಗಳಿದ್ದಾರೆ. 
ಈ ಮೂವರು ಕವಿಗಳು ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದಿರುವಕೋ 
ಇಲ್ಲವೋ ತಿಳಿಯದು. ಆದರೂ ಇವರನ್ನು ಅನೇಕ ಕರ್ಣಾಟಕಕವಿಗಳು ಸ್ತುತಿಸು 
ವುದರಿಂದ ಇವರ ವಿಷಯವನ್ನು ಸ್ವಲ್ಪಮಟ್ಟಿಗೆ ತಿಳಿದುಕೊಳ್ಳುವುದು ಅವಶ್ಯಕವು. 


ಸಮಂತಭದ್ರ. ಸು. 400. 
ಈತನನ್ನು ಜಿನಸೇನನು (788) ತನ್ನ ಸಂಸ್ಕೃತದ ಆದಿಪುರಾಣದಲ್ಲಿಯೂ 
ಚಾವುಂಡರಾಯನು (978) ತನ್ನ 4" ಚಾವುಂಡರಾಯ» ಪುರಾಣ 
ದಲಿಯ- 


pe 


1; ನಮಸ್ಸಮಂತಭದ್ರಾಯ ಮತೇ ಕನಿವೇಧಸೇ! 
ಯದ್ದಚೋವಜ್ರಪಾತೇನ ನಿರ್ಭಿನ್ನಾಃ “ಕುಮತಾದ್ರಯಃ | 





92 ಕರ್ಣಾಟಕ ಕವಿಚರಿತೆ. [4 ನೆಯ 


ಅಭಿಮತಮಾಗಿರೆ ತತ್ತ್ವ್ವಾ । ರ್ಥಭಾಷ್ಯ ಮಂ ತರ್ಕಶಾಸ್ತ್ರಮಂ ಬರೆದು ವಚೋ | 
ವಿಭವದಿನಿಳೆಗೆಸೆದ ಸ | ತಬದೃದೇವರ ಸಸ ಗಈ | 
ಎಂಬ ಪದ್ಯದಲ್ಲಿಯೂ ಸ್ತುತಿಸಿದ್ದಾರೆ. 
ಇದಲ್ಲದೆ, ಶ್ರವಣಬೆಳ್ಗೊಳದ 67 ನೆಯ ' ಶಾಸನದಲ್ಲಿ (1199) ಈತನ 
ವಿಷಯವಾಗಿ ಈ ಸಂಗತಿಗಳು ತಿಳಿಯಬರುತ್ತವೆ:- ಈತನು ಭಸ ರೋಗವನ್ನು 
ನಾಶಮಾಡಿಕೊಂಡು ಸದಾ ಸ್ರಾವತೀದೇವಿಯಿಂಂದ ಉದಾತ್ತನಾದ ಸದವನ್ನು ಘನದ 
ಪ್ರ CN ಚೆಂದ SESS ಆಹ್ಲ್ವಾನಮಾಡಿ ಕಲಿಯುಗದಲ್ಲಿ ಜಿನ 
ಕ ನ್ನು ಉಂಟುಮಾಡಿದನು. ವಾದಕ್ಟೋಸ್ವರ ಪಾಟಲೀಪುತ್ರ 
ತಾಳವದೇಶ, ಸಿಂಧುದೇಶ, ತಕ್ಟದೇಶ, ಕಾಂಚೀಪುರ, ವಿದಿಶೆ. ಕರಹಾಟಕ 
ದೇಶ, ಇವುಗನಫ್ಲಿ ಸಂಚಾರ ಮಾಡಿದನು. ಇವನು ವಾದಕ್ಕೆ ನಿಂತರೆ ಈಶ್ವರನಿಗೂ 
ನಾಲಗೆ ಒಳಕ್ಕೆ ಎಳೆದುಕೊಳ್ಳುವುದು. * 


ಇವನ ವಿಷಯವಾಗಿ ದೇವಚಂದ್ರನು* ತನ್ನ ರಾಜಾವಳೀಕಥೆಯಲ್ಲಿ 
(1838) ಹೀಗೆ ಬರೆದಿದ್ದಾನೆ. 

ಕಾಂಚೀಪುರಿಯೊಳು ಶಿವಕೋಟಿಮಹಾರಾಜನೆಂಬಾತನನುಜ೨ ಶಿವಾಯನಂ ಬೆರಸು 
ರಾಜ್ಯಂಗೆಯು್ಯಿ ತ್ತೆ ಕೋಟಿಲಿಂಗಸಾ ಸಪನೆಗೆಯು ಅವಜ್‌ೊಳು ಭೀಮಲಿಂಗದ ಗುಡಿಯೊಳು 
ದಿನವೊಂದಕ್ಕೆ ದ್ವಾದಶಖಂಡುಗತಂಡುಲದ ಅನ್ನವಂ ವಿನಿಯೋಗ೭ಮಾಡಿಸುತ್ತಿ ರ್ಶಿನಮಿತ್ತ 
ಭೀಮರಧೀ ಕೃಷ್ಣವೇಣೀ ತೊಲ್‌ಗಳ ಮಧ್ಯವಿಷಯದಲ್ಲಿರುವ ಉತ್ಕಲಿಕಾಗ್ರಾ ಮದೊಳುದ್ಳ 
ವಿಸಿದ ಸಮಂತಭದ್ರಾಚಾರ್ಕರೆಂಬ ಯತಿಪತಿಗಳು ಮಣುವಕಹಳ್ಳಿ A 


1. ಈಸಂಖ್ಯೆಗಳು ಶ್ರವಣಬೆಳ್ಗೊಳದ ಶಾಸನಗಳ ಹೊಸಮುದ್ರ ಣಕ್ಕೆ ಅನ್ವಂ ಯಿಸ ುತ್ತಷೆ, 


ಕಸ್ಯ 





—— ಮ್ತ 


2 ವಂದ್ಯೋ ಭಸ್ಮಕಭಸ್ಮಸಾತೃತಿಸಟಃ ಸದ್ಮಾವತೀದೇನತಾಃ 
ದತ್ತೋದಾತ್ತಪದಃ ಸಮಂತ್ರವಚನವ್ಕಾಹೂತಚಂದ್ರಸ್ರಭ' | 
ಆಚಾರ್ಯ ಸ್ಸ ಸಮಂತಭದ್ರಗಣಭೃದ್ಯೇನೇಹಕಾಲೇ ಕಲೌ | 
ಜೈನಂ ವರ್ತ್ನ್ವ ಸಮಂತಭದ್ರ ಮಭವದ್ಧ ದೃಂ ಸಮಂತಾನೆಹು.॥ 
ಯುಸೆ ವಂ ವಿಧಾ ವಾದಾರಂಭ ಸಂರಂಭ ಎಜೃಂಬಭತಾಬವ್ಯಕ್ತಯಸ್ಸೂಕ್ತಯ:.. 
ಪೂರ್ವಂ ಪಾಟೆಲಿಪುತ ಶ್ರ ಮಧ್ಯನಗರೇ ಭೇರೀ ವಯಾ ತ:-ಡಿತಾ। 
ಪಶಾ ನ ನ್ಮಾಳವಸಿಂಧುತಕ್ಕನಿಷಯೇ ಕಾಂಚೀಪುರೇ ನೈಬರೇ॥ 

ಪ್ರಾಪ್ತೋಹಂ ಕರಹಾಹಿಕ2 ಬಹುಭಟಂ ವಿದ್ಯೋಶ್ವಟಿಂ ಸಂಕಟ 

ವಾದಾರ್ಥೀ ನಿಚರಾಮ್ಲ್ಸ ಹಂ ನರಪತೇ ಠಾರ್ದೂಲವಿಕಿ ಕ್ರೀಡಿತಂ॥ 
ಅವಟುತಟವುಚಿತಿ ಓುಟತಿ ಸ ಸಿಬೆಪಸಟುವಾ ಚಾಟಿಧೂರ್ತಃ ಬೇರಿ ಚಿಹ್ಹಾ]| 
ಹಾಡಿಸಿ ಜಟ ಖ್ಯ ಸಿ ತವತಿ ತವ ಸದಸಿ ಭೂಪ ಕಾಸ್ಸಾ ಸ್ಕೇಷಾಂ || 


ಖೆ 


3. ಈತನು 1೩94 ರನ್ನ ರಾಜಾವಳೀಕಥೆಯೆಂಬ ಒಂದು ದೊಡ ಕ್ಮ ಗದೃಗ್ರಂಥವನ್ನು ಬರೆದಿ 
ದ್ದಾನೆ ಆದರಲ್ಲ ಚ ತಕ್ಕೆ ಸಂಬಂಧಿಸಿದ ಹಲವು ಇತಿಹಾಸಗಳೂ, ಅನೇಕರಾಜರ 
ಚರಿತ್ರೆಗಳೂ, ಕೆಲವು ಕವಿಗಳ ವಿಷಯಗಳೂ ದೊರೆಯ: ತ್ತವೆ. 


ಶತಮಾನ] ಸಮಂತಭದ.. 3 


ಯಾಯುಕ್ಕರಾಗಿರಲೊಇದು ಕಾರಣಮಾಗೆ ಭಸ್ಮ ಕವಾಧಿ ಪುಟ್ಟೆಯದಕ್ಕೆ ಪ್ರತೀ£ಕಾರವಿಲ್ಲ 


ದಳ'ಂ ಸೃಗುರುವ ಸಮಾನಮನೆಯು 
೪೨ 


vd 


Ud 


ಉಪಸರ್ಗೆೇೇ ದುರ್ಭಿಕ್ಷೆ* ಜರನಿ ರುಜಾಯಾಂ ಚ ನಿಪ್ಪ 


ಧರ್ಮಾಯ ತನುವಿಮೋ ಚನಮಾಹುಸ ಬಿ «ಖನಾವ 


ಗಳು em 


೫) 
A 
ಲೆ 


J 


ವಿಂದು ಸಲೇಖನವಂ ಬೆೇದುತ್ತವುೂ ಗುರುಗಳೆಂಡೆರ್‌ಎ-ಸಿವು ದಂ ಮುಂದೆ. ಧರ 
ಬ 


ತ್‌ hog ಇಂ — ಇಗ ಉಣ ಸ ಹ 
ಅ ಸಬ ಟು. ಸರಿಸಿ ಯ ನಮಾ SS ಖಿ sy ಜಿ ಫು ನ ಖಲ ರೌ" ಗ 1೨೦ ೧ಣಂಪುಕಮಮಾಗೆ 
ಟಿ > - ಟ್ರ ಎ 
ಕ್‌ Pad - ನ ಇದ [al ಸಾನೆ, kes: ಕ್ಯ ಹಾಗ © po 
ಸುನಹು ಶ್ರ ಗಟ ಆರಿ 33 ಕಸ್ತ್ವಂ ಶ್‌ ಹ, ತಾ ಏಡಿ ತವಾ ಲಾಜ 
92 ಆ 
_— A ಕಾಕ್‌ ಕಾ ತಾನ್‌. ~ ಎಳೆ ಅಕ ಜಾರ್‌ ಎಳ ಎ -— pa ಹಾ 
ಸಹ ನುನ ಮುಗುವಲ ಚತು ಹಚಿ ಭವ ಕಲಮು) ನಾಗಾ ಲಮಂ ನೋಡಿ 
ಶರವ “ವ ಹ ಡೆ ಷ್ಟ ಕೃ ಎನೆ ದಾ ತ್‌ md Wd 
4 ಟೈ, ೨೨೨೪11 2೧೨ ಟಬ Wd wd ಓಟ ಗುಾೂ CO WC ರಿ: ಖ್‌ ಹಲಸಿ ತನ್ನ 
೬s ತ ೨ 
ಎಣ್ಣೆ ತ್ಸ ದ್‌ ನನ್‌ ಗಣ ಮು 1 ಕಿಸೆ ಗಿ ಇಂ ತ್‌ ಸಷ ಡ್‌ -- 9 ೧ ಮ hy, ಗತೆ 
ಶಿವಭಕ್ತಿ ವಿರಿ ಅಶ )2೨ ರ ಯುವ ಗಂ ರಿವಿಪು ನ ಎಲಿ WO pF ಬಿಟ್ಟಿ ಹೆ ಪಡಿತರ 
ತ p ಮ SE ಬಹ” 1 ಇವಿ ಶಿ ಕ್ಮ ತು ಪೆ ಹಾ ಫಿ 
ಮ ಫಟ್‌ ನಿನ್ನ ಧರ್ಮವು ಕೂಟುಡುಂ. ಶಿನಾವೆನಣಂ ಮಾಡ! ರ ಪನ್ನೆ ರಡು 
ಮ ಈ 4 = ಜಾ ಮ ESE) ಹ 
ಖಂಡುಗ ರಿ ನ್ನ್ನ ತನಿ ಪ್ರೂಜನನದಾರ್ಥವನಿತ್ಯ್ಯನಿ ಕವ ಮಾಡಿ ಹ 
A ಕ್ರ 


ವೇಲು ತಾನುಮಾಭಕ್ತವಪ. ಬಮಸೆಂಪಗುಬುಬ'ಯದಂತೆ ತನ್ನುದರಾಗ್ನಿಗಾಹುತಿಗೊಟ್ಟು 
ತಣಿಸಿ ಕದಹಂ ತೆಳು ಜತ ತ್ರಾಶ್ಲರಂ ಬಟ್ಟು ಮಜುದಿವಸಂ ರಾಶಿಯೊಳರ್ಧ್ವಂಶದೊಳೊಂ 
ರೂಕಪಮುುಮೂಡಿ. ಯರ ಜರುತೊತು ಹೊಗಳ ಬೀಟ್‌ ಪ್ರಸಾದಶೇಷಾನ್ನಮ 
ನಿರಿಸಿದರೆನೆ, ಬೆಳಗಿ ನೊಳು ನಾಲ್ಕಜಸೊಳೊಂದಂಶಮುಟಯೆ ಪರೀಕ ಸಲಾರಯುಖ್ಲ ನೋಡಿ 
ತಿಳಿದು ಐದನೆಯ ದಿವಸಂ ಚತುರಂಗಬಲಂ ಬೆರಸರಸಂ ಮೂವಳಸು ಸುತ್ತಿ ಬಾಗಿಲಂ 


ತೆಅ'ವುದೆಂದು ಕಲಕಲರವಂ ಪೊಣೆ ತದುಪಸರ್ಗಂ ಪಿಂಗುವನ್ನಮಾಹಾರಶರೀರನಿವೃತ್ತಿ 


ಗೆಯ್ದು ವಸ್ತುಸ್ತವಾದಿ ತ್ರಿವಿಧ ಜಾ ತ್ರಮನೇಕಚಿತ್ತದಿಂ ವೃಷಭಾದಿ ಇಪ್ಪತ್ತುನಾಲ್ವರ್ಗಂ 
ನಾನಾಜಾತಿವೈತ್ತಸದ್ದ ೦ಗಳಿಂ ಟೀುತೊಡಗಿಯಷ್ಟ ಮತ್ತೀರ್ಥಕರ ಚಂದ್ರಪ )ಭಸ್ವಾ ವಿ 


ಗೈದುಸ್ತುತಿಯಂ ಸೇಟ್ಟು ಆ ತ. ಜಿನಶಾಸನದೇವಿಯಿಂಂದ ಲಿಂಗ 
ದೊಳೆ ಮೂಳಯಖಪುರುಷಸ್ರಮಾಣದ ಸುವರ್ಣಮಯ ಚಂದ್ರಲಾಂಛನಮಪ್ಪರ್ಹದ್ಭಟ್ಟಾ 
ರಕಪ್ರತಿಮೆ ಯಕ್ಷಯಕ್ಸೀಪೃತಿಮೆಯಿಂದಷ್ಟಮಹಾಪ್ರಾತಿಹಾಕೈದೊಡನೆ. ಜಾಜ್ವಲ್ಯ 
ಮಾನಮಾಗೆ ಸೂರ್ಕೋದಯಮಾದಂತೆಯುದ್ಧವಿಸಿತೋಜುವುದುಂ, ಮುನೀಶ್ವರಂ ಬಾ 


ಗಿಲಂ ತೆಜ್‌ದುಬ'ದ ನೀತರಾಗರ ನುತಿಗೆಯಖ್ಬತ್ತೆ ನಿಂದಿರ್ಪದುಂ, ಆ ಮಾಹಾತ pA ಅತಾ, 
ಶ್ಚರ್ಯಮಾಗೆ ಶಿವಕೋಟಿಮಹಾರಾಜಂ ಭವೃನಪ್ಲುದಜಿ'ಂ ನಿಜಾನುಜಂ ಬೆರಸಾಮುನಿ 
ಮುಖ್ಯರ ಶ್ರೀಪಾದಕ್ಕಂ ಪೊಡೆವಟ್ಟಿಫ ರ್ಪುದುಂ, ಮೆಹಾವೀರವರ್ಧಮಾನಪರ್ಯಂತಂ ನುತಿ 
ಗೆಯ್ಬು ಕೈಯೆತ್ತಿಕೊಂಡು ಸರಸೆ'ಆ ಸದ್ಮರ್ಮ ಸ್ಪರೂಸಮಂ ಸವಿಸ್ತರಂ ಕೇಳ್ಸು ಸಂಸಾರ 
ಶರೀರಭೋಗನಿರ್ವೇಗದಿಂ ಶ್ರೀಕಂರನೆಂಬ ಸುತಂಗೆ ರಾಜ್ಯಮನಿತ್ತು ಶಿವಾಯನಂಗೂಡಿ ಆ 
ಮುನಿವರರಲ್ಲಿಯೇ ಜಿನದೀಕ್ಲೆಯನಾಂತು ಶಿವಕೋಟ್ಯಾಚಾರ್ಯರಾಗಿ ರತ್ನಮಾಲಾದ್ಯನೇಕ 


ಶಾಸ್ತ್ರಸೃವರ್ತಕರಾದರ್‌. ಆ ಭಾನಿತೀರ್ಧಕರರಸ್ಪ ಸಮಂತಭದ್ರ ಸ್ಲಾಮಿಗಳು ಪುನರ್ದೀಕೆ 


4 ಕರ್ಣಾಟಕ ಕವಿಚರಿತೆ. [6 ನೆಯ 


ಗೊಂಡು ತಪಸ್ಸಾಮರ್ಥ್ಯದಿಂ ಚತುರಂಗುಲಚಾರಣತ ಮಂ ಸಡೆದು ರತ್ತಕರಂಡಕಾದಿಜಿನಾ 
ಗಮಪುರಾಣಮ- ಪೇ ಸ್ಕಾದ್ರಾದವಾದಿಗಳಾಗಿ ಸಮಾಧಿವಡೆದರು. 


ಈತನನ್ನು ಜಿನಸೇನನು (783 ) ಸ್ಫುತಿಸಿರುವುದರಿಂದ ಇನನು ಅವನಿಗಿಂತ 
ಹಿಂದಣವನೆಂಬುದು ವ್ಯಕ್ತವಾಗಿದೆ. ಈತನು ಶಕ 00 ರಲ್ಲಿ--ಎಂದರೆ ಕ್ರಿಸ್ತ 
ಶಕ 134 ರಲ್ಲಿ--ಇದ್ದಂತೆ ಜೆ ಸನರಲ್ಲಿ ಸ ಶ್ರತೀತಿಯಿ: ದಿ 1 ಆದರೆ ್ರಸ್ತರಕ 1 ನೆಯ 
ಶತಮಾನದಲ್ಲಿ ಇದ್ದ ನೆಂದು. ಜು ಹೇಳುವ ಕುಂದಕ.ಂದಾಚಾರ್ಯನಿಂದ 
ಸಮಂತಭದ ದನು 7. 8 ತಲೆ ಈಚಯನವನಾದುದರಿಂದ ಇವನ ಕುಲವು 138 
ಕೈಂತ ಅಡಿ ಇದ್ದಿರಬೇಕು. ಪೂಜ್ಯಖಾದನು (ಸು. 600) ತನ್ನ ಜೈನೇಂದ್ರ 
ವ್ಯಾಕರಣದಲ್ಲಿ ಈತನ ಹೆಸರನ್ನು ಹೇಳುವುದರಿಂದ ಇನನು ಅವನಿಗಿಂತ ಹಿಂದೆ 
ಇದ್ದವನು ಎಂಬುದಂತೂ ಸ್ಪಷ್ಟವ ಇಗಿಯೇ ಇದೆ: ಸುಮಾರು 400 ರಲ್ಲಿ ಇದ್ದಿರ 
ಬಹುದೆಂದು ಊಹಿಸುತ್ತೇನೆ. 


ಈತನು ಮಣುವಕಹಳ್ಳಿಯಲ್ಲಿ ತಸಸ್ಸುಮಾಡಿದಂತೆ ರಾಜಾವಳೀಕಥೆ 
ಯಲ್ಲಿ ಹೇಳಿರುವುದರಿಂದ ಇವನು ಕರ್ಣಾಟಕದೇಶದಲ್ಲಿ ಕಲನುಕಾಲ ವಾಸಮಾಡಿ 
ದ್ದರೂ ಇರಬಹುದು. ಇವನು ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದಿದ್ದಾನೆಯೋ 
ಇಲ್ಲವೋ ತಿಳಿಯದು. ಈತನ ಸಂಸ್ಕೃತ ಖ್ರಾಕೃ ತಗ ಗ್ರಂಥಗಳಿಗೆ ಹಳಗನ್ನಡದ 
ವ್ಯಾಖ್ಯಾನಗಳು ದೊರೆತಿವೆ. 


ಕವಿಪರಮೇಷ್ಠಿ. ಸು. 550. 


ಇವನನ್ನು ಆದಿಪಂಪನೂ (041) ನಯಸೇನನೂ (1112) “ ಜಗ 
ತ್ರಸಿದ್ಧ” ಎಂದು ಹೊಗಳಿದ್ದಾರೆ. ಹಾರ್ಶ್ವಪಂಡಿತನು (1205) 


ನಿಷ್ಕಾಪರತ್ತ್ವದಿಂ ಪರ| ಮೆ*ಸ್ತಿಸ್ತವನಮನನೂನಮಂ ಮಾಡಿ ಗುಣ| 

ಚೈೀಷ್ಟನೆನಿಸಿರ್ಪ ಕನಿಪರ | ಮೇಷ್ಟಿ ಗುಣಸ್ತವನಮೆಮಗೆ ದಲ್‌ ಕರಣೀಯಂ | 
ಎಂದೂ, ಎರಡನೆಯ ಗುಣವರ್ಮನು (ಸು. 1235) ತನ್ನ ಪುಷ್ಪದಂತ 
ಪುರಾಣದಲ್ಲಿ 

ನಿರುಪಮಸರಸ್ಪತೀೀಸುಂ | ದರಚೆತುರಾನನನಶೇಷನಿಬುಧಸ್ತುತ್ಯಂ | 

ಪರಮಬ್ರ ಹ್ಮ ನೆನಲ್‌ ಕವಿ] ಪರಮೇಷ್ಟಿ ಪುರಾಣಪುರುಷನೆಂಬುದು ಪುಸಿಯೇ॥ 


ಎಂದೂ, ಸ್ತುತಿಸಿದ್ದಾರೆ. ಚಾವುಂಡರಾಯ ನು (978)— 


1. ಡಾ ಕರ್‌ ಭಂಡ: ರ್ಕರವರ « ಆ, ಸಂಸ್ಕೃತರೋಶಸಂಗ್ರ ುಗ್ನಹ 3 ದ ರಿಪೋ ರ್ಟ 1883-1884, 
ಪುಟ 320. 

















ಶತಮಾನ] ಪೂಜೃಪಾ ದ. 5 


ಚರಿತಪುರಾಣದೊಳೊಂದನೆ | ಬರೆದರ್‌ ಬರೆದಿ ಕ್ಕಿ ದರ್‌ ತ್ರಿಷಷ್ಟಿಶಲಾಕಾ | 
ಪುರುಷರ ಪರಾಣಮಂ ಕನಿ। ಪರಮೆೇಶ್ವರರಂತೆ ಜಸಕೆ ನೋಂತರುವಮೊಳರೇ | 


ಎಂಬ ಪದ್ಯದಲ್ಲಯೂ, ನೇಮಿಚಂದ್ರನು (ಸು. 1170) ನೇಮಿನಾಥಪುರಾಣ 
ದಲಿಯ 
Ww 

ಜಿನರ ಪುರಾಣಂಗಳೂಳೊಂ | ದನೆ ಬರೆದೊಡೆ ಬರೆದೆವೆಂಬರೀಭುವನಂ ಜಿಂ | 

ಯುನೆ ಬರೆದಿರಿಸಿದರಿರ್ಹ | ತ್ಲುನಾಲ್ಲುಮಂ ಫೊಗಚಿ ಸುಕವಿಪರಮೇ ಶ್ರರರಂ | 
ಎಂಬ ಪದ್ಯದಲ್ಲಿಯೂ, “ ಕವಿಸರಮೇಕ್ತರ” ಎಂಬ ಕವಿಯನ್ನು ಸ್ತುತಿಸಿದ್ದಾರೆ. 
ಆದರೆ ನೇಮಿ ಚಂದ್ರನು ಈ ಸದ್ಯದ ಹಿಂದಣ 

ಸುಕನಿನರಮೆ£ಸ್ಟಿ ಗಳ ನಾ | ಟಿಕಮೆನಿನಿದ ಭುವನವಂದ,ವರವಿದಾ,ತೀ | 


ರ್ಥಕರತ್ತಪುಣ್ನಲಕ್ಕಿ ಗ] ಸಕಲಶುುತದೇವಿ ಯತಿ ಯಕ್ಷೆಂ ಬಹೆಂ| 
೨೨ N ೨ ಬ್‌ - ೧ 4 ಆ 


ಎಂಬ ಸದ್ಯದಲ್ಲಿ ಕವಿಪರಮೇನಿಿ ಎಂಬ ಹೆಸರನ್ನು ಹೇಳಿರುವುದರಿಂದ ಇವನಿಗೆ 
ಕವಿಸರಮೇಶ್ವರ' ಎಂಬ ಹೆಸರೂ ಉಂಟೆಂದು ಊಹಿಸಬಹುದಾಗಿದೆ. ಆದಿ 
ಪಂಪನು (041) ಈತನನ್ನು ಸ್ತುತಿಸುವುದರಿಂದ ಇವನು ಅವನ ಕಾಲಕ್ಕೆ 
ಹಿಂದಣವನೆಂಬುದಂತೂ ವ್ಯಕ್ತವಾಗಿಯೆ ಇದೆ. ಚಾವುಂಡರಾಯನು 
ಈ ಕವಿಯ ತ್ರಿಷಸ್ಟಿರಲಾಕಾಪುರುಷಪುರಾಣದ ಆಧಾರದಿಂದ ಜಿನಸೇನನು (783) 
ಆದಿಪುರಾಣವನ್ನು ಬರೆದುದಾಗಿ ಹೇಳುವುದರಿಂದ ಇವನು ಜಿನಸೇನನಿಗೆ 
ಹಿಂದಣವನೆಂದು ತಿಳಿಯುತ್ತದೆ. ಈತನ ಹೆಸರು ಜೈನಗೃಂಥಗಳಲ್ಲಿ ಪ್ರಾಯಶಃ 
ಸಮಂತಭವಪ್ರನ ಹೆಸರಿಗೆ ಮುಂಬೆಯೂ ಸೂಜ್ಯಪಾದನ (ಸು. 600) ಹೆಸ 
ರಿಗೆ ಹಿಂದೆಯೂ ಇರುವುದರಿಂದ ಇವನು ಸಮಂತಭದ್ರನ ಕಾಲಕ್ಕೆ ಈಚೆ 
ಯೂ ಪೂಜೃಪಾದನ ಕಾಲಕ್ಕೆ ಆಚೆಯೂ ಇದ್ದವನೆಂದು ತೋರುತ್ತದೆ. ಸುಮಾರು 


೧೧0 ರಲ್ಲಿ ಇದ್ದಿರಬಹುದೆಂದು ಊಹಿಸುತಶ್ತೇವೆ. 


ಆಣ 








ಪೂಜ್ಯಪಾದ. ಸು. 600. 
ಈತನನ್ನು ಚಾವುಂಡರಾಯನು (೧78)-- 
ಸುಕವಿಸ್ರಣುತರ” ವ್ಹಾಕರ | ಣಕರ್ತೃಗಳ ಗಗನಗಮನಸಾಮರ್ಥ್ಯರ್‌ ತಾ | 
ರ್ನಿಕತಿಳಕರೆಂದು ಪೊಗಟು ದು | ಸಕಲಜನಂ ಪೂಜ ಸಾದಭಟ್ಟಾರಕರಂ | 
ಎಂಬ ಪದ್ಯದಲ್ಲಿಯೂ. ವೃತ್ತನಿಲಾಸನು (ಸು. 1160)-- 


ಭರದಿಂ ಜೈ ನೇಂದ್ರಮಂ ಭಾಸುರಮೆನಲೊರೆದಂ ಪಾಣಿನಿ” “ಯಕ್ಕೆ ಟೀಕಂ | 
ಬರೆದಂ ತ್ತಾ ರ್ಥ ಮಂ ಟಿಸ್ಪಣದಿನಜ:ಪಿ ಪಿದೆಂ Me ಯಃ ಪ್ರೋ ॥ 


6 ಕರ್ಣಾಟಕ ಕವಿಚರಿತೆ, [6 ನೆಯ 


ತ್ಮರಮಂ ಭೂರಕ್ಸ ಣಾರ್ಥಂ ವಿರಚಿಸಿ ಜಸಮಂ ತಾಳ್ವಿದಂ ವಿಶ್ಲವಿದ್ದಾ | 
೪೨ ತಿ 
ಭರಣಂ ದೇವಾಂಗನಾರಾಧಿತಪದಕಮಳಂ ಪೂಜ.ಪಾದವ್ರತೀಂದ್ರಂ | 
ಎಂಬ ಪದ್ಯದಲ್ಲಿಯೂ, ನೇಮಿಚಂದ್ರನು (ಸು. 1170) 
**ಪೊಜ್ಜಪಾದ | ಸ್ವಾಮಿನಿಯ ವಾಣೀನಿಲಾಸಮಾಗಭಿಮಠಮಂ | 
ಎಂಬ ಪದ್ಯಭಾಗದಲ್ಲಿಯೂ, ಪಾರ್ಶ್ರ್ವಪಂಡಿತನು (1205) 
ಸಕಳೋರ್ವೀೀನುತಪೂಜ,ಪಾದೆಮೆುನಿಪಂ ತಂಂ ಸಚಿ, ಕಲ್ಲಾಣಕಾ | 
ರಕದಿಂ ದೇಹದ ದೋಷಮಂ ವಿತತವಾಚಾದೋಸಮಂ ಶಬಸಾ | 
ಧಕಜ್ಜೆ ನೇಂದ್ರದಿನೀಜಗಜ್ಜನದ ಮಿಥ್ಯಾದೋಷಮಂ ತತ್ರ್ವಬೋ | 
ಧಕತತ್ತ್ವ್ವಾರ್ಥದ ವೃತ್ತಿಯಿಂದೆ ಕಳೆದಂ ಕಾರುಣ್ಯದುಗ್ಗಾರ್ಣವಂ Il 
ಎಂಬ ಸದ್ಯದಲ್ಲಿಯೂ, ಸ್ತುತಿಸಿದ್ದಾರೆ. 
೧ಗಿ ಹ -) [A 


ಈ ಪದ್ಯಗಳಲ್ಲಿ ತಿಳಿಯಬರುವ ಸಂಗತಿಗಳಲ್ಲದೆ, ಶ್ರವಣಬೆಳ್ಗೊಳದ ಶಾಸನ 
ಗಳಿಂದ" ಈತನ ವಿಷಯವಾಗಿ ಈ ಸಂಗತಿಗಳೂ ತಿಳಿಯಬರುತ್ತವೆ:-- ಈತನಿಗೆ 
ಮೊದಲು ದೇವನಂದಿಎಂಬ ಹೆಸರು ಇದ್ದಿತು. ತರುವಾಯ ಬುದ್ಧಿಮಾಹಾತ್ಮ್ಯ 
ದಿಂದ ಜಿನೇಂದ್ರಬುದ್ಧಿ ಎಂಬ ನಾಮಧೇಯವು ಉಂಟಾಯಿತು. ಬಳಿಕ 
ವನದೇವತೆಗಳಿಂದ ಇವನ ಪಾದಗಳು ಪೂಜಿಸಲ್ಪಟ್ಟುದರಿಂದ ಪೂಜ್ಯಪಾವ 
ಎಂಬ ಹೆಸರು ಬಂದಿತು. ಈತನು ವೈದ್ಯಶಾಸ್ತ್ರದಲ್ಲಿ ಪ್ರನೀಣನಾಗಿದ್ದನು. 
ಈತನ ಪಾದಶೀರ್ಥಸ್ಪರ್ಶದಿಂದ ಕಬ್ಬಿಣವು ಚಿನ್ನವಾಯಿ:ತು. ಈತನು ಪೂರ್ವ 
ವಿದೇಹಕ್ಸೆ ಹೋಗಿ ಜಿನದರ್ಶನಮಾಡಿದನು. 


ಇದೂ ಅಲ್ಲದೆ ರಾಜಾವಳೀಕಥೆಯಲ್ಲಿ ಈತನ ವಿಷಯವಾಗಿ ಬರೆದಿರುವ 
ಅಂಶಗಳನ್ನು ಸಂಗ್ರಹಿಸಿ ಬರೆಯುತ್ತೇವೆ: 


ಶಕವರ್ಷ 800 ಸಂದಂದು ಕರ್ಣಾಟಕದೊಳು ಕೂಳ್ಳಾಗಾಲಮೆಂಬ ಪುರದೊಳು' 
ಮಾಧವಭಟ್ಟನೆಂಬ ಬ್ರಾಹ್ಮಣನ ಹೆಂಡತಿ ಶ್ರೀದೇನಿಯೆಂಬವಳ್ಳೆ ಗರ್ಭಂ ಬಳೆದು ನವಮಾಸಂ. 
ನೆಯ ಶ್ರವಣನಕ್ಸ ತ್ರದೊಳ್‌ ಪುತ್ರೋತ್ಸತ್ತಿಯಪ್ಪುದುಂ ಜಾತನಾಮಕರ್ಮಾದಿಗಳಂ 
ಮಾಡಿ ಪೂಜ್ಯಪಾದನೆಂದು ಸೆಸರಿಟ್ಟು ಸಲಹಿದೊದೆ, ಜೈ ನಶಾಸ್ತ್ರಂಗಳೂಳ್‌ ಬಲ್ಲಿ ದೆನಾಗಿ 
ಬಾಲಕಾಲದೊಳೆ ಜನದೀಕ್ಷೆಯಂ ತಾಳಿ ದಕ್ಷ ಣದಿಗ್ಳಾಗದ ಶಿಲೋಚ್ಚಯದೊಳ್‌ ತಪಂ 











1. ಶಾ. 04. ಯೊ ದೇವನಂದಿಪ್ರಥಮಾಭಿಧಾನೋ | ಬುದ್ಧ್ಯಾ ಮಹತ್ಯಾ ಸಜಿನೇಂದ್ರಬುದ್ಧೀ | 
ಶ್ರೀಪೂಜ್ಯಪಾದೋಜನಿ ದೇವತಾಭಿ । ರೈತ್ಸೂಜಿತಂ ಪಾದಯುಗಂ ಯದೀಯುಂ॥ 
ಶಾ. 254. ಶ್ರೀಪೂಜೃಪಾದ ಇತಿ ಚೈಷ ಬುದ್ರೈಃ ಪ್ರಚಖ್ಶೇ | ಯತ್ಪೂಜಿತಃ ಪದಯಖಯಗೇ ವನದೇವ 
[ತಾಭಿಃ lk 
ಶಾ. 258. ಶ್ರೀಪೂಜ್ಯಪಂದಮುನಿರಪ್ರತಿವರೌಷಧರ್ಥಿಃ ಜೀಯಾದ್ರಿದೇಹಜಿನದರ್ಶನಪೂತಗಾತ್ರಃ 


ಯತ್ಪಾದಧೌತಜಲಸಂಸ್ಪರುಶಪ್ರಭಾವಾತ್‌ | ಕಾಲಾಯೆಸಂಕಿಲ ತದಾ ಕನಕೀಚಕಾರ | 


ಶತಮಾನ] ಶ್ರೀವರ್ಧದೇವ. 


ಗೆಯ್ಯುತ್ತಿರ್ದಂ. ಮುಡಿಗುಂಡವೆಂಬ ಗ್ರಾಮದಲ್ಲಿದ್ದ ತನ್ನ ಸೋದರದ ಮಾವನಾದ ಪಾಣಿ 
ನ್ಯಾಚಾರೃನಿಗೆ ವ್ಯಾಕರಣಮಂ ಪೂತ್ರೀಮಾಡುವುದಳೊಳಗೆ ಅವಸಾನಕಾಲಂ ಬರೆ ಆತನು 
ಪೂರ್ತಿಮಾಡೆಂದು ಕೇಳಿಕೊಳಲು ಪೂಜೃಪಾದಂ ಸಪೂರ್ತಿಮಾಡಿದಂ. ನೇಂದ್ರವ್ಯಾಕರಣ 
ಸೂತ್ರಮಂ ರಚಿನಿದಂ. ಬಜ'ಕಂ ಪಾಣಿನಿಸೂತ್ರವೃತ್ತಿಯಂ ರಚಿಸಿದಂ. 

ಈ ಕಥೆಯ ಪ್ರಕಾರ ಪೂಜ್ಯಪಾದನು ಕರ್ಣಾಟಕದೇಶದಲ್ಲಿ ಶಕ ೫00ರಲ್ಲಿ 
ಹುಟ್ಟಿದನೆಂದು ತಿಳಿಯಬರುತ್ತದೆ. ಇದು ಎಷ್ಟರವ.ಟ್ವಿಗೆ ನಿಜವೋ ಹೇಳಲಿಕ್ಟಾ 
ಗುವುದಿಲ್ಲ. ಅಲ್ಲದೆ ಇಲ್ಲಿ ಹೇಳಿರುವ ಪಾಣಿನಿಯ ವಿಷಯವು ಸುತರಾಂ ನಂಬು 
ಗೆಗೆ ಅರ್ಹವಾದುದಲ್ಲ. 

ಮತ್ತು ರಾಜಾವಳೀಕಥೆಯಲ್ಲಿ:;-- 

ಪೂಜಪಾದಯತಿ£ಂದ್ರಂ ಪದಿನಾಡಿನೊಳು ತಪಂಗೆಯ್ದುತ್ತೆ ತೀರ್ಥವಂದನೆಯಂ 
ಮಾಡಲೆಂದು ಆಂಧ್ರ ಕರ್ಣಾಟ ಚೋಳ ಪಾಂಡ್ಯ ಮೊದಲಾದ ಏಲ್ಲಾ ದೇಶಂಗಳಂ ವಿಹಾ 
ರಿಸಿ ಕೌಂಗೆಲೆಯಶೈಲಕ್ಕಂ ಬಂದು ಜಿನಾಗಮಂ ಕೆಲವು ನೋಡಿ ತಿಳಿದುಪದೇಶಂಮಾಲ್ಲವ 
ರಿಲ್ಲದೆ ಕೆಲವು ಸಿದ್ಧ್ಧಾಂತಂ ಮಜ್‌ಗರೆದಿರ್ದುದಜ'ಂ ಸಂದೇಹಗ್ರಸ್ಮಮಾಗೆ ಪೂರ್ವವಿದೇಹಕ್ಕೆ 
ಪಾದಲೇಪೌ ಸಷಧಿಸಾಮರ್ಥ್ಯದಿಂ ಪೋಗಿ ಸಮವಸರಣದೊಳಿರ್ದ ಶ್ರೀಜಿನಪತಿಗಳಂ ವಂದಿಸಿ 
ತತ್ತ ಮಂ ನಿಸ್ನೆಂದೆಹಮಾಗಆ:ಡಲ್ಲಿ ಯೆ ಪುಸ್‌ಕದೊಳ್‌ ಬರೆದುಕೊಂಡು ದೈವಾಯತ್ತದಿಂ 
ಭರತಕ್ಷೆ (ತ್ರ ಮನೆಯಲ್ಲಿ ವಲ್ಲಿ ಸೂರ್ಯಕಿರಣೋಷ್ಟದಿಂ ದೃಸ್ಟಿ ಪೋಗೆ ಬಂಕಾಪುರವೆಂಬುದಣೊಳ್‌ 
ಶಾಂತೀಶ್ವರರಂ ವಂದಿಸಿ ಶಾಂತೃಷ್ಟಕಮಂ ಪೇಟ ದೃಷ್ಟಿಯಂ ಪಡೆದು ಬಂದು ಸಿದ್ಧಾಂತ 
ಮಂ ಶಿಷ್ಟಪ್ರಶಿಷ್ಠರ್ಗಮುಪದೇಶಂಗೆಯನ್ನು ಲೌಕಿಕಪರಮಾರ್ಥಂಗಳಂ ರಚಿಸಿ ಸದ್ಗತಿ 
ಪ್ರಾಪ್ತರಾದರ್‌ ಎಂದು ಹೇಳಿದೆ. 

ಈತನ ಜೈನೇಂದ್ರವ್ಯಾಕರಣದ ಹೆಸರನ್ನು ಜಿನಸೇನನು ತನ್ನ ಹೆರಿವಂಶದ 
(783) ಆದಿಭಾಗದಲ್ಲಿ ಹೇಳಿದ್ದಾನೆ. ಈ ವ್ಯಾಕರಣದ ಸೂತ್ರಗಳನ್ನು ಅಕಳಂಕ 
ದೇವನು (ಸು. 710) ತನ್ನ ತತ್ತಾಾರ್ಥರಾಜವಾರ್ತಿಕದಲ್ಲಿಯೂ ಜಯಾದಿತ್ಯ 
ವಾಮನರು ಕಾಶಿಕಾವೃತ್ತಿಯಲ್ಲಿಯೂ (ಸು. 700) ಉದಾಹರಿಸಿದ್ದಾರೆ. ಈ 
ಕಾರಣಗಳಿಂದ ಪೂಜ್ಯಪಾದನು ಸುಮಾರು 600 ರಲ್ಲಿ ಇದ್ದಿರಬಹುದು. ಈತನು 
ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದಿದ್ದಾನೆಯೋ ಇಲ್ಲವೋ ತಿಳಿಯದು. 

ಶ್ರೀವರ್ಧದೇವ. ಸು. 650. 
ಈತನು ಚೈನಕನಿ. ದೇವಚಂದ್ರನ ರಾಜಾನಳೀಕಥೆಯಲ್ಲಿ-- 


ಮತ್ತಂ ಶುಂಬುಲೂರಲ್ಲಿ ಪುಟ್ಟಿದ ತುಂಬುಲೂರುನಾಮಾಚಾರ್ಕರ್‌ ಪ್ರಾಕೃತ 





ಸಂಸ್ಕೃತಕರ್ಣಾಟಾದಿಭಾಷೆಗಳಿಂ ಸಿದ್ಧಾಂತಪ್ರಬಂಧಕರ್ತೃಗಳ* ಚೂಡಾಮಣಿವ್ಳಾಖ್ಯಾನ 
ಚತುರಶೀತಿಸಹಸ್ರಗ್ರೃಂಥರಚನೆಯಂ ಮಾಡಿದರ್‌ 
ಎಂದು ಒಂದು ಭಾಗದಲ್ಲಿಯೂ, 


8 ಕರ್ಣಾಟಕ ಕವಿಚರಿತೆ. [7 ನೆಯ 


ತುಂಬುಲೂರುನಾಮಾಚಾರ,ರ್‌ ಎಂಬತು ನಾಲ್ಕು ಸಾಸಿರ ಗ್ರಂಥಕರ್ತೃ ಗಳಾಗಿ ಕರ್ಣಾ 
ಬ ದಿ 
ಟಕಭಾಷೆಯಿಂ ಚೂಡಾಮಣಿವ್ಯಾಖ್ಯಾನಮಂ ಮಾಡಿದರ್‌ 


ಎಂದು ಮತ್ತೊಂದು ಭಾಗದಲ್ಲಿಯೂ ಬರೆದಿದೆ. 


ಚಾವುಂಡರಾಯನು (978) ತೆಂಬುಳೂರಾಚಾರ್ಯನೆಂಬ ಗುರುವನ್ನು 
ಸ್ತೋತ್ರಮಾಡಿದ್ದಾನೆ. ಭಟ್ಟಾಕಳಂಕನು (1604) ತನ್ನು ಶಬ್ದಾನುಶಾಸನದಲ್ಲಿ 
ಕರ್ಣಾಟಕಭಾಸೆಯ ಪ್ರಾಶಸ್ತ್ಯವನ್ನು ಹೇಳುನಾಗ--ಈ ಕರ್ಣಾಟಕ ಭಾಷೆ 
ಶಾಸ್ತ್ರಕ್ಕೆ ಅನುಸಯುಕ್ತವಾದುದಲ್ಲ; ಏಕೆಂದರೆ ಈ ಭಾಷೆಯಲ್ಲಿಯೇ ತೊಂಬ 
ತ್ತಾರುಸಾಸಿರ ಗ್ರಂಥಸಂಖ್ಯೆಯುಳ್ಳ ಚೂಡಾಮಣಿ ಎಂಬ ತತ್ತಾರ್ಥಮಹಾ 
ಶಾಸ್ತ್ರವ್ಯಾಖ್ಯಾನವು ದೊರೆಯುತ್ತದೆ' ಎಂದು ಬರೆದಿದ್ದಾನೆ. ದೇವಚಂದ್ರನು 
84,000 ಗ್ರಂಥವೆಂದು ಹೇಳುತ್ತಾನೆ; ಭಟ್ಟಾಕಳಂಕನು ೨6,0೦0 ಗ್ರಂಥವೆಂದು 
ಹೇಳುತ್ತಾನೆ. ಗ್ರಂಥಪ್ರಮಾಣದಲ್ಲಿ ಅವನ ಹೇಳಿಕೆಗೂ ಇವನ ಹೇಳಿಕೆಗೂ 
12,000 ದಷ್ಟು ಹೆಚ್ಚುಕಡಮೆ ಇದೆ. ಈ 12,000 ಗ್ರಂಥವು ಸಂಗ್ರಹ 
ರೂಪವಾಗಿಯೋ ಅವತರಣಿಕೆಯ ರೂಪವಾಗಿಯೋ ಇರಬೇಕೆಂದೂ ಗ್ರಂಥಕ್ಕೆ 
ಸೇರಿದುದಲ್ಲವೆಂದೂ ಜೈನರಲ್ಲಿ ಪ್ರತೀತಿ ಇರುವಂತೆ ತಿಳಿಯುತ್ತದೆ. ಅಲ್ಲದೆ 
ಇಂದ್ರನಂದಿ ತನ್ನ ಶ್ರುತಾವತಾರದಲ್ಲಿ ತುಂಬಲೂರಾಚಾರ್ಗನು 84,000 
ಗ್ರಂಥಸಂಖ್ಯೆಯುಳ್ಳ ಚೂಡಾಮಣಿವ್ಯಾಖ್ಯಾನವನ್ನು ಕನ್ನಡದಲ್ಲಿ ಬರೆದನೆಂದೂ 
ಆರನೆಯ ಖಂಡಕ್ಕೆ 7.000 ಗ್ರಂಥಸಂಖ್ಯೆಯುಳ್ಳ ಪಂಚಿಕೆಯನ್ನು ಪುನಃ ಮಾಡಿದ 
ನೆಂದೂ ಹೇಳುತ್ತಾನೆ. ಇವನ ಹೇಳಿಕೆಯ ಪ್ರಕಾರ ಗೃಂಥಸಂಖೆ, 91,000 
ಆಗುತ್ತದೆ. ಐದುಸಾವಿರ ಗ್ರಂಥಸಂಖ್ಯೆಯುಳ್ಳೆ ಮತ್ತೊಂದು ಪಂಚಿಕೆಯಿದ್ದರೂ 
ಇರಬಹುದು. ಆದುದರಿಂದ ಈ ವ್ಯತ್ಯಾಸವನ್ನು ನಾವು ಗಣನೆಗೆ ತರಬೇಕಾ 
ದುದಿಲ್ಲ. ಇಂದ್ರನಂದಿ ದೇವಚಂದ್ರರು ಗ್ರಂಥಕರ್ತನ ಹೆಸರು ತುಂಬುಲೂರಾ 
ಚಾರ್ಯನೆಂದು ಕಂಠೋಕ್ತವಾಗಿ ಹೇಳಿದ್ದಾರೆ; ಭಬ್ಬಾಕಳಂಕನು ಹೆಸರು ಹೇಳಿಲ್ಲ. 








1... ನೆಚೆಷಗ (ಕರ್ಣ ಭಾಷಾ ಶಾಸ್ತ್ರಾ ನುಖಯೋಗಿನೀ. ತತ್ವಾರ್ಥಮಹಾಶಿನಸ್ತ್ರವ್ಯಾಖ್ಯಾ 
ನಸ್ಕ ಷಣ್ಣನತಿಸಹಸ್ರಪ್ರವಿ.ತಗ್ರ೨ಥಸಂದರ್ಭರೂಸಸ್ಯ ಚೂಡಾನಮುಣ್ಯಭಿಧಾನಸ್ಯ ಮಹಾ 


ರೂಸ್ತ್ರಸ್ಕ * * * ಉಪಲಭ್ರಸಾನತ್ಯಾತ್‌ 


to 


ಅಥ ತ.ಂಬಲೂರನಾನಾಚಾರ್ಯೋಭೂತ್ಸುಂಬಲೂರಸದ್ದೂ ವೆ) | 
ಷಸ್ಟೇನ ವಿನಾ ಖಂದೇನ ಸೋ (ಪಿ) ಸಿದ್ಧಾನ್ಮಯೋರುಭಯೊ॥ | 
ಇ.ಡಿ 1 ಗಜಾ. ದ್ಯಾ: 
ಚತುರಧಿಕಾಶೀತಿಸಹಸ್ತ ಗ್ರಂಥ ರಚನೆಯಾ ಯು.ಕ್ಕಾಂ| (7) 
ಕಣಾ; `ಭಾಷಯಾಾಕೃತ ಮಹತೀ ಚೂಡಾ ಮೌ ಸ್ಕಾ 


ಸಪ್ತಸಹಸ ಗ್ರಂಥ» ಷಷ್ಟಸೃ ಚ ೫ಂಚಿಕಾಂ ವುನರಕಾಸ್ಷೀತ್‌ || 


ಶತಮಾನ] ಶ್ರೀವರ್ಧದೇವ. 9 


ಆದರೆ ಗ್ರಂಥದ ಹೆಸರು ಚೂಡಾಮಣಿ ಎಂದೂ ಗ್ರಂಥವು ಕನ್ನಡದಲ್ಲಿ ಬರೆದಿದೆ 
ಎಂದೂ ಮೂವರೂ ಒಪ್ಪಿಕೊಳ್ಳುತ್ತಾರೆ. ಇದೂಅಲ್ಲದೆ ಶ್ರವಣಬೆಳ್ಗೊಳದ 
67 ನೆಯ ಶಿಸನದಿಂದ (1129) ಚೂಡಾಮಣಿಯೆಂಬ ಹೆಸರುಳ್ಳ ಕಾವ್ಯವನ್ನು 
ರಚಿಸಿದವನು ಕನಿಚೂಡಾಮಣಿಯಾದ ಶ್ರೀವರ್ಧದೇವನೆಂದೂ ' ಈತನನ್ನು 
ದಂಡಿ ಹೊಗಳಿದ್ದಾನೆಂದೂ ತಿಳಿಯಬರುತ್ತದೆ. ಇದರಿಂದ ತುಂಬಲೂರಾಚಾರ್ಯ, 
ಶ್ರೀವರ್ಧದೇವ, ಎಂಬ ಎರಡು ಹೆಸರುಗಳೂ ಒಬ್ಬನಿಗೇ ಅನ್ವಯಿಸುತ್ತವೆ 
ಎಂಬುದು ವ್ಯಕ್ತವಾಗುತ್ತದೆ. ಇಂದ್ರನಂದಿ ದೇವಚಂದ್ರರೂ ಭಟ: ಕಳಂಕನೂ 
ಹೇಳಿರುವ ಚೂಡಾಮಣಿಯೆಂಬ ಹೆಸರೇ ಇಲ್ಲಿಯೂ ಹೇಳಿದೆ. ಆದರೆ ಇಲ್ಲಿ 
“ ಚೂಡಾಮಣಿಕಾವ್ಯ ” ವೆಂದು ಹೇಳಿದೆ. ಆದುದರಿಂದ ಶಾಸನಶ್ಲೋಕದಲ್ಲಿ 
ಹೇಳಿರುವ ಚೂಡಾಮಣಿಗ್ರಂಥವೂ ಇಂದ್ರನಂದಿ ಭಟ್ಟಾಕಳಂಕ ದೇವಚಂದ್ರರು 
ಹೇಳುವ ಚೂಡಾಮಣಿಗ್ರಂಥವೂ ಒಂದೇ ಆಗಿರಬಹುದೋ ಇಲ್ಲವೋ ಎಂಬ 
ಸಂಶಯವು ಸಾಧಾರಣವಾಗಿ ಹುಟ್ಟಬಹುದು. ಆದರೆ ಗ್ರಂಥವು ಕೇವಲ 
ವ್ಯಾಖ್ಯಾನವಲ್ಲದೆ ಸೃತಂತ್ರವಾಗಿದ್ದಲ್ಲಿ ಕಾವ್ಯಶಬ್ರವು ಅನುಚಿತವಲ್ಲ. 


ಈ ಗ್ರಂಥಕರ್ತೃವಾದ ಶ್ರೀವರ್ಧದೇವನು ದಂಡಿಯಿಂದ ಸ್ತುತಿಸಲ್ಪಟ್ಟದ್ದಾನೆ 
ಎಂಬುದರಿಂದ ಈತನು ದಂಡಿಗೆ ಹಿಂದೆಯೋ ಅಥವಾ ಸಮಕಾಲದಲ್ಲಿಯೋ 
ಇದ್ದಿರಬೇಕು. ದಂಡಿಯ ಕಾವ್ಯಾದರ್ಶದಲ್ಲಿ ಉದಾಕೃತವಾದ ಹಲವು ಸದ್ಯ 
ಗಳನ್ನು ನೃಪತುಂಗನು (814 --577) ತನ್ನ ಕವಿರಾಜಮಾರ್ಗದಲ್ಲಿ ಕನ್ನ 
ಡಕ್ಕೆ ಪರಿವರ್ತಿಸಿ ಬರೆದಿರುವುದರಿಂದ * ದಂಡಿ ನೃಸತುಂಗನಿಗಿಂತ ಬಹಳ ಹಿಂದೆ 
ಇದ್ದಿರಬೇಕು. ಈತನು 7 ನೆಯ ಶತಮಾನದ ಅಂತ್ಯಭಾಗದಲ್ಲಿದ್ದನೆಂಬು 
ದಕ್ಟೆ ಆಧಾರಗಳಿವೆ. ಚಾವುಂಡರಾಯನು (978) ತನ್ನ ಗ್ರಂಥದ ಕೊನೆ 
ಯಲ್ಲಿ ಹೇಳಿರುವ ಗುರುಸರಂಸರೆಯನ್ನು ನೋಡಿದರೆ ತೆಂಬುಳೂರಾಚಾರ್ಯನು 
ಅಥವಾ ಶ್ರೀವರ್ಧದೇವನು ಜಿನಸೇನನಿಗೆ (788) ಬಹಳ ಹಿಂದೆ ಇದ್ದಂತೆ 
ತಿಳಿಯುತ್ತದೆ. ಆದುದರಿಂದ ದಂಡಿಯಿಂದ ಸ್ತುತನಾದ ಶ್ರೀವರ್ಧದೇವನು 
ಸುಮಾರು 010 ರಲ್ಲಿ ಇದ್ದಿರಬಹುದು. | 








1. ಚೂಡ-ವ.ಣಿ: ಕನೀನನಂ ಚೂಡನಮುಣಿನಾಮೆಸೇನ್ಪ ಕಾಸ್ಯಕವಿ: | 
ಶ್ರೀವರ್ಧದೇನ ವ ಹಿ ಕೃತಪುಣ್ಯಃ ಕೀರ್ತಿಸಖಾಹರ್ಕ್ಯಂ | 
ಯ ಏನಮುಪಶ್ಲೋಕಿತೋ ದಂಡಿನ: . 
ಜಹ್ನೋಃ ಕನ್ಯಾಂ ಜಹಾಗ್ರೇಣ ಬಭಾರ ಪರಮೇಶ್ವರಃ । 
ಶ್ರೀವರ್ಧದೇನ ಸಂಧತ್ಕೇ ಜಿಹಾ ಗ್ರೇಣ ಸರಸ್ಟ್‌ತೀಂ | 
_ ೩. ಕವಿರಾಜಮಾರ್ಗದ ಉಪೋದ್ರಾ ಕ, ಪುಟ 1490) 


3. Jndian Antiguary, 21,1, 92. 


10 ಕರ್ಣಾಟಕ ಕವಿಚರಿತೆ. [8 ನೆಯ 


ಈತನ ಗ್ರಂಥವು ಇನ್ನೂ ಎಲ್ಲಿಯೂ ದೊರೆತಿಲ್ಲ. ಭಟ್ಟಾಕಳಂಕನು 
(1604) “ಸಮುಪಲಭ್ಯಮಾನತ್ರಾತ್‌? ಎಂದು ಹೇಳುವುದರಿಂದ ಅವನ 
ಕಾಲದಲ್ಲಿ ಈ ಗ್ರಂಥವು ಇದ್ದಂತೆ ತೋರುತ್ತದೆ. 7 ನೆಯ ಶತಮಾನದಲ್ಲಿಯೇ 
ಇಂಥ ಅಸಾರವಾದ ಗ್ರಂಥವು ಹುಟ್ಟಿರುವುದರಿಂದ ಆ ಕಾಲಕ್ಕೆ ಹಿಂದೆಯೂ 
ಅನೇಕ ಕರ್ಣಾಟಕಗ್ರಂಥಗಳು ಇದ್ದಿರಬೇಕು ಎಂಬುದರಲ್ಲಿ ಸಂಶಯವಿಲ್ಲ. ಅವು 
ಗಳಲ್ಲಿ ಒಂದೂ ದೊರೆಯದೆ ಇರುವುದು ಶೋಚನೀಯವಾದ ವಿಷಯವಾಗಿದೆ. 





ಶ್ಯಾಮಕುಂದಾಚಾರ್ಯ. ಸು. 650. 


ಈತನು ಜೈನಕವಿ. ಇವನು ಪ್ರಾಭೃತವನ್ನು ಕನ್ನಡದಲ್ಲಿ ಬರೆದಿರುವುದಾಗಿ 
ಇಂದ್ರನಂದಿಯ ಶ್ರುತಾವತಾರದಲ್ಲಿಯ 
ಕಾಲೇ ತತಃ ಕಿಯತ್ಯಪಿ ಗತೇ ಪುನಃ ಶ್ಯಾಮಕುಂದೆಸಂಜ್ಞೇನ | 


ಪ್ರಾಕೃತಸಂಸ್ಕೃತಕರ್ಣಾಟಭಾಷಯಾ ಸದೃತಿಃ ಪರಾ ರಚಿತಾ | 


ಎಂಬ ಭಾಗದಿಂದ ತಿಳಿಯುತ್ತದೆ. ಚಾವುಂಡರಾಯನು (97೫) ತನ್ನ ಪುರಾ 
ಣದ ಅಂತ್ಯದಲ್ಲಿ ಕೊಟ್ಟಿರುವ ಗುರುಪರಂಪರೆಯಿಂದ ಈತನು ತುಂಬುಲೂರಾಚಾ 
ರೃನ ಅಥವಾ ಶ್ರೀವರ್ಧದೇವನ ಕಾಲದಲ್ಲಿಯೋ ಅಥವಾ ಅವನ ಕಾಲಕ್ಕೆ 
ಸ್ವಲ್ಪ ಹಿಂದೆಯೋ ಇದ್ದಂತೆ ತಿಳಿಯುತ್ತದೆ. ಇವನ ಗ್ರಂಥವು ದೊರೆತಿಲ್ಲ. 





ನೃಪತುಂಗನು(814--877) ಹೇಳುವ ಪೂರ್ವದ ಕನ್ನಡ ಕವಿಗಳು. 
ರಾಷ್ಟ್ರಕೂಟರಾಜರಲ್ಲಿ ಒಬ್ಬನಾದ ನೃಪತುಂಗನು (814-877) ಕನ್ನಡ 
ದಲ್ಲಿ ಕವಿರಾಜಮಾರ್ಗವೆಂಬ ಒಂದು ಅಲಂಕಾರಗ್ರಂಥವನ್ನು ಬರೆದಿದ್ದಾನೆ. 
ಈ ಗ್ರಂಥದಲ್ಲಿ ತನಗೆ ಹಿಂದೆ ಇದ್ದ ಕರ್ಣಾಟಕಗದ್ಯಪದ್ಯಗ್ರಂಥಕತ ೯ಗಳಾದ 
ಕೆಲವುಮಂದಿ ಕವಿಗಳ ಹೆಸರುಗಳನ್ನು 
ಮಿಗೆ ಕನ್ನಡಕಬ್ಬಂಗಳೊ | ಳಗಣಿತಗುಣಗದ್ದಪ ದೈ ಸಮ್ಮಿ ಶ್ರಿತಮಂ | 
ನಿಗದಿಸುವರ್‌ ಗದ್ಯಕಥಾ | ಪ್ರಗೀತಿಯಂ ತಚ್ಚಿರಂತನಾಚಾರ್ಯರ್ಕಳ್‌ 1 
ಗದೃಗೃಂ ಧಕರ್ತೃಗಳ್‌ ದ 
ನಿಮಲೋದಯನಾಗಾರ್ಜುನ/ ಸಮೇತಜಯಬಂಧುದುರ್ವಿನೀತಾದಿಗಳೀ| 
ಕ್ರೃಮದೊಳ್‌ ನೆಗಚ್ಚ ಗದಾ | ಶೃಮಪ ದಗುರುತಾಪೃತೀತಿಯಂ ಕೆಯ್ಕೊಂಡರ್‌ | 
ಪದ್ಮಗೃಂಥಕರ್ತೃಗಳ್‌ ತ 
ಪರಮಶ್ರೀೀವಿಜಯಕವೀ | ಶ್ರರಸಂಡಿತಚಂ ದೃಲೋಕಪಾಲಾದಿಗಳೀ | 
ನಿರತಿಶಯವಸ್ತುವಿಸ್ಮರ; ವಿರಚನೆ ಲಕ್ಷ್ಯಂ ತದಾದ್ಯಕಾವ್ಯಕ್ಕೆಂದುಂ 1 


ಶತಮಾನ] ನಾಗಾರ್ಜುನ. 11 


ಎಂಬ ಪದ್ಯಗಳಲ್ಲಿ ಹೇಳಿದ್ದಾನೆ. ಈ ಕವಿಗಳಲ್ಲಿ ಒಬ್ಬಿಬ್ಬರು ನೃಪತುಂಗನ ಸಮ 
ಕಾಲದವರಾಗಿದ್ದಿರಬಹುದೆಂದು ತೋರುತ್ತದೆ. ನೃಪತುಂಗನ ಕಾಲಕ್ಕೆ ಹಿಂದೆಯೇ 
ಕನ್ನಡದಲ್ಲಿ ಅನೇಕ ಗದ್ಯಗ್ರಂಥಗಳು ಹುಟ್ಟಿದ್ದು ವೆಂಬುದು ಜ್ಞಾಸಕದಲ್ಲಿ ಇಡತಕ್ಕ 
ವಿಷಯವಾಗಿದೆ. 

ಈ ಕವಿಗಳಲ್ಲಿ ಹಲವರ ವಿಷಯವು ನಮಗೆ ತಿಳಿಯದು. ಆದರೂ ಒಬ್ಬೊಬ್ಬ 
ನನ್ನು ಕುರಿತು ಒಂದೆರಡು ಮಾತುಗಳನ್ನು ಬರೆಯುತ್ತೇವೆ. 


1. ಗದ್ಯಗ್ರಂಥಕರ್ತೃಗಳು:- 


ವಿಮಲ. 

ನಿಮಲನೆಂಬ ಒಬ್ಬ ಶ್ರೇತಾಂಬರಜೈನಕನಿ ಸಂಸ್ಕೃತದಲ್ಲಿ ಪ್ರಶ್ನೋತ್ತರ 
ಮಾಲೆ ಎಂಬ ಗ್ರಂಥವನ್ನು ಬರೆದಿರುವಂತೆ ಆ ಗ್ರಂಥದಿಂದ ತಿಳಿಯಬರುತ್ತದೆ. 
ಆ ವಿಮಲನು ಇವನಾಗಿರಲಾರನು ಎಂದು ತೋರುತ್ತದೆ. ಅಲ್ಲದೆ ಶ್ರ. ಬೆ. ಶಾ. 
67 ರಲ್ಲಿ (1129) ನಿಮಲಚಂದ್ರನೆಂಬ ಒಬ್ಬ ದಿಗಂಬರಚ್ಛೆನಕನಿಯನ್ನು ವಾದಿ 
ಶ್ರೇಷ್ಠನೆಂದು ನಿಶೇಷವಾಗಿ ಸ್ತುತಿಸಿದೆ. ಆತನು ನೃಪತುಂಗಥಿಗೆ ಹಿಂದೆ ಇದ್ದವ 
ನಂತೆ ಕಾಣುವುದಿಲ್ಲ. ದುಂಡು ನಿರ್ಗುಂದಯುವರಾಜನ ಗುರುವಾದ ಒಬ್ಬ 
ವಿಮಲಚಂದ್ರನು 777 ರಲ್ಲಿದ್ದಂತೆ ತಿಳಿಯುತ್ತದೆ." ಅವನೇ ಇನನಾಗಿರಬಹು 
ಗೆಂದು ತೋರುತ್ತದೆ. 


ಕಸಾ ಾಜಾಯಕಹಾ- ಯಾ ಉಾಖಾ-ಯಾಯಾಖಾಿಸಯುಹಾಣ ಖಗ 


ಉದಯ. 


ಸೋಮನಾಥನೆಂಬ ಚೋಳರಾಜನ ಮಗನಾದ ಉದಯಾದಿತ್ಯನು. 
ಉದಯಾದಿಶ್ಯಾಲಂಕಾರವೆಂಬ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಆ ಗ್ರಂಥ 
ದಲ್ಲಿ ತನ್ನ ಹೆಸರನ್ನು ಉದಯ ಎಂದೂ ಬರೆದುಕೊಂಡಿದ್ದಾನೆ. ಆದರೆ ಈತನು 
ಸುಮಾರು 1150 ರಲ್ಲಿ* ಇದ್ದಂತೆ ತಿಳಿವುದರಿಂದ ಇವನು ನೃಪತುಂಗನು 
ಹೇಳುವ ಉದಯನಲ್ಲ. 


ನಾಗಾರ್ಜುನ. 
ಪ ಹೆಸರುಳ್ಳ ಒಬ್ಬನು ವೈದ್ಯದಲ್ಲಿ ಬಹಳ ನಿಪುಣನಾಗಿ ನಾಗಾರ್ಜುನ 
ಕಲ್ಪವೇ ಮೊದಲಾದ ಅನೇಕ ಗ್ರಂಥಗಳನ್ನು ಮಾಡಿದನೆಂದೂ ರಸವಾದದಲ್ಲಿ 
ಪಾರಂಗತನಾಗಿ ಬೆಟ್ಟಗಳನ್ನೆಲ್ಲಾ ಬಂಗಾರಮಾಡಿದನೆಂದೂ ಪ್ರತೀತಿಯಿದೆ. 














1. 1104. Ant., 11 ; Nigamangala 85. 
2. ಉದಯಾದಿತ್ಯನ ಚರಿತೆಯನ್ನು ನೋಡಿ. 


19 ಕರ್ನಾಟಕ ಕವಿಚರಿತೆ. [5 ನೆಯ 


ರಾಜಾವಳೀಕಥೆಯಲ್ಲಿನಾಗಾರ್ಜುನನು ಪೂಜ್ಯಪಾದನ ಸೋದರದಳಿಯನೆಂದೂ ಪೂಜ್ಯ 
ಪಾದನ ಉಪದೇಶಮಹಿಮೆಯಿಂಂದೆ ಇವನು ಬಂಗಾರಮಾಡುವುದನ್ನು ತಿಳಿದುಕೊಂಡು 
ದೇಶಾಟನಮಾಡುತ್ತ ಯಂತ್ರಮಂತ್ರತಂತ್ರಾದಿಗಳಂ ಕಲ್ಪಿಸಿ ಸಿದ್ಧನಾಗಾರ್ಜುನನೆಂಬ 
ಕೀರ್ತಿ ದಿಗಂತವ್ನಾಪಿಯಾಗಿರಲು ಶೀಶೆಲವನೆ ದಿ ಮಲಿ ಕಾರ್ಜುನಪ ತಿಷಸೆಗೆದು ಉತರ 

ಶಿ Np) ೪ ೨612] ೧೧೨ ೨ ಟು ಛು ತಿ 
ದೇಶಕ್ಕೆ ಹೋಗಿ ಒಂದೆರಡು ಬೆಟಿ ಮಂ ಚಿನ್ನಮಂ ಮಾಡಲು ಯತ್ನಿಸಿ ಮುಂದಕ್ಕೆ ಹೋ 
ದಾಗ ಇಬ್ಬರು ಸ್ತ್ರೀಯರು ಇಂಚಿನ ಇವನನ್ನು ಕೊಂದರೆಂದೂ--ಹೇಳಿದೆ. 


ನಾಗಾರ್ಜುನಕಕ್ಷಪುಟವೆಂಬ ಒಂದು ವೈದ್ಯಗೃಂಥವು ದೊರೆಯುತ್ತದೆ. 
ಅಲ್ಲದೆ, ನಂದಿಸೂತ್ರಗಳ ಮತ್ತು ಆವಶ್ಯಕಸೂತ್ರಗಳ ಆದಿಭಾಗದಲ್ಲಿ ಒಬ್ಬ ನಾಗಾ 
ರ್ಜುನನನ್ನು ವಿಶೇಷವಾಗಿ ಸ್ತುತಿಸಿರುವಂತೆ' ತಿಳಿಯಬರುತ್ತದೆ. 


ಇವರಲ್ಲಿ ನೃಪತುಂಗನು ಹೇಳುವ ನಾಗಾರ್ಜುನನು ಒಬ್ಬನಾಗಿರ 
ಬಹುದೋ ಏನೋ ತಿಳಿಯದು. 


ಜಯುಬಂಧು. 
ಮದ್ರಾಸ್‌" ಪ್ರಾಚ್ಯಕೋಶಾಲಯದಲ್ಲಿ ನಮಗೆ ದೊರೆತ ಚಂಪೂರೂಸವಾದ 
ಒಂದು ಸೂಸಶಾಸ್ರಗ್ರಂಥದಲ್ಲಿ ಕೆಲವು ಪದ್ಯಗಳ ಕೊನೆಯಲ್ಲಿ “ ಜಯೆಬಂಧು 
ನಂದನ” ಎಂದಿದೆ. ಆ ಗ್ರಂಥದ ಶೈಲಿ ಪೂರ್ವಕಾಲದ ಜೈನಕವಿಗಳ ಶೈಲಿ 
ಯನ್ನು ಅನುಸರಿಸಿದೆ. ನೃಸತುಂಗನು ಹೇಳುವ ಜಯಬಂಧುವಿನ ಮಗನೇ 
ಆ ಗ್ರಂಥವನ್ನು ಬರೆದಿರಬಹುದೋ ಏನೋ ತಿಳಿಯದು. 


ಅರ್ಹದ್ದಾಸನು (ಸು. 1300) ಬರೆದಿರುವ ರಟ್ಟಮತನೆಂಬ ಗ್ರಂಥದಲ್ಲಿ 
ಅವನ ಬಂದುವಾದ ಕುಂಚತೇಜನೆಂಬ ಅಪರನಾಮಥೇಯವುಳ್ಳ ಒಬ್ಬ ಜಯ 
ಬಂಧುವಿನ ಹೆಸರು ಹೇಳಿದೆ. ಆದರೆ ಈ ಜಯಬಂಧು ಅರ್ಹದ್ದಾಸನ ಸಮ 
ಕಾಲದವನು ಎಂದು ಊಹಿಸುವುದಕ್ಕೆ ಕಾರಣವಿದೆ. * 





ದುರ್ನಿನೀತ. ಸು. 600. 
ಗಂಗರಾಜರಲ್ಲಿ ಈ ಹೆಸರಿನವನೊಬ್ಬನಿದ್ದನು. ಕೆಲವು ತಾವ ಶಾಸನಗಳಲ್ಲಿ 
ಈತನಿಗೆ “ಶಬ್ದಾವತಾರಕಾರ್ತ” “ ದೇವಭಾರತೀನಿಬದ್ರಬ್ಬಹತ್ಸಥಃ”, "ರಾ 
ತಾರ್ಜುನೀಯಸಂಚದಶಸರ್ಗಟೇಕಾಕಾರಃ” ಎಂಬ ವಿಶೇಷಣಗಳಿರುವುದರಿಂದ 


ಹ... . ೨727 2..........೨ ವಾಲುವ ಎಮ ಮರಾ ಕತಕ i ತಾ. ಸ... 


೩. Jad. Ant, XVII, 101. 
2. ಅರ್ಹದ್ದಾಸನ ಚರಿತೆಯನ್ನು ನೋಡಿ 








ಶತಮಾ ನ] ಶ್ರೀವಿಜಯ. 13 


ಈತನು ಶಬ್ದಾವತಾರವನ್ನು ರಚಿಸಿದಂತೆಯೂ, ಗ.ಣಾಢ್ಯನ ಬೃಹತ್ನಥೆಯನ್ನು 
ಸಂಸ್ಕ ಎತೆಕ್ಸೆ ಪರಿನರ್ತಿಸಿದಂತೆಯೂ. ಭಾರವಿಕೃತ ಕೆರಾತಾರ್ಜನೀಯದ 15 
ನೆಯ "ಕ್ಕ ಬೀಕೆಯನ್ನು ಬರೆದಂತೆಯೂ ತಿಳಿಯ: ತ್ತದೆ. ಅವಂತಿಸ.ಂದರೀ 
ಕಥಾಸಾರ ಎಂಬ ಗೃಂಧದಿಂದ ಈತನು ಸಲ್ಪವರಾಜನಾದ ಸಿಂಕುನಿಷ್ಟವಿನ 
ಮತ್ತು ಪೂರ್ವದೇಶದ ಚ. ;. ಕೃರಾಜನಾಷ ವಿಷ್ಣನರ್ಧನನ (1) ಸಮಕಾಲ 
ಸ್ವಲ್ಪಕ 


) 

೧9 
ದವನೆಂದೂ ಭಾರವಿ ಇವನ ಆಸನ ನದಲ ಕಾಲ pe ತಿಳಿಯು 
ತ್ತದೆ. ಈ ಕಾರಣಗಳಿಂದ ಇನನ ಕಲವು ಸುಮಾರು 600 ಆಗಿರಬಹುದು. 


ನೃಪತುಂಗನು ಹೇರುವ ಚ್ಟ ಡಕನಿ ಈತನೇ ಆಗಿರಬೇಕು. ನೃಸತ.೦ಗನು 
ರ್ಣಾಟಕಗದ್ಯಗ್ರಂಥಕರ್ತೃಗಳಲ್ಲ ಇವನ ಹೆಸರನ್ನ ಸೇರಿಸಿರ.ವುದರಿಂದ 6 ನೆಯ 
ಶತಮಾನದಲ್ಲಿಯೇ ಗದ್ಭಗ್ರಂಫಗಣ ನಿಶೇಷವಾಗಿದ್ದುವು ಎಂದು 
ತಿಳಿಯಬಹುದಾಗಿದೆ. ಈ ವಿಷಯವು ಕನ್ನಡಿಗರಿಗೆ ಹೃದಯಂಗಮವಾಗದೆ 
ಇರಲಾರದು. 


11. ಸದ್ಯಗ್ರಂಥಕರ್ತೃಗಳು ;-- 
ಶ್ರೀನಿಜಯ. 


ಈತನು ಜೈನಕನಿ. ಇವನು ಕನ್ನಡದಲ್ಲಿ ಚಂದ್ರಸ್ರಜ ಪುರಾಣವನ್ನು ಚಂಪೂ 
ರೂಪವಾಗಿ ಬರೆದನೆಂದು ಮಂಗರಸನು (1508) ತನ್ನ ನೇಮಿಜಿನೇಶಸಂಗತಿ 
ಯಲ್ಲಿ--“ ಕನ್ನಡದೊಳು ಚಂಪೊಕಾವ್ಯನ ನೆಆಕಿ ಪೇಟ್ಬ | ಸನ್ನುತಸತ್ವವೀ 
ಶ್ರರರ” ಹೇಳುತ್ತೇನೆ ಎಂದಾರಂಭಿಸಿ “ ದೇವಚಂದ್ರಪ್ರಭರನು ಕೊಂಡಾಡಿದ | 
ಶ್ರೀನಿಜಯರ.. ....* ಎಂಬ ಸದ್ಯದಲ್ಲಿ ಹೇಳಿದ್ದಾನೆ. ಮತ್ತು ನಿರಿಯಪಟ್ಟಿ 
ಣದ ದೊಡ್ಡೈಯ ನು (ಸು. 1110) ತನ್ನ ಚಂದ್ರಪ್ರಭಸಾಂಗತ್ಯದಲ್ಲಿ “ಚಂದ್ರ 
ಪ್ರಭಪುರಾಣವ ಪೇಟ್ಬಿ ವಿಜಯಕವೀಂದ್ರ” ಎಂದು ಈತನನ್ನು ಸು ಹ್ಲುತಿಸಿದ್ದಾನೆ. 
ಈ ಕವಿಯನ್ನು ದುರ್ಗಸಿಂಹನು (ಸು. 1145) ತನ್ನ ಪಂಚತಂತ್ರದಲ್ಲಿ 
“ಶ್ರೀ ವಿಜಯರ ಕನಿಮಾರ್ಗಂ | ಭಾವಿಸ ಕವಿಜನದ ಮನಕ ಕನ್ನಡಿಯುಂ ಕೆ | 
ಯ್ಲೀವಿಗೆಯುಮಾದುವದಜಂ | ಶ್ರೀನಿಜಯರ್‌ ದೇವರವರನೇವಣ್ಣಿ ಪ್ರದೋ | 
ಎಂಬ ಪದ್ಯದಲ್ಲಿ ಹೊಗಳಿದ್ದಾನೆ. ಕೇಶಿರಾಜನು (ಸು. 1260) ತನ್ನ ಶಬ್ದ 
ಮಣಿದರ್ಪಣದಲ್ಲಿ ಇತರಕನಿಗಳೊಡನೆ ಶ್ರೀವಿಜಯನನ್ನೂ ಹೇಳಿ ಇನರುಗಳ 
 ಸುಮಾರ್ಗಮಿದಆಕೊಳೆ ಲಕ್ಷ್ಯಂ” ಎಂದು ಹೇಳಿದ್ದಾನೆ. 


ಶ್ರ. ಚಿ. ಶಾ. 67 ರಿಂದ (1129) ಒಬ್ಬ ಶ್ರೀವಿಜಯನು ಅವನೋ ಒಬ್ಬ 
ಆ ಗುರುವಾಗಿದ್ದಂತೆಯೂ ಹೇ ಕರಗಿ ಬಹುಕಾಲ ಕಷ್ಟ 





1. ALysore Archeological Kefort for 1921, 28. 


14 ಕರ್ಣಾಟಕ ಕವಿಚರಿತೆ. [3 ನೆಯ 


ಪಟ್ಟು ಸಾಧಿಸಿದ ವಿದ್ಯೆಯೂ ತಪಸ್ಸೂ ಈತನಲ್ಲಿ ಸ್ವಲ್ಪಕಾಲದಲ್ಲಿಯೇ ಸಂಕ್ರ 
ಮಿಸಿದುವು ಎಂದು ವಾದಿರಾಜದೇವನು ಸ್ತುತಿಸಿದಂತೆಯೂ ತಿಳಿಯಬರುತ್ತದೆ. 
ಆದರೆ ಬೇಲೂರು 17 ನೆಯ ಶಾಸನದಿಂದ ಈ ಗಂಗರಾಜನು ಬೂತುಗನೆಂದು 
(938 953) ತಿಳಿಯುತ್ತದೆ. ಅಲ್ಲದೆ ಸುಮಾರು 011 ರಲ್ಲಿ ಅನುಪಮಕನವಿ 
ವಿಂಬ ಬಿರುದನ್ನು ಪಡೆದಿದ್ದ ಒಬ್ಬ ಶ್ರೀವಿಜಯದಂಡನಾಥನು ಇದ್ದುದಾಗಿ ತಿಳಿ 
ಯಬರುತ್ತದೆ.' ಇವರಿಬ್ಬ ಹ ನೃಸತುಂಗನ ಕಾಲಕ್ಕೆ ಈಚೆಯ ವರು. ಆದುದ 
ರಿಂದ ಚಂದ್ರನ 5 ಭಪುರಾಣ ಕರ್ತೃವಾದ ಶ್ರೀನಿಜಯನೇ ಹು ಹೇಳುವ 
ಜ್‌: ತೋರುತ್ತದೆ. 

ಈತನು ನೃ ಪತುಂಗನ “ ಸಭಾಸದ” ನಾಗಿದ್ದಂಶಯೂ ಕಟ ಚರ ಾರ್ಗಾ 
ಲಂಕಾರವನ್ನು ನ ನೃ ಸತುಂಗನ ಹೆಸರಿನಲ್ಲಿ ಬರೆದಂತೆಯೂ ಊಹಿಸುವುದಕ್ಕೆ 
ಕಾರಣಗಳಿರುವಂತೆ ತೋರುತ್ತದೆ. ಈಯಂಶವು ನೃಪತುಂಗನ ಚರಿತೆಯಲ್ಲಿ 
ಚರ್ಚಿಸಿದೆ. 

ದುರ್ಗಸಿಂಹನೂ ಕೇಶಿರಾಜನೂ ಈತನನ್ನು ಹೊಗಳಿರುವುದನ್ನು ನೋಡಿ 
ದರೆ ಈತನು ಪ್ರೌಢಕವಿಯಾಗಿದ್ದಿರಬೇಕೆಂದು ಧಾರಾಳವಾಗಿ ಹೇಳಬಹುದು. 
ಈತನ ಚಂದ್ರಪ ್ರಭೆಚಂಪು ರೊರೆತಿಲ್ಲ. ಈತನು ಮತ್ತಾವ ಗ್ರಂಥಗಳನ್ನು ಬರೆದಿ 
ದ್ಹಾನೆಯೋ 0 

ಕನೀಶ್ವರ. 

ಇದು ಬಿರ.ದೇ ಹೊರತು ಹೆಸರಲ್ಲ. ಈ ಬಿರುದನ್ನು ಪಡೆದಿದ್ದವನಾರೋ 
ತಿಳಿಯದು. ಕವಿರಾಜಮಾರ್ಗದ ದ್ವಿತೀಯಸರಿಚ್ಛೇದದ ಕೊನೆಯ ಪದ್ಯದಲ್ಲಿ 
“ ಕಾವ್ಯದಿಂ ಶ್ರೀನಿಜಯಪ್ರಭೂತಮುದಮಂ ತನಗಾಗಿಸಿದಂ ಕನೀಶ್ವರಂ” ಎಂದು 
ಹೇಳಿದೆ. ನೃಪತುಂಗನು ಹೇಳುವ ಕವೀಶ್ವರನು ಇವನೇ ಆಗಿರಬಹುದು ಎಂದು 
ತೋರುತ್ತದೆ. ಈ ಪದ್ಯದ ಆಧಾರದಿಂದಲೂ ಇನ್ನು ಕೆಲವು ಕಾರಣಗಳಿಂದಲೂ 
ಕವಿರಾಜಮಾರ್ಗವು ನೃಪತುಂಗನ ಆಶ್ರಿತನಾದ ಕನೀಶ್ವರನೆಂಬವನಿಂದ ರಚಿತ 
ವಾಯಿತೆಂದು ಡಾಕ್ಟರ್‌ ಫ್ಲೀಟ್‌ ಅಭಿಪ್ರಾಯಪಟ್ಟಿದ್ದಾರೆ. 





ಪಂಡಿತ. 


ಇದೂ ಬಿರುದಿನಂತೆ ಕಾಣುತ್ತದೆಯೇ ಹೊರತು ಹೆಸರಿನಂತೆ ಕಾಣುವು 
ದಿಲ್ಲ. ಶ್ರ. ಬೆ. ಶಾ. 214 ರಲ್ಲಿ (1898) ಪಂಡಿತಾರ್ಯ ಎಂಬ ಹೆಸರುಳ್ಳ ಒಬ್ಬ 


EE  ೊು್ಟುುುುುರರೋ್ಟುು 








ಇವನ ಚರಿತೆಯನ್ನು ನೋಡಿ, 
-. 1111. Ant. ೩೫೫111, 258. 


ಗ 


ಶತಮಾ ನ] ಲೋಕಪಾಲ. 15 


ಯಕಿಯನ್ನು ವಾಗ್ಮಿ ಶ್ರೇಷ್ಠನೆಂದು ವಿಶೇಷವಾಗಿ ಕೊಂಡಾಡಿದೆ. ಆದರೆ ಈತನು 
ಆಧುನಿಕನಾದುದರಿಂದ ನೃಪತುಂಗನು ಹೇಳುವ ಪಂಡಿತನು ಬೇರೆ ಅಲ್ಲ. 


ಲಾರಾ ಲಾರಾ 


ಚೆಂದ್ರ. 


ಕೇಶಿರಾಜ (ಸು. 1260), ರುದ್ರಭಟ್ಟ (ಸು.1180), ರಟ್ಟಮತವನ್ನು 
ಬರೆದ ಅರ್ಹದ್ದಾಸ (ಸು. 1300), ಇವರುಗಳು Wo ಒಬ್ಬ 
ಕವಿಯನ್ನು ಸ್ತ ತಿಸಿದ ರೆ. ದುರ್ಗಸಿಂಹನೂ (ಸು.11 15) ಒಬ್ಬ ಚಂದ್ರಭಟ್ಟ 
ನನ್ನು ಸ್ತ್ಮುತಿಸ ಸ ತೋರುತ್ತದೆ. ಈ ಚಂದ್ರಃ ಭಟ್ಟನ: ಸಿಸು 1000 
ದಲ್ಲಿಯೋ ಅದಕ್ಕೆ ಹಿಂದೆಯೋ ಇದ್ದಂತೆ ತೋರುತ್ತದೆ! ನುತ್ತೊಬ್ಬ ಚಂದ್ರ 
ಭಟ್ಟಿ ಕವಿ 1067 ರಲ್ಲಿ ಇದ್ದಂತೆ ತಿಳಿಯುತ್ತದೆ" ಚೆಂದ್ರರಾಜನೆಂಬ ಒಬ್ಬ 
ಕನಿ ಮದನತಿಲಕನೆಂಬ ಗ್ರಂಥ ವನ್ನು ಬರೆದಿದ್ದಾನೆ. ಈತನು 1079 ರಲ್ಲಿ 
ಇದ್ದಂತೆ ಊಹಿಸುವುದಕ್ಕೆ ಜಿ ಜಾತಕತಿಲಕವನ್ನು ಬರೆದ ಶ್ರೀಧರಾ 
ಚಾರ್ಯನು (10409) ಒಬ್ಬ ಚಂದ್ರಕನಿಯ ಹೆಸರನ್ನು ಹೇಳುತ್ತಾನೆ. ಅಭಿನವ 
ದಶಕುಮಾರಚರಿತವನ್ನು ಬರೆದ ಚೌಂಡರಸನು (ಸು. 1300) ಚಂದ್ರನೆಂಬ 
ಒಬ್ಬ ಕವಿಯನ್ನು ಹೊಗಳಿದ್ದಾನೆ. ನೃಪತುಂಗನು ಹೇಳುವ ಚಂದ್ರನು, ಶ್ರೀಧರಾ 


ಚಾರ್ಯನು ಹೇಳುವ ಚಂದ್ರನಾಗಿರಬಹುದೋ ಏನೋ ತಿಳಿಯದು. 





ಲೋಕಪಾಲ. 


ಈತನ ವಿಷಯವಾಗಿ ನಮಗೇನೂ ತಿಳಿಯದು. ಇವನು ನೃಪತುಂಗನ 
ಸಾಮಂತ ಬಂಕರಸನ ಮಗನಾದ ಲೋಕಾದಿತ್ಯ ನಾಗಿರಬಹುದೆಂದು, ಮೆ. ರೈಸ್‌ 
ಹೇಳುತ್ತಾರೆ. ಆದರೆ ಲೋಕಾದಿತ್ಯ. ಬ] ಎಂಬ ಹೆಸರುಗಳಿಗೆ ಬಹಳ 
ಭೇದವಿದೆ. ಒಂದುವೇಳೆ ಎರಡೂ ಒಬ್ಬನ ಹೆಸರೇ ಎಂದು ಭಾವಿಸಿದರೂ ನೃಪ 
ತುಂಗನು ತನ್ನ ಸಾಮಂತನ ಮಗನನ್ನು ಪುರಾಣಕವಿಗಳ ಗೋಷ್ಠಿಯಲ್ಲಿ ಸೇರಿಸಿ 
ಹೇಳುವುದು ಅಸಂಭವವಾಗಿ ತೋರುತ್ತದೆ. 

ನೃನತುಂಗನು ಹೇಳಿರುವ ಕನ್ನಡಕನಿಗಳಲ್ಲಿ ಶ್ರೀವಿಜಯನು ಚಂದ್ರ 
ಪ್ರಭಪುರಾಣವನ್ನು ಕನ್ನಡದಲ್ಲಿ ಚಂಪೂರೂಸವಾಗಿ ಬರೆದನೆಂದು, ಮಂಗರಸ್ಕ 











1. ಚಂದ್ರ ಭಟ್ಟನ ಚರಿತೆಯನ್ನು ಜೆ. 

2. ಇವನ ಚರಿತೆಯನ್ನು ನೋಡಿ. 

3. ಚಂದ್ರರಾಜನ ಚರಿತೆಯನ್ನು ನೋಣಿ. 

4. ಶಬ್ದಾನುಶಾಸನ, ಉಸಪೋದ್ರಾ ತ, ಪುಟ ೧೧. 


16 ಕರ್ಣಾಟಕ ಕವಿಚರಿತೆ. [ಗಿ ನೆಯ 


ದೊಡ್ಡೈಯ, ಇವರ ಗ್ರಂಥಗಳಿಂದ ಶಿಳಿಯಬರುತ್ತದೆ. ಉಳಿದವರು ಕನ್ನಡ 
ದಲ್ಲಿ ಅವ ಗ್ರಂಥಗಳನ್ನು ಬರೆದಿರುವರೋ ತಿಳಿಯದು. ಇವರ, ಗ್ರಂಥಗಳೆಲ್ಲಾ 
ದೊರೆತರೆ ನೃಪತುಂಗಫಿಗೆ ಒಂದೆ ಕವಿಗಳು ಕನ್ನಡಭಾಸೆಯನ್ನು ಹೇಗೆ ಬರೆ 
ಯುತ್ತಿದ್ದರು, ಅವನ ಕಾಲಕ್ಕೂ ಹಿಂದಣಕಾಲಕ್ಟೂ ಭಾಷಾಶ್ರ ಲಿಯಲ್ಲಿಯೂ 
ರಚನೆಯಲ್ಲಿಯೂ ವ್ಯಾಕರಣಮರ್ಯಾದೆಯಲ್ಲಿಯೂ ಆವ ವ್ಯತ್ಕಾಸಗಳಿದ್ಳುವು ಎಂಬ 
ವಿಷಯಗಳನ್ನು ತಿಳಿಯಬಹುದು. ನೃಪತುಂಗನು ಹಳಗನ್ನಡದ ನದಗಳನ್ನು 
ವಿಶೇಷವಾಗಿ ಉಸಯೋಗಿಸಲಾಗದು ಎನ್ನುತ್ತಾನೆ. ಅವನ ಕಾಲದಲ್ಲಿದ್ದ ಹಳ 
ಗನ್ನಡದ ಸ್ತರೂಸನೆಂಥ ನದೋ ತಿಳಿಯದು. ಅವನು ಹೇಳಿರುವ ಕವಿಗಳ 
ಗ್ರಂಥಗಳು ಪ್ರಾಯಶಃ ಆಕಾಲದ ೬ ಷ್‌ ER ಅನು ಶೊರೆತರೆ 
ಆಕಾಲದ ಹಳಗನ್ನಡದ ಸ ಸ್ನರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧನಸಂಪತ್ತಿ 


ಉಂಟಾಗುವುದು. 


ಜಯಬಂಧುನಂದನ. ಸು. 800. 


ಮದ್ರಾಸ್‌ ಪಾ ್ರಿಚ್ಛೈ ಕೋಶಾಲಯದಲ್ಲಿ ಒಂದು ಸೂಸಶಾಸ್ರ್ರವು ದೊರೆತಂತೆ 
ಯೂ ಅದರಲ್ಲಿ ತೆರವು ಪದ್ಯಗಳ ಕೊನೆಯಲ್ಲಿ “ ES 
ಎಂಬ ಹೆಸರು ಇರುವಂತೆಯೂ ಬಂಡೆಯ ತಿಳಿಸಿದೆಯಪ್ಪ.' ಈ ಜಯಬಂಧುನಂದ 
ನನು, ನೃಸತುಂಗನು ತನ್ನ ಒಂದೆ ಇದ್ದಹಾಗೆ ಹೇಳುವ ಜಯಬಂಧುವಿನ ಮಗ 
ನಾಗಿರಬಹುದು. ಪೂರ್ವದ ಜೈನಶೈಲಿಯನ್ನು ಅನುಸರಿಸುವ ಇವನ ಬಂಧವೂ 
ಈ ಅಭಿಪ್ರಾಯಕ್ಕೆ ಉಪಷ್ಟಂಭಕವಾಗಿದೆ. ಈ ಕನಿಯ ನಿಜವಾದ ಹೆಸರು 
ಗೊತ್ತಿಲ್ಲ. ಕನ್ನಡಕನಿಗಳು ತಮ್ಮ ಗ್ರಂಥಗಳಲ್ಲಿ ಕೆಲವು ಪದ್ಯಗಳ ಕೊನೆಯಲ್ಲಿ 
ತಮ್ಮ ಹೆಸರನ್ನಾಗಲಿ ಬಿರುದನ್ನಾಗಲಿ ಹೇಳಿಕೊಳ್ಳುವ ವಾಡಿಕೆಯುಂಟು: 
ಮಂಗರಾಜ, ಅರ್ಹದ್ದಾಸ, ಸುಜನೋತ್ತಂಸ ಮೊದಲಾದ ಕವಿಗಳ ಗ್ರಂಥ 
ಗಳನ್ನು ನೋಡಿದರೆ ಈ ವಿಷಯವು ಸ್ಪಷ್ಟವಾಗುತ್ತದೆ. ಈ ಸಂಪ್ರದಾಯಕ್ಕೆ 
ಅನುಸಾರವಾಗಿ ಈ ಸೂಪಶಾಸ್ತ್ರದಲ್ಲಿ ದೊರೆವ" ಜಯೆಬಂಧುನಂದನ' ಎಂಬುದೂ 
ಕವಿಗೇ ಅನ್ವಯಿಸಬಹುದು. 

ಈ ಸೂಪಶಾಸ್ತ್ರವು ಚಂಪೂರೂಪವಾಗಿದೆ; ಆದರೂ ಗದ್ಯಭಾಗವೇ ವಿಶೇಷ 
ವಾಗಿದೆ. ಇದರಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 

ಕಾಸಿದ ಪಾಲೊಳಿಕ್ಕಿ ಮೊಸರಂ ನೆಣ ಪೊಟ' _ಸೆವಂತಮತೈಯಂ | 

ಕಾಸಿ ಘುತಾನ್ಸಿ ತಂ ಕಳಮಚೂರ್ಣಮನಿ ಕ್ರ ಬಲಕ್ಕೆ ಸಿೀರೆಯೊಳ್‌ | 


———— 











1. ಪುಬ 19. 


ಶತಮಾನ] ನೃಪತುಂಗ. 17 


ಮಾಸರಮಾಗೆ ಸೇವಿಗೆಯನೊೊತ್ತಿ ಸಿತೋದಕದಿಂದೆ ಮತ್ತೆ ಸಂ | 
ವಾಸಿಸಿ ಮಾಲ್ಕಿ ಲಡ್ಡುಗೆಯನೀತೆಜದಿಂ ಜಯಬಂಧುನಂದನಾ ॥1॥ 


/ ಅರೆದುರ್ದಿನ ಬೇಳೆಯನೊಂ | ದಿರೆ ಮೊಸರದಿ (?) ನೀರೊಳಿಂಗು ಜೀರಗೆ ಕೊತ್ತುಂ | 
ಬರಿ ಮೆಣಸಲ್ಲಂ ಬೆರಸಿ | ಡ್ನರಿಗೆಯನಡೆ ಕಂಪನಿಂಪುಮಂ ತಳೆದಿರ್ಕುಂ ॥2॥ 
ತುಜುವೆಯ ಬೇರನಿಕ್ಕಿ ತರುಹೇ* ಯ ದುಗ್ಗಮನರ್ಧಮಶ್ಸಿನಂ | 

ಮಜುಗಿಸಿ ಬಂಧಮಾಗಿ ಫೃತಮಂ ಬೆರಸಿಟ್ಟು,,,ಮತ್ತದಂ | 

ಪೆಜವಜಸೂೊಳೇಂ ತ್ರಿಜಾತಕದೊಳೊಂದಿರೆ ವೇದಿಸಿ ಕನ್ನಿ ತಾಗೆ ಪೋಂ | 

ಗಅ'ದಮೃ ತೋಪಮಾನಮಿದು ತಾನೆನೆ ಮಾಡುಗೆ ಪಾಲೊಳುಂಡೆಯಂ Hn 








ಸೈಗೊಟ್ಟ ಶಿವಮಾರ. ಸು. 800. 


ಈ ಗಂಗರಾಜನು ಶಿವಮಾರಮತವೆಂಬ ಒಂದು ಗಜಶಾಸ್ತ್ರವನ್ನು ಮಾಡಿ 
ದಂತೆ ನಗರದ ೫35 ನೆಯ ಶಾಸನದ ಈ ಭಾಗದಿಂದ ತಿಳಿಯುತ್ತದೆ: 

ಶಿವಮಾರದೇವಂ ಸೈಗೊ ಸಿನೆಂಬೆರಡನೆಯ ಪೆಸರಂ ತಾಳ್ಲಿ ಶಿವಮಾರ 
ಮತಮೆಂದು ಗಜಶಾಸ್ತ್ರಮಂ ಮಾಡಿ ಮತ್ತಂ 

ಏವೇಟ್ಟುದೊ ಶಿವಮಾರಮ | ಹೀವಳಯಾಧಿಪನ ಸುಭಗಕವಿತಾಗುಣಮಂ | 

ಭೂವಳಯದೊಳ್‌ ಗಜಾಪ್ಟಕ | ಮೋವನಿಗೆಯುಮೊನಕೆವಾಡುಮಾದುದೆಪೆೇಟ್ಲುಂ | 


"ಒನಕೆವಾಡಾದುದು' ಎಂಬುದರಿಂದ ಇದು ಕನ್ನಡಭಾಪೆಯಲ್ಲಿದ್ದಿರ 
ಬಹುದು. 


ನೃಪತುಂಗ. 814-877. 


ಈತನು ಕನಿರಾಜಮಾರ್ಗವನ್ನು ಬರೆದಿದ್ದಾನೆ; ಇನ್ನಾವ ಗ್ರಂಥಗಳನ್ನು 
ಬರೆದಿದ್ದಾನೆಯೋ ತಿಳಿಯದು. 


ಇವನು ರಾಷ್ಟ್ರ ಕೂಟಿವಂಶದ ದೊರೆ; 514 ರಿಂದ 877 ರವರಿಗೆ ರಾಜ್ಯ 
ಭಾರಮಾಡಿದನು. ಈತನಿಗೆ ಅಮೋಘವರ್ಷ, ಅತಿಶಯಧವಳ ಎಂಬ ಹೆಸರು 
ಗಳೂ ಉಂಟು. ಈತನು ಸಂಸ್ಕೃತದಲ್ಲಿ ಆದಿಪುರಾಣವನ್ನು ಬರೆದ ಜಿನಸೇನನ 
(788) ಶಿಷ್ಯನೆಂದು ಗುಣಭದ್ರನ (898) ಉತ್ತರಪುರಾಣದಿಂದ ತಿಳಿಯುತ್ತದೆ. 





]. ಯಸ್ಯ ಪ್ರಾಂಶುನಖಾಂಶುಜನಲನಿಸರದ್ದಾರಾಂಶರಾವಿರ್ಭವ | 
ತ್ಪಿದಾಂಭೋಜರಜಃಪಿಶಂಗಮಕುಟಿಪ್ರತ್ಯಗ್ರರತ್ನದ್ಳು ತಿ | 
ಸಂಸ್ಮರ್ತಾ ಸ್ವಮಮೋಘವರ್ಷನೃಪತಿಃ ಪೂತೋಹಮದ್ಯೇತ್ಯಲಂ | 
ಸ ಶ್ರೀಮಾನ್‌ ಜಿನಸೇನಪೂಜ್ಯಭಗವತ್ತಾದೋ ಜಗನ್ಮಂಗಳಂ ॥ 

2 


18 ಕರ್ಣಾಟಕ ಕವಿಚರಿತೆ. [9 ನೆಯ 


ಈತನ ರಾಜಧಾನಿ ಮಾನ್ಯಖೇಟಪುರ; ಇದು ಈಗ ಹೈದರಾಬಾದು ಸೀಮೆ 
ಯಲ್ಲಿರುವ ಮಾಲ"ಖೇಡ್‌ ಎಂಬುದೇ. ನೃಪತುಂಗನು 62 ವರ್ಷಗಳು ರಾಜ್ಯ 
ಭಾರ ಮಾಡಿದನು. ಬಳಿಕ ತಾನೇ ರಾಜ್ಯವನ್ನು ಬಿಟ್ಟಿಂತೆ ಅವನು ಸಂಸ್ಕೃತ 
ದಲ್ಲಿ ಬರೆದಿರುವ ಪ್ರಶ್ನೋತ್ತರಮಾಲೆಯೆಂಬ ಗ್ರಂಥದ ಅಂತ್ಯಶ್ಲೋಕದಿಂದ 
ತಿಳಿಯುತ್ತದೆ." 


ಇವನ ತಂದೆ ಅತಿಶಯಧವಳನೆಂದು, ಮೆ. ರೈಸ ಸ್‌ ಹೇಳುತ್ತಾರೆ? ಅದರೆ 
ಅತಿಶಯಧವಳ ಎಂಬ ಹೆಸರು ಇವನದೇ ಎಂಬುದು ಕಾಸನಗಳಿಂದಲೂ ಇವನ 
ಗ್ರಂಥದಲ್ಲಿ ದೊರೆವ “ ಅತಿಶಯಧವಳೋಕ್ತ ಕ್ರಮದೆ ”, "ಅಕಿಶಯಧವಳೋ 
ರ್ನೀಶೋದಿತಾಲಂಕೃತಿ”, “ ಆಗದೆಂದನತಿರಯಥವಳಂ”, “ಅತಿಶಯಥವಳ 
ಧರಾಧಿಸಮತದಿಂದಂ” ಎಂಬ ಪದ್ಯಭಾಗಗಳಿಂದಲೂ ನುತಗುಢಸೆ. ಅಲ್ಲದೆ, 
“ ನರಲೋಕಚೆಂದ್ರಮತದಿಂ ”, " ಕೃತಕೃತ ಮಲ್ಲವಲ್ಲಭಮುತದಿಂ ”, “ಪರಮಸರ 
ಸ್ಪತೀತೀಥಾ ೯ವತಾರನ್ಸ ಸತುಂಗದೇವ” ೬೫0೫ ಸ ಗ್ರಂಧದಲ್ಲಿ ಅಲ್ಲಲ್ಲಿ 
ದೊಕೆವುದರಿಂದ ಈತನಿಗೆ ಅತಿಶಯಧವಳ ಎಂಬುದಲ್ಲದೆ ನಕಲೋತಚಂದೆ, 
ಕೃತಕೃತ್ಯಮಲ್ಲವಲ್ಲಭ, ಪರಮಸರಸ್ತತೀತೀರ್ಥಾವತಾರ ಎಂಬ ಬಿರುದುಗಳೂ 
ಇದ್ದಂತೆ ತೋರುತ್ತದೆ. 


ಇವನ ಗ್ರಂಥ 
ಕನಿರಾಜಮಾರ್ಗ. 


ಇದು ಅಲಂಕಾರಗ್ರಂಥ. ನಮಗೆ ದೊರೆತಿರುವ ಕನ್ನಡಗ್ರಂಥಗಳಲ್ಲಿಲ್ಲಾ 
ಇದೇ ಬಜ ಸಚ ಈ ಗ್ರಂಥವು ಮೂರು ಪರಿಚ್ಚೇದಗಳಾಗಿ ಭಾಗಿಸ 
ಲ್ಪಟ್ಟದೆ:-(1) ದೋಷಾನುವರ್ಣನನಿರ್ಣಯ, (2) ಶಬ್ಬಾಲಂಕಾರ, (1) 
ಅರ್ಥಾಲಂಕಾರ. ಗ್ರಂಥಾವತಾರದಲ್ಲಿ ಮೊದಲನೆಯ ಸದ್ಯದಲ್ಲಿ ಚ ನೃಪತುಂಗ” 
ಎಂದೂ ಎರಡನೆಯ ಸದ್ಯದಲ್ಲಿ “ಅತಿಶಯಧವಳ” ಎಂದೂ ತನ್ನ ಹೆಸರು 
ಗಳನ್ನು ಹೇಳಿಕೊಂಡು ಶ್ಲೇಷೆಯಿಂದ ನಿಷ್ಣುಸ್ತುತಿಯನ್ನು ಮಾಡಿ, ಬಳಿಕ ಸರ 
ಸ್ತತಿಯನ್ನೂ ಕನೀಶ್ವರರನ್ನೂ ಕಾವ್ಯಗಳನ್ನೂ ಹೊಗಳಿ, ಗದ್ಯುಪದ್ಯಕಾವ್ಯಲಕ್ಷಣ 
ಗಳನ್ನು ಹೇಳಿ, ಇವುಗಳಿಗೆ ಲಶಕ್ಷ್ಯರೂಪವಾಗಿ ಗ್ರಂಥಗಳನ್ನು ಬರೆದಿರುವ 
ಸಂಸ್ಕೃತ ಕರ್ಣಾಟಕಕನಿಗಳ ಹೆಸರುಗಳನ್ನೂ ಹೇಳಿದ್ದಾನೆ. ಸಂಸ್ಕೃತಕವಿಗಳಲ್ಲಿ 
ಕಾದಂಬರೀಹರ್ಷಚರಿತಗಳೆಂಬ ಗದ್ಯಕಾವ್ಯಗಳ ಕತ್ಸ ೯ವಾದ ಬಾಣನನ್ನೂ 


Ls ವಿನೇಕಾತ್ಸ ಕ್‌ ಕೃರಾಜ್ಯೀನ ರಾಜಿ ಸ್ಲಯಂ ರತ್ನ ಮಾಲಿಕಾ ! 
ರಚಿತಾಮೋಘವರ್ಷೇಣ ಸುಧಿಯಾ ಸದಲಂಕೃತಿಃ ॥ 
2. ಶಬ್ದಾನುಶಾಸನ, ಉಪೋದ್ರಾ ತ, ಪುಟ 23, 





ಕಾಕಾ ಪಕ ಸಪಪ. ಕಾಕ್‌ ಹಾಹಾ 


ಶತಮಾನ] ನೃಪತುಂಗ: ಕವಿರಾಜಮಾರ್ಗ. 19 


ನದ್ಯಕಾವ್ಯಕರ್ತೃಗಳಾದ ಗುಣಸೂರಿ ನಾರಾಯಣ ಭಾರವಿ ಕಾಳಿದಾಸ ಮಾಘಾ 
ದಿಗಳನ್ನೂ ಸ್ಮರಿಸಿದ್ದಾನೆ. ಕನ್ನಡಕವಿಗಳಲ್ಲಿ ಗದ್ಯಪದ್ಯಕಾವ್ಯಕರ್ತ್ರಗಳೆಂದು 
ಈತನು ಹೇಳಿರುವವರ ವಿಷಯವನ್ನು ಹಿಂದೆಯೇ ತಿಳಿಸಿದ್ದೇವೆ." 

ಆಮೇಲೆ ಕನ್ನಡಭಾಷೆ ಪ್ರಚಾರದಲ್ಲಿದ್ದ ಪ್ರದೇಶವನ್ನೂ ಆ ಭಾಷೆ ಉಚ್ಛಾ 
ಯದಶೆಯಲ್ಲಿದ್ದ ಸ್ಥಳಗಳನ್ನೂ ಆ ಸ್ಥಳದವರು ಆ ಭಾಷೆಯನ್ನು ಚೆನ್ನಾಗಿ 
ಅಭ್ಯಾಸಮಾಡಿದ ರು ಎಂಬ ವಿಷಯವನ್ನೂ ಸೂಚಿಸಿ, ತನ್ನ ಕಾಲದಲ್ಲಿ ಹಳ 
ಗನ್ನಡವೆಂಬ ಭಾಷೆಯಿದ್ದಿತೆಂದೂ, ಕನ್ನಡಭಾಸಷೆಯಲ್ಲಿ ದಕ್ಸಿಣೋತ್ತರಶೈಿಲಿಗಳೆಂಬ 
ಎರಡು ಭೇದಗಳು ಉಂಬೆಂದೂ, ಬೆದಂಡೆಚತ್ತಾಣಗಳೆಂಬ ಎರಡು ವಿಧವಾದ 
ಪದ್ದು ಕಾವ್ಯಗಳನ್ನು ಪುರಾತನಕವಿಗಳು ಒಡಂಬಟ್ಟಿದಾ ರೆಂದೂ ಹೇಳುತ್ತಾನೆ. 
ತರುವಾಯ ಕಾವ್ಯದೋಪಗಳಲ್ಲಿ ದಿಕ್ಚದರ್ಶನಾರ್ಥವಾಗಿ ಕೆಲವನ್ನು ಉದಾ 
ಹರಿಸಿ ಪ್ರಧಮಪರಿಜ್ಲೇದವನ್ನು ಮುಗಿಸುತ್ತಾನೆ. ಎರಡನೆಯ ಸರಿಚ್ಛೀದದಲ್ಲಿ, 
ಕನ್ನಡದಲ್ಲಿ ಬರೆವುದಕ್ಕೆ ಕಷ್ಟವಾದ ಏಕಾಕ್ಬರದ್ವ್ಯಕ್ಟರಶ್ಲೋಕಗಳಿಗೂ ಚಿತ್ರ 
ಯಮಕಾದಿಗಳಿಗೂ ಉದಾಹರಣಗಳನ್ನು ಕೊಡುತ್ತಾನೆ. ಮೂರನೆಯ ಪರಿಚ್ಛೇದ 
ದಲ್ಲಿ ಸುಮಾರು 35 ಅಲಂಕಾರಗಳಿಗೆ ಲಕ್ಷ್ಮ,ಲಕ್ಷಣಗಳನ್ನು ಹೇಳಿದ್ದಾನೆ. ಪ್ರತಿ 
ಸರಿಚ್ಛೇದದ ಕೊನೆಯಲ್ಲಿಯೂ " ನೃಸತುಂಗದೇವಾನುಮತಮಪ್ಪ ಕನಿರಾಜ 
ಮಾರ್ಗದೊರ೯ ಎಂದಿದೆ. 

ಈ ಗ್ರಂಥದ ಕೆಲವು ಪದ್ಯಗಳು ಛಂದೋಂಬುಧಿಯಲ್ಲಿಯೂ ಶಬ್ದಮಣಿ 
ದರ್ಪಣದಲ್ಲಿಯೂ ಉದಾಹೃತವಾಗಿವೆ. 

ಯದ್ದಪಿ ಈ ಗ್ರಂಥವು ನೃಪತುಂಗಕ್ಕತವೆಂದು ಪೃತೀತಿಯಿದ್ದರೂ ಶ್ರೀವಿಜಯ 
ಕ್ರೃತವೋ ಏಂದು ಸಂದೇಹಪಡುವುದಕ್ಕೆ ಅವಕಾಶವಿದೆ. ಪ್ರಥಮಪರಿಚ್ಸೇದದ ಅಂತ್ಯ 
ಪದದಲ್ಲಿ“ ಶ್ರೀನಿಜಯೆಪ್ರಭೂತಮನಿದೆಂ ಕಯ್ಕೊಳ್ಳುದಿ೯ಮಾ ಟಿಸ್ಕಿಯಿಂ? ಎಂದೂ; ದ್ವಿತೀಯ 
ಪರಿಚ್ಛೇದದ ಕಡೆಯ ಪದೈದಲ್ಲಿ is ಕಾವೃದಿಂ ಶ್ರೀವಿಜಯಪ್ರಭೂತಮನಿದಮಂ ತನಗಾಗಿ 
ಸಿದಂ ಕವೀಶ್ವರಂ” ಎಂದೂ, ಮೂರನೆಯ ಪರಿಚ್ಛೇದದ ಕೊನೆಯ ಪದ್ಮದಲ್ಲಿ “ಪರಮಶಿ 
ವಿಜಯಪ್ರಭೂತಿಜಯಶಸ್ಸ್ಟ್ವ್ವೀಬಾಲವೃದ್ಧಾಹಿತಂ? ಎಂದೂ ದೊರೆಯುತ್ತದೆ. ಅಲ್ಲದೆ ಪ್ರತಿ 
ಪರಿಚ್ಚೇದದ ಕೊನೆಯ ಗದ್ಭದಲ್ಲಿಯೂ  ನೃಪತುಂಗದೇವಕೃತ? ಎನ್ನದೆ “ನೃಪತುಂಗ 
ದೇವಾನುಮತಮಪ್ಪ? ಎಂದಿದೆ. ಮೂರು ಪರಿಚ್ಚೇದಗಳ ಕೊನೆಯ ಪದ್ಮಗಳಲ್ಲಿಯೂ 
« ಶ್ರೀವಿಜಯಪ್ರಭೂತ? ವೆಂದಿರುವುದರಿಂದಲೂ ಮುಖ್ಯವಾಗಿ ಮೊದಲನೆಯ ಪರಿಚ್ಛೇದದ 
ಕಡೆಯ ಪದ್ಯದಲ್ಲಿ | ಶ್ರೀವಿಜಯನು ಇದನ್ನು ಮಾಡಿದನು? ಎಂಬರ್ಥವು ತೋರುವುದರಿಂ 
ದಲೂ ಗ್ರಂಥದ ಅಂತ್ಯಭಾಗದಲ್ಲಿ « ಆಶ್ರಿತ ಮಹಾನೃಪತುಂ ಗಸಭಾಸಧಂಸ ಇಇ 3ತಜ ಕೂಡೆ 


1. ಪುಟ 10. 
2. ಛಂದೋಂಬುಧಿ, ಪುಟ 18, 19, 20, 21. ಶಬ್ದಮಣಿದರ್ಸಣ, ಪುಟ 71, 98. 


೧0 ಕರ್ಣಾಟಕ ಕವಿಚರಿತೆ. [9 ನೆಯ 


ಪೇಟ್ಕ ನುತಕಾವ್ಯಂ » ಬಂದಿರುವುದರಿಂದಲೂ ("" ನೃಪತುಂಗಾನುಮತಮಪ್ಪ” ಎಂಬು 
ದರಿಂದಲೂ ಒಂದು ವೇಳೆ ನೃಪತುಂಗನು ಪೂರ್ವಕವಿಗಳ ಗೋಷ್ಟಿಯಲ್ಲಿ ಹೇಳಿರುವ ಶ್ರೀ 
ವಿಜಯನೇ ಆತನ ಆಸ್ಥ್ಯಾನಕನಿಯಾಗಿದ್ದು ಈ ಗ್ರಂಥವನ್ನು ರಚಿಸಿ ನೃಪತುಂಗನ ಅಂಕಿತ 
ದಿಂದ ಪ್ರಕಟಿಸಿದ್ದರೂ ಇರಬಹುದು. ಹಿಂದೆ 1 ಅನುವಾದಿಸಿರುವ ಶ್ರೀನಿಜಯಸ್ಮುತಿರೂಪ 
ವಾದ ದುರ್ಗಸಿಂಹನ ಆ ಶ್ರೀವಿಜಯರ ಕೆವಿಮಾರ್ಗಂ” ಎಂಬ ಪದ್ಮದಲ್ಲಿಯ "ಹವಿಮಾರ್ಗಂ? 
ಎಂಬುದು "ಕವಿರಾಜಮಾರ್ಗ" ಎಂಬ ಈ ಗ್ರಂಥಕ್ಕೆ ಅನ್ವಯಿಸುವುದಾದರೆ ಇದು ಶ್ರೀವಿಜಯ 
ಕೃತವೆಂಬ ಊಹೆಗೆ ಸಹಾಯಕವಾಗುತ್ತದೆ. ಆದರೆ ಈ ವಿಷಯದಲ್ಲಿ ಹೀಗೆಯೇ ಸರಿ ಎಂದು 
ನಿಶ್ಚಯಿಸಲಾಗುವುದಿಲ್ಲ. ಒಂದುವೇಳೆ ನೈಪತುಂಗನಿಗೆ ಶ್ರಿ ವಿಜಯ ಬಿಂಬ ಬಿರುದೂ ಇದ್ದಿ 
ರಬಹುದು ಎಂದರೆ ಅದಕ್ಕೆ ಶಾಸನಗಳಲ್ಲಿಯಾಗಲಿ ಈ ಗ್ರಂಥದಲ್ಲಿಯಾಗಲಿ ಆವ ಆಧಾರವೂ 
ಸಿಕ್ಕುವುದಿಲ್ಲ. ಈ ಗ್ರಂಥವು ನೃಪತುಂಗನ ಆತ್ತಿತನಾದ ಕವೀಶ್ವರನಿಂದ ರಚಿತವಾಯಿತು, 
ಎಂಬ ಡಾಕ್ಟರ್‌ ಫ್ಲೀಟರ ಅಭಿಪ್ರಾಯವು ಹಿಂದೆಯೆ: ಸೂಚಿಸಲ್ಪಟ್ಟಿದೆ." 


ಈ ಗ್ರಂಥದಲ್ಲಿ ಅನೇಕಪದ್ಯಗಳು ಉದಾಹೃತನಾಗಿವೆ. ಇವು ಪ್ರಾಯಶಃ 
ನೃಸತುಂಗನಿಗೆ ಹಿಂದೆ ಇವ ಕನಿಗಳ ಗ್ರಂಥಗಳಿಂದ ಉದ್ಭೃತವಾಗಿರಬಹುದು. ಈ 
ಪದ್ಯಗಳಲ್ಲಿ ರಾಮಾಯಣದ ಕಥೆಗೆ ಸಂಬಂಧಿಸಿದುವು ಕೆಲವಿನೆ. ಇದರಿಂದ ಈಗ 
ನಮಗೆ ದೊರೆತಿಲ್ಲದ ಆವುದೋ ಒಂದು ರಾಮಾಯಣವು ಆಕಾಲದಲ್ಲಿ ಇದ್ದಂತೆ 
ತೋರುತ್ತದೆ. ಈ ರಾಮಾಯಣದ ಪದ್ಯಗಳು ನಾಗವರ್ಮನ (ಸು. 990) 
ಛಂದೋಂಬುಧಿಯಲ್ಲಿಯೂ ಉದಾಹೃತವಾಗಿವೆ. ನೃಪತುಂಗನು ತನಗೆ ಹಿಂದೆ 
ಇದ್ದ ಭಾಷೆಯನ್ನು ಹಳಗನ್ನಡವೆಂದು ಹೇಳುವುದರಿಂದಲೂ ಇವನು ಉದಾ 
ಹರಿಸಿರುವ ಪದ್ಯಗಳ ಬಂಧಗೌರವದಿಂದಲೂ ಇವನ ಕಾಲಕ್ಕೆ ಬಹಳ ಹಿಂದೆಯೇ 
ಗ್ರಂಥರಚನೆ ಆರಂಭವಾಗಿ ಕನ್ನಡವು ಉತ್ತಮಸ್ಥಿತಿಗೆ ಬಂದಿದ್ದಿತೆಂದು ಊಹಿಸು 
ವುದಕ್ಕೆ ಅವಕಾಶವಿದೆ. 

ಇವನು ಕೆಲವು ಪದ್ಯಗಳಲ್ಲಿದ್ದ ದೋಷಗಳನ್ನು ತಿದ್ದಿ ಪರಿಷ್ಕರಿಸಿ ಬರೆದಿ 
ದ್ದಾನೆ. ಅವುಗಳಲ್ಲಿ ಮೂರು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 


(1) ಅರಸುಕುಮಾರನನಾಯತ | ಶರಕಡೆಗಣ್ಣಿಂದೆ ನೋಡಿ ಕೆಳದಿಸಮೇತಂ | 
ಪರಿಗತನಗೆಯಿಂದಿರ್ನೆಂ | ಗುರುನಾಣ್ಸರದಿಂದಮೆಜಗಿ ಮುಖತಾವರೆಯಂ | ನ 
ಅಶುದ್ಧ 
ನರಪತಿತನಯನನಾಯತ | ತರಳಾಪಾಂಗದೊಳೆ ನೋಡಿ ಕೆಳದಿಯರೊಡನಾಂ | 
ಪರಿಗತಹಾಸ್ಕದೊಳಿರ್ದೆಂ | ಗುರುಲಜ್ಞಾ ಭರದಿನೆಅಗಿ ಮುಖಸರಸಿಜಮಂ | ಶುದ್ಧ 


ರಾಕಾ ee ಭಾಸಾಕಾನಾ ನೂ ಜಂ ಲ ಇ ದ ತ ತ 3 


ee 





1. ಪುಟ 13. 
2. ಪುಟ 14. 
3. ಶಬ್ದಮಣಿದರ್ನ್ಹಣ, ಪುಟ ೨8. 


ಶತಮಾನ] ನೃಪತುಂಗ: ಕವಿರಾಜಮಾರ್ಗ. 21 


(2) ಬಹಿರಂತರುಪವನಂಗಳೊ | ಳಹರಹಮಾಪರಬ್ಸ ತಂ ಗಳುಲಿವ ರವಂಗಳ್‌ | 
ಸಹಸಾ ತಳಮಳಗೊಳಿಸಿದು | ವಹೊ?ಮನಂಗಳನಿತಸ್ತತಂ ವಿರಿಗಳಾ॥ ಅಶುದ 
ಎ 


ಬಹಿರುದ್ಭಾ ನಾಂ ತರದೊಳ್‌ | ಸಹಸೋದಿತಮತ್ತಕೋಕಿಲೊೋಚೆ ,ರ್ಧಾನಂ | 
ಮುಹುರಾಕರ್ಣಿಸೆ ಪಡೆದ! ತ್ರಹರ್ನಿಶಂ ಪೆರ್ಚನಂತರಂಗಕ್ಕೆನ್ನಾ॥ ಶುದ್ಧ 
| ಇ 


(3) ಬರಿಸಿ ಕ್ಲಿತಿಪತಿಯಂ ಸೈ| ತಿರಿಸಿ ಪ್ರಿಯಕುಶಲವಾರ್ತೆಯಂ ಬೆಸಗೊಂಡು | 
ಸ್ಥಿರಮಿರ್ದು ಪ್ರಭು ನುಡಿಯೆ | ಪ್ರರೂಢಮುದನಾದನಾತನೆಂಬುದು ದೂಷ್ಠಂ | 
ಅಶುದ್ಧ 

ಶ್ರತಿಪತಿಯಂ ಬರಿಸಿ ಜಗ| ನ್ನುತನಂ ಸಂತೈಸಿ ಕುಶಲವಾರ್ತಾಂತರಮಂ। 
ಮಿತವಚನಂ ಬೆಸಗೊಂಡತಿ | ವಿತೀರ್ಣಮುದನಾದನಾತನೆಂಬುದುಮಾರ್ಗಂ | ಶುದ್ಧ 


ಶಬ್ದಾಲಂಕಾರವನ್ನು ವಿವರಿಸುವ ಎರಡನೆಯ ಪರಿಚ್ಮೇದದಿಂದ ನಾಲ್ಗು 
ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 


ಮುನ್ನ ೦ ತನ್ನಂ ತಾನೆ ತಾನೇ | ಕೆನ್ನಂ ಕೆನ್ನಂ ನಿರೂತರಂ | 
ಖಿನ್ನಂ ಬಂದಿರ್ಪನಂತಿನ್ನುಂ | ತ ತನ್ನಿಂ ತನಗಮೇವಳೋ | 4 
ನೆನೇ ನಿನ್ನಾ | ನಾನಾನನನನನ್ನನಂ | 


ನ್ನನಾನಾನಾ | ನಿನ್ನೀನೇನನನೂನನಂ JS 


ಮಾನಿನೀ ಮುನ್ನಮಾಂ ನೀನೇ | ನೀನಾನಿನ್ನನುವ ಮಾನಮೇಃಂ | 


ಮಾನಮಾನಾನೆಮುನ್ನ ನ್ಸೈ | ಮಾನಮಾನನಮುನ್ನಿನಾ | 6 ॥ 
ಕಿಡಿಪಂ ಬಾರಗೇ ಮಯ್ಯಂ | ಕಡಿಪಂ ಸಡಿಪಂತೆ ಮುಂ | 
*ಿಡಿಪಂ ಪೋಕುಮೆ: ಪ್ಯಾ ಸ | *ಡಿಸಲ್‌ ಸುಡಿಸೋಲಮೇ ॥ 7 ॥ 
ಇವನ ಬಂಧವನ್ನು ತೋರಿಸುವುದಕ್ಕೆ ಎರಡು ಪದ್ಯಗಳನ್ನು ತೆಗೆದು 
ಬರೆಯುತ್ತೇವೆ: 
ಹುಜ'ವಂತು ಪೆಜರ ಬಗೆಯೆಂ | ತೆಜತದಿರೆ ಪೆಜರ್ಗಜುಪಲಾರ್ಸ್ಪವಂ ಮಾತಜ'ವಂ | 
ಕಜ" ದಲೊಳೆ ಪಿರಿದುಮರ್ಧಮ | ನಜ'ನಲ್‌ ನೆಜ್‌ವಾತನಾತನಿಂದೆಂ ನಿಪುಣಂ | 8 ॥ 


ನುಡಿಯಂ ಛಂದದೊಳೂಂದಿರೆ | ತೊಡೆರ್ಚಲಜ'ವಾತನಾತನಿಂದಂ ಜಾಣಂ | 


ತಡೆಯದೆ ಮಹಾಧ್ರಕೃತಿಗಳ | ನೊಡರಿಸಲಾರ್ಪಾತನೆಲ್ಲರಿಂದಂ ಬಲ್ಲಂ ॥9 ॥ 








1. ಶಬ್ದ ಮಣಿದರ್ಪಣ. ಪುಟ 71, 
2. ಇವುಗಳಲ್ಲಿ ತಪ್ಪು ಬಿದ್ದಿರುವಹಾಗೆ ತೋರುತ್ತದೆ; ಚೆನ್ನಾಗಿ ಅರ್ಥವಾಗುವುದಿಲ್ಲ. 


922 ಕರ್ಣಾಟಕ ಕವಿಚರಿತೆ. [9 ನೆಯ 


ಗುಣನಂದಿ. ಸು. 900. 

ಮಲ್ಲಿಕಾರ್ಜುನನು (ಸು. 1245) ತನ್ನ ಸೂಕ್ತಿಸುಧಾರ್ಣವವೆಂಬ 
ಕರ್ಣಾಟಕಸದ್ಯಸಂಗ್ರಹದಲ್ಲಿ ಗುಣನಂದಿಯ ಗ್ರಂಥದಿಂದ ಪದ್ಯಗಳನ್ನು ಉದ್ದ 
ರಿಸಿ ಬರೆದಿರುವಂತೆ ಹೇಳುತ್ತಾನೆ. ಕೇಶಿರಾಜನು (ಸು. 1260) ಪೂರ್ವದ 
ಕನ್ನಡ ಕವಿಗಳ ಗೋಷ್ಠಿಯಲ್ಲಿ ಇವನ ಹೆಸರನ್ನೂ ಸೇರಿಸಿ ಹೇಳಿದ್ದಾನೆ. 
ನಂಜುಂಡನು (ಸು. 1525) ತನ್ನ ಕುಮಾರರಾಮಕಥೆಯಲ್ಲಿ 

ಇಂಪುವಡೆದ ಕವಿತಾರಸಲಹರಿಯ | ಸೊಂಪಿನಿಂ ವಾದಿಗಳೆರ್ದೆಗೆ | 

ಕಂಸನವನು ಪುಟ್ಟಿಸುವ ಗುಣನಂದಿಯ | ನಾಂ ಪೊಗಟುವೆ ಬಲಗೊಂಬೆ | 


ಎಂದು ಈತನನ್ನು ಹೊಗಳಿದ್ದಾನೆ. ಆದುದರಿಂದ ಈತನು ಕನ್ನಡದಲ್ಲಿ ಗ್ರಂಧೆ 
ಗಳನ್ನು ಬರೆದಿರುವುದರಲ್ಲಿ ಸಂಶಯವಿಲ್ಲ. ಶಬ್ದಮಣಿದರ್ಪಣದಲ್ಲಿ'-- 


ಚುರ್ಚಿದವೊಲ್‌ ಬಿಸಿಲಳುರೆಕಿ | ಮುಂ ದ ತಳಿರಂತೆ ನೊಂದು ಗುಣನಂದಿ ಸಸ 
«5 


ಎಂಬ ಕಂದಭಾಗವು ಉದಾಹರಿಸಿದೆ. ಇದು ಗುಣನಂದಿಳ್ಳ ತವಾದ ಗ್ರಂಥದಿಂದ 
ತೆಗೆದುದೋ ಇಲ್ಲನೇ ಅವನ ವಿಷಯವಾಗಿ ಹುಟ್ಟಿರುವ ಬೇರೆ ಗ್ರಂಥದಿಂದ 
ತೆಗೆದುಜೋ ತಿಳಿಯದು. 


ಈತನು ಸೂಜ್ಯಪಾದನ ಜೈನೇಂದ್ರವ್ಯಾಕರಣಕ್ಕೆ ಪಪ  ಖ್ಯಾನರೂಸವಾಗಿ 
ಪ್ರಕ್ರಿಯಾವತಾರ ಎಂಬ ಸಂಸ ಸ್ಫತ ಗ್ರಂಥವನ್ನು ಬರೆದಿದ್ದಾನೆ. ಭಟ್ಟಾ ಕಳಂಕನು 
(1604) ಈತನ ಹೆಸರನ್ನು ಹೇಳುವಾಗಲೆಲ್ಲಾ “ ಭಗವಾನ” ಕೊಂ! 
ಎಂದು ಗೌರವಿಸುತ್ತಾನೆ. ಈತನನ್ನು ಭಾಮನು ವಾಲ್ವೇಕಿ ಸೂತ್ರ ವ್ಯಾಖ್ಯಾನದಲ್ಲಿ 
ಸ್ತುತಿಸಿದ್ದಾನೆ. 

ಇವನು ತರ್ಕವ್ಯಾ ಕರಣಶಾಸ್ತ್ರ ಗಳಲ್ಲಿ ಪಂಡಿತನೆಂದೂ, ಸಾಹಿತ್ಯವಿದ್ಯಾ 
ಪತಿಯೆಂದೂ, ಈತನಿಗೆ ಮುನ್ನೂ ಹ ಶಿಷ್ಯರಿದ್ದರೆಂದೂ, ಅವರಲ್ಲಿ ದೇವೇಂದ್ರ 
ಮುನಿ ಪ್ರಖ್ಯಾತನಾದವನೆಂದೂ ಶ್ರವಣಬೆಳ್ಗೊ ಳದ 66,117, 127 ನೆಯ ಶಾಸನ 
ಗಳಿಂದ ತಿಳಿಯಬರುತ್ತದೆ.3 ಈ ಶಾಸನಗಳಲ್ಲಿ 127 ನಯವು: 1115 ರಲ್ಲಿ 





ಮ ಜಾ ಜ್‌ 


1. ಪುಜ 3೨. 

2. ತಚ್ಛಿಸ್ಕೋ ಗುಣನಂದಿಪಂಡಿತಯತಿಶ್ಚಾ ರಿತ್ರ ಚಕೆ ಶ್ವ ೮ । 
ತರ್ಕ ವ್ಯಾಕರಣಾದಿಶಾಸ್ತ್ರ ನಿಪುಣಸ್ಬಾಹಿತ್ಸ ವಿದ್ಯಾಪತಿ: i 
ಮಿಥ್ಯಾವಾದಿಮದಾಂಧಸಿಂಧುರಘಟಾಸಂಘಟ್ಟಕಂಶೀರವೋ | 
ಭವ್ಯಾಂಭೋಜದಿವಾಕರೋ ವಿಜಯತಾಂ ಕಂದರ್ಪದರ್ಪೂಪಸಃ ॥ 
ತಚ್ಛಿ ಸ್ಥಾಸ್ತ್ರಿಶತಾ ನಿವೇಕನಿಧಯಶ್ಕಾಸ್ವ್ರಾಬ್ಲಿಪಾರಂಗತಾಃ | 
ತೇಷೂತ್ಯೃಷ್ಟತಮಾ ದ್ವಿಸಪ್ರತಿವಿತಾಃ ಒದ್ಧಾಂತಶಾಸ್ತ್ರಾರ್ಥಕ ॥ 
ವ್ಯಾಖ್ಯಾನೇ ಪಟವೋ ವಿಚಿತ್ರಚರಿತಾಸ್ತೇಷು ಪ್ರಹಿದ್ದೋ ಮುನಿಃ । 
ನಾನಾನೂನನಯಪ್ರಮಾಣನಿಪುಣೋ ದೇನೇಂದ್ರಸೈದ್ಧಾಂತಿಕಃ | 


ಶತಮಾನ] ಗುಣವರ್ಮ 1. 28 


ಹುಟ್ಟಿರುವುದರಿಂದಲೂ ದೇವೇಂದ್ರ ಮುನಿಯಿಂದೀಚೆಗೆ ಈ ಶಾಸನದ ಕಾಲದವರೆಗೆ 
ಗುರುಪರಂಪರೆಯಲ್ಲಿ ಏಳುಜನವಿದ್ದಂತೆ ತಿಳಿಯಬರುವುದರಿಂದಲೂ ಈ ಜೇವೇಂ 
ದ್ರಮುನಿ ಆದಿಪಂಪನ (941) ಗುರುವಾದ ದೇವೇಂದ್ರಮುನಿಯೇ ಆಗಿರಬೇಕು. 
ಈತನ ಗುರುವಾದ ಗುಣನಂದಿ ಬಹುಶಃ 900 ರಲ್ಲಿ ಇದ್ದಿರಬಹುದು. 


ಗುಣವರ್ಮ. 


ವಿಚಾರಂ. 
ಈ ಹೆಸರಿನವರು ಇಬ್ಬ ರು ಚ್ಛೆ ನಕನಿಗಳಿದ ೭ತೆ ತಿಳಿಯಬರುತ್ತದೆ. ಹರಿವಂಶವನ್ನು 
ಬರೆದವನು ಒಬ್ಬ ಗುಣವರ್ಮನು : ಪ್ರಷ್ಟದಂತಪುರಾಣವನ್ನು ಬರೆದವನು ಮತ್ತೊಬ್ಬನು. 


ಸ 


ಸುಷ್ಟ ದಂತಪುರಾಣವನ್ನು ಬರೆದೆ ಗುಣವರ್ಮ್ವಸು ಪೂ ರ್ವಕವಿಗಳನ್ನು ಸುತಿಸುವ 


ಅನುಗುಇಮಾಗಿ ಕೂಡೆ ಗುಣವರ್ಮನ ಮೆಯತಸ್ನಿರಿ ಪಸಂಪನೊಲೆ ಸೊ | 
ನನೆ ಫ್ರೊಸದೇಸೆ ರನ್ನನ ಗುಣೊನಶಿಯುಗ್ಗ ಳನೊಳು ನಾಗವ | 
ರ್ಮನ ಬಹುರಿೀತಿ ಸೇನಿಿಯ ಚಮತ್ತ ತಿ ಜನ್ನಿ ಗನಿಂಪು ನಾಗಚಂ | 
ದ್ರನ ರಸವ ತ್ತಿ ರಂಜಿಸುಗೆ ನಿರ್ಣಯ ಮೆನಯ ನವೃಕಾವ್ಯದೊಲ್‌ ಗೆ 


ಬಬ ಪದೈದಲ್ಲಿ ಒಬ ಗುಣವರ್ಮ ಸುತಿಸುವುದರಿಂದ ಇರುಗ ಹದ ಒಬ್ಬ ಗುಣ 
ವರ್ಮನೆಂಬ ಕನಿ ಇದ್ದಸೊಬುದು ಹ ದೆ. ಈತನು ಆಗ್ಗಳನನ್ನೂ (115°) 
ಜನ ನನ್ನೂ (1200) ಸ್ತುತಿಸುವುದರಿಂದ ಆ ಕನಿಗಳಿಗಿಂತ ಈಚೆಯವನಾಗಿರಬೇಕು. 
ಅಲ್ಲದೆ ಮಲ್ಲಿ ಕಾರ್ಜುನನು (ಸು. 1247) ಇವನ ಪುಷ್ಪದಂತಪುರಾಣದಿಂದ ಪದಗಳನು 
ಉದ್ದೆರಿಸಿರುವುದರಿಂದ ಅವನಿಗೆ ಹಿಂದೆ ಇದ್ದಿರಬೇಕು. ಈ ಕಾರಣಗಳಿಂದ ಪ್ರಸ್ತ 
ಸುಮಾರು 1410 ರಲ್ಲಿ ಇದ್ದಿರಬಹುದು. ಹಿಂದಣ ಗುಣವರ್ಮನನ್ನು ನಯಸೇನನು 
(1172) ಸ್ತುತಿಸುವುದರಿಂದ ನಯಸೇನನಿಗಿಂತ ಆತನು ಹಿಂದಣವನೆಂಬುದು ವೃಕ್ತವಾಗು 
ತ್ತದೆ. ಅಂತು ನಯಸೇನನಿಂದ ಸ್ತುತನಾದ ಗುಣವರ್ಮನಿಗೂ ಜನ್ನ 
ನನ್ನು ಸ್ತುತಿಸುವ ಗುಣನರ್ಮನಿಗೂ ಆನ ಸಂಬಂಧವೂ ಇಲ್ಲನೆಂ 
ಬುದು ಸ್ಪಷ್ಟವಾಗದೆ ಇರಲಾರದು. 


ಗುಣವರ್ಮ 1. ಸು. 900. 


ಕೇಶಿರಾಜನು (ಸು. 1260) 118 ನೆಯ ಸೂತ್ರದ ಕೆಳಗೆ.“ ಓಲ್‌ 
ಸರಮಾದಲ್ಲಿಯುಂ ದೀರ್ಫ್ಥಮುಂಟು?” ಎಂದು ಹೇಳಿ, “ ಈಂದ ಪುಲಿಯಾವೊಲಿ 
ರ್ದಳ್‌--ಎಂದು ಗುಣವರ್ಮನ ಹರಿವಂಶಪ್ರಯೋಗಂ” ಎಂಬುದರಿಂದ ಈತನು 
ಹರಿವಂಶವೆಂಬ ಗ್ರಂಥವನ್ನು ಬರೆದಿರುವಂತೆ ತಿಳಿಯುತ್ತದೆ. ಅಲ್ಲಜಿ 


24 ಕರ್ಣಾಟಕ ಕವಿಚರಿತೆ. [9 ನೆಯ 


ಗುಣವರ್ಮಂ ಸತ್ಕವಿತಾ | ಗುಣಮುಂ ಭವ್ಯತ್ವಗುಣಮುಮಾತ್ಮಯಶೋರ | 
ಕ್ಪಣಮೆನೆ ಮೆಟಕದಂ ಪೆಸರಿಂ | ಪ್ರಣೂತಮೆನೆ ಪೇಟ್ಟು ನೇಮಿನಾಥಾನ್ವಯಮಂ ॥ 


ಎಂಬ ಸಾರ್ಶ್ವಪಂಡಿತನ (1208) ಪದ್ಯದಿಂದಲೂ ಈತನು ನೇಮಿನಾಥ 
ಪುರಾಣವನ್ನು--ಎಂದಕೆ ಹರಿವಂಶವನ್ನು--ಬರೆದನೆಂಬುದು ವ್ಯಕ್ತವಾಗುತ್ತದೆ. 
ಮತ್ತು ಅಭಿನವವಾದಿವಿದ್ಯಾನಂದನ (1533) ಕಾವ್ಯಸಾರದಲ್ಲಿ ಶೂದ್ರಕ 
ವೆಂಬ ಗ್ರಂಥವು ಗುಣವರ್ಮನಿಂದ ರಚಿತವಾದುದೆಂದು ಕೆಲವು ಕಡೆ ಹೇಳಿ ಆ 
ಗ್ರಂಥದಿಂದ ಪದ್ಯಗಳು ಉದಾಹೃತವಾಗಿರುವುದರಿಂದ ಈತನು ಶೂದ್ರಕವೆಂಬ 
ಗ್ರಂಥವನ್ನೂ ಬರೆದಿರಬೇಕು. ನಾಗವರ್ಮನು 11 (ಸು.1145) ಭಾಷಾ 
ಭೂಷಣದಲ್ಲಿ- 


ಬನಿತ್ತೆನಿತ್ತಂಬುಜಪತ್ರನೇತ್ರೆಯಾ | ಘನಸ್ತನಂಗಳ್‌ ಬಳೆಗುಂ ಸೆರಾತೆಯಾ | 
ಅನಿತ್ತನಿತ್ತಂ ವನದೊಳ್‌ ವನೇಚರಂ | ತನತ್ತು ಬಿಲ್ಲಾನದನೆತ್ತೆ ಕೇಸುಗುಂ ॥ 


ಎಂಬ ಪದ್ಯವನ್ನು ಉದಾಹರಿಸಿ “ ಗುಣವರ್ಮಕವೇರ್ಭುನನೈಕವೀರಸ್ಯ 
ಪ್ರಯೋಗಃ” ಎಂದು ಹೇಳುತ್ತಾನೆ. ಈ ಪದ್ಯವು ಈತನ ಆನ ಗ್ರಂಥದಿಂದ 
ಉದ್ಭೃತವಾಗಿದೆಯೋ ತಿಳಿಯದು. ನಾಗವರ್ಮನು ಹೇಳುವುದನ್ನು ನೋಡಿದರೆ 
ಇವನಿಗೆ ಭುವನೈಕನೀರ ಎಂಬ ಬಿರುದೂ ಇದ್ದಂತೆ ತಿಳಿಯುತ್ತದೆ. ಇದಲ್ಲದೆ 


ನಾಗವರ್ಮನು 11 ಕಾವ್ಯಾವಲೋಕನದಲ್ಲಿ ಅಧ್ವನ" ಶಬ್ದಕ್ಕೆ ಪ್ರಯೋಗವನ್ನು 
ಹೇಳುವಾಗ 


ಪ್ರಣುತಗುಣರೆನಿಪ ವಿಬುಧಾ | ಗ್ರಣಿಗಳ್‌ ಕೆಯ್ಕೊಂಡು ಪೊಗಬು? ಸಲೆನೆಗಲುವು ಧಾ | 
ರಿಣಿಯೊಳಗೆ ನಾಗವರ್ಮನ | ಗುಣವರ್ಮನ ಶಂಖವರ್ಮನಧಾ _ನಂಗಳ್‌ | 


ಎಂದು ಬರೆದಿದ್ದಾನೆ. ಇದರಿಂದ ಈ ಗುಣವರ್ಮನು ಲಕ್ಷಣಗ್ರಂಥಕಾರನಾಗಿಯೂ 
ಇದ್ದಂತೆ ತೋರುತ್ತದೆ. ನಯಸೇನನು (1112)-` ಗುಣವರ್ಮನ ಜಾಣ್‌ 
ನೆಲಸಿರ್ಕೆ ಮತೃತಿಯೊಳ”? ಎಂದೂ ರುದ್ರಭಟ್ಬಿನು (ಸು. 1180)--" ಗುಣ 
ವರ್ಮನ ಬಂಧಗೌರವಂ ಇರ್ಕೆ ಮತ್ಯತಿಯೊಳ್‌ ' ಎಂದೂ ಇತರಕವಿಗಳು 
ಬೇರೆಬೇರೆ ವಿಧವಾಗಿಯೂ ಈತನ ಕನಿತಾಚಾತುರಿಯನ್ನು ಹೊಗಳಿರುವುದರಿಂದ 
ಈತನು ಬಹಳ ಪ್ರಸಿದ್ಧಕನಿಯಾಗಿದ್ದಿರಬೇಕು: ಶೂದ್ರಕಗ್ರಂಥದಿಂದ ಕಾವ್ಯ 
ಸಾರದಲ್ಲಿ ಉದಾಹೃತವಾಗಿರುವ ಪದ್ಯಗಳಲ್ಲಿ ಕೆಲವು ಮಲ್ಲಿಕಾರ್ಜುನನ 
(ಸು. 1248) ಸೂಕ್ತಿಸುಧಾರ್ಣವದಲ್ಲಿಯೂ ದೊರೆಯುತ್ತವೆ. ಈ ಪದ್ಯಗಳಲ್ಲಿ 
ಕವಿ.ಮಹೇಂದ್ರಾಂತಕ, ಗಂಗಚಕ್ರಾಯುಧ, ಗಂಗರರ್ಜುನ, ಕಾಮದ ಎಂಬುವೇ 
ಮೊದಲಾದ ಬಿರುದುಗಳುಳ್ಳ. ಒಬ್ಬ. ಗಂಗರಾಜನನ್ನು ವಿಶೇಷವಾಗಿ ಸ್ತುತಿಸಿ 


ಶತಮಾನ] ಗುಣವರ್ಮ 1: ಶೂದ್ರಕ. 28 


ಶೂದ್ರಕರಾಜನಿಗೆ ಹೋಲಿಸಿದ್ದಾನೆ. ಗಂಗರಾಜರಲ್ಲಿ ಮಹೇಂದ್ರಾಂತಕ, ಕಾಮದ 
ಎಂಬ ಬಿರುದುಗಳುಳ್ಳವನು 886 ರಿಂದ 918 ರ ವರೆಗೆ ಆಳಿದ ಎರೆಯಪ್ಪನು 
ಒಬ್ಬನೇ ಆದುದರಿಂದ ಕವಿ ಈ ರಾಜನ ಆತ್ರಿತನಾಗಿದ್ದಿರಬೇಕು. ಆದುದರಿಂಡ 
ಇವನ ಕಾಲವು ಸುಮಾರು 900 ಆಗಿರಬಹುದು. 
ಶೂದ್ರಕದಿಂದ ಕಾವ್ಯಸಾರದಲ್ಲಿ ಅನುವಾದಿಸಿರುವ ಪದ್ಯಗಳಲ್ಲಿ ಕಲವನ್ನು 
ಉದ್ಧರಿಸಿ ಬರೆಯುತ್ತೇವೆ: i 
ಸಮುದ್ರ. 
ಗಂಭೀರಸ್ಸಾರವೇಲಾಬಹಲಸರಿವ ತೋಲ್ಲೋಲಕಲ್ಲೊ ?ಲಮಾಲಾ | 
ರಂಭಪ್ರೋಡ್ಲೀನಫೇನಪ್ಪ್ರ ಬಲಜಲಚರೋಲ್ಲೂ ಠಪಾಶೀನಶುಂಭ ॥ 
ತ್ಕುಂಭೀರಾಭೀಳನಕ್ರಪ್ರಕರಮಕರನೀರೇಭರತ್ನಪ್ರವಾಳೋ | 
ಜ್ಞೃಂಭತ್ಭೋದ್ಭಾಸಿವೀಚೀನಿಚಯಘನಘಫನಾರಾವರೌದ್ರಂ ಸಮುದ್ರಂ 1108 
ಮಿಳಿರ್ವರುಣಧ್ವಜಂಗಳ ನೆಟಲ್ಲಳನೊಂದೆರೆಗೆತ್ತು ವಾರ್ಧಿಯೊಳ್‌ | 
ಪೊಳೆವೆಳವಾಳೆಗಳ್‌ ಕರ್ದು ಕೆ ಬಾಳೆಗಳಂ ತಿವಿ ನುಂಗೆ ನುಂಗಿದಾ | 
ಗಳೆ ತಿಮಿಯಂ ತಿವಿಎಂಗಿಳನಡಂಗುವಿನಂ ತವೆ ನುಂಗೆ ತತ್ರಿವಿಂ | 
ಗಿಳನುಮನಾತಿಮಿಂಗಿಳಗಿಳಂ ನೆಜ್‌ ನುಂಗುವುದೊಂದು ತಾಣದೊಳ್‌ ull 
ನದಿ. 
ಪೆಜಗನಿತಾಗಿ ಮುಂತಗಲಿತಪ್ಪುದಜ'ಂದೆ ಧರಾತಳಂದಗು | 
ಳ್ಹೆಜಪುದಣಿ'ಂದೆ ಕೂಂಕಿ ಪರಿಯುತ್ತಿರವಿಂದೆ ಕೊಲಲ್ವೈ ಮೊಕ್ಟಳಂ 1 
ನೆಜ್‌ವುದಜ'ಂದೆ ಸಪ್ಮಮುಖದಿಂದೆ ವಿಷೋನ್ನತಿಯಿಂದೆ ಬೋಗದೊಳ | 
ತುಜುಗಿರವಿಂದ ಪಸೋಲ್ಲುದು ಮಹಾನದಿ ರುಂದೃಫಣೇಂದ್ರರಾಜನಂ (12k 
ಸೂರ್ಯೋದಯ. 
ಫುದಿದು ಕವಿದಿಡಿದ ತಮದೊ]| ಡ್ರದಿರ್ವಿ ನಮೊರ್ಮೊ ದಲೊಳಿರ್ದ ಕಲುವೆಯಸನಿವೋಲ್‌। 
ಕದಿರ್ಗಳೊಳೆ ತುಜುಗಿ ಮೂಡಿದ | ನುದಯಾದ್ರಿಯೊಳರುಣತರುಣಕೆರಣಪ್ರ ಸರು 
ಸೂರ್ಯಾಸ್ತ. 238 
ಕರಣಂಗಳೆ ಕಾವುಗಳೆನೆ | ಹರಿದಶ್ವಂಗಳೆ ಪಸುರ್ತ್ವ ಪಸುರೆಲೆಯನೆ ತೋ | 
ರ್ಪರುಣದಿನಮಣಿ ಬಯಲ್ಲಾ | ವರೆಯನೆ ಪೋಲ್ಮಿರ್ದನಪರಗಿರಿವರಶಿರದೊಳ" 14 & 
ಮುಂದಾಗಿ ದಿನಪನುದಯಾ | ನಂದದೊಳಸ್ತಮಯಸಮಯದೆೊಳ್‌ ಸಂಜೆ ಕರಂ] 
ನಿಂದುಬ'ದುದಂತೆ ಕೆಲರೊಡ | ವಂದಾದುದಯದೊಳೆ ಸಾರ್ವರೆಡರೊಳಗಲ್ವರ್‌ 
ಚಂದ್ರ. 1158 
ಒಡನೆ ಸುರಾಸುರರ್‌ ಕನಕಪರ್ವಶಮಂ ಕಡೆಗೋಲ ಮಾಡಿ ಮೇಣ್‌ 
ಪೆಡೆ ಪಲವಪ್ಪ ವಾಸುಕಿಮಹೋರಗನಂ ಕಡೆಗಣ್ಣಿ ಮಾಡಿ ಪಾ|| / 


20 ಕರ್ನಾಟಕ ಕವಿಚರಿತೆ. [9 ನೆಯ 


ಲ್ಲಡಲನುಪಾಯದಿಂ ಕಡೆಯೆ ರಾಹುಗೆ ನಾಯುಪಥಾಗ್ರಮೆಂಬ ಪೆ। 
ರ್ಮಡಕೆಯೊಳಿಕ್ಕಿ ಕೊಟ್ಟ ಪೊಸಬಿಣ್ನೆ ವೊಲಿರ್ದುದು ಚಂದ್ರಮಂಡಲಂ | u16 


ಅಮಾತ್ಯಲಕ್ಷಣ. 
, ಕರಿಯವೊಲಪ್ಪು ದಾಳ್ವನರಸರ್ಕ ? ಗಿವಲ್ಲಿ ನರೇಂದ್ರನರ್ಥಮಂ 
ಪೊರೆದಿರವಲ್ಲಿ ಪಂಕರುಹಪತ್ರದ ನೀ£ರವೊಲಪ್ಪುದೆಲ್ಹ ಸು॥ 
ಟ್ಟುರೆಯವೊಲಪ್ಪು ದರ್ಥಮನುಪಾರ್ಜಿಸುವಲ್ಲಿ ನಿಜಾಭಿಮಾನಮಂ | 
ಧರಿಯಿಸುವಲ್ಲಿ ಚಾದಗೆವೊಲಪ್ಪುದು ತಪ್ಪ ದಮಾತೃಲಕ್ಚಣಂ i 117 


ನೀತಿ. 
ಒಡನೆ ದರಿದ್ರರೆಲ್ಲಮಭಿಮಾನಿಗಳಸ್ಪೊಡಮಾಳ್ವನಿಚ್ಚೆಯಂ 
ನುಡಿವವರೆಲ್ಲ ಮಾತನೆಡರೊಳ್‌ ನಿಲಲಾರ್ಪೊ ಡಮರ್ಥರಾಶಿಯಂ | 
ಪಡೆವವರೆಲ್ಲ ಮೋಗಡಿ ಸದೀವೊಡಮಾಜಿಯೊಳುರ್ಚಿ ಕೆಯ್ದುವಂ | 
ಪಿಡಿವವರೆಲ್ಲ ಮಣ್ಮು ನೊಡನಾಯುಗಮೇಕ ಕನಿಷ್ಠಮವ್ಸುದೋ | TET 


ಕಾಡು. 
ಗಿರಿಯಿದು ಕರಿಯಿದು ಕರಿಯಿದು | ಗಿರಿಯಿದು ಗಿರಿಯಲು, ಕರಿಯಿದಲ್ಲು ಕರೀಂದ್ರಂ| 
ಗಿರಿವರವಿಂದು ಕರಿವರಮೆಂ | ದರಿದಜ:ಯಲ್‌ ಗಹನದೊಳಗೆ ಗಿರಿಯಂ ಕರಿಯಂ ॥19 ॥ 


ಸೂಕರ 
ನಿಜುಗುವ ದಾಡೆಯಿಂದಣೆದು ಪೆರ್ದರಿಯಂ ತರದಿಂದಮೆತ್ತುತುಂ | 
ತುಳುತುಜುತೀಂಬ ಕಂಧರಮನೊತ್ತರಗೊಂಡು ಮಹಾಮಹೀಜದೊಳ | 


ತಣತಜನಾಗೆ ಮಾಳಉೊಜಸುತುಂ ಮಲೆಯುತತ್ಕೊಲೆಯುತ್ತುಮಲ್ಲಿ ಕಯ್‌ | 


ಪಜದ ಗಜ್ಜೇಂದ್ರನಂತೆ ಬರುತಿರ್ದುದು ಭೀಕರನೊಂದು ಸೂಕರಂ | 1 90 ॥ 
ಸೌಂದರ್ಯ. 
ಸಣ್ಣಂನಡು ತಿಣ್ಣಂ ಮೊಲೆ | ಬಣ್ಣಂ ಪಸುರ್ವೆಸಜ ಬಣ್ಣಮಧರಂ ಮಧುರಂ | 
ಕಣ್ಣಲರ್ಗಣ್ಣೆಮೆ ಮಂದಂ | ಬಣ್ಣಿ ಸಲರಿ ದಬ್ಬಜಂಗಮಾಕೆಯ ರೂಪಂ ॥21॥ 
ಶೂದ್ರಕನ ಬೇಟಿ. 


ತುಂಗಗಿರಿಶಿಖರದಿಂದಂ | ಲಂಘಿಸಿ ಶೂದ್ರಕನ ಪೊಳೆವ ಸುರಗಿಯ ನೊನೆಯೊಳ" | 
ಪೊಂಗಿ ಸೊಡರ್ಗುಡಿಯ ಮೇಲೆ ಪ| ತಂಗಂ ಪಾಯ್ವಂತೆ ಪಾಯ್ಸ ಬಿಟ್ಟುದು ಸಿಂಗಂ 


1 ೫90 ॥ 








ಕನಿವ್ಕಾ ಸ, ಸು. 900. 


ಆದಿಪಂಪನು (941) ತನ್ನ ಭಾರತದಲ್ಲಿ--ವ್ಯಾಸಮುನೀಂದ್ರರುಂದ್ರ 
ವಚನಾಮೃತವಾರ್ಧಿಯನೀಸುವೆಂ ಕವಿವ್ಯಾಸನೆನೆಂಬ ಗರ್ವಮೆನಗಿಲ್ಲ--ಎಂದು. 


ಶತಮಾನ] ಶ್ರೀವಿಜಯದಂ ಡನಾಥ. 27 


ಹೇಳುತ್ತಾನೆ. ಕವಿವ್ಯಾಸನೆನೆಂಬ ಗರ್ವಮೆನಗಿಲ್ಲ ಎಂಬುದರಿಂದ ಇವನಿಗೆ ಹಿಂದೆ 
ಆವನೋ ಒಬ್ಬ ಕವಿ ಕನ್ನಡದಲ್ಲಿ ಒಂದು ಭಾರತವನ್ನು ಬರೆದು ಕವಿವ್ಯಾಸನೆಂಬ 
ಹೆಸರಿಟ್ಟುಕೊಂಡಿದ್ದಂತೆ ಊಹಿಸಬಹುದಾಗಿದೆ. ತನಗೆ ಹಿಂದೆ ಅನೇಕರು ಭಾರತ 
ವನ್ನು ಬರೆದಿರುವಂತೆ ಪಂಪನೇ ಹೇಳಿದ್ದಾನೆ. ಅವರಲ್ಲಿ ಈ ಕವಿವ್ಯಾಸನೂ ಒಬ್ಬ 
ನಾಗಿರಬಹುದು. ಇವನೇ ಕುಮಾರವ್ಯಾಸನೆಂದು ಕೆಲವರು ಭ್ರಮಿಸುತ್ತಾರೆ. 
ಆದರೆ ಕುಮಾರವ್ಯಾಸನು ಆಧುನಿಕನು; ಸುಮಾರು 1430 ರಲ್ಲಿ ಇದ್ದನು. ಕನಿ 
ವ್ಯಾಸನ ಕಾಲವು ಸುಮಾರು 900 ಆಗಿರಬಹುದು. 


ಶ್ರೀನಿಜಯದಂಡನಾಥ. ಸು. 915. 


ಕಡಪಾ ಡಿಸ್ಟ್ರಿಕ್ಟ್‌ ದಾನವುಲಪಾಡು ಎಂಬ ಗ್ರಾನುದಲ್ಲಿರುವ ಒಂದು ಶಾಸನ 
ದಲ್ಲಿ" ಈತನನ್ನು " ಅನುಸಮಕನಿ? "ಅಜುವಿಂಗೋಜ' ಎಂದು ಹೊಗಳಿದೆ. 
ಈತನು ಕನಿಯಾಗಿದಿರಬಹುದು; ಆವ ಗ್ರಂಥವನ್ನು ಬರೆದಿದ್ದಾನೆಯೋ ತಿಳಿ 
ಯದು. ಈತನು ಜೈನನು, ಬಳಿಕುಲದವನು. ಇವನು ರಾಷ್ಟ್ರಕೂಟರಾಜನಾದ 
ಇಂದ್ರ 111 (917-017) ಎಂಬವನಲ್ಲಿ ದಂಡನಾಯಕನಾಗಿದ್ದಂತೆಯೂ ಬಹಳ 
ಪರಾಕ್ರಮಶಾಲಿಯಾಗಿದ್ದಂತೆಯೂ ಕೊನೆಗೆ ಸನ್ಯಾಸನವಿಧಿಯಿಂದ ನಿರ್ವಾಣ 
ವನ್ನು ಪಡೆದಂತೆಯೂ ಮೇಲಣ ಶಾಸನದಿಂದ ತಿಳಿಯುತ್ತದೆ. ಈ ಶಾಸನದಿಂದ 
ಇವನ ಸ್ತುತಿರೂಸವಾದ ಕೆಲವು ಪದ್ಧಗಳನ್ನು ಕೆಳಗೆ ಬರೆಯುತ್ತೇವೆ ;-- 


ಪತಿಯ ಬೆಸದಿಂದಮಹಿತರ | ನತಿಕೋಪದಿನಿಕ್ಕಿ ಗೆಲ್ಲು ಪರಿಪಾಳಿಸಿದೆಂ | 
ಚತುರುದಧಿವಲಯಮೆಲ್ಲಮ | ನತಿರಥನೀದಂಡನಾಯಕಂ ಶ್ರ್ರೀನಿಜಯಂ WRU 


ತುರಗದಟುಂಗಳನೊಡ್ತಿದ | ಕರಿಘಟೆಯಂ ಪಿರಿಯ ನೆರನಿಯಂ ಬಲ್ಲಣಿಯಂ | 


ಧುರದೆಡೆಯೊಳಿ೫'ದು ಗೆಲ್ಲುಂ | ಕರದಸಿ ಕರಮರಿದು ರಣದೊಳನುಪಮಕನಿಯಾ 


| 24 ॥ 
ಅಟ್ಟನಿಧಕರ್ಮಮೆಲ್ಲಮ | ನಟ್ಟುಂಬರಿಗೊಂಡು ಶೆಡಿಪೆನೆಂಬುದೆ ಬಗೆಯರ೨ಂ | 


ಪುಟ್ಟಿದನುದಾತ್ತಸತ್ವಂ | ನೆಟ್ಟನೆ ನಿಬುಧೇಂದ್ರವಂದೃನಅಂನಿಂ ಗೋಜಂ I 25 ॥ 


ತಾನಅ'ದು ತೊಲಕದು ನೆಟ್ಟನೆ | ಮಾನಿಸವಾಲಿಕೀವುದೆಂದು ಸನ್ಮಾಸನದೊಳ್‌ | 


ಮಾನಸಿಕೆಗಿಡದೆ ಕೊಂಡೊನ | ನೂನಸುಖಾಸ್ತದಮನಲ, ,ಯೊಳ್‌ ಶ್ರೀವಿಜಯಂ 
॥ 26 ॥ 


2. Epigrathia Indica, X, 150. 


28 ಕರ್ಣಾಟಕ ಕವಿಚರಿತೆ. [10 ನೆಯ 


ರನಿನಾಗಭಟ್ಟ: 929. 
ಈ ಕನಿ ಧಾರ್ವಾಡಜಿಲ್ಲೆಯ ನರುಗುಂದದ ಸವಿಖಾಪದಲ್ಲಿರುವ ಒಂದು 
ಶಾಸನವನ್ನು ಬರೆದುದಾಗಿ ಆ ಶಾಸನದ ಕೊನೆಯಲ್ಲಿರುವ 
ಬರೆದೊನಿದಂ ಶ್ರೀವಿಜಯ | ನೆರೆದಿನ್ನೂರಿರ್ಪದಿಂಬರುಂ ಪೆೇಟ್‌ನೆ ತಾಂ | 
ಪರಿಣತನಿ*ಕಬ್ಬಂಗಳ | ನೊರೆದಂ ರವಿನಾಗಭಟ್ಟಿ ನತ್ಯಾದರದಿಂ | 
ಎಂಬ ಪದ್ಯದಿಂದ ವ್ಯಕ್ತವಾಗುತ್ತದೆ. ಈ ಶಾಸನವು ರಾಷ್ಟ್ರಕೂಟರಾಜನಾದ 
8 ನೆಯ ಪ್ರಭೂತವರ್ಷನ (4 ನೆಯ ಗೋವಿಂದನ) ಆಳಿಕೆಯಲ್ಲಿ ಶಕ 841 ರಲ್ಲಿ 
ಬರೆದುದು. ಇದರಲ್ಲಿ ಕಂಠಮಗೆರೆಗೆ ಕೆಲವರು ಭೂಮಿಯನ್ನೂ ಆಯವನ್ನೂ 
ಬಿಟ್ಟಂತೆ ಹೇಳಿದೆ. ರವಿನಾಗಭಟ್ಟಿ ಎಂಬಹೆಸರನ್ನು ನೋಡಿದರೆ ಈತನು ಬ್ರಾಹ್ಮಣ 
ನಾಗಿರಬಹುದೆಂದು ತೋರುತ್ತದೆ. ಹಾಗಿದ್ದ ಪಕ್ಷದಲ್ಲಿ ಈತನೇ ನಮಗೆ ತಿಳಿದು 
ಬಂದಿರುವ ಬ್ರಾಹ್ಮಣಕವಿಗಳಲ್ಲಿ ಆದಿಕವಿ. ಇವನು ಆದಿಪಂಸನ (902-941) 
ಸಮಕಾಲದವನು. ಶಾಸನದ ಪದ್ಯಗಳನ್ನು ನೋಡಿದರೆ ಈತನು ಪ್ರೌಢಕವಿ 
ಯೆಂಬುದು ಸ್ಪಷ್ಟವಾಗುತ್ತದೆ. ಈ ಕವಿಯ ಬಂಧವನ್ನು ತೋರಿಸುವುದಕ್ಕಾಗಿ ಈ 
ಶಾಸನದ ಬಹಳ ಭಾಗವನ್ನು ಕೆಳಗೆ ಬರೆಯುತ್ತೇವೆ: 
ಸ್ವಸ್ತಿಪ್ರಭೂತವರ್ಷಂ | ವಿಸೃತಕುವಳಯಮನುತ್ತರೋತ್ತರವಿಭವ | 
ಪ್ರಸ್ತುತ್ಯತೆಯಿಂ ರಕ್ಸಿಪ | ವಿಸ್ಮರದಂದೆಂಟುನೂಜನಾಲ್ವತ್ತವು ತಾಂ ॥ 27 ॥ 
ಶಕಕಾಲಂಗಳ್‌ ವರ್ಷಂ | ಪ್ರಕಟಂ ಪೆಸರಿಂ ಪ್ರಮಾಧಿ ವರ್ತಿಸೆ ದಿನಪಂ | 
ಮಕರಕ್ಕ ವರ್ಪ ಸಂಕ್ರಮ | ಣಕಾಲದೊಳ್‌ ಕೂಡೆ ಬಂದ ಪೌ ಷದ ತಿಧಿಯೊಳ್‌॥ 28 ॥ 
ಪನ್ನಿರ್ಮತ್ತರ್‌ ಕೆಯ್ತ ಂ | ಮಾನ್ಯಂಗುಡುಗೆಂದು ಪೇೇಲಿ್‌ವೋ (ಗ) ರನ ಚೆಸಡೊಳ್‌ | 
ನನ್ನಿ ವೆಡೆಂಗಂ ಲಿ(೧ಗಮ್‌ 7) | ತನ್ನಟ', ಯೆ ಕೊಟ್ಟು ಕೆಜಿಗೆ ಯಶಮಂ ಪಡೆದಂ 


॥ 00 ॥ 
ವಿಪ್ರರ ವಿವಾಹಮೂರೊಳ | ಗಪ್ಪ್ರನಿತಜೊಳೆಲ್ಲ ಮೊಸಗೆದ್ರಮ್ಮಂ ಮೂಜಿಂ | 
ತಪ್ಪದೆ ಮಾಣಿಯೊಳೆರಡಂ | ಶೆಪ್ಸಿ ದರೀಶೂದ್ರಗಣದ ಮದುವೆಯೊಳೊಂದಂ i 0 ॥ 


ಪಾಯಶ್ಲಿತ್ತನಿಮಿತ್ತದೊ | ಳಉಯದ ಪಣಮೆನಿತನಿತ್ತುಮೂರೊಳ್‌ ಸಹಿರ | 
ರ ಆಡಿ ೬ 


ಣ್ಕಾಯದ ಪಣಮುಂ ಪೆರ್ಗೆಜ೫ | ಗಾಯಮಿದೆಂದೊಸೆದು ಕೊಟ್ಟೊರೀದ್ವಿಜಮುಖ್ಯರ್‌ 


1 11 ॥ 
ನೆಜ್‌ಯೆ ಗುಣಾಡಢ್ಗರ್‌ ಕಂಠಮ | ಗೆಜ್‌ಗಿನಿಶುಂ ದೃವೃದಾಯಮಂ ಕೊಟ ವರ್ಗಳ್‌ | 
ನೆ ಆ. ಬ ಬ 
ತಜಿ'ಸಂದಿಶಾಸನಮಂ | ನಿಲಸಿದರಾಚಂದ್ರತಾರಕಾಂತಂಬರೆಗಂ 1921 


ಮಾತಿಸೊಳೇನೀಸ್ಸಿತಿಯಂ | ಘಾತಿಸಿ ಕಡಿಸಿದ ನರಂ ಚಿರಂ ಪಂಚಮಹಾ | 
ಪಾತಕನ ಪೋದ ಲೋಕ | ಕ್ಕಾತಂ ತಾಂ ಪಫೋಕುಮೆಂಡೊಡದುವನೇಂ ಪಿರಿದೇ | 88 ॥ 











1. 1/04. Ant., XII, 228. 


ಶತಮಾ ನ] ಕವಿಶಾಜರಾಜ. 29 


ಕನಿರಾಜರಾಜ. 930. 


ಈತನು ಧಾರ್ವಾಡಜಿಲ್ಲೆಯ ಕಳಸದಲ್ಲಿರುವ ಒಂದು ಶಾಸನವನ್ನು" ಬರಿದು 
ದಾಗಿ ಆ ಶಾಸನದ ಕೊನೆಯಲ್ಲಿರುವ 

ಕವಿರಾಜರಾಜವಿಬುಧ | ಪ್ರವರಂ ಶ್ರೀಕಾಡಿಯೂರನಲ್ಲಿಯ ಕಮಲೋ | 

ದೃವವಂಶಪ್ರೋತ್ತಮರಂ ; ನವೀನವರ್ಣ ನೆಯಿನೆಸೆಯಲಭಿವರ್ಣಿಸಿದೆಂ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಈ ಶಾಸನವು ರಾಷ್ಟ್ರಕೂಟರಾಜನಾದ 
ಗೊಜ್ಜಿಗದೇವನ ಅಥವಾ 4 ನೆಯ ಗೋವಿಂದನ (918--988) ಆಳಿಕೆಯಲ್ಲಿ 
ಬರೆದುದು. ಇದರಲ್ಲಿ ರೇವದಾಸದೀಕ್ಷಿತ, ವೀಸೋತ್ತರದೀಕ್ಷಿತ ಎಂಬ ಇಬ್ಬರು 
ದಂಡನಾಯಕರಿಗೆ ದೊರಕಿ ಎರೆಯನಕಾಡಿಯೂರೆಂಬ ಗ್ರಾಮವನ್ನು ಸರ್ವ 
ನಮಸ್ಯವಾಗಿ ಶಕ 851 ರಲ್ಲಿ ಕೊಟ್ಟಂತೆ ಹೇಳಿದೆ. ಈ ಶಾಸನದಿಂದ ಕೆಲವು 
ಪದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 


ಗೊಜ್ಜಿಗದೇವ. 
ನಗರಾಜಂ ಧೈರ್ಯದೊಂದೇಟಿಕ್ಸಿಯನವನಿತಳಂ ಕ್ಪಾಂತಿಯೊಂದುರ್ವನಂಭೋ | 
ಧಿ ಗಭೀರೊದ್ದಾನಿಯೊಂದುನ್ನತಿಯನೆಸೆವಿನಂ ತಾಳ್ಲಿದತ್ತೊಳ್ಳಿನಿಂ ಗೊ | 
ಜ್ಜಿಗದೇವಂ ಕೊಟ್ಟೊಡೆಂದುತ್ತಮನಿಬುಧಜನೆಂ ತಮ್ಮ ದೊಂದಿ ಆ'ಂದೆಂ | 
ಪೊಗಟಲ್‌ ಬಾಪ್ಪಪ್ಪುಕೆಯ್ದಂ ನೃಪಗುಣಗಣಮಂ ರಟ್ಟ ಕಂದರ್ಪದೇವಂ 34 
ಬೆಸೆದೊಡೊಸೆದೊಡೆ ಕೊಳಲ್‌ ರ| ಕ್ಸಿಸಲಂತಕರಾಜನಬ್ಬ ಸಂಭವನೆನಲೀ | 


ವಸುಧಾತಳದೊಳ್‌* ಕೋಪ | ಪ್ರಸಾದಮಂ ಪೊಗಟಲಾರ್ಪರಾರ್‌ ಗೊಜ್ಜಿಗನಾ| 35 ॥ 


ಎರೆಯನಕಾಡಿಯೂರು. 
ತುಜಿಗಿ ಕನಲ್ಲು ಕತ್ತಲಿಪ ಚೂತಕುಜಂಗಳೊಳೊಂದಿ ಕಂಪಿನೊಳ | 
ನೆಿೆದು ರಸಂಗಳಂ ತಳೆದ ಪಣ್ಣೊಲೆಯಂ ಗಿಳಿವಿಂಡು ಚಂಚುವಿಂ | 
ದಿಆ'ದೊಡೆ ಸೋರ್ವ ಸೋನೆಯೊಳೆ ದಾಂಗುಡಿಯಿಂದೆಸೆದಿರ್ಪುವೊಳ್ಳಿನಿಂ | 
ದೆಳ್‌ಿಯನಕಾಡಿಯೂರ ಲತೆವಳ್ಳಿಯುಮಲ್ಲಿಯ ನಾಗವಳ್ಳಿಯುಂ 1861 
ಪೊ ಅನೊ 9ಬೊಳ್‌ ಪೊದಲ್ಲು ನವನಂದನಬ್ಬಂದದಿನೊಳ್ಳೆ ನಾಳ್ಗ ಪೆ | 
ರ್ಗೆಜಗಳಿನೊಲ್ಬು ಗಾವರಿಸುತಿರ್ಪ ಮದಾಳಿಯಿನೆಯ್ಸೆ ಪೂವ ಕ | 
ಕಲ ನಿಮಿರ್ದಿರ್ದ ಪಾದರಿಯಿನೂದುವ ತೆಂಬೆಲರಿಂ ಬೆಡಂಗುವೆ | 
ತ್ರೇಣ್‌ಯನಕಾಡಿಯೂರ್‌ ಬಯಸಿ ನೋಟ್ಬರ ಕಣ್ಣೆಸೆದೊಪ್ಪಿ ತೋಣುಗುಂ 37 ॥ 


ವಾಳವಾನಲಾಭಾರಸಾವಭುಿಬತರುತಿವರು ಮುಾದನಾದಾಯನವಾಾನಾಷನಲುಂರ '$್ರ 


1. Bpigraphia Indica, ೩111, 827. 


30 ಕರ್ಣಾಟಕ ಕವಿಚರಿತೆ. [10 ನೆಯ 


ಆದಿಪಂಪ. 941. 
ಈತನು ಕನ್ನಡದಲ್ಲಿ ಆದಿಪುರಾಣ, ಭಾರತ ಅಥವಾ ವಿಕ್ರಮಾರ್ಜುನ 
ವಿಜಯ, ಎಂಬ ಎರಡು ಗ್ರಂಥಗಳನ್ನು ಬರೆದಿದ್ದಾನೆ. ಇವನು ದುಂದುಭಿ 
ವರ್ಷದಲ್ಲಿ ಹುಟ್ಟಿದುದಾಗಿ ಆದಿಪುರಾಣದಲ್ಲಿರುವ 
ದುಂದುಭಿಗಭೀರನಿನದಂ ದುಂದುಭಿಸಂವತ್ಸರೋದ್ಭವಂ 


ಎಂಬ ಪದ್ಯಭಾಗದಿಂದ ತಿಳಿಯುತ್ತದೆ. ಮತ್ತು ಅದೇಗ್ರಂಥದ ಅಂತ್ಯದಲ್ಲಿರುವ 
ಶಕವರ್ಷಮೆಂಟುನೂಆ | ರೆ ಕಡೆಯೊಳಜುವತ್ತುಮೂಜು ಸಂದಂದು ಜಗ | 
ತ್ರಕಟಿಸ್ಲ ವಸಂವತ್ಸರ | ದ ಕಾರ್ತಿಕೆಂ ಮುದಮನೀಯ ನಂದೀಶ್ವರದೊಳ್‌ | 
(ಬಃ ೫% ನೆಗಟುದಂದಿ | ಕೃತಿ ಜಗದೊಳ್‌ ಪುದಿದು ಸಾಗರಾಂತಂಬರೆಗಂ | 


ಎಂಬ ಹ ಆ ಗ್ರಂಥವನ್ನು, ಶಕ 80: ನೆಯ ಪ್ಲವಸ ೦ವತ್ರರದ ಲ. 
ಎಂದರೆ ಕ್ರಿ.ಶ. ೪41 ರಲ್ಲಿ. ಬರೆದಂತೆ ವ್ಯಕ್ತವಾಗುತ್ತದೆ. ಧುಡುಭಿವಸನಡಲಿ 
ಹುಟ್ಟಿದಂತೆ Fg ಪ್ಲವವರ್ಷದಿಂದ ಹಿಂದಕ್ಕೆ ದುಂದುಭಿಯವರೆಗೆ 
ರೆಕ್ಕಮಾಡಿದರೆ ಇವನು ಕ್ರಿ.ಶ. 902 ನೆಯ ವರ್ಷದಲ್ಲಿ ಹುಟ್ಟಿದಂತೆ ತಿಳಿಯ 
ಬರುತ್ತದೆ. ಈ ಗ್ರಂಥವನ್ನು ಬರೆದಾಗ ಇವನಿಗೆ 39 ವರ್ಷವಾಗಿದ್ದಿತು. 

ಭಾರತದ ಅಂತ್ಯಭಾಗದಲ್ಲಿ ಈತನು ತನ್ನ ವಂಶಾವಳಿಯನ್ನು ಹೀಗೆ ಹೇಳಿ 
ಕೊಂಡಿದ್ದಾನೆ ;--ವೆಂಗಿಮಂಡಲದಲ್ಲಿ ವೆಂಗಿಸಳುನಿಗೆ ಸೇರಿದ ವಸಂತ, 
ಕೊಟ್ಟೂರು, ನಿಡುಗುಂದಿ, ನಿಕ್ರಮಪುರ ಎಂಬ ಅಗ್ರಹಾರಗಳಲ್ಲಿ ಅಗ್ರಗಣ್ಯನಾಗಿ 
ವತ್ಸಗೋತ್ರೋದ್ಸವನಾದ ಮಾಧವಸೋಮಯಾಜಿಯೆಂಬ ಬ್ರಾಹ್ಮಣನಿದ್ದನು. 
ಅವನ ಮಗ ಅಭಿಮಾನಚಂದ್ರ; ಆತನ ಮಗ ಕೊಮರಯ್ಯ ; ಅವನ ಮಗ 
ಅಭಿರಾಮದೇವರಾಯ. ಈತನು ಮತಗಳೊಳಗೆಲ್ಲಾ ಜೈನಮತವೇ ಶ್ರೇಷ್ಠ 
ವೆಂದು ತಿಳಿದು ಜಿನಧರ್ಮವನ್ನು ಅವಲಂಬಿಸಿದನು. ಇವನ ಮಗನೇ ಆದಿ 
ಸಂಪನು. 

ಈತನು ಜೈನಕವಿ ; ಕೊಂಡಕುಂದಾನ್ಹಯಕ್ಕೆ ಸೇರಿದವನೆಂದು ಹೇಳಿ 
ಕೊಂಡಿದ್ದಾನೆ. ಈತನಿಗೆ ಕವಿತಾಗುಣಾರ್ಣವ, ಪುರಾಣಕನಿ, ಸುಕನಿಜನ 
ಮನೋಮಾನಸೋತ, ೦ಸಹಂಸ, ಸರಸ್ಪತೀಮಣಿಹಾರ, ಸಂಸಾರಸಾರೋದಯ- 
ಎಂಬ ಬಿರುದುಗಳಿದ್ದಂತೆ ತೋರುತ್ತದೆ. ಈತನ ಗುರು ದೇವೇಂದ್ರಮುನಿ. ಈ 
ಮುನಿ ರಾಜಪೂಜಿತನೆಂದೂ, ಭಾರತೀಭಾಳಪಟ್ಟನೆಂದೂ ಶ್ರ. ಬೆ. 66 ನೆಯ 
ಶಾಸನದಿಂದ ತಿಳಿಯುತ್ತದೆ" ಈ ಕವಿ ಪುಲಿಗೆಕೆಯ ರಾಜನಾದ ಬ 








1, ಆಜನಿ ಮಹಿಪಚೂಡಾರತ್ನರಾರಾಜಿತಾಂಭ್ರಃ| ವಿಜಿತಮಕರಕೇತೂದ್ಹಂಡದೋರ್ದಂಡಗರ್ವಃ । 
ಕುನಯನಿಕರಭೂಧ್ರಾನೀಕದಂಭೋಳಿದಂಡಃ। ಸಜಯತುವನಿಬುಧೇಂದೊ ಕ್ರೀ ಭಾರತೀಭಾಳಪಟ್ಟಃ॥ 


ಶತಮಾನ] ಆದಿಪಂಪ. 31 


ವಂಶೋತ್ಸನ್ನನಾದ ಅರಿಕೇಸರಿಯ ಆಸ್ಥಾನಪಂಡಿತನಾಗಿದ್ದನು; “ ಚತುರಂಗಬಳ 
ಭಯಂಕರಣಂ ” ಎಂದೂ, “ಜೋಳದಪಾಟಕಿ' ನಿಜಾಧಿನಾಥನಾಹವದೊಳರಾತಿನಾಯ 
ಕರಪಟ್ಟವೆ ಸಾರಿಸೆ ಸಂದಪೆಂಪು......ಸಂದನೇಂ ಕಲಿಯೊ” ಎಂದೂ ಹೇಳಿಕೊಂಡಿ 
ರುವುದರಿಂದ ಅರಿಕೇಸರಿಯಲ್ಲಿ ದಂಡನಾಯಕನಾಗಿಯೂ ಇದ್ದಿರಬಹುದು. ತನ್ನ 
ಪೋಷಕನಾದ ಈ ಅರಿಕೇಸರಿಯ ನಂಶಾವಳಿಯನ್ನು ಭಾರತದ ಆದಿಭಾಗದಲ್ಲಿ 
ಹೀಗೆ ಹೇಳಿದ್ದಾನೆ 


ಚಳುಕ್ಕವಂಶದಲ್ಲಿ ಪ್ರಸಿದ್ಧನಾದ ದೆಇರೆ ಯುದ್ಧಮಲ್ಲ. ಇವನು ಸಪಾದಲಕ 
ಕಿತೀಶ. ಇವನ ಮಗ ಅರಿಕೇಸರಿ. ಈತನ ಮಕ್ಕಳು ನರಸಿಂಹ, ಭದೃದೇವ. ನರಸಿಂಹನ 
ಮಗ ದುಗ್ಗಮಲ್ಲ. ಇವನ ಮಗ ಬದ್ಧಗ. ಈತನ ಮಗ ದುಗ್ಗಮಲ್ಲ. ಇವನ ಮಗ 
ನರನಿಂಹ. ಈಶನು ಭೂರ್ಜರರಾಜನನ್ನು ಬರಿ ಗಂಗಾವಾರ್ಥಿಯೊಳಾತ ತುರಂಗನಖ 
ಮಂ ಮಿಸಿನಿದಂ. ಈಶನ ಹೆಂಡತಿ ಜಾಕವೆ. ಇವರ ಮಗನೇ ಕನಿಯ ಪೋಷಕನಾದ 
ಅರಿ 


ಕೇಸರಿ. ಈ ರಾಜನು ನಮಧಿಗತಪಂಚಮಶಪಾಶಬ ಐಂಬ ವ ಶನ್ತಿಯುಳ್ಳ ಸಾಮಂತ 
ಆಟ ಲ) 

ಕ್ಲೇಷ ನತಿ. 

WY 


ಕನಿ, ಈ ದೊರೆಗೆ ಅರಿಗ್ಗ ಹರಿಗ, ಗುಣಾರ್ಣವ, ಇವೇ ಮೊದಲಾದ 
ಹಲವು ಹೆಸರುಗಳನ್ನು ಹೇಳಿದ್ದಾನೆ. ಭಾರತದಲ್ಲಿ ಅರಿಕೇಸರಿಯನ್ನು ಅರ್ಜುನ 
ನಿಗೆ ಹೋಲಿಸಿ ಅವನ ಪರಾಕ್ರಮಾದಿಗಳನ್ನು ಹೊಗಳಿದ್ದಾನೆ. ಈ ಕಾವ್ಯವನ್ನು 
ಕೇಳಿ ಸಂತೋಷಿಸಿ ಅರಿಕೇಸರಿ ಕವಿಗೆ ಬಚ್ಚಿಸಾಸಿರದಲ್ಲಿರುವ ಧರ್ಮಪುರವೆಂಬ 
ಶಾಸನದಗ್ರಹಾರವನ್ನು ಕೊಟ್ಟನು. 


ಕನಿ ಭಾರತದಲ್ಲಿ ಲೌಕೆಕನನ್ನೂ ಆದಿಪುರಾಣದಲ್ಲಿ ಜಿನಾಗಮವನ್ನೂ 
“ ಸಮಸ್ತ ಭೂತಳಕೆ ಬೆಳಗುವಂತೆ”ಯೂ ಒಂದನ್ನು ಆರುತಿಂಗಳಲ್ಲಿಯೂ ಮತ್ತೊಂ 
ದನ್ನು ಮೂರುತಿಂಗಳಲ್ಲಿಯೂ ತಾನು ಪ್ರತಿಜ್ಞೆ ಮಾಡಿದ ರೀತಿಯಲ್ಲಿಯೇ 
ಮುಗಿಸಿದಂತೆಯೂ ಹೇಳುತ್ತಾನೆ. ತನ್ನ ಗ್ರಂಥಗಳನ್ನು “ರಾಜಸುಧಾನಿಯ 
ಪುಟಿವಹ ಸಾಜದ ಪುಲಿಗೆಜಕೆಯ ತಿರುಳ ಕನ್ನಡದೊಳ್‌” ಬರೆದಿರುವಂತೆ 
ಹೇಳುತ್ತಾನೆ. ಇವನ ಗ್ರಂಥಗಳು “ಮುನ್ನಿನ ಕಬ್ಬಮನೆಲ್ಲಮಿಕ್ಕೆ ಮೆಟ್ಟಿ ದುವು.” 
ನಾಗವರ್ಮ, ಕೇಶಿರಾಜ ಮೊದಲಾದ ಲಕ್ಷಣಗೃಂಥಕಾರರೆಲ್ಲಾ ಇವನ 


ಕ pp ಜಾಗರಗಾರಾ ~~ i 








1 ಈ ಪದವನ್ನು, ಮೆ. ರೈಸ್‌ ಜೋಳರಾಜ್ಯವೆಂದು ಭ್ರಮಿಸಿರುವಂತೆ ತೋರುತ್ತದೆ. ಈ ಶಬ್ದಕ್ಕೆ 
ಯಣ ಅಥವಾ ಹಂಗು ಎಂಬುದು ಅರ್ಥವೆಂದು ಈ ಪ್ರಯೋಗಗಳಿಂದ ಸ್ಪಷ್ಟವಾಗುತ್ತದೆ: 
ಜೋಳದಪಾಟಂಯಂ ಬಗೆದುದಿಲ್ಲಾದ್ಫೋಣನುಂ ದೌ)ಾಣೆಯುಂ ರನ್ನ. 
ಜೋಳದಘಾಲಟತಗೆನ್ನುಸುವನಿತ್ತಾಖ್ಯಾತಿಯಂ ತಾಳ್ಗುನೆಂ )-ಕೆರ್ಣಪಾ ರ್ಯ. 
ಸಲಹಿದೊಡೆಯನ ಜೋಳವಾಲಂಗೆ | 
ತಲೆಯ ಮಾಜುವುದೊಂದು ಪುಣ್ಯ 1- ಕುಮಾ ರವ್ಯಾ ಸ. 


82 ಕರ್ಣಾಟಕ ಕವಿಚರಿತೆ. [10 ನೆಯ 


ಗ್ರಂಥಗಳಿಂದ ಪದ್ಯಗಳನ್ನು ಉದಾಹರಿಸಿದ್ದಾರೆ. ಅಲ್ಲದೆ ಇವನಿಂದೀಚಿಗೆ ಕಾವ್ಯ 
ವನ್ನು ಬರೆದಿರುವ ಜೈನಕವಿಗಳೆಲ್ಲಾ ಪ್ರಾಯಶಃ ಇವನ ಹೆಸರನ್ನು ತಮ್ಮ ತಮ್ಮ 
ಗ್ರಂಥಗಳ ಆದಿಭಾಗದಲ್ಲಿ ಗೌರವಪುರಸ್ಸರವಾಗಿ ಹೇಳುತ್ತಾರೆ; 
ಚತುರಚಮತ್ಕ್ಯೃತಿಯುದ್ಧಾ | ಟಿತರಮಣೀಯಂ ದಿಟಕ್ಕೆ ಪಂಪನ ಕೃತಿ ಮಿ | 
ಕ್ಲ ತರರ ಕೃತಿತತಿಯವಿಚಾ | ರಿತರಮಣೀಯಂ ನಿದಗ್ಗರಂ ಮೆಚ್ಚಿಕುಮೇ | 


[ಪಾರ್ಶ್ರ್ವಪಂಡಿತ. (1207) 
ಪಸರಿಸ ಕನ್ನಡಕ್ಕೊಡೆಯನೊರ್ವನೆ ಸತ್ವನಿ ಪಂಪನಾವಗಂ | 
ವಸುಧೆಗೆ ಚಕ್ಕಿಯಂತಮರಭೂಮಿಗೆ ವಾಸವನಂತೆ ಸಂತತಂ | 
ರಸೆಗುರಗೇಂದ್ರ ನಂತೆ ಗಗನಕ್ಕೆ ವಿಕರ್ತನನಂತೆ ಧಾತ್ರಿಯೊಳ್‌ | 
ಪೆಸರ್ವಡೆದಿರ್ದ ನೀಗಳೆಮಗ್ರೀಗೆ ತದೀಯವಚೋವಿಳಾಸಮಂ | 
(ನಾಗರಾಜ. (1331)] 
ಆದಿಕವಿ ಪಂಪನೆಂದನು | ವಾದಿಸಿ ವಾದಿಸಿ ವಿರೋಧಿ ವಿಪರೀತತೆಯಿಂಂ | 
ದೋದೆ ವಿಲೋಮದೆ ಪೆಸರಂ | ಮೇದಿನಿಯೊಳಗವನ ಪೆಸರೆ ಪೆಸರ್ವಡೆದೆಸೆಗುಂ ಭೃ 
(ಮಧುರ. (ಸು. 1887)] ಇತ್ಯಾದಿ. 
ಈತನು ತನಗೆ ಹಿಂದೆ ಇದ್ದ ಆವ ಕನ್ನಡಕವಿಯನ್ನೂ ಸ್ಮರಿಸಿಲ್ಲ. ತನ್ನ 
ಅದ್ವಿತೀಯವಾದ ಕವಿತಾಪ್ರೌಢಿಯನ್ನೂ ಬಿರುದುಗಳನ್ನೂ ಅವಕ್ಕೆ ಕಾರಣವನ್ನೂ 
ಇತರನಿಷಯಗಳನ್ನೂ ಕೆಳಗಣ ಪದ್ಯಗಳಲ್ಲಿ ಹೇಳುತ್ತಾನೆ: 
ಕ್ಲಿತಿಗೆ ಸಮಸ್ತ ಭಾರತಮುಮಾದಿಪುರಾಣಮುಮಿಸಾಗಳೊಂದಳಂ | 
ಕೃತಿಯವೊಲಿರ್ದುವೇಕಅ'ಯ ಪೋದನರಾದವರೊಳ್‌ ಸರಸ್ವತಿ | 
ಮತಿ ಕವಿತಾಗುಣಕ್ಕೆ ಪದೆದೆಯ್ದೆ ವರಲ್ಕೆ ಕವೀಂದ್ರರಾರ್‌ ಸರ| 
ಸ್ವತಿಗೆ ವಿಳಾಸಮಂ ಪೊಸತುಮಾಡುವ ಪಂಪನ ವಾಗ್ವಿಳಾಸಮಂ | 
ವತ್ಸಕುಲತಿಲಕನಭಿಜನ | ವತ್ಸಲನಭಿಮಾನಮೂರ್ತಿ ಸುಕವಿಯಶೋನಿ | 
ರ್ಮತ್ಸರನಮೃತಮಯೋಕ್ತಿಶ | ರತ್ತಮಯಸುಧಾಂಶುವಿಶದಕೀರ್ತಿವಿತಾನಂ | 
ವಿದಿತಂ ಪ್ರಾತೀತಿಕಂ ಕೋಮಳಮತಿಸುಭಗಂ ಸುಂದರಂ ಸೂಕ್ತಿ ಗರ್ಭಂ | 
ಮೃದುಸಂದರ್ಭಂ ವಿಚಾರಕ ಮಮುಚಿತಸದಂ ಶ್ರವೃನವ್ಸಾ ತುಲಂ ವ್ಯಾ |॥ 
ಪ್ರದಿಗಂತಂ ಕಾವೃಮೆಂದನ್ಸಿತಸುಕವಿಜನಂ ಮೆಚ್ಚಿ ನಿಚ್ಚಂ ಮನಂಗೊ | 
ಳ್ತುದಿ'ಂದೆಂ ನೆಟ್ಟಿ ನಿೀತಂ ಸುಕವಿಜನಮನೋಮಾನಸೋತ್ತಂಸಹಂಸಂ | 
ಇದು ನಿಚ್ಚಂ ಪೊಸತರ್ಣವಂಬೊಲತಿಗಂಭೀರಂ ಕವಿತ್ವಂ ಜಗ | 
ಕ್ಕದಣ'ಂದಂ ಕವಿತಾಗುಣಾರ್ಣವನಿಳಾಲೋ ಕೈಕನಿಖ್ಯಾತನ i 
ಭ್ಯುದಯಪ್ರಾಪ್ತಿನಿಮಿತ್ತಮುನ್ನತಯಶಂ ಸಂಸಾರದೊಳ್‌ ಸಾರಮ | 


ಫ್ಪುದಣ'ಂ ಧರ್ಮಮದಂ ನಿಮಿರ್ಚುವುದಣಿ'ಂ ಸಂಸಾರಸಾರೋದಯಂ | 


ಶತಮಾನ] ಆದಿಪಂಪ:.ಟ್ಲಿದಿಪುರಾಣ. 88 


ಆತಿಸುಭಗೆಗೆ ಸಂದ ಸರ | ಸೃತಿಗೀತನ ಲಲಿತವಾಗಿ,ಳಾಸಮೆ ಸದಲಂ | 
ಕೃತಿಯವೊಲೆಸೆದಪುದು ಜಗ | ತೃತೀತನೀತನೆ 
ಕದಳಿೀಗರ್ಭಶಾ,ಮಂ | ಮೃದುಕುಟಿಲಶಿರೋರುಹಂ ಸರೋರುಹವದನಂ | 


ಮ ದುಮಧ ಮತನು ಹಿಕಮಿತ | ಮ ದುವಚನಂ ಆಲಿತಮುಧುರಸ್‌ ಂದರವೇಷಸಂ | 
€) ಈ 9) 


ನರಸ್ಪತೀೀಮಣಿಹಾರಂ | 


ಇವನ ಗ್ರಂಥಗಳಲ್ಲಿ 


1. ಆದಿಪುರಾಣ. 


ಈ ಕಾವ್ಯವು ಆದಿತೀರ್ಥಕರನಾದ ಸುರುದೇವನ ಚರಿತವು;: ಚಂಪೂ ರೂಪ 
ವಾಗಿದೆ. ಇದನ್ನು ಕಾವ್ಯರಚನೆಗೆ ಲಕ್ಸ್ಯಗ್ರಂಥವತಿಗುವಂತೆ ಬರೆದುದಾಗಿ 


ಇದುವೆ ಸುಕನಿಪ್ರಮೋದ | ಪ್ರದಮಿದುವೆ ಸಮಸ್ತಭವ,ಲೋಕವ್ರಮುದ | 
ಣ್‌ ಟಿ 


ಪ್ರದಮೆನೆ ನೆಗಂಖಾ ದಿಪುರಾ | ಣದೊಳಜ'ವುದು ಕಾವ್ವ.ಧರ್ಮಮಂ ಧರ್ಮಮುಮಂ | 


ಎಂಬ ಪದ್ಯದಲ್ಲಿ ಹೇಳುತ್ತಾನೆ. ಗ್ರಂಥವು 16 ಆಶ್ರಾಸಗಳಾಗಿ ವಿಭಾಗಿಸಲ್ಪ 
ಟ್ಟದೆ. ಗ್ರಂಥಾವತಾರದಲ್ಲಿ ಕವಿ ಆದಿಬ್ರಹ್ಮನನ್ನು ಸ್ತುತಿಸಿದ್ದಾನೆ. ಬಳಿಕ ಸಿದ್ಧರನ್ನೂ 
ಆಚಾರ್ಯರನ್ನೂ ಉಪಾಧ್ಯಾಯರನ್ನೂ ಸಾಧುಗಳನ್ನೂ ಚಕ್ರೇಶ್ವರಿಯನ್ನೂ ವೃಷಭ 
ಯಕ್ಷನನ್ನೂ ಸರಸ್ಪತಿಯನ್ನೂ ನುತಿಸಿ ಆಮೇಲೆ ಸಮಂತಭದ್ರನು ಮೊದಲು 
ಗೊಂಡು ಅಕಳಂಕದೇವನ ವರೆಗೆ ಗುರುಗಳನ್ನು ಪರಿವಿಡಿಯಿಂದ "ಸ್ತುತಿಸಿದ್ದಾನೆ. 
ತರುವಾಯ ತನಗೆ “ ಬುಧಸಮೂಹಂ” ಹಿಂದೆ ಹೇಳಿರುವ ಬಿರುದುಗಳನ್ನು 
ಕೊಟ್ಟು “ಇದಂ ಫೇಬರಕೆಂದಿನೆ ಪೇಟಲ್ಯಾಂ ಮನಂದಂಜೆಂ” ಎನ್ನುತ್ತಾನೆ. ಈ 
ಕಥೆ “ಪರಂಪದೆಯಿಂ ವಿಶ್ರುತನೀರಸೇನಜಿನಸೇನಾಚಾರ್ಯಪರ್ಯಂತಮಾಗಿರೆ 
ಬಂದುದು” ಎಂದು ಹೇಳುತ್ತಾನೆ. ನಾಭಿನಂದನನಾದ ವೃಷಭನು ಸಿಂಹಾಸನಾ 
ರೂಢನಾಗಿರುವಲ್ಲಿ ಭರತನು ಕೇಳಲು ವೃಷಭಸೇನಗಣಾಗ್ರಣಿ ಈ ಆದಿಪುರಾಣ 
ವನ್ನು ಹೇಳಿದನು. ವಿಪುಲಾದ್ರಿಯಲ್ಲಿ ವರ್ಧಮಾನಜೆನಸನ್ನಿಧಿಯಲ್ಲಿ ಗೌತಮನು 
ಮಗಧನಾಯಕನಿಗೆ ಅದನ್ನೇ ವಿಸ್ತಾರವಾಗಿ ಹೇಳಿದನು. ಆ ಕಥೆಯನ್ನೇ 
“ ಅಪರಿಮಿತಭಕ್ಕೆಯಿಂ ವಿರಚಿಸುವೆಂ” ಎಂದು ಹೇಳಿ ಕಥೆಯನ್ನು ಆರಂಭಿಸು 
ತ್ತಾನೆ. ಆಶ್ರಾಸಗಳ ಕೂನೆಯಲ್ಲಿ-- 








1. ಸಮಂತಭದ್ರ, ಕವಿಸರಮೇಷ್ಠಿ. ಪೂಜ್ಯಪಾದ, ಗ್ರಥ್ಪೃವಿಂಛಾಚಾರ್ಯ, ಜಟಾಚಾರ್ಯ, ಶ್ರುತ 
ಕೀರ್ತ್ಯ್ಯಾಚಾರ್ಯ, ಮಲಧಾರಿಸಿದ್ಧಾ ಂತಮುನೀಶ್ವರ, ದೇವೇಂದ್ರಮುನಿ, ಜಯನಂದಿಮುನಿ, ಅಕಳಂಕದೇವ. 
2 ಪುಟ 30. 
3 


34 ಕರ್ಣಾಟಕ ಕವಿಚರಿತೆ. [10 ಸೆಯ 


ಇದು ದೇವೇಂದ್ರ ಮುನೀಂದ್ರ ವಂದ್ಯ ಪರಮಜಿನೇಂದ್ರ ಮುಖಚಂದ್ರ ವಾಕ್ಚ ಂದ್ರಿ ಕಾ 
ಪ್ರಸರಪ್ರಸಾದೋದೀರ್ಣ ಸೂಕ್ತ ಕಲ್ಲೊ ನಹ RS: | ಣೀತಮ 
ಪ್ಪಾದಿಫುರಾಣದೊಳ್‌ 


ಎಂಬ ಗದ್ಭವಿದೆ. 


ಗ್ರಂಥವನ್ನು ಕವಿ ಉತ್ಕೃಷ್ಟಭಾಷಾಶೈಲಿಯಲ್ಲಿ ರಚಿಸಿದ್ದಾನೆ. ಪದದ 
ಜೋಡಣೆ ಕಿನಿಗಿಂಪಾಗಿಯೂ ಲಲಿತವಾಗಿಯೂ ಕೃದಯಂಗಮವಾಗಿಯೂ 
ಇದೆ. ಪದಗಳು ಮುತ್ತುಕೋದಂತೆ ಹೊಂದಿಕೆಯಾಗಿವೆ. ಬಂಧವು ಗಂಭೀರ 
ವಾಗಿಯೂ ಭಾವಗರ್ಭಿತವಾಗಿಯೂ ಇದೆ. ಇವನ ವಾಗ್ರೋರಣಿ ಪ್ರಾಯಃ 
ಇತರ ಕನ್ನಡ ಕವಿಗಳಲ್ಲಿ ದೊರೆಯಲಾರದೆಂದು ತೋರುತ್ತದೆ. 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಮಗಳಿಗೆ ತಂದೆತಾಯಿಗಳು Hs ಬುದ್ದಿ ವಾದ. 

ಮನಮಜದಂಜಿ ಬೆರ್ಚ ಬೆಸಕೆಯ* ನಿಜವಲ್ಲಭನೇನನೆಂದೊಡಂ | 

ಕಿನಿಸದಿರೊಂದಿದಗ್ರ ಮಹಿಷೀ ಪದದಲ್ಲಿ ಪದಸ್ಸೆ ಯಾಗು ನಂ | 


ದನರನಗಣ ಪುಣ್ಯ ಧನರಂ ಪಡೆಯೆಂದಮರ್ದಸ್ಪಿ ಕೊಂಡ ತ | 
ತ್ರನುಜಿಯೆಗಲ್ಸೆ ಯೊಳ್‌ ನೆಗಪಿದರ್‌ ಬಸಮಲ್ಲದ ಬಾಷ್ಟವಾರಿಯೆಂ (38 ॥ 


ಅಳಿಯನಿಗೆ ಅತ್ತೆ ಮಾವಂದಿರು ಹೇಳುವ ಹಿತೋಕ್ತಿ. 


ಬಗೆದು ನಿನ್ನನ್ನವಾಯೋನ್ನತಿಯನಿವಳತಿಸ್ನೇಹಸಂಬಂಧಮಂ ನೀಂ | 

ಬಗೆದುಂ ಸಂದೆಮ್ಮ ನಣ್ಮಂ ಬಗೆದುಮಜಠಿಯದೇನಾನುಮೆಂದಾಗಳುಂ ಮೆ | 

ಲ್ಲ ಗೆ ನಿಕಂ ಕಲ್ಪಿಪ್ಪು ್ಲಿದೆಮ್ಮ ೦ ನೆನೆದೆರ್ದೆಗಿಡದಂತಾಗೆ ಪಾಲಿ ಸ್ಟುದಿಂತೀ | 
ಮೃಗತಾಬೀಕ್ಸಾ ಕ್ಲಿಯಂ ಮನ್ನಿ ಸುವುದಿನಿತನಾಂ ಬೇಡಿದೆಂ ವಜ್ರಜಂಘಾ॥89॥ 


ಅಗಲಿಕೆ. 
ಪೊಡೆಮಡುವಪ್ಪಿಕೊಳ್ಳ ನೆನೆಯುತ್ತಿರಿಮೆಂಬ ಸಮಸ್ತವಸ್ತುವಂ | 
ಹುಡುವ ಪಲರ್ಮೆಯಿಂ ಪರಸಿ ಸೇಸೆಯನಿಕ್ಕುವ ಬುದ್ಧಿವೇಟ್ವ ಕ್ಯ 
ಯೈಡೆ ನಿಮಗೆಂದೊಡಂಬಡಿಪ ನಲ್ಲರಗಲೈಗೆ ಕಣ್ಣ ನೀರ್ಗಳಂ | 
ಮಿಡಿವ ಬಹುಪ್ರ ಕಾರಜನಸಂಕಟಮೊಪ್ಪಿ ದುದಾಪ್ರಯಾಣದೊಳ್‌ 140 | 


ಪರ್ವತ ಪ್ರಾಂತ. 


“ಬಳನೀರೊತ್ತಿ ನೊಳೊತ್ತಿ ಬರ್ಪ ಪೊನಲೊಳ್‌ ಸಾಂದ್ರೇಂದುಕಾಂತೋಪಲೋ | 
ಖೈ ಳಿತಾಟ್ಕ್ಯಾಚ್ಛಜಳಪ್ಪ ನಾಹಭರದೊಳ್‌ ಮಂದಾನಿಲಾಂದೋಳನಾ | 


ಶತಮಾನ] ಆದಿಸಂಪ: ಆದಿಪುರಾಣ. 35 


ಕುಳಿ ತಾರಾಮಫಲಾಮೃತೋಸಮರಸಸ್ರೋತಂಗಳೊಳ್‌ ಸಾಲ್ವಿನಂ 
ಬೆಳೆದೋರಂತೊಹಗಿರ್ದ ಶಾಲಿವೆನದಿಂ ಸೇವ್ಯಂ ನಗೋಪತ್ಯಕಂ ॥ 41 ॥ 

ಮಾವು. 
ತಳಿರೊಳ್ಳೊಂಬಿನೊಳೂಳ್ಕ ಕೋಠಕಿಲಕುಲಂ ಪೂಗೊಂಬಿಸೊಳ್‌ ಪಾಡುತಿ | 
ರ್ಪಳಿವೃಂದಂ ತುಜುಗಿರ್ದ ಬಲ್ಮಿ ಡಿಯ ತೂಗುಂಗೊಂಬಿನೊಳ್‌ ಪಾಯುನ್ನಿ ಬಂ | 
ಡುಳಿಸುತ್ತಿರ್ಪ ಶುಕಾಳಿ ತಮ್ಮ ಬೆಸದಿಂ ತಂತಮ್ಮ ಠಾಣಾಂತರಂ | 
ಗಳೊಳಿರ್ದಂಗಜತಂತ್ರದಂತೆಸೆವಿನಂ ಚೆಲ್ವಾದುವಿಮ್ಮಾವುಗಳ್‌ 14% ॥ 


ತಳಿರೊಳಛ್‌ ನೀನೆ ಬೆಡಂ ಗನೈ ನನೆಗಳೊಳ್‌ ನಿಂಂ ನಿಂ ಜಿನ್ನ ಪುಷ್ಪಸಂ | 


ಹುಳದೊಳ್‌ ನೀನೆ ವಿಳಾಸಿ ಯ್ಯ ಮಿಡಿಗಳೊಳ್‌ ನೀಂ ಚೆಲ್ಲನೆ ಸಣ್ತ ಪ | 
ರ 0) 


ಣ್ಗಳಿನೋವೋ ಪೆಜತೇನೊ ಸೀಸೆ ಭುವನಕ್ಕಾ ರಾಧ್ಮನೆ ಭ್ರಂಗಕೊ | 
ಕಿಳಕೇರಪ್ರಿಯ ಚೂತರಾಜ ತರುಗಳ್‌ ನಿನ್ನ ಂತೆ ಚೆನ್ನ ೦ಗೆಳೇ n 42 


ಮಂದಾನಿಲ. 
ಅಳಿ ನಿನದದ ಮದಕೋಕಿಳ | ಕಳನಿನದದ ಜತಿಯೊಳಭಿನಯಂ ನೆಗಲು' ,ನೆಗಂ | 
ಲಳಿ ತಮನೇನಾಡಿಸಿದನೊ | ಮಳಯಾನಿಳನರ್ತಕಂ ಬಾ ud 


ಸುರಹೊನ್ನೆ. 
ನಸಟ್ಟಳನೆಯ್ಗ್ದ ಕಂಡರಿಸಿ ಮಖತ್ತಿನೊಳಲ್ಲಿ ಸುಷರರ್ಣಚೂರ್ಣಮಂ | 
ಪಸರಿಸಿ ಕೇಸರಾಕೃತಿಯೊಳಲ್ಲಿಗೆ ಕರ್ಣಿಕೆಯಂದಮಾಗೆ ಕ: | 
ಲಿಸಿ ಹೊಸತಪ್ಪ ಮಾಣಿಕದ ನುಣ್ಬ ರಲಂ ಮಧು ಮನ್ನ ಥಂಗೆ ಬ | 
ಣ್ಲಿಸಿ ಸಮೆದಂತೆ ತೋಜುವುದು ಪೂ 1010 ಸುರತೊ್ನೆ ಚೆನ್ನನೋ| 45 ॥ 


ವಸಂತ. 
ಎಳವಿಸಿಲೀಗಳೀಗಳೆ ಮುದಿರ್ದ್ದುದು ಚೂತಕುಜಾತಮಿಾಗಳಿ: | 
ಗಳೆ ನನೆದೊ ಆ'ತಿಂದೊಳೆದಿನುಣ್ಣಿ ದ ಷಟ್ಟಿದವೃಂದಮಾಗಳೀ ॥ 
ಗಳೆ ಮೊರೆದತ್ತು ಚಂದನದ ತಳ್ಳ ಬಲಾನಿಕರಕ್ಕದೀಗಳೀ 
ಗಳೆ ನೆಗಟ್ಬತ್ತೆಲೇ ಪುಗಿಲದಾಗಲೆ ವೇಡ ವಸಂತರಾಜನಾ ॥ 46 ॥ 


ಚಂದ್ರೋದಯ. 
ಅದೊಂದಿನಿಸು ಬೇಗದಿಂ ನವಜಪಾಪ್ರಸೂನಾಭಮಾ | 
ಯ್ಮದೊಂದಿನಿಸು ಬೇಗದಿಂ ಕನಕಕುಂಭದಂತಾಯು ಮ | 
ತ್ತದೊಂದಿನಿಸು ಬೇಗದಿಂ ಮೃದುಮೃಣಾಳಸಂಕಾಶಮಾ | 
ಯ್ತದೇಂ ಬಲಕೆ ಬಿಂಬದುಜ್ಜಳಿಕೆಯೋ ಸುಧಾಸೂತಿಯಾ | 47 ॥ 


26 ಕರ್ಣಾಟಕ ಕವಿಚರಿತೆ. [10 ನೆಯ. 


ಚಂಪಕ. 


ಪಡೆದೊಡೆ ಕಂಪಂ ಬಣ್ಣಂ | ಬಡೆಯವು ಬಣ್ಣಮನೆ ವಡೆದುವಪ್ಪೊಡೆ ಕಂಪಂ | 
ಪಡೆಯವು ಟ:ದಲರ್ಗಳೆರಡುವು; ನೊಡವೆಳೆದೀಚಂಪಕಕ್ಕೆ ಪೂಗಳ್‌ ದೊರೆಯ" ॥15॥ 


2. ಭಾರತ ಅಥವಾ ನಿಕ್ರಮಾರ್ಜುನವಿಜಯ. 

ಈ ಗ್ರಂಥವು ಚಂಪೂರೂಪವಾಗಿದೆ. ಇದರಲ್ಲಿ ಕವಿ ಪಾಂಡವರ ಚ 
ದಿಂದ ಕೌರವವಭಥೆಯವರೆಗೆ ಭಾರತಕಥೆಯನ್ನು ಸಂಕ್ಷೇಪವಾಗಿ ಹೇಳಿ ಕೊನೆಯ 
ಅರ್ಜುನನಿಗೆ ಪಟ್ಟಾಭಿಷೇಕವಾದಂತೆ ವರ್ಣಿಸಿದ್ದಾನೆ... ತನ್ನ ಸ್ಟೆ RI ಅರಿ 
ಕೇಸರಿಯೆಂಬ ಚಾಳುಕ್ಯರಾಜಕನು ಅರ್ಜುನನಿಗೆ ಹೋಲಿಸಿದ್ದಾನೆ. ಈ ಗ್ರಂಥ 
ವನ್ನು ಅರಿಕೇಸರಿಯ ಅಪ್ಪಣೆಯಮೇರೆಗೆ ಬರೆದುದಾಗಿ ಹೇಳುತ್ತಾನೆ. ಗ್ರಂಥವು 
14 ಆಶ್ವಾಸಗಳಾಗಿ ಭಾಗಿಸಲ್ಪಬ್ಟಿಡೆ. ಗ್ರಂಥಾನತಾರದಲ್ಲಿ ಅರಿಕೇಸರಿಯನ್ನು ವಿಷ್ಣ 
ನಿಗೂ ಪರಮೇಶ್ವರನಿಗೂ ಸೂರೃಥಿಗೂ ಮನ್ಮಥನಿಗೂ ಹೋಲಿಸಿ ಬೇರೆ ಬೇಕಿ 
ಮಂಗಳಶ್ಲೋಕಗಳನ್ನು ಮಾಡಿದ್ದಾನೆ. ಬಳಿಕ ಸರಸ )ತಿಯನ್ನೂ ವಿನಾಯಕ 
ನನ್ನೂ ನುತಿಸಿದ್ದಾನೆ. ತರುವಾಯ--ಹಿಂದಜಿ ಅನೇಕರು 'ಭಾರತಕಥೆಯನ್ನು ಬರೆ 
ದಿದಾರೆ. ಆದರೆ ಆವ ಸಂಗತಿಯನ್ನೂ ಬಿಡದಂತೆ ಕ್ರಮನಾಗಿಯೂ ಮನೋಹರ 
ವಾಗಿಯೂ ಬರೆಪುದಕ್ಕೆ ಇನ್ನಾರೂ ಸಮರ್ಥರಿಲ್ಲ- ಎಂದು ವಿದ್ವಾಂಸರು ಕೇಳಿ 
ಕೊಳ್ಳಲು “ ಫೀ ಅಲೊಡರ್ಟಿ ಡೆನೀಪ್ರಬಂಥಮಂ ” ಎನ್ನುತ್ತಾನೆ. ಆಮೇಲೆ ತನ್ನ 
ಪೋಷಕನ ವಂಶಾವಳಿಯನ್ನು ಹೇಳಿ ಕಥೆಯನ್ನು ಆರಂಭಿಸುತ್ತಾನೆ. ಆಶ್ರಾಸಗಳ 
ಅಂತ್ಯದಲ್ಲಿ 


M4 


ಇದು ನಿನಿಧಬುಧಜನವಿನುತಜಿನನದಾಂಭೋಜವರಪ್ರಸಾದೋತ್ಸನ್ನ ಪ್ರಸನ್ನಗಂಭೀರ 
ವಚನರಚನಚತುರ ಕವಿತಾಗುಣಾರ್ಣವದಿರಚಿತಮಪ್ಪ ವಿಕ್ರಮಾರ್ಜು ನವಿಜಯದೊ ನ್‌ 
ಇಂಬ ಗದ್ಯವಿದೆ. 

ಗ್ರಂಥದ ಬಂಧವು ಆದಿಪುರಾಣದ ಬಂಧದಷ್ಟು ಲಲಿತವಾಗಿಲ್ಲ: ಪ್ರೌಢ 

ವಾಗಿಯೂ ಭಾವಗರ್ಭಿತವಾಗಿಯೂ ಇದೆ. ಅದರಲ್ಲಿ ಸಂಸ್ಕೃತಪದಗಳು ಹೆಚ್ಚು; 
ಇದರಲ್ಲಿ ಕನ ಡಪದಗಳು ಹೆಚ್ಚು. 

ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇವೆ. 

ರಾಜಧರ್ಮ (ಅರ್ಜುನೋಕ್ತೆ). 
ಒತ್ತಿ ತಜುಂಬಿ ನಿಂದ ರಿಪುಭೂಜನಮಾಜದ ಬೇರ್ಗಳೆಂ ನಭ | 
ಕ್ಕೆ ತೃದೆಬಂದು ತನ ನ್ನ ಮಲ್‌ವೊಕ್ಕೊಡೆ ಕಾಯದೆ ಚಾಗದೊಳ್ಳಿನ | 
ತ್ತದೆ ಪೊಣ್ಣುಬಾಟ್ಟಿ ಪುಟುವಾನಸ ನೆಂಬನಜಾಂಡಮೆಂಬದೊಂ | 
ತ್ತ ಯ ಪಣ್ಣೊಳಿರ್ಪ ಪುಟುವಲ್ಲ ದೆ ಮಾನಸನೇ ಮುರಾಂತಕಾ ॥49 


ಶತಮಾನ] ಆದಿಪಂಪ: ಭಾರತ. 37 


ಸತ್ತವರಿಗಾಗಿ ದುಃಖಿಸುವುದು. 
ಕಲ ದವರ್ಗ ಟ್ಟು ದಲೂ ಡವರೇ ಟೂ ಡವಮಂತವರಿಂ ಬಬು'ಕ್ಕ ತಾ | 
ಮು ಸು 0004 ೬ ೨೦ ತಮಗಂ ಬಲ್ಸಿಕೇಲ್ಲ ಧರ್ಮಮಂ | 
ಗಲಿಕಿಯಿಸಿ ಕೊಳ್ತುದೊಂದೆ ಚದುರಿಂತುಟು ಸಂಸ್ಕೃತಿಧರ್ಮಮೇಕೆ ಬಾ| 
ಯಲ'ವುದದೇಕೆ ಚಿಂತಿಸುವುದೇಕೆ ಪಲುಂಬುವುದೇಕೆ ನೋವುದೊ:ಃ | 10 ॥ 


ಎ 


ಧನಮದ. 


ನುಡಿ ತಡವಪ್ಪುದೊಂದು ಮೊಗದೊಳ್‌ ಮುಜುಕಂ ದೊರೆಕೊಳ್ಳುದೊಂದು ನಾ | 


೨೨ 


ಗ್ಲೆಡೆಗುಡದಿರ್ಪುದೊಂದು ನುಡಿಗಳ" ಮೊಜ್‌ಯೆಂ ಮಹಯಿವು ದೊಂದು ಕ | 


tL 


ಳ್ಳುಡಿದವರಂದವಿ)ಂತತಿ ಸಿರಿ ಸಾರ್ತರೆ ಸಾರ್ವುನದರ್ಕೆ ಸಂದೆಯಂ | 


ಬಡದೆ ಜಲಕ್ಷ್‌ನೀಗಳಲಿ"ದೆಂ ನಿರಿ ಕಳ್ಳೊಡ ವುಟಿ ತೆಂಬುದಂ HDL 


ಆರ್ಜುನನ ವಿರಹ. 


A ಟ್‌ ಭು ರ ತ್‌ ತ = ಮು 
*ಲರಲಗರ ಕ್‌ ಮಾಗು ಸಗ ಮಲರ್‌ ಸೂಜಿ 333 


ಅ ಬ 
ಲ್ಸ 

೬ 

pe 
(ಕ್ಸಿ Cr 
ಘೆ 
ಲಿ 

CL 

ಡಿ 

C 

ಟೆ 

GL 

ಇ 

6) 


ಗೂಖೆ ಮೂಳೆ ಕೆಂಪು ಈುವು ಕೊನೆ ಸೆಳ್ಳು ಗುರ್ಗಲ್‌ ಈ 

ನೆಲೆ ನೆಲೆ ಭಂಗಿ ಭಂಗಿ ಪದವಸ್‌ ಬಿಳೆರ್ನಾಯ್‌ ನೆಜತಲಿದೆಂತೊ ಕೂ | 

ಮಲಖತೆ ಪೆ ಬ'ಮೆನಿ ನಿಯಳಂ ಮಜಗೊಂದ)ದೊ ಸೂಜ”ಗೊಂಡುದೊ: | ೧೦ ॥ 
ನಂದನ. 

ಕವಿವ ಮದಾಳಿಯಿಂ೨ ಮಸುಳನಾಗಿ ವಯೊ' ಜರಜಂಗಳೊಳ್‌ ತನಿ | 

ಲ್ಲನಿಲನುವಾಗಿ ಬಂದ ಮಲಮಯಾನಿಲನೂವೆ ತೆರಳ ಚೊತನ | 

ಲ ವಜ ತೆರಲ್ಕೆ ತದ ನವಿಲಾಸಿನಿಯುಟ್ಟೆ ದುಕೊಲಮೊಂದು ಸ | 


ಲ ವದ ತರಲ್ಲ: ಯಂತೆಸೆಯ ಕಣ್ಣೆ ಸಿದಿರ್ದುವು ನಂದನಾಳಿಗಲ್‌ ॥|೧3॥ 


ಮಿಡಿದೊಡೆ ತನಿಗಬ್ಬು ರಸಂ | ಬಿಡುವುವು ಬಿರಿಮೊಂದು ಮುಗುಳ ಕಂಪಿನೊಳೆ ಮೊಗಂ।| 
ಗಿಡುವುವು ತುಂಬಿಗಳಬ್ಫ್ಮ ಮೆ|ವಡುವುವು ಕುಡಿದೊಂದು ಪಣ್ಣ ರಸದೊಳ್‌ ಗಿಳಿಗಳ್‌ |54॥ 


ವರ್ಷಾಕಾಲ. 
ದೆಸೆ ಪಸುರೇ ೫ ಪಚ್ಚೆ ಯೊಳೆ ಮುಚ್ಚಿ ಮತಿಸುಂಕಿದ ವಾಟಸ್ಕಿಯಾದುದಾ 
ಗಸಮಳಿನೀಳನೀಳಗಳಕಂಠತಮಾಳವಿನೀಳನೀರದ | 
ರವಿಭಾಸಿಯಾದುದು ಸಮಾಿರನುದಾರಕದಂಬಕೇತಕೀ | 


ರರಜಸ್ಸ_ರಪ್ರಕಟಪಾಂಸುಳಮಾದುದು ಮೇಘಕಾಲದೊಳ್‌ 1 ೧೦ ॥ 


ಪಸ 

ಪ್ರಸ 

ಪೊಳೆವಮರೇಂದ್ರ ಗೋಪದ ಪಸುರ್ತ್ಮೆಳವುಲ್ಲಳ ತಳ್ಕ ಕಾರ್ಮುಗಿ | 
ಲ್ಲಳ ಕಿಜುಗೊಂಕುಗೊಂಕಿದ ಪೊನಲ್ಗಳ ಕೆಂಪು ಪಸುರ್ಪು ಕರ್ಪು ಬೆ] 


ಕರ್ಣಾಟಕ ಕವಿಚರಿತೆ. [10 ನೆಯ 


ಳೊಳಕೊಳೆ ಶಕ್ರ ಕಾರ್ಮುಕವನಿಳಾಸಮನೇನೆರ್ದೆಗೊಂಡು ಬೇ ಟದ | 
ತ್ರಳಗಮನುಂಟುಮಾಡಿದುದೊ ಕಾಮನ ಕಾರ್ಮುಕದಂತೆ ಕಾಮರ್ಮಿಕಂ | 70॥ 


ಶರತ್ಕಾಲ. 
ಕಡವಿನ ಕಂಪಡಂಗಿದುದು ಜಾದಿಯ ಸೊಂಪೆಸೆದತ್ತು ಸೋಗೆಯು | 
ರ್ಕುಡುಗಿದುದಂಚೆಯುರ್ಕು ಪೆ ಪೊಸತಾಯಖ್ತಿ ಮುಗಿಲ್ಲಳ ನೀಳ್ಬ ಕರ್ಪವಮೋ | 
ಗಡಿಸಿದುದಿಂದುಮಂಡಳದ ಕರ್ಪೆಸೆದತ್ತು ಘನಾಗಮಂ ಮೊದ | 
ಲ್ಲಿಡೆ ಶರದಾಗಮಂ ನೆಯ ಪರ್ಬೆ ಸಮಸ್ತಮಹೀವಿಭಾಗಮಂ 177 
ಅಳಿ ಬಿರಿದಿರ್ದ ಜಾದಿಯೊಳೆ ಸಲ್ಲೊರೆಯುತ್ತಿರ ಹಂಸೆ ಪೂತ ಪೂ | 
ಗೊಳದೊಳೆ ರಾಗಿಸುತ್ತಿರೆ ಶುಕಾವಳಿ ಬಂಧುರಗಂಧಶಾಳಿ”ಂ | 
ಕುಳದೊಳೆ ಪಾಯು ಪಾಯ್ಬು ನಳೆಯುತ್ತಿರೆ ಸಾರೆ ಚಕೋರನಿಂದುವುಂ | 
ಡಳಗಳಿತಾಮೃತಾಸವಮನುಂಡುಸಿರುತ್ತಿರೆ ಚೆಲ್ಹು ಕಾರದಂ 18 


ಭೀಷ್ಮಶರತಲ್ಪ. 
ತಿಂತಿಣಿಯಾಗಿ ನಟ್ಟ ಕಣೆಯೊಳ್‌ ನೆಲಮುಟ್ಟಿ ದ ಮೆಯ್ಕೊಳತ್ತಮಿ 
ತಂ ತೆಜದಿರ್ದ ಪುಣ್ಗಳೆಸೆವಕ್ಕರದಂತಿರೆ ನೋಡಿ ಕಲ್ಲಿಮೆಂ | 
ಬಂತೆವೊಲಿರ್ದ ನಟ, ವಣೆಗೋಲ್ಲಳ ಮೇಲೆಸೆದಿರ್ದ ವೀರಸಿ | 


ದ್ಸ್ಯಾಂತದ ಶಾಸನಂಬರೆದ ಪೇತ್ತಗೆಯೆಂತಮರಾಸಗಾತ್ಮ ಜಂ | 59 ॥ 


ಪೊಲೆಯನ ಮಾಟ ಮುಂ ಪೊಲೆಯನಂ ನೆಜ ತಕ್ಕನ ಮಾಟಿ ತಮೊಳ| 
ಗ್ಲಲಿಸಿ ಪೊದಲಬ ಪರ್ನಿದನಿನೆೇಕೆತೆಯಿಂ ನಪಚಿಶೆಪತಿ ಸಂ | 
(3ಿ Ww J ೨ ಬ್ರ ೨2 
ಚಲಮದಣಅ”ಂದವೊೋಲಗಿನಿ ಬಾಮತ್ಮಿದೆ ಕಸ್ಕನಿನಿಉಾಧಿನಾಧಥರಂ 1 0! | 
ದ್ರಿ 6 
ಸ್ರ್ರೀಶೋಕ. 


ಇಆ'ವ ಪಿಣಿಲ್‌ ತೆರಳ್ಳೂ ಅವ ಕಣ್ಣ ನಿ ಮಾಣದೆ ಮೋದೆ ಕೋಕದ | 
ಚ್ಚ ಜ'ದವೊಲಿರ್ದ ಬಾಸು ಟ್ರ $ನಟಲ್ಲೂ ಕಟ್ಟಿ ಬಬಲ್ಬು ಜೋಲ್ಕ ಮೆಯ್‌ | 
ಮಲುಗುವ ಬೇಗದೊಳ್ಳೊ ಗಮಣಂ ದಸೆಗಾಣದ ನೋಟಮಾರುಮಂ | 


ಮಜುಗಿಸೆ ಬಂದುದಂದು dys ಣಂ ಬರೆ ನೆ ರಿನ ಪಾಂಗನಾಜನಂ 101 


ದುರ್ಯೋಧನ ಪ್ರಲಾಪ. 
ಒಡಲೆರಡೊಂದೆ ಚನ ಇಟು ಜಿಡಿ ಲೋಕಮಾಗಳಾ | 
ನುಡಿ ಪುಸಿಯಾಯು, ನಿನ್ನಸು ಕಿರೀಟಿಯ ಶಾತಶರಂಗಳಿಂದೆ ಪೋ | 


ಶತಮಾನ] ಪೊನ್ನ. 39 


ಪೊಡಮೆನಗಿನ್ನುಮಾ ಯೊಡಲೊಳಿರ್ದುದು ನಾಣಿಲಿಜೀವಮೆಂದೊಡಾ | 
ವೆಡೆಯೊಳೆ ನಿನ್ನೊಳೆನ್ನ ಕಡುಗೂರ್ಮೆಯುಮಟ್ಟಜುಮಂಗವಲ್ಲಭಾ 1 062% 


ಬನವಾಸಿ ದೇಶ. 
ತೆಂಕಣ ಗಾಳಿ ಸೋಂಸಿದೊಡವೊಳ್ಳು ತಿಗೆಯ್ದೊಡಮಿಂಪನಾಳ್ವ ಗೇ | 
ಯಂ ಕಿವಿವೊಕ್ಕೂಡಂ ಬಿರಿದ ಮಲ್ಲಿಗೆಗಂಡೊಡಮಾದ ಕೆಂದಲಂ | 
ಪಂ ಕೆಳೆಗೊಂಡೊಡಂ ಮಧುಮಹೋತ್ಸವಮಾದೊಡಮೇನನೆಂಬೆನಾ | 
ರಂಕುಸಮಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿದೇಶಮಂ । 01 ॥ 








ಅಸಗ. ಸು. 945. 

ಪೊನ್ನನು (ಸು. 950) ತನ್ನ ಶಾಂತಿಪುರಾಣದಲ್ಲಿ ಈ ಕವಿಯ ಹೆಸರನ್ನು 
ಹೇಳಿ ತಾನು “ ಕನ್ನಡಕನವಿತೆಯೊಳಸಗಂ 1 ಗನ್ನೂರ್ಮಡಿ” ಎಂದು ಹೇಳಿಕೊಂಡಿ 
ದ್ದಾನೆ. ನಯಸೇನನು (1112) ತನ್ನ ಧರ್ಮಾಮೃತದಲ್ಲಿ--“ ಅಸಗನ 
ದೇಸೆ” ಎಂದು ಈತನ ಹೆಸರನ್ನು ಹೇಳಿದ್ದಾನೆ. ದುರ್ಗಸಿಂಹನು (ಸು. 1147) 
ಈತನನ್ನು ಮನಸಿಜ, ಚಂದ್ರ, ಇವರ ಜತೆಯಲ್ಲಿ ಸೇರಿಸಿ 

ಪೊಸತೆನಿಸಿ ದೇಸೆಯಸಿಂ ನವ, ರಗಮೆಸೆಯಲ್ಕೊಳ್ಳುವೆತ್ತ ಮಾರ್ಗದಿನಿಳೆಗೇ | 

ನೆಸೆದುವೊ ಸುಕವಿಗಳೆನೆ ನೆಗ| ಛ್ವಿಸಗನ ಮನಸಿಜನ ಚಂದ್ರ [ಭಟ್ಟನ ಕೃತಿಗಳ್‌ || 
ಎಂದು ಹೊಗಳಿದ್ದಾನೆ. ಕೇಶಿಗಾಜನೂ (ಸು.1260) ಪೂರ್ವಕವಿಗಳ ಗೋಷ್ಠಿ 
ಯಲ್ಲಿ ಈತನನ್ನು ಸೇರಿಸಿದ್ದಾನೆ. ಆದುದರಿಂದ ಈತನು ಪ್ರೌಢಕವಿಯಾಗಿದ್ದಿರ 
ಬೇಕು. ಇವನು ಆವ ಗ್ರಂಥಗಳನ್ನು ಬರೆದಿದಾ ನೆಯೋ ತಿಳಿಯದು." ಪೊನ್ನನು 
(ಸು. 950) ಈತನ ಹೆಸರನ್ನು ಹೇಳುವುದರಿಂದ ಈತನು ಅವನಿಗಿಂತ ಹಿಂದೆ 
ಇದ ನೆಂಬುದು ವ್ಯಕ್ತವಾಗಿದೆ: ಸುಮಾರು 017 ರಲ್ಲಿ ಇದ್ದಿರಬಹುದೆಂದು ಊಹಿ 
ಸುತ್ತೇವೆ. 

ಪೊನ್ನ ಸು. 950. 

ಈತನು ಶಾಂತಿಪುರಾಣವನ್ನೂ ಜಿನಾಕ್ಸರಮಾಲೆಯನ್ನೂ ಬರೆದಿದ್ದಾನೆ. 
ಶಾಂತಿಪ್ರರಾಣದ ಕೂನೆಯಲ್ಲಿರುವ 

ಪ ಕಟ ಲರೋಕೋತ್ತರಲ್‌ೌ | ಕಿಕಪರಿಣತಿ ಸೊನ್ನಿ ಗಂಗೆ ಶಾಂತೀಶ್ವರರಾ | 

ಮಕಥಾಪ್ರಶಸ್ತಿಯಿಂದಾ | ದ ಕೃತಿಗಳ... ವ ಭಾ ಸತ ಆ ಇ ಇ ಸ್ಸ 

ವಿದಿತಭುವನೈ ಕರಾಮಾ | ಭ್ಮು ದೆಯಕ್ಕ ೦ ಬೆಲೆಗಮಾವು ದಂತರಮಿಂತೀೀ | 
ಪದಿನಾಲ್ಕುಂ ಭುವನಂಗಳ್‌ | ಪದಿನಾಲ್ಕಾ ಶ್ವಾಸರಚನೆಗೆ ಬೆಲೆಯಕ್ಕುಂ ॥ 











ಭರಮ 


1. ಇವನು ಸಂಸ್ಕೃತದಲ್ಲಿ ವರ್ಧಮಾನಪುರಾ ಣವನ್ನು ಬರೆದಿದ್ದಾನೆ. 


40 ಕರ್ಣಾಟಕ ಕವಿಚರಿತೆ. [10 ನೆಯ 


ಎಂಬ ಪದ್ಯಗಳಂದ ಈತನು ಹದಿನಾಲ್ಕಾಶ್ವಾಸವುಳ್ಳ ರಾಮಕಥೆ ಅಥವಾ ಭುವ 
ನೈಕರಾಮಾಭ್ಯುದಯ ಎಂಬ ಗ್ರಂಥವನ್ನೂ ಬರೆದಿರುವಂತೆ ತಿಳಿಯಬರುತ್ತದೆ. 
ಅಲ್ಲದೆ “ ಸಂದ ಗತಪ್ರತ್ಥಾಗತಮೆಂದೀಕೃತಿಯೆಂದಿವರ್ಕೆ? ಎಂಬುದರಿಂದ ಶಾಂತಿ 
ಪುರಾಣವೆಂಬ “ ಈಕೃತಿ' ಯಲ್ಲದೆ “ಗತಪ್ರತ್ಯಾಗತ” ವಾದ ಮತ್ತೊಂದು 
ಕೃತಿಯೂ ಈತನಿಂದ ರಚಿತವಾಗಿರಬೇಕು. ಈ ರಾಮಕಥೆಯೂ ಗತಪ್ರತ್ಯಾಗತ 
ಕೃತಿಯೂ ನಮಗೆ ದೊರೆತಿಲ್ಲ. ನತ 


ಉದಯಾಸೋೂನ ತಶೆ,ಲಸೇತುಹಿಮವಕಶು ನಿತ್ವಿಲ ರಂತಸಂ | 
ಪದೆಯಂ ವಾರ್ಥಿತರಂಗರಂಗನಿಸದೆತ್ಕಾಂಚಿ" is | 


ಸದೆಯಂ ಸಾಧಿಸಿ ಕಬ್ಬಿ ಗಂಗೆ ನೆಲನಂ ಸಿವಾ, ೯ಜದಿಂದಂ ನಿಮಿ | 
ರ್ಚಿದಗೆಲ್ಲಂ ಭುವನ್ನೆ ಕರಾಮಮಹಿಪಂಗಕ್ಕು ೦ ಪೆಜರ್ಗಕ್ಕು ಮೆ ॥ 
. ಆನೆಯ ಮೆ*ಜೆಯುಮಾಳ ಮೇಲೆಯುಂ | 


ಕುದುರೆಯ ಮೇಜಿಯಂ ಪೆರಿದುಮೊಂದೆ ಗಜಂ ಭುವನೆ ಕರಾಮನಾ |3 


ಎಂಬ ಸದ್ಯಗಳಲ್ಲಿ ಭುವನ್ಸೈಕರಾಮ ಎಂಬ ಒಬ್ಬ ರಾಜನ ಹೆಸರು ಹೇಳಿದೆ. 
ಒಂದು ವೇಳೆ ಇದು ನೂನನ ಆ ಭಾ ಜಸಿ ಪದ್ಯವಾಗಿದರೂ 
ಇರಬಹುದು. ಇವನ ಗತಶ್ರತ್ಯಾಗತಕೃತಿ ಸಂಸ ಸೃತಭಾಷೆಯಲ್ಲಿರ ಬಹುದೆಂದು 
ತೋರುತ್ತದೆ. ಇವನು ಒಂದು ಅಲಂಕಾರಗ್ರಂಥವನ್ನೂ ಬರೆದಿರುವುದಾಗಿ ಕೆಲ 


ವರು ಹೇಳುತ್ತಾರೆ. 


ಈತನು ಜೈನಕವಿ. ಇವನಿಗೆ ಪೊನ್ನ. ಪೊನ್ನಿಗ, ಸೂನ್ನಮಯ್ಯ, ಸವಣ, 
ಕುರುಳ್ಗಳ ಸವಣ ಎಂಬ ಹೆಸರುಗಳುಂಟು; ಕವಿಚಕ್ರವರ್ತಿ, ಉಭಯಕವಿಚಕ್ರ 
ವರ್ತಿ, ಸರ್ವದೇವಕನೀಂದ್ರ, ಸೌಜನ್ಯಕಂದಾಂಕುರಎಂಬ ಬಿರುದುಗಳೂಉಂಟು. 
ನಾ ಇಇ ಜಸ ಹಡಿತಾನ ಸಮ ಸದರ್ಲೆವಾ I 
ದಿತ್ತಮಸನಿಂದ್ರನಂದಿಮುನಿಯಿಂ ಪಡೆದೊಂ ದೊರೆಯಾರ್‌ ಕನಿತ್ವವಾ | 
ದಿತ್ತಫಲಂ ಹಿ ಶಾಸ್ತ್ರಮೆನಿಪುನ್ನತಿಯಿಂ ಕವಿಚಕೃವರ್ಶಿಯೊಳ೪* | 


ಎಂಬುದರಿಂದ ಈತನ ಗುರು ಇಂದ್ರ ನಂದಿ* ಎಂದು ತಿಳಿಯುತ್ತದೆ. 
ಭುವನದ ಕನ್ನ ಡಸಕ್ಕ ದ | ಕವಿಗಳ್‌ ಸಲೆ ಸಾಲೆ ಸೋಲೆ ಸವಣಂಗಿತ್ತಂ | 
ಟಾ ಬೀಟ | ಕೃವರ್ತಿವೆಸರಂ ನಿಜಾಹಿತೋಷ್ಣಂ ಕೃ ಷ್ಣಂ॥ 


ಕಾರಾ ಕತಾ ಮಾ ಪಾರಾ ತಾತಾ... 





a ಜಾಣರ ಗಾ ೫ ೫ ಲ 


1. ಪುಟಿ 188. 

2. ಪುಟ 146. 

3. ಈ ಹೆಸರಿನ ಒಬ್ಬ ಜೈನಗುರು ಸಂಸ್ಕೃತದಲ್ಲಿ ಸಮಯಭೂಷಣವೆಂಬ ಒಂದು ಗ ಸ೦ಥವನ್ನು 
ಬರೆದಿದ್ದಾನೆ. ಇವನೇಯೋ ಏನೋ ತಿಳಿಯದು. 


ಶತಮಾನ, ಪೊನ್ನ. 41 


ಕವಿತಾವಿಳಾಸಮಂ ಚ | ಕೃವರ್ತಿ ತಾನಿರ್ದು ಮೆಚ್ಚೆ ಪೆಸರ್ಗೊಂಡೆರಡುಂ | 
ಕನಿತೆಯೊಳಮುಭಯಕವಿಚ | ಕ್ರವರ್ತಿಯೆನೆ ನೆಗಟ್ಟ ನೀಕುರುಳ್ಗಳೆ ಸವಣಂ | 


ಎಂಬ ಪದ್ಯಗಳಿಂದ ಈತನಿಗೆ ಕೃಷ್ಣರಾಜನು ಉಭಯಕವಿಚಕ್ರವರ್ತಿಯೆಂಬ 
ಬಿರುದನ್ನು ಕೊಟ್ಟಂತೆ 30೫03. ಈ ನಿಷಯವನ್ನು ಜನ್ನನೂ (1209) 
ತನ್ನ ಯತೋಧರಚರಿತ್ರೆ ಯಲ್ಲಿಯ--- 
ಕನ್ನರನಾದ ದಿಂ ಕುಡೆ | ಹೊನ್ನ ೦ ಮನಮೂಸೆದು ತೈಲಪಂ ಕುಡೆ ರನ್ನಂ | 
ಮನ್ನಿಸಿ ಬಲ್ಲಾಳಂ ಕುಡೆ | ಜನ್ನಂ ಕವಿಚಕ್ರವರ್ತಿ ವೆಸರಂ ತಳೆದಂ | 
ಎಂಬ ಪದ್ಯದಲ್ಲಿ ದೃಢಪಡಿಸುತ್ತಾನೆ. ಈ ಅಂಶನನ್ನೇ ದುರ್ಗಸಿಂಹನು 
(ಸು. 1145) . 


ಬ 
(4 
೮ 


ವನಿಪಾಲಂ ಕೃಷ್ಟ ನರೆೇಂ | ದೃನಿ:ಯೆ Wiis ಸ ಪೊನ್ನಂ 
ಎಂಬ ಪದ್ಯದಲ್ಲಿ ಹೇಳಿದಾ ನೆ. 

ರನ್ನನು (993) ಈ ಕವಿಯನ್ನು ಹೊಗಳುವುದರಿಂದ ಈತನು ಅವನ 
ಹಿಂದ ಇದ್ದಿರಬೇಕು. ಆದೆ ಈತನಿಂದ ಶಾಂತಿಪುರಾಣವನ್ನು ಬರೆಯಿಸಿದ 
ಮಲ್ಲಸ. ಪುಥ್ನಿಮಯ್ಯ, ಎಂಬವರು ಮುಂದೆ ತೈಲಸನ ಚಮೂಪತಿಗಳಾದಂತೆ 
ರನ್ನನ ಅಜಿತಪುರಾಣದಿಂದ ತಿಳಿಯುತ್ತದೆ. ಈ ತೈಲಪನು 978 ರಿಂದ 997ರ 
ವರೆಗೆ ರ ರಾಜ್ಞವಾಳಿದನು. ಆದುದರಿಂದ ಕವಿಗೆ ಉಭಯಕವಿಚಕ್ರವರ್ತಿಯೆಂಬ 
ಬಿರುದನ್ನು ಕೊಟ್ಟ ರಾಜನು 939 ರಿಂದ 968ರ ವರೆಗೆ ಆಳಿದ ಕನ್ನರ ಎಂಬ 
ಹೆಸರುಳ್ಳ ರಾಷ್ಟ್ರಕೂಟವಂಶದ 3 ನೆಯ ಕೃಷ್ಣರಾಜನಾಗಿರಬೇಕು. ಈ ಕಾರಣ 
ಗಳಿಂದ ಸೂನ್ನನು ಸುಮಾರು 970 ರಲ್ಲಿ ಇದ್ದಿರಬಹುದು. 

ಈತನು ಬಹಳ ಪ್ರಸಿದ್ಧನಾದ ಕವಿ. ಇವನನ್ನು ಆನೇಕ ಕನಿಗಳು ಹೊಗ 
ಅದೂ: 

ಎ 
ಚದುರರೆನಿಸಿರರ ಚಿತ್ತ | ಕದ ಪೊಸತೆನಿಸಿರ್ದ ರೀತಿಯಂ ನಿರ್ವಹಿಪ | 
ಗ್ಗದ ಬಲ್ಲೆ ಬಗೆಯೆ ತನಗ | ಲ್ಲದೆ ಪೆಅರ್ಗಿಲ್ಲೆ ನಿಪ ಪೊನ್ನನಂ ಪೊಗಲುದರಾರ್‌ | 
[ಪಾರ್ಶ್ವಪಂಡಿತ (1205)] 


ಹೀಗೆಯೇ ನಯಸೇನ (1112), ನಾಗವರ್ಮ (ಸು.1145), ರುದ್ರಭಟ್ಟ 
(ಸು. 1180), ಕೇಶಿರಾಜ (ಸು. 1260), ಮುಧುರೆ (ಸು. 1385) ಮೊದ 
ಲಾದ ಕವಿಗಳೆಲ್ಲಾ ಸ್ತುತಿಸಿದ್ದಾರೆ. ಈತನ ಗ್ರಂಥಗಳಿಂದ ನಾಗವರ್ಮಕೇಶಿರಾಜಾ 
ದಿಲಕ್ಟಣಗ್ರಂಥಕಾರರು ಪದ್ಯಗಳನ್ನು ತೆಗೆದು ಉದಾಹರಿಸಿದ್ದಾರೆ. ಪಂಪ, ಪೊನ್ನ. 





]. ರನ್ನನ ಚರಿತೆಯನ್ನು ನೋಡಿ 


42 ಕರ್ಣಾಟಕ ಕವಿಚರಿತೆ. [10 ನೆಯ 


ರನ್ನ, ಈ ಮೂವರೂ “ರತ್ತತ್ರಯ” ವೆನಿಸಿಕೊಂಡಿದ್ದಂತೆ ರನ್ನನ ಅಜಿತ 
ಪುರಾಣದಲ್ಲಿಯ 
ಕವಿಜನದೊಳ್‌ ರತ್ನತ್ರಯ | ಪವಿತ್ರರೆನೆ ನೆಗಬ್ಬ ಪಂಪನುಂ ಪೊನ್ನಿಗನುಂ | 
ಕವಿರತ್ತ ನುಮಾಮೂವರ್‌ | ಕವಿಗಳ ಜಿನಸಮಯದೀಪಕರ್‌ ಪೆಜಿರೊಳರೇ | 
ಎಂಬ ಪದ್ಧದಿಂದ ತಿಳಿಯುತ್ತದೆ. 
ಈ ಕವಿ ಸಂಪನಂತೆಯೇ ಆನ ಹಿಂದಣ ಕವಿಯನ್ನೂ ಸ್ಮರಿಸಿಲ್ಲ. ಆದರ 
ಕನ್ನಡಕವಿತೆಯೊಳಸಗಂ | ಗನ್ನೂರ್ಮಡಿ ರೇಖೆಗಗ್ಗಳಂ ಸಕ್ಕ ದೆದೊಳ್‌ | 
ಮುನ್ನುಳ್ಳ ಕಾಳಿದಾಸಂ | ಗನ್ನೂರ್ಮಡಿ ರಚನೆಯೊಳ್‌ ಕುರುಳ್ಗಳ”ವಣಂ | 
ಎಂಬ ಪದ್ಯದಲ್ಲಿ ಹಿಂದೆ ಇದ್ದ ಕನ್ನಡಕವಿಯಾದ ಅಸಗನನ್ನೂ ಸಂಸ್ಕೃತಕವಿಯಾದ 
ಕಾಳಿದಾಸನನ್ನೂ ಹೇಳಿ ಅವರಿಗಿಂತ ತಾನು ಚತುರನೆಂದು ಹೇಳಿಕೊಳ್ಳುತ್ತಾನೆ. 
ಈತನು ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ತನಗಿರುವ ಪ್ರೌಢಿಯನ್ನೂ 
ಅದ್ವಿತೀಯಪಾಂಡಿತ್ಯವನ್ನೂ ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ: 
ದೊರೆಯಿಲ್ಲೆನೆ ಪೊರೆಯಿಲ್ಲಿ ನೆ, ನೆರಮಿಶ್ಸೆನೆ ಸಮಣ ಸಕ್ಕ ದಂ ಕನ್ನಡಮೆಂ | 
ಬೆರಡುಂ ಕವಿತೆಯನಮಳ್ಳೆ | ತ್ರರಂತಿರೊಡನಡಪಿದಂ ಕುರುಳ್ಗಳಸವಣಂ ॥ 
ಇದಿರ್ಗೆ ಬರೆ ಪೊನ್ನಿಗಂ ಕಡಿ | ಸದಿರಂ ಕವಿಗಮಕಿವಾದಿವಾಗ್ತಿ ಗಳ ಕವಿ | 
ತ್ತ ದ ಗಮಕಿತ್ತ ದ ವಾದಿ | ತೃ ದ Wind ಪೊಡರ್ಪಮಂ ದರ್ಪಮುಮಂ | 
ನೇರಿದುವೆನಿಪೆರಡುಂ ಕವಿ | ತಾರಸಮಿಸವಣನೊರ್ವನೊಳ್‌ ನೆಲನಿದುನಿ | 
ನ್ನಾರಾರ ಕವಿತ್ರಮುಮವಿ | ಚಾರಿತರಮಣೀಯಮಲ್ಲಿ ಪುರುಳಜಿಸುವುದೇ | 
ಎರಡೆಡೆಗೆ ವರ್ಪನುಂ ಮ | ಚ್ಹರಿಸುವನುಂ ನುಡಿಗೆ ಸಕ್ಕದಂ ಕ ಮೆಂ | 
ಬೆರಡುಂ ಶವಿತೆಯ ಬಜೆಗೆ | ಬೆರಳತಿ _ದನಿಳೆಯೊಳ್ಳಿೇ ಫಿ ಳಸವಣಂ ॥ 


ಸಮಡಿಗಿದೆ ಪಣಜರಿಂ ಪೇ | ಸದ ವೆಸರ್‌ ನೆಜಂಜೆನಿನಿ ಪೆಜರಿಂದಂ ಸೊ | 
ುವರೆ 1 ಭಾಷೆಗಳಂ ಸೆ ಜರರ್ಥ ಮಂ ಫೆಜರ್‌ | 


ಮಾಡುವ ಕಳ್ವ ಕೊಳ್ತ ಖಳರಿರ್ಕೆಮ ಕಬ್ಬಿಗಗಳ್ಳರೆಂದು ಕೂ | 
ಸಾಡಿಸಲಾಗದಕ್ಕರದ ರಾಜ್ಕದೊಳೀಕವಿಚಕ್ರವರ್ತಿಯಾ I 
ಕಂಡೊಡನಾಡಿದಕ್ಕ ರಿಗನಕ್ಕರಿಗಂ ಗೆಡೆಗೊಂಡ ಪಂಡಿತಂ | 
ಪಂಡಿತನೆಯ್ದೆ ಜ್‌ ಭು ಚದುರಂ ಸಭೆಗುಕ್ತಿ ಮಂಡನಂ | 











]. 1ನೆಯ ನಾಗವರ್ಮನ ಚರಿತೆಯನ್ನು ನೋಡಿ. 


ಶತಮಾನ] ಪೊನ: ಶಾಂತಿಪುರಾಣ. 43 


ಜ್‌ 


'ಮಂಡನಮಲ್ಲ ಯಂ ಕಡಿಸದಾಳ್ಗ ನೃಪಂ ನೃಪನಿರ್ದ ಮಂಡಲಂ | 
ಮಂಡಲಮೆಂದೊಡೆಯ್ದಲರಿದುನ್ನತಿಯಂ ಕನಿಚಕ್ರ ವರ್ತಿಯಾ i 


ಈತನ ಗ್ರಂಥಗಳಲ್ಲಿ 


1. ಶಾಂತಿಪುರಾಣ, 
ಇದು 16 ನೆಯ ತೀರ್ಥಕರನಾದ ಶಾಂತಿನಾಥನ ಚರಿತವ್ರ; ಚಂಪೂ 
ರೂಪವಾಗಿದೆ; ಹನ್ನೆರಡು ಆಶ್ವಾಸಗಳಾಗಿ ಭಾಗಿಸಲ್ಪ ಟ್ಬದೆ. ಈ ಕಾವ್ಯಕ್ಕೆ ಕನಿ 
ಪುರಾಣಚೂಡಾಮಣಿ ಎಂಬ ಹೆಸರಿಟ್ಟಿರುವಂತೆ-- 
ಶಾಂತಿಜಿನಜನ್ಮ ಜಲಧಿಗೆ| ಶಾಂತಿಪುರಾಣವೆ ಪರಾಥ, ೯ರತ್ನ ಮಿದಂ ಪೇ | 


ಟ್ವಿಂತು ಕವಿಚಕ್ರನರ್ತಿಯೆ | ಸೋಂತಂ ಪೆಸರಿಂ a 1 


ಎಂಬ ಪದ್ಯದಲ್ಲಿಯೂ ಆಶ್ವಾಸಗಳ ಕೊನೆಯ ಗದ್ಯಗಳಲ್ಲಿಯೂ ಹೇಳುತ್ತಾನೆ. 
ಈ ಗ್ರಂಥವನ್ನು ಬರೆವುದಕ್ಕೆ ಕಾರಣವನ್ನು ಈ ರೀತಿಯಾಗಿ ಹೇಳುತ್ತಾನೆ: 

ವೆಂಗಿವಿಷಯದಲ್ಲಿಯ ಕಮ್ಮೆ ನಾಡಿನ ಪ್ರಂಗನೂರೆಂಬ ಗ್ರಾಮದಲ್ಲಿ ಕೌಂಡಿನ 
ಗೋತ್ಫೋದ್ಭವನಾದ ಯಾಜ್ಞವಲ್ಕ್ಯ ,*ದೃಶನಾದ ನಾಗಮಯ್ಯಸೆಂಬ ಜೈನಬ್ರಾಶ್ತ ಇನಿದ್ದನು. 
ಆತನಿಗೆ ಮಲ್ಲಪನೆಂದೂ ಪುನ್ನಿಮಯ್ರುನೆಂದೂ ಇಬ್ಬರು ಮಕ್ಕಳಿದ್ದರು. ಇವರು ತಮ್ಮ 
ಗುರುವಾದ ಜಿನಚಂದ್ರದೇವನ ಪರೋಕ್ಸವಿನಯಪ್ರದರ್ಶನಾರ್ಥವಾಗಿ ಒಂದು ಗ್ರಂಥ 
ವನ್ನು ಬರೆನಂತೆ ಕೇಳಿಕೊಳ್ಳಲು ಕನಿ ಈ ಗ್ರಂಥವನ್ನು ಬರೆದನು. 


ಗ್ರಂಥಾವತಾರದಲ್ಲಿ ಶಾಂತಿನಾ ಥನನ್ನು ಸ್ತುತಿಸಿ ದ್ದಾನೆ. ಬಳಿಕ ಸಿದ್ಧಾ 
ಚಾರ್ಯೋಪಾಧ್ಯಾಯಸಾಧುಗಳನ್ನೂ ಯಕ್ಷ ಯಕ್ಸಿಗಳನ್ನೂ ಸರಸ್ಪತಿಯನ್ನೂ 
ಕ್ರಮವಾಗಿ ನುತಿಸಿದ್ದಾನೆ. ತರುವಾಯ 'ಜಿನಡಂದಮುನಿಯ ಗುರುಪರಂಪರೆ 
ಯನ್ನು' ಕೊಟ್ಟು eg: ನಂ ಶಾಂತೀಶ್ವ ರಕಥೆಗೆ ಪತಿಯೆನಲೈ ಪೇಬಂ 
ಕೃತಿಯಂ” ಐ ಹೇಳಿ, ಗ್ರಂಥವನ್ನು ಬರೆಯಿಸಿದ ಮಲ್ಲಪಯ್ಯ ಪುನ್ನಿಮಯ್ಯರ 
ವಂಶಾವಳಿಯನ್ನು ವಿವರಿಸಿ “ಕ ನನ್ನು ಆರಂಭಿಸಿದಾನೆ. ಆಶ್ರಾಸಗಳ ಕೂನೆ 
ಯಲ್ಲಿ 
ಇದು ಜಿನೇಂದ್ರಚರಣಸರಸಿೀೀರುಹಶಿಲೀಮುಖುಖಾಯಮಾನ ಶ್ರೀಮದುಭಯಕನಿಚಕೃ 
ರ್ತಿನಿರ್ವರ್ತಿತಮಖಂ ಅಮ್ಮ ನಭಕ್ತಾಭಿಧಾನವಿದ್ಯಾನಿಧಾನಮಲ್ಲಪಾರ, ತದನುಜಾತಾಭಿ 
ಇತಸಾ ಇರಸ್ತತಪುನ್ನ ಮಾರ,ಕಾರಿತಮುಮಪ್ಪ ಪುರಾಣಚೂಡಾಮಣಿಯೊಳ್‌ 


ಇಂಬ ಗದ್ಯವಿದೆ. 


ಹಾಕ್‌ 





1. ಕಾನೂರ್ಗಣದ ಅರ್ಹದ್ಬಲಿ ಯಶಿಯ ಶಿಷ್ಯ ಅರ್ಹಣಂದಿಯೋಗಿ; ಆತನ ಶಿಷ್ಯ ವೀರಣಂದಿ 
ಮುನಿ; ಅವನ ಶಿಷ್ಯ ಬೆಬ್ಬದ ರಾಮಣಂದಿ; ಆತನ ಶಿಷ್ಯ ಚಂಡಿನಂದಿ; ಅವನ ಶಿಸ್ಕನೇ ಕಥೆಗೆ ಸತಿಯಾದ 
ಜಿನಚಂದ್ರ ವನಿ; ಈತನು ಒಂದು ಪೂಜ್ಯಪಾದಚರಿತವನ್ನು ಬರೆದಿರುವಂತೆ ಕವಿ ಹೇಳುತ್ತಾನೆ. 


44 ಕರ್ಣಾಟಕ ಕವಿಚರಿತೆ. [10 ನೆಯ 


ಇವನ ಬಂಢವು ಪ್ರೌಢವಾಗಿದೆ. ಈ ಪುರಾಣದಿಂದ ಕೆಲವು ಪದ್ಯಗಳನ್ನು 
ಉದ್ಧರಿಸಿ ಬರೆಯುತ್ತೇವೆ: - 
i 
ದೆಸೆಗಳ್‌ ಮೃ ಗಮದಕರ್ದಮ | ದೆಸಕದಿನಣ್ಣಿ EA ಪಾಬೊಳೂಣಲಾಡಿದನೋಲ್‌ | 
ಎಸೆದಿರ್ಮಫೊಯ್ಯ ನೊ ಯ್ಯನೆ | ಮಸುಳ್ತುವು ೫೫೬0111 ॥ ತೆಜದಿಂ | 04 | 


ಚಂದ್ರೋದಯ. 
ಉದಯಕ್ಕ್ಟ್ಮಾಭ್ಸತ್ತಟಂ ರಂಗಮನುಡುತತಿ ಪುಷ್ಟಾಂಜಲಿಕ್ಟೇಸಮಂ ಪ] 
ರ್ವಿದಗುರ್ವಪ್ಪಂಧಕಾರಂ ನವಯವನಿಕೆಯಂ ನಾಲ್ಕುಜಾವಂಗಳುಂ ತ | 
ಪ್ರದೆ ನಾಲ್ಕ ೦ಕಂಗಳಂ ವೋಲ್ಯಮರ್ದಿರೆ ಹಿಮಕ್ಸನ್ನಾಟಿಕಾಸೂತೃಧಾರಾ 


ಭ್ಳು ಡೂ ರಂಭಮಿಂದ್ರಾ ಶೆಯೊಳನೆಯೆನೆ ಚೆಲ್ಲಾಯು, ಶಿೀತಾಂಶುಬಿಂಬಂ ॥ 07 ॥ 


ಮಾವು. 


೪ ಬಸಂತದ ಮೊದಲ್‌ ನೆರೆದೊಪ್ಪು ವರಯ ಬಂ 


ಕ 
ಣಿ 
28 
ಲೌ 
ಬ 
ಇ) 
2 
ಓಲ 


ತದ ನಡು ನನ್‌ ಬಸಂತದ ಸೆಅಂಗೆನೆ ತನ ಯಮವಪಿ ನಂ ಬನಸೆಂ | 
ತದ ನಿಮಿರ್ದಾದಿ ಮಧ ಮವಸಾನಮೊದಂಬಡೆ ತನ್ನೋೊಳಂ ಬನಂ | 


ತದೊಳಮದೆ.0ಂ ಬಸಂತಡೆಪಗುಂತಿಗ ಬಾಟಕೂ ದಲಾಯೂ ಮಾಮರಂ | 66 | 


ಟ್ರದತತಿ ಪಾಯು ಪಾಯು ಸರನೀರುಹದಿಂ ಸರಸೀರುಹಕ್ಕೆ ಪೊ" ॥ 
ಲ್ಲುದು [ನುಧುವು೨| ಮನೋಭವನುಮಟ' ಯೊಳಾಡುವ ಪೂನ ಬಟನೊ | 
ರ್ಮೊದಲೆ ಮನೋಜಕಾಂತೆ ಮುಳಿಸಿಂ ದೆಸೆಗೊ:ನದೆ ಸೂಸುವಂದಮಂ 107 ॥ 


ವನ. 


ಮೆಯ್ವಸಮೊಂದೆ ಪೂವಿನೊಳೆ ಪೊ ಗೆ ತೆಜಂದಿರಿದಳ್ಳೆ ಗೊಂಬಿನೊಳ್‌ | 
ಪಾಯ್ಮುದುಮೊಂದೆ ಪಣ್ಣ ರಸಮಂ ಸವಿಗಾಜದೆ ಚಂಚುವಂ ನೆಲ | 
ಕುಯಖ್ಬದುವೆೊಂದೆ ಕೋರಕದೊಳಟ್ಟಮೆವಟ್ಟವಚತ್ತು ಲಂಘನಂ | 
ಗೆಯುದುವಾದುದಾಮಧುಸಪ ಕೀರಪಿಕಾಳಿಗೆ ನೆಂದನಂಗಳೊಳ್‌ 1 68 ॥ 


ನಯಮಳವಟ್ಟ ಪಚ್ಚೆ ಸಹಕಾರದೊಳಿಂಗುಳಿಕಂ ತಳಿರ್ತಶೋ | 
ಕೆಯೊಳರಿದಾಳಮುಳ್ಳಲರ್ದ ಸಂಪಗೆಯೊಳ್‌ ಘಡುಗರ್ಪು ಭ್ರೃಂಗಳೋ 1 
ಟಿಯೊಳೆಸೆದಿರ್ದ ನೀಲಿ. ಗಿರಿಮಲ್ಲಿಗೆಯೊಳ್‌ ಸಮನಾಗೆ ಚೀರಘ | 

ಟ್ಟಯೆ ಬರೆದಿಟ್ಟ ಚಿತ್ರದ. ಬನಕ್ಕೆಣೆಯಾಯ್ತು ಬನಂ ವಿದೇ ಹದೊಳ*್‌ "169 


ಶತಮಾನ] ಪೊನ್ನ: ಜನಾಕ್ಷ ರಮಾಲೆ. 45 


ವಸಂತ. 
ಸಕಲಮಧುವ್ರತಪ್ರಚಯಮೆಂಬ ಹಿಕಾವಳಿಯೆಂಬ ಸದ್ದಚ | 
ಶ್ಮುಕಕುಳಮೆಂಬ ಮೆಚ್ಚಿಸಿದ ಗಾಯಕಸತ್ತಶಿಹಾರವೃತ್ತಸಾ I 
ರಕತತಿಗಿತ್ತನಗ್ಗ ಳದ ಮಾವಿನ ಸೂನಿನ ಮಾವಿನಂಕುರ | 
ಪ್ರಕರಡ ಮಾನಿನೊಳಿ ಡಿಯ. 0 ಜೆಳವಿತಮಂ ಬಸಂತಡದೊಳ್‌ ॥ 70 ॥ 


ಅಶೋಕ. 
ಭ್ರಾಜಿತಧೂಮಮಾಳೆ ಮಧುಪಾವಳಿ ಕೆ:ಸುರಿ ಕೆಂದಳಿರ್‌ ತದು | 
ರ್ನಿೀೀಜಮುದಗ್ರವಹ್ಲಿಯನೆ ಯಾತ್ರೆ ಯೊಳಂಗಜನಿಕು ಚಾವಮಂ | 
ಪೂಜಿಸಿ ಮಾನಕೆೇಶನಮನರ್ಜಿನಿ ವಾಜಿಯನಾಜಿಗೆಂದು ನಿ: | 


ರಾಜಿಸಲಂದು ಸೂತ್ತಿಸಿದೆ ದೀಪ,ಮೆನಿಪ್ಪುವು ತಳ್ಕಶೋಕಗಳಳ 1 71॥ 


ಕುಸುಮಕುಲಕ್ಕೆ ನಿನ್ನರಸೆ ನಿನ್ನ ವಿಳಾಸಮ ನಿನ್ನ ಚೆಲ್ಲೆ ನಿ| 
ನ್ಲೆಸಕಮೆ ನಿನ್ನ ಸಲ್ಲ ಮಧುಲಕ್ಷಿ ಒ ಯೊಳಾಮ ಲಯಾನಿಲೇಂದುಗಳ | 


ಪಫೊಸಯಸೆ ನಿನ್ನ ಸೌ ರಭಮನೆಂದಭಿಷೇಕಪುರಸ ರಂ ಸರಂ | 


ನಸುವಿರಿದಿರ್ದ pe ಗೆಗೆ ಕಟ್ಟಿದನಂಕದ ರಾಜ್ಕಪಟ್ಟಿಮಂ 172॥ 
ha) ಲ ೨ 


2. ಜಿನಾಕ್ಸರನತಾಲೆ. 


ಇದು ಜಿನಸ್ತುತಿರೂಪವಾದ ಗ್ರಂಥವು; ಇದರಲ್ಲಿ 39 ಕಂದಸದ್ಯಗಳಿವೆ. 
ಈ ಪದ್ಯಗಳು ಕಕಾರದಿಂದ ಳಕಾರದ ವರೆಗೆ ವರ್ಣಾನುಕ್ರಮವಾಗಿ ಆರಂಭಿಸು 
ವುದಲ್ಲದೆ ಅಂತಾದಿಯಾಗಿಯೂ ಇವೆ. 
ಛಾಂತಂಬರಂ, ಬುಧರ್‌ ಪೊಗ | ಟ್ವಿಂತಕ್ಕರಮಾಲೆಯಂ ಜಿನಸ್ತವದೊಳಗೋ |. 
ರಂತಿರೆ ಸೇಟ್ಜಂ. ಹಿಮಸೇ | ತ್ವಂತವರಂ ಪರೆನಿನಂ ಕುರುಳ್ಗಳಸವಣಂ |, 
ಎಂಬ ಕೊನೆಯ ಪದ್ಯದಿಂದ ಗ್ರ ಗ ರು ಮವೂ ಕವಿಯ ಹೆಸರೂ ಗೊತ್ತಾ 
ಗುತ್ತವೆ. 
ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಘನದುಷ್ಯ ತಬಳನಿರ್ವೆೇ | ದನಕರಚಾರಿತ್ರ ಚಿತ್ರಮಾಗಿರೆ ಪೊಗಲಲ್ಲಿಂ | 
ಜಿನನಾಥ ಭವದ್ಗುಣಮಂ | ವಿನತೋರ್ನೀಜನಮನಂತ ಮತ್ಪತಿಸಬ್ಹಾ 1710 ॥ 
1 ಬವನಂ ಭಾವಲಯಂ ಸಿಂ | ಹವಿಷ್ಟ ರಂ ಚಮರಮಮರತೂರ್ಯ ಮಠರೋಕಂ | 
ಧವಳಚ್ಚತ್ರಂ ಸುರಪು | ಪ್ಪವೃಷ್ಟಿ ಜಕ್ಕ ನಿಮ್ಮೊಳೆಸೆವುದು ನಿಚ್ಚಂ 174 ॥ 





1. ಈ ಪದ್ಯವು ಶಬ್ದಾನುಶಾಸನದಲ್ಲಿ ಉದಾಹೃತವಾಗಿದೆ. ಸೂ. 65 


46 ಕರ್ಣಾಟಕ ಕವಿಚರಿತೆ. [10 ನೆಯ 
ರುಸಕುಲಿಶಾಂಕಿತಸದಯುಗ | ವೃಷಭಧ್ವಜ ವೃಷಭನಾಥ ಸುಚರಿತ್ರ ಗಜ | 
ದ್ವಿಷವಿಷ್ಟರ ಪೊಗಟಲ್‌ ಮ | ದ್ವಿಷಯಮೆ ನಿನ್ನಮಲಗುಣಗಣಂ ಸರ್ವಜ್ಞಾ ॥7ನ ॥ 


ಉಬ್ಬಿನ ಸೊಡರಿಂ ಚರುವಿಂ | ಚಿಬ್ಬಂಬೊಯ್ದೆಲೆಯಿನಲರಿನಕ್ಸತೆಯಿಂದಂ | 
ಮೆಬ್ಬರಿಸಿ ನಿನ್ನನರ್ಚಿಸಿ | ನಿಬ್ಬರಮಾಗಿರ್ದ ನರಕಗತಿಯೊಳ್‌ ಬೀ ಕಿಂ | 70/ 





ಚಾವುಂಡರಾಯ. 978. 


ಈತನು ಚಾವುಂಡರಾಯಪುರಾಣವನ್ನು ಬರೆದಿದ್ದಾನೆ. ಈ ಗ್ರಂಥದ 
ಕೊನೆಯಲ್ಲಿರುವ 
ನವಶತಸಂಖ್ಯೆಯಾಗೆ ಶಕಕಾಲಸಮಂ ನೆಗಪ9್ಥಿಶ್ರರಾಬ್ಬಮೆ) | 
ತ್ಸವಕರಮಾಗೆ ಫಾಲ್ಗ್ಲುಣಸಿತೂಷ್ಠನಿ ರೋಹಿಣಿ ಸೋಮವಾರಮಂ | 
ಬಿವು ಶುಭದಂಗಳಾಗೆ ಪರಮೋತ್ಸವದಿಂ ಗುಣರತ್ತ ಭೂಷಣಂ | 


ಕವಿಜಗಶೇಖರಂ ಬರೆದು ಪುಸಕಕೆ:ಜ:ನಿದಂ ಪುರಾಣಮಂ | 


ಎಂಬ ಪದ್ಯದಿಂದ ಈ ಪುರಾಣವು ಶಕ 900 ನೆಯ ಈಶ್ವರ ಸಂವತ್ಸರದಲ್ಲಿ. 
ಎಂದರೆ ಕ್ರಿ. ಶ. ೪78 ರಲ್ಲಿ--ಹುಟ್ಟಿದಂತೆ ವ್ಯಕ್ತ ವಾಗುತ್ತದೆ. ಈ ಗ್ರಂಥದಿಂದ 
ಈತನ AR ಅನೇಕ ತಿಳಿಯುತ್ತವೆ:--ಇವನು ಬ್ರಹ್ಮಕ್ಸತ್ರಿ 
ಯವಂಶದಲ್ಲಿ ಹುಟ್ಟಿದವನು. ಇವನಿಗೆ ಅಚಿತಸೇನಾಚಾರ್ಯತಿಸ್ಯನಾದ “ ಗಂಗ 
ಕುಲಾಬ್ಬಿ ಚಂದ, ಗಂಗಕುಲಚೂಡಾಮಣಿ, ಜಗದೇಕಶನೀರ, ಧರ್ಮಾವತಾರ, 
ನೊಳಂಬಕುಲಾಂತಕಜೀವ ” ಎಂಬ ಬಿರುದುಗಳುಳ್ಳ ರಾಚಮಲ್ಲನು (974-984) 

ಪರಮಸ್ವಾಮಿ.' ಈ ರಾಚಮಲ್ಲನಲ್ಲಿ ಈತನು ಬಜ [೫ ಮಂತ್ರಿ 
ಯಾಗಿಯೂ ಇದ್ದನು. ಇವನೂ ಅಜಿತಸೇನಾಚಾರ್ಯನ ಶಿಷ್ಯನು. ಈತನು 
ಶ್ರವಣಬೆಳ್ಗೂ ಳದಲ್ಲಿ ಅಪರಿಮಿತವಾಗಿ ಧನವ್ಯಯಮಾಡಿ ಗೊಮ್ಮಜಬೇಶ್ವ ರಪ್ರತಿಸ್ಕೆ 
ಯನ್ನು ಮಾಡಿಸಿದನು. ರಾಚಮಲ್ಲನು ಇವನ ಔದಾರ್ಯಕ್ಕೆ ಮೆಚ್ಚಿ “ರಾಯ” ಎಂಬ 
ಬಿರುದನ್ನು ಕೊಟ್ಟನು. ಶ್ರ. ಬೆ. 845 ನೆಯ ಶಾಸನದ ಬಯ- “ ಸ್ಪಿರಜಿನ 
ಾಸಕೋತ್ಸರಣರಾದಯೊಾರೆ ರಾಚಮಲ್ಲಭೂ। ವರವರಮಂತ್ರಿ ಬಟ 

ಬಬಕ್ಕೆ MC ಎಂಬ ಪದ್ಯಭಾಗದಲ್ಲಿಯೂ ಇವನಿಗೆ “ರಾಯ” ಎಂಬ ಹೆಸರು 
ಉಸಯೋಗಿಸಲ್ಪಟ್ಟಿದೆ. ಈತನಿಗೆ “ಅಣ್ಣ” ನೆಂದೂ ಒಂದು ಹೆಸರು ಇದ್ದಂತೆ 
ತಿಳಿಯುತ್ತದೆ. ಈತನು ಗೋನಿಂದರಾಜನನ್ನು ಬೆಂಕೊಂಡು ರಾಚಯನನ್ನು 
ಕೊಂದು ಕೀರ್ತಿಯನ್ನು ಹೊಂದಿದಂತೆ ಹೇಳಿಕೊಳ್ಳುತ್ತಾನೆ; ಬಹಳ ಪರಾಕ್ರಮ 
ಶಾಲಿಯಾಗಿದ್ದಂತೆ ತಿಳಿಯಬರುತ್ತದೆ. ತನಗೆ ಇದ್ದ ಬಿರುದುಗಳನ್ನೂ ಅವಕ್ಕೆ 


ಕಾರಣಗಳನ್ನೂ ಹೀಗೆ ಹೇಳುತ್ತಾನೆ: 


ಶತಮಾನ] ಚಾವುಂಡರಾಯ: ಚಾವುಂಡರಾಯಪುರಾಣ. 47 


ಆಳ್ದನ ಬೆಸದಿಂ ಖೇಡಗಕಾಳೆಗದೊಳ್‌ ವಜ್ಯಳದೇವನಂ ಗೆಲ್ಲ ಸಾಹಸದಿಂ ಸಮರ 
ಧುರಂಧರಂ ; ಗೋನೂರ ಬಯಲೊಳ್‌ ಬಂದೊಡ್ಡಿದ ನೊಳಂಬರ ಕಾಳೆಗದೊಳ್‌ ಜಗದೇಕ 
ನೀರನ ವಖಂತೆ ತನ್ನ ಬಲವುಂ ಮೆಜ್‌ದುದಜ'ಂ ವೀರಮಾರ್ತಾಂಡಂ; ಉಚ್ಚಂಗಿಯ ಕೋಟಿ 
ಯೊಳ್‌ ರಾಜಾಯ್ಯನೊಳ್‌ ಒರ್ವನೆ ರಣಮಂ ಮೆಜ್‌ದುದಳ'ಂದೆ ರಣರಂಗ ಸಿಂಗಂ; 
ಬಾಗೆಯೂರ ಕೋಟೆಯೊಳ್‌ ತ್ರಿಭುವನನೀರನಂ ಕೊಂದು ಗೋನಿಂದರನಂ ಪುಗಿಸಿದುದಜಂ 
ವೃರಿಕುಲಕಾಲದಂಡುಂ ; ನೃಪಕಂಮನ ಕೋಟಿಯೊಳ್‌ ರಾಜ, ಬಾಸೆ, ಸಿವರ, ಕೂಣಾಂಕ 
ಮೊದಲಾದ ಕಲಿಗಳಂ ಒಂದೆ ಮೆಯ್ಕೊಳ್‌ ಸೆಣೆದಿ೫'ದುದಣ"ಂ ಭುಜವಿಕೃಮಂ; ತನ್ನ 
ತಮ ನಂ ನಾಗವರ್ಮನಂ ಕೊಂದ ಪಗೆಗೆ ಚಲದಂಕಗಂಗನುಂ ಗಂಗರ ಭಟಿನುಮೆನಿಸಿದ 
ಮುಡುರಾಚಯನಂ ಕೊಂದುದೆಜ'ಂ ಸಮರಪಂಶುರಾಮಂ, ಜಟ್ಟಿ ಗರನಟ್ಟಿದ ದಂಡಿನೊಳೆ 
ಸಿಷ್ಠಂಟಿಕ್‌ಂ ಮಾಡಿದುದಜಳ'ಂ ಪ್ರತಿಸಕ್ಸರಾಕ್ಸ್‌ಸಂ ; ನೀರಭಟಕೋಟಿಯಂ ತವೆ 
ಕೂಂದುದಜಿ ಂ ಭಟಮಾರಿ ; ನಿಶ್ಚಂಕಾದಿಗುಣಪರಿರಕ್ಷ ಣೈ ಕಕಾರಣನಪ್ಪು ದಹ'ಂ ಗುಣವಂ 


3 C9) 
ಕಾವಂ; ಸತ್ತತಾ,ಗಾದಿಸಮನಿ ತನಪು ದಜ'ಂ ಸಮ,ಕ ರತಾಕರಂ; ಪರಾಂಗನಾಪರದವ, 
ಸ್ರ K 9೨ ೨೨ ಕೆ 0 ಖಿ ಆ) ವ್ರ 
ಪರಾಬು ಖನಸುದಜ'ಂ ಶೌಚಾಭರಣಂ, ಸರಿಹಾಸದೊಳಂ ಸೂನ ತವಚನನಪು ದಜ'ಂ 
3 ೨9೨ ೧ 


ಫಿ ಲ ಸ 
ಸಶ್ಯಯುಧಿನಿ ರಂ; ಅತಿಪ್ರಚಂಡವೀರಮಾಂಡಲಿಕಶಿಖಂಡಮಂಡನಮಣಿಯಫ್ಳು ದಜ'ಂ ಸುಭಟ 
೨ RS %- 
ಚೂಡಾಮಣಿ, 
ನೀರಮಾರ್ತಾಂಡನೆಂಬ ತನ್ನ ಬಿರುದನ್ನು-- 
ಚಂಡಪೃತಾಪರೂರ್ಜಿತ | ಮಂಡಲರಪೃತಿಮತೇಜರೆಂದೆಂದೆ ಭಯಂ | 


ಗೊಂಡೆಜಿಗುಗುಂ ಜನಂ ಮಾ | ರ್ತಾಂಡಂಗಂ ನೆಗಟ್ಟ ನೀರಮಾರ್ತಾಂಡಂಗಂ | 


ಎಂಬ ಸದ್ಯದಲ್ಲಿಯೂ ಹೇಳಿಕೊಂಡಿದ್ದಾನೆ. ಶ್ರ. ಜಿ. 281 ನೆಯ ಶಾಸನದಲ್ಲಿ 
(ಸು. 9೫3) ಈತನ ವಿಜಯಗಳೂ ಬಿರುದುಗಳೂ ಹೇಳಿವೆ. ಈತನಿಗೆ "ಗುಣ 
ರತ್ನಭೂಷಣ' " ಕನಿಜನಶೇಖರ' ಎಂಬ ಬಿರುದುಗಳೂ ಇದ್ದಂತೆ ತಿಳಿಯುತ್ತದೆ. 
ಈತನು ಕವಿರನ್ನ ನಿಗೆ (998) ಪೋಷಕನಾಗಿದ್ದನೆಂದು ಅಜಿತಪುರಾಣದಿಂದ 
ತಿಳಿಯುತ್ತದೆ. 

ಈತನ ಗ್ರಂಥ 


ಚಾವುಂಡರಾಯಪುರಾಣ ಅಥವಾ ತ್ರಿಷಸ್ಟಿಲಕ್ಸ್ಮಣ 
ಮಹಾಪುರಾಣ. 


ಇದು ಚತುರ್ನಿಂಶತಿತೀರ್ಥಕರರ ಚರಿತವು. ಈ ಮಹಾಪುರಾಣನನ್ನು 
ಆದಿಯಲ್ಲಿ ಕೂಚಿಭಟ್ಟಾರಕನೂ ನಂದಿಮುನೀಶ್ವರನೂ ವಿರಚೆಸಿದರು. ಅನಂತರ 
ಕವಿಸರಮೇಶ್ವರನು ತ್ರಿಷಷ್ಟಿಶಲಾಕಾಪುರುಷಪುರಾಣವನ್ನು ಬರೆದನು. ಅದನ್ನೇ 
ಜಿನಸೇನ ಮುನೀಶ್ವರನು “ ಭವ್ಯಾಳಿಗೆ ಸೇಟ್ಟು ಮಾಣೆ ಗುಣಭದ್ರಮುನೀಶ್ವರರ್‌ 


48 ಕರ್ನಾಟಕ ಕವಿಚರಿತೆ. (10 ನೆಯ 


ತ್ರಿಸಸ್ಟಿ ಪುರುಷಪ್ರತಿಬಂಧಪುರಾಣ ವನ್ನು ಬರೆದರು. ಅದನ್ನೇ ಚಾವುಂಡ 
ರಾಯನು “ ಭವ್ಯಕೋಟಗೆ ಅಜುಃಪಿಡೆಂ” ಎಂದು ಹೇಳುತ್ತಾನೆ. 


ಗ್ರ ಂಥಾವತಾರದಲ್ಲಿ ವ ಷಃ ಜಿನೇಂದ್ರಾ ದಿಚತುರ್ನ್ಪಿಂಶತಿ ಜಿ ಜಿನರನ್ನು ಸ್ಮುತಿಸು 
ತ್ತಾನೆ. ಬಕ ಗೃಧ್ರ ನೀಭಾಚಾರ, ನು ೫ 8 ಅ ಭೂದಳ? 


ವರಿಗೆ ಗುರುಗಳನ್ನು 'ಕ್ರನ ನಾಗಿ ನಿಸ ತಿಸಿ 
೦. 4 
~ 


ಸ್ರ ಸಿದ್ದಾನೆ.! ತರುವಾಯ (1) ಖುಷಭ (2) 

ಅಜಿತ (೫) ಶಂಭವ ಸ ಅಭಿನಂದನ (7) ಸುಮತಿ (6) ಸದ್ಮಪ್ರ ಭ (7) 
ಸುಪಾಶ್ರ 2 (8) ) ಚಂದ್ರಪ್ರಭ (41) ಪುಷ್ಪದಂತ (10) ಶೀತಲ (11) ಶೇಯಾಂಸ 
(12) ವಾಸುಪೂಜ್ಯ (32) ವಿಮಲ (14) ಅನಂತ (1೧) ಧರ್ಮ(16) ಶಾಂತಿ 
ನಾಥ (17) ಕುಂಥು (18) ಅರ (19) ಮಲ್ಲಿ (20) ಮುನಿಸುವುತ (೨1) ನಿಮಿ 
(22) ನೇಮಿ (23) ವಾರ್ಶ್ವ (24) ವರ್ಧಮಾನ, ಎಂಬ ಚತುರ್ವಿಂಶತಿ ತೀರ್ಥ 
ಕರರ ಚರಿತವನ್ನು ಬರೆದಿದ್ದಾನೆ. 

ಗ್ರಂಥದ ಅಂತ್ಯದಲ್ಲಿ ಶ್ರ ತಕೇವಲಿಗಳು, ಕೇವಲಿಗಳು, ದಶಪೂರ್ವಧರರು, 
ಏಕಾದಶಾಂಗಧರರು, ರ ಪೂರ್ನಾಂಗದೇಶಡದೇಶಧರರು, ಇವರು 
ಗಳ ಸಂಖ್ಯೆಯನ್ನೂ ಹೆಸರುಗಳನ್ನೂ ಹೇಳಿ, ಅನಂತರ ಅರ್ಹದ್ಭಲಿ, ಮಾಘಣಂದಿ, 
ಭೂತಬಲಿ, ಪುಷ್ಪದಂತ್ಕ ಶ್ಯಾಮಕುಂದಾಚಾರ್ಯ, Jiuilsovsi 
ಸಮಂತಭದ್ರ, ಶುಭನಂದಿ, ರವಿನಂದಿ, ಏಲಾಚಾರ್ಯ, ನೀರಸೇನ, ಜಿನಸೇನ, 
ಇವರನ್ನು ಹೇಳಿ-- 

ಇಂತಯ್ವತೆೊಂಬಜಿನಮುನಿ | ಸಂತತಿಯಿಂಂದಂ ಶುತಾವತಾರಂ ಧರೆಗೋ | 

ರಂತೆ ನಿಮಿರ್ದೆನೆದುದವರ್ಗಳ | ಸಂತತಿಯೊಳ್‌ ನೆಗಬ್ಬಿ ರಜಿತಸೇನಾಚಾರ,ರ್‌ i 
ಎಂದು ತನ್ನ ಗುರುಗಳ ನಿಷಯವನ್ನು ತಿಳಿಸಿದ್ದಾನೆ. 

ಗ್ರಂಥದ ಅಂತ್ಯಭಾಗದಲ್ಲಿ ಮಾತ್ರ-- 

ಇದು ಸಕಲ ಭುವನಜನವಂದ್ಯ ಮಾನ ನುಂಯೆಮಸಮಾಧಾನನಿಜಿತದುರಿತಾರಾತಿಸೆಂನ 
ಶ್ರೀಮದಚಿತಸೇನಭಟ್ಟಾರಕಪಾದಸ ki ಸಾದಾಸಾದಿತರತ್ನತ್ರಯಾಲಂಕೃ ತ ಧರ್ಮವಿಜಯ 


ಶಿ ಮಚ್ಚಾ ಪ್ರಂಡರಾಯವಿರಚಿತಮಪ್ಪ ಷಷ್ಟಿ ಲಕ್ಷ ಬ ಜಡಿ 
«ರ 








ರ್ಥಸೂತ್ರವನ್ನು ಬರೆದ ಗೃಧ ್ರಹಿಂಛಾಚಾರ್ಯ; ಕವಿತಾ ಇಚತುರನಾದ ಸಿದ್ಧಸೇನಾ 
ರ್ಥಭಾಷ್ಕವನ್ನೂ ತರ್ಕಶಾಸ್ತ್ರವನ್ನೂ ಬರೆದ ಸಮಂತಭದ್ರ; ರತ್ನತ್ರಯವೆನಿಸಿದ 
ಯ; ವಾ್ಯಾಕರಣಕರ್ತೃವೂ ಗಗನಗಮನಸಾಮರ್ಥ್ಯನೂ ತಾರ್ಕಿಕತಿಳಕನೂ ಆದ 
ಪೂಜ್ಯಪಾದಭಹ್ಟ್ಬಾರಕ: ಚರಿತಪುರಾಣದಲ್ಲಿ ಒಂದನ್ನೂ ಕ್ರಿಷಸ್ಟಿಶಲಾಕು ಪುರುಷರ ಪುರಾಣವನ್ನೂ 
ಬರೆದ ಕವಿಪರಮೇಶ್ವರ; ವೀರಸೇನಭಟ್ಟಾರಕ; ಜಿನಸೇನಭಟ್ಟಾರಕ: ಗುಣಭದ್ರದೇವ: ಸರ್ವ 
ಸಾಧುಭಟ್ಟಾರಕ; ಧರ್ಮಸೇನಾಚಾರ್ಯ; ಮುಳ್ಳುಂದದೆೊಳ್‌ ಸನ್ನ್ಯಸನವಂ ಮಾಡವೋಗಿ 


ಸ್ನ 
ಕ ಕಜ ಸ್ತಿ 


ಬಳಿಕ ಕೊಸಣ-ದ್ರಿಯಲ್ಲಿ ಮುಡಿನಿದ ಸುಕುಮಾರಸೇನಮುನಿ: ನೂಗಸೇನ ವೀರಸೇನ ಚ.ದ ಸೇನ 


೬ 3೮ 


ಮುನಿಪುಂಗವರು: ಆರ್ಯನದಿಮುನಿ; ನಯ.ಸೇನಮುನಿಶಿಷ್ಯನೂ ತನ್ನ ಗುರುವೂ ಆದ ಅಜಿತಸೇನಾ 


ಚಾರ್ಯ. 


ಶತಮಾನ] ಚಾವುಂಡರಾಯ: ಚಾವುಂಡರಾಯಪುರಾಣ. 49 


ಎಂಬ ಗದ್ಯವಿದೆ. ಆದರೆ ಉಳಿದ ಕಡೆಯಲ್ಲಿ 


ಇದು ಸಕಲಶಾಸ್ತ್ರ ಸಂಯಮಸಂಪನ್ನ ಶ್ರಿ“ಮದಚಿತಗೇನಭಟ್ಟಾರಕಚರಣಕಮಲ 
ಚಂಚರೀಕ ಧರ್ಮವಿಜಯ * * ೫ ಫ್ರರಾಣದೊಳ್‌ 


ಎಂದಿದೆ. 


ಚಾವುಂಡರಾಯಪುರಾಣವು ಪ್ರಾಯಃ ಗದ್ಯರೂಪವಾಗಿದೆ. ಆದ್ಗಂತಗಳಲ್ಲಿ 
ಕೆಲವು ಸದ್ದೆಗಳಿನೆ. ಗ್ರಂಥದ ಮಧ್ಯದಲ್ಲಿಯೂ ಅಲ್ಲಲ್ಲಿ ಒಂದೆರಡು ಪದ್ಯಗಳು 
ದೊರೆಯುತ್ತವೆ. ಇತರ ಕವಿಗಳು ಬರೆದಿರುವ ಜಿನಪುರಾಣಗಳು ಹೀಗಿಲ್ಲ; 
ಅವುಗಳಲ್ಲಿ ಅಲ್ಲಲ್ಲಿ ಗದ್ಯಗಳಿದ್ದರೂ ಸದ್ಯಗಳೇ ವಿಶೇಷವಾಗಿವೆ. ನೃಪತುಂಗನ 
ಕಾಲಕ್ಕೆ ಹಿಂದೆಯೇ ಕನ್ನಡದಲ್ಲಿ ಅನೇಕ ಗದ್ಯಗ್ರಂಥಗಳು ಹುಟ್ಟಿ ದುದಾಗಿ ತಿಳಿಯ 
ಬರುತ್ತದೆ. ಅವುಗಳಲ್ಲಿ ಆವುದೂ ದೊರೆತಿಲ್ಲ. ಈಗ ದೊರೆತಿರುವ ಗದ್ಯಗೃಂಥ 
ಗಳಲ್ಲಿ ಚಾವುಂಡರಾಯಪುರಾಣವೇ ಅತಿಪುರಾತನವಾದುದು. ಈ ದೊಡ್ಡ 
ಗದ್ಯಗೃಂಥವು ಹತ್ತನೆಯ ಶತಮಾನದ ಭಾಷಾಶೈಲಿಯನ್ನು ತಿಳಿವುದಕ್ಕೆ ಬಹಳ 

ಸಯೋಗವಾದ ಸಾಧನವಾಗಿದೆ. 

ಈ ಗ್ರಂಥದಿಂದ ಒಂದೆರಡು ಪದ್ಯಗಳನ್ನೂ ಸ್ಪಲ್ಪ ಗದ್ಯಭಾಗವೆನ್ನೂ ಉದ್ದೆ 
ರಿಸಿ ಬರೆಯುತ್ತೇವೆ 
ಚಾವುಂಡರಾಯನ ಕೇರ್ತಿ. 

ಸುರಶೈಲಂ ಪಿರಿದಲ್ತು ವಾರ್ಥಿ ಪಿರಿದಲ್ಲಾಮೇರುಗಂ ವಾರ್ಥಿಗಂ | 

ಪಿರಿದುರ್ನೀತಳಮಲ್ಲು ಮೇರುಗಿರಿಗಂ ವಾಗಾಶಿಗಂ ಧಾತ್ರಿಗಂ | 

ಪಿರಿದಾಶಾಂತರಮಲ್ಲು ಮಂದರಸಮುದ್ರೋರ್ನಿೀದಿಗಂತಂಗಳಿಂ 

ವಿರಿದುಗ್ರಾರಿಜಯಾರ್ಜಿತೋರ್ಜಿತಯಶಂ ಶ್ರೀವೀರಮಾರ್ತಾಂಡನಾ 177 


ವಸಂತ. 
ಕಳಕಂಠೀನಾದವಮಾದಂ ಬಗೆಗೊಳೆ ಲಲಿತಾಶೋಕಧಾತ್ರೀರುಹಂ ತ್‌ | 
ಣ್ಲೊಳೆ ಚೇತೋಹಾರಿಚೂತದ್ರುಮಮವನಿಜನನಮಮಂ ಶೋಭೆಯಿಂದೀ | 
ಟಸ್ಳಾಳೆ ಕಾವಂ ಪೂವಿನಂಬಂ ತೆಗೆದು ಕೊಳೆ ಮುಗುಳ್ಮಲ್ಲಿ ಕಾಮಾಲೆ ಚಿತ್ತಂ | 
ನ ಬಂದತ್ತಂದು ಮಾದ್ಯ ನ್ಮ SS ವಸಂತಂ 1 78 | 


ಸೀತಾಪಹಾರ. 
ರಾವಣಂ ಶೂರ್ಪನಖಿಯ ಮಾತಂ ನಿಶ್ಚಯಿಸಿ ಮಾರಿ*ಚಂಬೆರಸು ಪುಸ್ತಕನಿಮಾ 
ನಾರೂಢನಾಗಿ ನಭಸ್ಸಲಕ್ಕೂಗೆದು ಚಿತ್ರಕೂಟೋದ್ಯಾನವನಮನೆಯ್ದ್ಹಿ ಮಾರೀಚನಂ 
ಪರಾರ್ಥ್ಯಮಣಿಹರಿಣಪೋತಕಂಮಾಡಿ ಸೀತೆಯ ಮುಂದೆ ಸುಬ್ಭಿ'ಯಲ್ವೇಲಟಿಕ್ಬೂ ಡದಂ 


50) ಕರ್ಣಾಟಕ ಕವಿಚರಿತೆ. [30 ಸೆಯ 


ಸೀತೆ ಕಂಡರಸಂಗೆ ತೋಣಿ ನಿಚಿತ್ರವರ್ಣಮೃಗಮಿದು ರಾಜಭವನಯೋಗ್ಯಮೆಂಬುದು 
ಮರಸನಾಕೆಯಛ' ಯಂ ತೀರ್ಚಲೆಂದು ಮೃಗದ ಬಟ'ಯಂ ತಗುಳ್ಳೊಡದು ದೂರಮು 
ಮಾಸನ ಮುಮಲ್ಲ ದಾಸೆದೋಣ' ಕಿಆ'ದೆಡೆಯನುಯ್ದ್ಲಾ ಕಾ ಶಕ್ಕೆ ಪಾಜುವುದುಮದಣಜಿ 
ಪೋಬಂ'ಯನಜ:ಯದೆ ಮಗುಟ್ಟ ನನ್ನೆ ಗಮಿತ್ತ ರಾವಣಂ (ರಾಮ) ವೇಷಧರನಾಗಿ 
ಸೀತೆಯಲ್ಲಿಗೆ ವಂದು, ಮಣಿಮೃ ಗಪೋತಕಮಂ ಸಿಡಿದು ಪೊಟಲ್ಲಟ್ಟಿ ದೆನೀಗಳಸ್ತಮಯ 
ಸಮಯವಾದುದು ಪೊಲಟುಲ್ಲೆ ಪೋಸಂ ಸಿಬಿಗೆಯನೇಆಕಿಂದು ಶಿಬಿಕಾಕಾರವಾಗಿದನ 
ಪುಷ್ಟಕನಿಮಾಸಮನೆ೨ ಆಸಿ ಸಿಬಿಗೆಯ ಕೆಲದೊಳ್‌ ತಾನುಂ ತುರಗಾರೂಢನಾಗಿ ಬರ್ಪಂ 
ದಮಂ ಮಾಯಿಯಿಂ ಮಾಡಿ ತನಗೆ ಮೃತ್ಯುದೇವತೆಯನುಯ್ವಂತುಯನ್ನು ಲಂಕೆಯ 
ನೆಯ್ದ ಪೊಜಪೊಬಿರೊಳಿರ್ದು. ವಾಯಾವಿಧಿಯಂ ಪಿಂಗಿನಿ ತನ ತಂದಾವೃತ್ತ್ವಾಂತಮನ 
ಅವಿ ಹರಿನಿಂಲೊಸಜ್ಜ ಲವರ್ಣಮಪ್ಪ ನಿಜರೂಪಮಂ ತೊ". ಜನಕಾತ್ಮಜೆ ಲಜ್ಜೆ 
ಯೊಳಂ ಭಯದೊಳು ರಾಮನ ವಿರಹದೊಳಂ ಮುೂರ್ಛ್ಭಾಗತೆಯಾಗೆ: ಶೀಲವತಿಯಪ್ಪ 


(PR, 


es ಕೊಸ-ುಲಾಂಗಸ್ಪ ರ್ಶನದಿನಾಕಾರಗಾಮಿಸಿನಿದ್ಯಾವಿನಾಶಠ ಪ್ರ So ಜಯ 


ದಿಂ ಮುಟಿಲಂಜ ವಿದಾಧ್ದರಿಖಶಂ ಬರಸ ನ) ತಖಕಿ ೨ಗಳಿಂ :ತೆಯನೆ ಬ ಅಸಿ 
WW ಆ 03 

ದೆ ಇವ ಶಮೆನೆ, ಅಂಕಾಪುರಬಹಿರುದ್ಧಾ ನಮಾಪ ದೇಶಮಿಲ್ಲಿಗೆ ನಿನಂ ರಾವಣ 

ತಂದನಾತಂಗೆ ನಿಂ ಮಹಾದೇವಿಯಣಗಿ ಶಿಂ ಕ | ಭಂ ಸುಖಮಿರ್ಪದು ಪೆಆದಂ 


ಬಗೆಯದಿರೆಂಬುದುಮದಂ ಕಳ್ಳು ಶೋಕಾಕುಲೆಯಾಗಿ ವಿನಶ್ವ ರಾತ್ಮ್ರ ಕಮವೊಲಿಗ 
ಮಸುಗಮೆನ ಶಿಒಮಂ ಇಡೆ ನೆಗಂ 


ಟ್‌ 
2 
ಕಿ 


ನಲ್ಲಿ ನೆನ್ನರಸನಂ ಸಕಾಣ್ಣನ್ನೆ ರ ನುಡಿ 


vd 
A 
ವೆನಲ್ಲೆನಾತಸ ಕ್ಷ ಮವಾರ್ತೆಯಂ ಕೇಳ ಸ್ಪ ಗಮಾನುಣಸಲ್ತೆ ಸ ಪೊಲ್ಲದಾದಂದು 


ಬಾಹ್ಕಾಭ್ಯಂತರಗ್ರಂಧಿಸರಿತಾ,ಗದಿಂ ಸನ್ನ್ಯಸನಂಗಯ,್ಸು ಸಾವನೆಂದು ಸರಿಚ್ಚೇದಂಗೆಯ್ತು 
ದಿವವಾ (7) ಲಕ್ಷ್ಮಣಮಪ್ಪ ಕೇವಲಾಭರಣಂಗಳನಿರಲಿತ್ತು ಟ'ದುವನೆಲ್ಲಮಂ ಕಳೆದು ನೀಮಿ 


ಳೆ ೧೩ 
ತಿ 
೧೨ 


ನ್ಲೆನ್ನಂ ಮುಟ್ಟದಿರಿಮೆಂದು ಖೇಜರಿಯರಂ ಬಾರಿಸಿ 2ೌಸವೃತದಿಂದಿರ್ಪಿನಂ ಲಂಕ 
ಯೊಳನೇಕಮುತ್ತಾತಂಗಳಾಗೆ ಚಕ್ರರತ್ನಮಾಯುಧಾಗಾರದೊಳ್‌ ಪಟ್ಟಿ ತದುತ್ಬಾತಂ 
ಗಳಂ ಕಂಡು ಬೆಜಗಾಗಿ ಪ್ರರೋಹಿತಾದಿಗಳ್‌ ಬಂದ ಸಿ:ತೆಯಂ ತಂದು ಪೊಲ್ಲಕೆಯ್ದ, 
ನಿನಗಹಿತಮುಮಪಖ್ಯಾತಿಯುಮಪ್ಪ ತು ಮಾಡಿದೆಯುಂ ಮಗು ಸ ಕುಡುವುದೊಳ್ಳಿ ತೆನೆ, 
ರಾವಇಂ ಸೀತೆಯಂ ತಂದ ಶಕಾರಣದಿನೆನಗೆ ಸಕಲಭು”ನಾಧಥಿಪತ್ಯಮಂ ಮಾಲ ಚಕ್ರಂ 
ಪುಟ್ಟಿದುದದಜಿ'ಂ ನಿೀಮಿದರ್ಕೆ ಮಾರ್ಕೊಳ್ಳದಿರಿಮೆಂದು ಬಾರಿಸಿದೆಂ | 70 | 


ಲಾಲಾ 





ಕಮಳಾದಿತ್ಯ. 978. 


ಈತನು ಬೆಳ್ಗಾಂ ಡಿಸ್ಟ್ರಿಕ್ಟಿನಲ್ಲಿಯ ಸೊಗಲ್‌ ಎಂಬ ಗ್ರಾಮದಲ್ಲಿರುವ 
ಒಂದು ಶಾಸನವನ್ನು ' ಬರೆದುದಾಗಿ ಆ ಶಾ ಸನದ ಕೊನೆಯಲ್ಲಿರುವ 


ಹಂ ಬಾ ಸವಾ ವಾರಾ 





ಹು ುು ು ರು ್ಟ್ಟುುರುುಾೈಾಣುು 


1. ಉಗ? 10110 11110, NVI, 3 


ಇಾಂಜಾಎಇ ಇ ಜುಾರರ್ರ  ್ಛೈು.ಕ್ಟ್ಶ್ಕುು್ಟ್ಟೈಕ್ಕ ್ಯರತ್ಟರರುರ ್ಗ. 


ಶತಮಾನ] ಕಮಳಾದಿತ್ಯ. 51 


ಭ ವನಂ ವನನಿಧಿ ಸುರಗಿರಿ | ದಿವಕುಳಮಿನಚಂದೃರುಳ್ಳಿನಂ ಧರ್ಮುವಿದು | 
ದೃವಮಾಗಿ ನಡೆಗೆ ಶಾಸನ | ಕವಿ ಕವ'ಳಾದಿತ್ಯರಚಿತಕಾವ್ಸಾದೇಶಂ ॥ 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಇವನು ಬ್ರಾ ಹ್ಮಣಕವಿಯೆಂದು ತೋರು 
ತ್ತದೆ. ಈ ಶಾಸನದಲ್ಲಿ ಚಾಳುಕ್ಯರಾಜನಾದ 1.1 ತೈಲನ ಆಳಿಕೆಯಲ್ಲಿ 
ಕಂಚಿಯಬ್ಬೆ ಸುವರ್ಣಾಕ್ಸಿ ದೇವಾಲಯಕ್ಕೆ 978 ರಲ್ಲಿ ದತ್ತಿಯನ್ನು ಬಿಟ್ಟಂತೆ 
ಹೇಳಿದೆ. ಇದರಿಂದ ಕೆಲವು ಪದ್ಯಗಳನ್ನು ಉದ್ಭರಿಸಿ ಬರೆಯುತ್ತೇವೆ: 
ಸುವರ್ಣಾಕ್ಸಿ ದೇವಸ್ಥಾ ನದ ಪ್ರದೇಶ 
ಪಂಕಜಷಂಡದಿಂದೆಸೆನ Reg ಪೂಗೊಳದಿಂ ತಳಿರ್ತ ಮಾ| 
ವಿಂ ಕುಸುಮೋದಿತಂ ಕೊಸಗು ಪಾದರಿ ನೇಣ'ಲತೋಕೆ ಬಾಲಿಯೆಂ | 
ಬಂಕದ ವೃಕ್ಷ ಜಾತಿಗಳಿಸಿ ಸಿಂಚರದಿಂ ಪುಗಲೆಂಬ ಕೋಕಿಲಾ | 
ಳಂಕ್ಸ್‌ತದಿಂದೆ ಸಾಲ ಬನಮೊಪುುವುದಿ:ನಿಷಯಾಂತರಾಳದೊಳ್‌ 1801 
ಪುಲಿಗಳ್‌ ಧರ್ಮಶ್ರವಣಮ | ನೆಲೆ ವಿಡುಕದೆ ಕೇಳುತಿರ್ಪುವರಗಿಳಿಗಳ್‌ ನಿ | 
SS ೨ | ಚಳವಾವೆಡೆಯುಆ*ದು ಪೇನ ವಿರುಳುಂ 


ಸಗಲುಂ॥ 8] | 
ಪಾಪಿ ಪುಗಲ್‌ ವುಗಲುಗ್ರದ | ಕೋನಿ ಪುಗಲ್‌ ಪುಗಲಶೇಷಧರ್ಮನ್ರೋಹ | 


ವಾಪಾರಿಪುಗಲ್‌ ಪುಗಲೆಂ | ದಾಪೊಟ್ಟುಂ ಕೊಂಕೆಲಂಗಳುಲಿಗುಂ ಬನದೊಳ್‌ | 80 | 

ಜಿ ರಗಿಳಿಯ Kn ತಳಹಂಸೆಯೆ ಗಾವರಿಸ " ವೆಣ್ತಿಂಬಿಯ ಬಾ | 

ವಳಿಸುವ ಪುರುಳಿಯ ಕೋಡಂ | ಗಳ ನಗಿಸುವ ಜು ನಗದ ನಾಲ್ಕುಂದೆಸೆಯೊಳ್‌ 
ಕಂಚಿಯಬ್ಬೆ i 83 1 

ಹರಚರಣಾಬ್ದಭೈಂಗಿ ಕಪಸಟೋದಯನವರ್ಜಿತೆ ನಿರ್ಮಲಾಂಗಿ ಭೂ | 

SN ನಿರ್ಮಳಿನಕೀರ್ತಿ ದಯಾಸರೆ ದಾನಧರ್ಮತ | 

ತ್ಚರಗುಣಯುಕ್ತೆ ದೇವಗುರುಭಕ್ಕೆ ಸುಗೋತ್ರಪನವಿಕ್ರೆಯೆಂದು ವಿ| 

ಸ್ಮರದೊಳೆ ಕೀರ್ತಿಕುಂ ವಸುಧೆ ಸಂತಸದಿಂದಮೆ ಕಂಚಿಕಬ್ಬೆಯಂ | 8ಕ್ಕೆ ॥ 
ಫಲಸ್ತುತಿ 

ಮೇಳಿಸಿ ನಾಯಡಗಂ ಚಂ | ಡಾಳಿ ಕಪಾಳದೆಣಳೆ ಕಳ್ಳ ನೆಣ್‌ದಡುತುಂ ತ | 

ತಾಳದೆ ಕೆರ್ನಿಂ ಮುಚ್ಚೆಸ | ಮಾಳೋಕದೊಳಿಂದ್ರ ತಃ ಬೆಸಗೊಂಡಂ | 

ರೇನಸ್ವ ೦ ಬ್ರಹ್ಮಸ್ವಮ | ನಾವು.. ..ಂದ ಪಾತಕನ ಪಾದರಜಂ | 

ಭಾವಿಸಲಭೂ1 ಜ್ಯ ಮೆನಲಾ | ದೇವಸ್ತಮನಲಿ'ವನಿಂ ನಿಕೃಷ್ಟರುಮೊಳತೀ (೫5 | 








1. ಇಂದ್ರ” ಪೃಚ್ಛತಿ ಚಂಡನಲೀಂ ಕಿಮಿದಂ ಪಚ್ಚ ತೇ ಶ್ರಯಾ | 





ಲ Ey 


ಶ್ವಮಾಂಸಂ ಸುರಯಾ ಸಿಕ್ತಂ ನೃಕಪಾಲೇ ಚಿತನಗ್ನಿನ-॥ 
ದೇವಬ್ರಾಹ್ಮಣವಿತ್ತಾನಿ ಬಲಾದಪಹರ: ತಿ ಯೇ] 

ತೇಷಇಂ ಸ ನೀತಾ ಚರ್ಮುಣಾ ಪಿಹಿತಂ ಮುಯಾ ॥ 
೯ (ತ್ಕಾ 


09 ಕರ್ಣಾಟಕ ಕವಿಚರಿತೆ. [10 ನೆಯ 


ನಾಗವರ್ಮ. 
ವಿಚಾರಂ. 


ಈ ಹೆಸರಿನವರು ಇಬ್ಬರು ಕವಿಗಳು ಇದ್ದಂತೆ ತಿಳಿಯಬರುತ್ತದೆ. ಛಂದೋಂ 
ಬುಧಿಯನ್ನೂ ಕಾದಂಬರಿಯನ್ನೂ ಬರೆದವನು ಒಬ್ಬ ನಾಗವರ್ಮನೆಂದೂ, ಕಾವ್ಯಾ 
ವಲೋಕನ ವಸ್ತುಕೋಶ ಕರ್ಣಾಟಿಕಭಾಷಾಭೂಷಣಗಳನ್ನು ಬರೆದವನು 
ಬೇರೊಬ್ಬ ನಾಗವರ್ಮನೆಂದೂ ನಿರ್ಧರಿಸುವುದಕ್ಕೆ ಸಾಕಾದ ಕಾರಣಗಳಿವೆ. 


ಮೆ| ಕಿಟಲ್‌ ಅಚ್ಚು ಹಾಕಿಸಿರುವ ಛಂದೋಂಬುಧಿಯಲ್ಲಿ ಗ್ರಂಥಾದಿಯಲ್ಲಿದ್ದ ಮಂ 

ಗಳಕೊ «ಕಗಳಲಿ ಕವಿಯ ಕಾಲವೇ ಮೊದಲಾದ ಅಂಶಗಳನು ನಿಶ್ರ ಯಿಸುವುದಕ್ಕೆ ಸಹ 
ಗಿಣಿ ಗಗ ಎ (ಕಾ) 

ಹಾರಿಯಾದ ಕೆಲವು ಪದ್ಯಗಳು ಬಿಟ್ಟುಹೋಗಿವೆ. ನಾವು ನೋಡಿದ ನಾಲ್ಕು ಓಜಬೆಯ 


ಪುಸ್ಮಕಗಳಲಿ (68 Sp ಹಡ 


ಅರಕಿಂ ರಕ್ಕಸಗಂಗಂ | ಗುರುಗಳ್‌ ನೆಗಬ್ಬಜಿತಸೇನದೇವರ್‌ ಗಯೆಯಿಂ | 
ಪೊರೆವ ನೃಪನಣ್ಣ ನೆನೆ ಮ | ಚ್ಚರಿಸುವರಾರ್‌ ನಾಕಿಯಿರುಳೊಳೇಂ ಪುಟ್ಟಿ ದನೆ: ॥ 
ಗಂಡರ ಮೂಕುತಿಯೆನಿಸಿದ | ಮಾಂಡಳಿಕರ ಮಂತ್ರಿ ಸಂಧಿವಿಗೃಹಿ ರಾಯಂ | 
ಕೊಂಡಾಡಿ ಪೊರೆದನೆನೆ ಧರೆ | ಕೊಂಡಾಡದೆ ಕೊಂಡುಕೊನೆಯದೇ ನಾಕಿಗನಂ | 


ಎಂಬ ಪದ್ಯಗಳು ದೊರೆಯುತ್ತವೆ. ಈ ಪದ್ಮಗಳಿಂದ ಛಂದೋಂಬುಧಿಯನ್ನು ಬರೆದ 
ನಾಗವರ್ಮನ ಕಾಲವನ್ನು ನಿಸ್ಸಂದೇಹವಾಗಿ ನಿಶ್ಚಯಿಸಬಹುದು: 


1. (1) ರಕ್ಕ ಸಗೆಂಗೆ. ಈ ರಾಜನು ರಾಚಮಲ್ಲನ (974.984) ತಮ್ಮನೆಂದೂ ಆತನ 
ಕಾಲವಾದಮೇಖಲೆ ಸುಮಾರು 984 ರಿಂದ ರಾಜ್ಯಭಾರಮಾಡಿದನೆಂದೂ ಶಾಸನಗಳಿಂದ 
ತಿಳಿಯಬರುತ್ತದೆ. (2) ಅಜಿತಸೇನದೇವ.. ಇವನು ರಾಚಮಲ್ಲನಿಗೂ ಆತನ ಮಂತ್ರಿ 
ಯಾದ  ಚಾವುಂಡರಾಯನಿಗೂ ಗುರು. (3) ಅಣ್ಣ; ರಾಯ. ಈ ಹೆಸರುಗಳು 
ಚಾವುಂಡರಾಯನಿಗೆ ಉಂಟೆಂದು ಅವನ ಚರಿತೆಯಲ್ಲಿ ತಿಳಿಸಿದ್ದೇವೆ. ಆದುದರಿಂದ 
ಈ ನಾಗವರ್ಮನು ರಕ್ತ ಸಗಂಗನ ಕಾಲದಲ್ಲಿ ಚಾವುಂಡರಾಯನಿಂದ ಪೋಷಿತನಾಗಿಯೂ 


ಅಜಿತಗೇನದೇವನ ಶಿಷ್ಟನಾಗಿಯೂ ಇದ್ದನೆಂಬುದು ವೃಕ್ತವಾಗದಿರಲಾರದು. 


ಅಲ್ಲದೆ ಕಾದಂಬರಿಯ ಕೊನೆಯಲ್ಲಿ ಕುದುರೆಗಳನ್ನು "ತ್ಮೃತಿವನಿತಗಿದೌಚಿತ್ರ 
ಮೆಂದಿತ್ತನತ್ಟುತ್ಸವದಿಂ ವಿದೃತ್ಸಭಾಮಂಡಲಿ ಶಣಿವಿನೆಗಂ ಭೋಜರಾಜಕ್ತಿತ್ಮೀಶಂ” 
ಬಂದು ಹೇಳಿದೆ. ಧಾರಾಫುರದ ಭೊ*ಜರಾಜನು 10 ನೆಯ ಶತಮಾನದ ಆಂತ್ಯಭಾಗ 
ದಲ್ಲಿ ಆಳುವುದಕ್ಕೆ ಆರಂಭಿನಿದಂತೆ ತಿಳಿಯುತ್ತದೆ. ಮೇಲಣ ಪದ್ಯಭಾಗದಲ್ಲಿ ಹೇಳಿ 
ರುವ ಭೋಜರಾಜನು ಇವನೇ ಆಗಿರಬಹುದು. ಈ ಕಾರಣಗಳಿಂದ ಈ ನಾಗ 
ವರ್ಮನು ಸುವತಾರು 990 ರಲ್ಲಿ ಇದ್ದಿರಬೇಕು. 


ಶತಮಾನ] ನಾಗವರ್ಮ: ವಿಚಾರಂ. ೧3 


ಕಾವ್ಯಾವರೋಕನದಲ್ಲಿ-. 


ಪ್ರಣುತಗುಣರೆನಿಸ ವಿಬುಧಾ | ಗ್ರಣಿಗಳ್‌ ಕೆಯ್ಕೊಂಡುಪೊಗಲ] ಸಲೆ ನೆಗಲ್ಹುವುಧಾ | 
ರಿಣಿಯೊಳಗೆ ನಾಗವರ್ಮನ | ಗುಣವರ್ಮನ ಶಂಖನರ್ನುನಧಾ _ನಂಗಳ್‌ | 


ಏಂಬ ಪದ್ಯವು ಉದಾಹೃತವಾಗಿದೆ. ಇದರಿಂದ ಈ ಗ್ರಂಥಕರ್ತೃವಾದ ನಾಗವರ್ಮ 
ನಿಗೆ ಹಿಂದೆಯೇ ಬೇರೆ ಒಬ್ಬ ಲಕ್ಷ್ಮಣಗ್ರಂಥಕಾರನಾದ ನಾಗವರ್ಮನು ಪ್ರಖಾ.ತನಾಗಿದ್ದ 
ನೆಂಬುದು ವೃಕ್ಕವಾಗುತ್ತದೆ. ಅಲ್ಲದೆ ಕಾವ್ಯಾವಲೊಕನವನ್ನು ಬರೆದ ನಾಗವರ್ಮ 
ನಿಗೆ ಅದೇ ಗ್ರಂಥದಲ್ಲಿ ಷಾ 

ಅಭಿಮತಶಬ್ಬಸಂಸ್ಕರಣದಿಂ ಜನವುಂ ತಿಳಿವಂತುಮಾಡಿ ನಾ | 

ಗ್ವಿಭವಮದಪ ತರ್ಕ್ಕಮೆನೆ ಸಂಜೆಸಕಂ ದೆಸೆಯಂತನೆಯ್ಗ ತ ॥ 

ತ್ಸಭೆಯೊಳಗಗ್ರ ಪೂಜಿವಡೆದೊಂ ದು ಮಹಾಮಹಿಮಾನುಭಾವದಿಂ | 

ದಭಿನವಶರ್ವವರ್ಮುನಿವನೆಂದಪುದುರ್ವರೆ ನಾಗವರ್ನುನಂ | 


ಏಂಬ ಸದೃದಿಂದ ಅಭಿನವಶರ್ವವರ್ಮ ನೆಂಬ ಬಿರುದಿದ್ದಂತೆ ತಿಳಿಯುತ್ತದೆ. 


Il. 


ಜನ್ನನು ಅನಂತನಾಥವುರಾಣದಲ್ಲಿ-ಜನನಾಧಂ ಜಗದೇಕಸಲ್ಲಿ ಕಟಕೋಪಾಧ್ಯಾ 
ಯನಾನಾಗವ | ರ್ಮಸಿದಾನಿಸಂತನಶರ್ವನರ್ಮನೆ ಗಡಂ ಜನ್ನಂಗುಪಾಧ್ಯಾಯಂ ೫ 
ಎಂಬುದರಿಂದ ಇದಾನೀಂತನೆಶರ್ವವರ್ಮ್ಮನೆನಿಸಿರ ನಾಗವರ್ಮನು ಜನ್ನನಿಗೆ 
ಉಪಾಧ್ಯಾಯನಾಗಿದ್ದಂತಯೂ ಜಗದೇಕನಲ್ಲಿ ಕಟಕೋಪಾಧ್ಯಾಯನಾಗಿದ್ದಂತೆಯೂ 
ತಿಳಿಯುತ್ತದೆ. ಈ ನಾಗವರ್ಮನೇ ಕಾವ್ಯಾವಲೋಕನವನ್ನು ಬರೆದವನಾಗಿರಬೇಕು. 
ಚಾಳುಕ್ಕರಾಜರಲ್ಲಿ ಜಗದೇಕಮಲ್ಲ ಎಂಬವನು 1138 ರಿಂದ 1100 ರ ವರೆಗೆ ಆಳಿದ 
ಹಾಗೆ ತಿಳಿಯಬರುತ್ತದೆ. ಆದುದರಿಂದ ಈ ನಾಗವರ್ಮನು ಸುವತಾರು 
1145 ರಲ್ಲಿ ಇದ್ದಿರಬೇಕು. ಜನ್ನನು 1209 ರಲ್ಲಿ ಯಶೊ:ಧರಚರಿತವನ್ನೂ 1230 
ರಲ್ಲಿ ಅನಂತನಾಧಪುರಾಣವನ್ನೂ ಬರೆದಂತೆ ಆ ಗ್ರಂಧಗಳಿಂದ ತಿಳಿಯಬರುವುದರಿಂದೆ 
ಈ ನಾಗವರ್ಮನು ಜನ್ನನಿಗೆ ಉಪಾಧ್ಯಾಯನಾದಾಗ ಬಹಳ ವೃದ್ಧನಾಗಿದ್ದಿರಬೇಕು. 


(1) ಛಂದೋಂಬುಧಿಯನ್ನು ಬರೆದ ನಾಗವರ್ಮನು ತನ್ನ ತಂದೆ ವಣ್ಣಮಯ್ಯನೆಂದು 
ಹೇಳಿಕೊಂಡಿದ್ದಾನೆ. ಎರಡನೆಯ ನಾಗವರ್ಮನು ಕಾವ್ಯಾವಲೋಕನದ ಕೊನೆಯಲ್ಲಿ 
"ಪೇಟ್ಟಂ ದಾಮೋದರತನಯನೀವಚೋಲಂ೦ಕೃತಿಯಂ? ಬಂದೂ ವಸು ಕೋಶದ 
ಕೊನೆಯಲ್ಲಿ." ದಾಮೋದರಪ್ರಿಯಸುತಂ? ಎಂದೂ ಹೇಳಿಕೊಂಡಿದ್ದಾನೆ. (2) 
ಮೊದಲನೆಯ ನಾಗವರ್ಮನಿಗೆ ನಾಕಿ, ಸಯ್ಯಡಿಯಾತಂ, ಎಂಬ ಹೆಸರುಗಳು ಇದ್ದಂತೆ 
ತಿಳಿಯುತ್ತದೆ. ಕಾನ್ಯಾವಲೋಕನಾದಿಗ್ರಂಥಗಳಲ್ಲಿ ಈ ಹೆಸರುಗಳು ಸಿಕ್ಕುವುದಿಲ್ಲ. 
(3) ಮೊದಲನೆಯವನಿಗೆ " ಕವಿರಾಜಹಂಸ” ಎಂಬ ಬಿರುದುಂಟು ; ಎರಡನೆಯವನಿಗೆ 
“4 ಕವಿತಾಗುಣ್ಣೋದಯ?'' ಎಂಬ ಬಿರುದಿದೆ. (4) ಮೊದಲನೆಯವನು ಛಂದೋಂ 


54 ಕರ್ಣಾಟಕ ಕವಿಚರಿತೆ. [10 ನೆಯ 


ಬುಧಿಯ ಆದಿಭಾಗದ ಸ್ತೋತ್ರದಿಂದಲೂ ಅಧಿಕಾರಗಳ ಆದಿಪದ್ಯಗಳಿಂದಲೂ ಕೆಲವು 
ಓಲೆಯ ಪುಸ್ತಕಗಳ ಪ್ರಕಾರ ಅಧಿಕಾರಾಂತ್ಯದ ಗದ್ಯ ಗಳಿಂದಲೂ ಕಾದಂಬರಿಯ 
ಆದಿಶ್ಲೋಕದಿಂದಲೂ ಜೈನನೋ ಅಲ್ಲವೋ ಎಂಬ ಸಂದೇಹವನ್ನು ಉಂಟುಮಾಡು 
ತ್ತಾನೆ. ಆದರೆ ತನ್ನ ಗುರು ಅಜಿತಸೇನಾಚಾರ್ಯನೆಂದು ಹೇಳುವುದರಿಂದ ಜೈನನೇ ಆಗಿರ 
ಬೇಕು. ಚಾವುಂಡರಾಯಪುರಾಣದಿಂದ ಚಾವುಂಡರಾಯನಿಗೆ ನಾಗವರ್ಮನೆಂಬ ಒಬ್ಬ 
ತಮ್ಮ ನಿದ್ಬಂತೆ ತಿಳಿಯುತ್ತದೆ. ಮೆಲೆ ಬರೆದಿರುವ " ಅರಸಂ ರಕ್ಕಸಗಂಗಂ” ಎಂಬ ಸದ್ಯ 
ದಲ್ಲಿ ತನ್ನ ಪೋಷಕನು "ಅಣ್ಣ? ನೆಂಬುದರಿಂದ ಇವನೇ ಅವನ ತಮ್ಮ ನಾಗಿರ 
ಬಹುಡದೋ ಎಂಬ ಸಂದೇಹವು ಹುಟ್ಟುತ್ತದೆ. ಆದರೆ ತಾನು ವೆಣ್ಣಮಯ್ಯನ ಜೋಷ್ಟ 
ಪುತ್ರನೆಂದು ಹೇಳುವುದರಿಂದ ಇವನು ತದ್ಭಿನ್ನನೆಂದು ತೋರುತ್ತದೆ. ಎರಡನೆಯವನು ಚ್ಛಿನ 
ನೆಂಬುದರಲ್ಲಿ ಸಂದೇಹವೇ ಇಲ್ಲ. ಈ ವಿಷಯವು ಕಾವ್ಯಾವಲೋಕನ, ವಸ್ತುಕೋಶ, 
ಕರ್ಣಾಟಕಭಾಷಾಭೂಷಣ, ಇವುಗಳಲ್ಲಿಯ ಆದಿಭಾಗದ ಸ್ತುತಿಪದ್ಯಗಳಿಂದಲೂ 
ಅಂತ್ಯಭಾಗದ ಗದ್ಯದಿಂದಲೂ ಜನ್ನನು ಜೈನಪುರಾಣಕರ್ತ್ರಗಳಲ್ಲಿ ಇವನನ್ನೂ ಸೇರಿಸಿ 
ಹೇಳಿರುವುದರಿಂದಲೂ ದೃಢಪಡುತ್ತದೆ. 


ಈಯಿಬ್ಬರು ನಾಗವರ್ಮರಲ್ಲದೆ ಬೇರೊಬ್ಬ ನಾಗವರ್ಮುನೆಂಬ ಬ್ರಾಹ್ಮಣನು 
ಚಂದ್ರಚೂಡಾಮಣಿಶತಕವೆಂಬ ಗ್ರಂಥವನ್ನು ಬರೆದಿದ್ದಾನೆ." 


ನಾಗವರ್ಮ 1. ಸು. 990. 


ಇವನು ಛಂದೋಂಬುಧಿಯನ್ನೂ ಕರ್ಣಾಟಕ ಕಾದಂಬರಿಯನ್ನೂ ಬರೆದಿ 
ದ್ದಾನೆ. ಛಂದೋಂಬುಧಿಯಿಂದ ಈತನ ವಿಷಯವಾಗಿ ಈಯಂಶಗಳು ತಿಳಿಯು 
ತ್ರವೆ:--ವೆಂಗಿನಿಸಯದಲ್ಲಿಯ ಸಪ್ತ್ರಗ್ರಾಮಗಳಲ್ಲಿ ಮನೋಹರವಾದ ವೆಂಗಿಪ 
ಳುವಿನಲ್ಲಿ ಕೌಂಡಿನ ಗೋತ್ರೋಡ್ಲವ ಮ ವೆಣ್ಣಮಯ್ಯನೆಂಬ ಬ್ರಾಹ್ಮಣನಿದ ನು. 
ಅವನ ಪಶ್ನಿ ಕ್‌ *೦ಡಿಕಬ್ಬೆ; ಮಗ ದಾಮಮಯ್ಯ. ಶ್ರಭನ ಹೆಂಡತಿ oi 
ಜ್ಯೇಷ್ಠಪುತ್ರ ವೆಣ್ಣಮಯ ನ್ಯ ಇವನ ಹೆಂಡತಿ 'ಪೋಳಕಜ್ಚಿ ; ಜ್ಯೇಷ್ಟ ಪ್ತ ಸ್ರಾತ್ರ ನಾಗ 
ವರ್ಮ 1. ಈತನಿಗೆ ಕವಿರಾಜಹಂಸ, ಬುಧಾಬ್ವ ಕ್‌ೆ ಕಂದಕಂದರ್ಪ, 
ನೆಗಟ್ಕೆಗೋಜ ಎಂಬ ಬಿರುದುಗಳಿದ್ದಂತೆ ತೋರುತ್ತ ದೆ. ಅಲ್ಲದೆ ನಾಕಿ, ಸಯ್ಯಡಿ 
ಯಾತ * ಎಂಬ ಹೆಸರುಗಳೂ ಇದ್ದಂತೆ ತಿಳಿಯುತ್ತದೆ. “ ಬೀರಸಿರಿಯಕ್ಕೆ ಭುಜಾ 
ಸಿಗೆ ನಾಗವರ್ಮನಾ” ಎಂದೂ, “ ಕುಂತೀಪುತ್ರಂ ಸೊಣರ್ದ ರಣದೊಳ್‌ ” 
ಎಂದೂ ಹೇಳಿಕೊಳ್ಳುವುದರಿಂದ ಈತನು ಯುದ್ಧನೀರನಾಗಿದ್ದಂತೆ ತೋರುತ್ತದೆ. 


pO 


]. ಪುಟ 47. ೨. ನಾಗವರ್ಮಾಚಾರ್ಯನ ಚರಿತೆಯನ್ನು ನೋಡಿ. 
ತಿ. ಸಯ್ಯಡಿಯೆಂಬುದು ಕರ್ಣಾಟಕ ದೇಶದ ಕಿಸುಕಾಡ:ನಾಡಿನಲ್ಲಿ ಒಂದು ಅಗೃಹಾರವೆ:ದು 
ತಿಳಿಯಬರುತ್ತದೆ--ದುರ್ಗಸಿ:ಹನ ಪಂಚತಂತ್ರ, ಪುಟ 8 








4 


ಶತಮಾನ] ನಾಗವರ್ಮ 1. ನಿರ 


ಈತನ ಕಾಲವೇ ಮುಂತಾದ ಕೆಲವು ವಿಷಯಗಳು ಹಿಂದಣ ವಿಚಾರದಲ್ಲಿ ವಿವ 
ರಿಸಿವೆ. ತನ್ನ ಕವಿತಾಚಾತುರ್ಯವನ್ನೂ ಗುಣಗಳನ್ನೂ ಈ ಪದ್ಯಗಳಲ್ಲಿ ಹೇಳಿ 
ಕೊಂಡಿದ್ದಾನೆ: 


ನವರಸಮುಣ್ಣೆ ಮಾತು ಪೊಸತಾಗಿರೆ ದೇಸೆಯಿ ದೇಸೆನೆತ್ತುದೆಂ | 
ಬವೊಲಿರೆ ಜಾಣ್‌ ಮುನಂಗೊಳಿಸೆ ಪೂ ಪೂಣ್ಣಿರದರ್ಥಕ್ಕತಿಪ್ರಬಂಧಮಂ | 
ಶಿವಿಗಿನಿದಾಗೆ ಪೊಚ್ಚಪೊಸತಾಗೆ ಮನೋಹರಮಾಗೆ ಪೇಟ್ವಿ ಸ| 
ತ್ವವಿ ಕನಿರಾಜಹಂಸಸೆಸೆ ಪೇೇಟಿಲೊಡರ್ಚಿದೆನೀಪ್ರಬಂಧಮಂ 1 


ರಚಿತಪದಪ್ರಸನ್ನಪರಿಪೂರ್ಣರಸಾವಹಮರ್ಥಯುಕ್ಕಮಾ | 
ಗುಚಿತಪುರಾಣಮಾರ್ಗಪ ದಪದ್ಭತಿಬಂಧುರಬಂಧಮೆಂಬಿನ್‌ಂ 1 
ರಚಿಯಿಸೆ ವಾಚ್ಯವಾಚಕ ವಿಶೇಷ್ಯನಿಶೇಷಣ ಲಕಲಕ ಣ | 
ಪ್ರಚುರತೆ ಕಾಳಿದಾಸನುಮನೇಳಿಸಿತೀಕವಿರಾಜಹಂಸನಾ | 


ಹರಹಾಸಕ್ಕೊಂದೆರಟು್‌ ದಿಕ್ಕರಿರದನಕೆರಟ್ಮೂ ಜು ನಾಕಾಧಿನಾಥ | 

a ಚ 
ದ್ವಿರದಕ್ಕಂ ಮೂಹಿನಾಲ್ಕಿಂದುವಿನ ರುಚಿಗೆ ನಾಲ್ಕಯ್ಕುು ದುಗ್ಥಾಬ್ಲಿಗೆಯ್ಕಾ 1 
ಆರವಿಂದಕ್ಕ ತ್ತಲಾ ಜಿ ಟಮರನದಿಗಮೇ ಟ್‌ಂಟು ಕೈಲಾಸಧಾತ್ರೀ | 
ಧರಕೆಂಟೊಂ ಬತ್ತು ಪತ್ತೆಂದೆನೆ ಪಸರಿಸಿದಂ ಕೇರ್ತಿಯಂ ನಾಗವರ್ಮಂ | 


ಕುಂತೀಪುತ್ರಂ ಪೊಣರ್ದ ರಣದೊಳ್‌ ಪದ್ದಜಂ ಶಾಸ್ತ್ರದೊಳ್‌ ಶ್ರೀ | 
4 ಆಅ ಜ್‌ 

ಶಾಂತಾಕಾಂತಂನಿರಿಯೆ ಸಿರಿಯೊಲ್‌ ಸಿಂಧುಜಂ ಶೌ ಚದೊಳ್‌ ಕ| 

೧೯೦ ತಪ್ಪಿಲ್ಲ ಂದೆನಿಪ ನುಡಿಯೊಳ್‌ ವಿಕ ಮಾದಿತ್ತನಾ ನಾರ್ತೊೋ | 


ರಂತೀೀವೌ ದಾರತೆಯೊಳೆಸೆದಂ ಕಂದಕಂದರ್ಪ ಸ 1 


ಶನುವಿಂದೊಂದು ಗುಣಂಗಳಿಂದರಡು ಸಾಹಿತ್ಯಂಗಳಿಂ ಮೂಹು ಮೇಣ್‌ | 
ಮನದಿಂ ನಾಲ್ಕ ಮಳತ್ತ ದಯ್ದ ನೆ ಸುಚಾರಿಶ್ರಂಗಳಿಂ ದಾ ಸಟ 
ಜನದಿಂದೇಯ ಸುತತ್ತದಿಂದೆ ತಳೆದೆಂಟಿಂಗಂ ಭುಜದೃಂದೃ್ಯದೊಳ್‌ | 


ತನಗಿನ್ನಾರ್‌ ಸರಿ ಗತ ನೊಳೆ ದಾಸರ್‌ ಕಾಳಿದಾಸಂಬರಂ | 


ಮತಿವಂತರ್‌ ಸಮನೆಂಬುದಾವುದದಜೊಳ್‌ ಮತ್ತೊರ್ವರಿಲ್ಲ ಬ್ಬ ವೆ | 
ಸ್ಟಿತಭೂಚಕ್ರದೊಳೆಂತು ಮೇರುಗಿರಿಯಿಂ ಮತ್ತೊಂದು ಶೈ ಲೇಂದ್ರ ಮು | 
ತಮಿಲ್ಲಂತು ಟಿ ನಾಕಿಗಂಗೆನುತುಮಾಮತ್ತೇಭೆನಿಕ್ರೀಡಿತಂ | 
ತಿವಸ್ಮೂಪಮೆಯಿಂಂ ತಗುಳ್ಳು ಪೊಗಲಯ್ಲುಂ ವಿಶ್ವಂಭಗಾಮಂಡಲಂ | 


el 


pe 


[aR 


J 
ಜಿತಬಾಣಂ ಹರಿಯಂತಧಃಕೃ ತಮಯೂರಂ ತಾರಕಾರಾತಿಯಂ | 
ತತಿಮಾಘಂ ಶಿಶಿರಾಂತ್ಕದಂತೆ ಸುರಪಪ್ರೋಚ್ಚ ಂಡಕೋದಂಡದಂ | 


56 ಕರ್ಣಾಟಕ ಕವಿಚರಿತೆ. [10 ನೆಯ: 


ತೆ ತಿರೊಭೂತಗುಣಾಢ್ಯನಬ್ಬವನಥಂತಾವಿರ್ಭವದ್ದಂಡಿ ಭಾ | 
ರತದಂತಾತ ತ್ರಧನಂಜಯ್ಕೆ ಕವಿಭವಂ ವಾಗ್ಗು ಂಫದೊಳ್‌ ನಾಕಿಗಂ | 


ಕೊನೆಯ ಪದ್ಯದಲ್ಲಿ ಶ್ಲೇಷೆಯಿಂದ ತನಗೆ ಹಿಂದೆ ಇದ ಶೆ ಸಂಸ್ಕೃತ ಕನಿಗಳ 
ಹೆಸರನ್ನು ಹೇಳುತ್ತಾನೆ. ಈ ಪದ್ಯಗಳಲ್ಲಿ ಕುಕವಿಗಳನ್ನು ನಿಂದಿಸುತ್ತಾನೆ: 
ಹಣಜ'ಗವಿಗಳ ಕಬ್ಬಂಗಳ ಪೊಜಗೊಳಗಕ್ಕರದ ಸೊಲ್ಲೆ ಬಿರ್ಚಿದೊಡೆಲ್ಲಂ | 
ಬಜ`ತಾಅ'ಗಬಿಇಆ'ಗವೆ | ತ್ರಜಿತತ್ತ ಜವೆಕ್ಕಸಕ್ಕಮಸ್ತ್ರವ್ಯಸ್ತಂ i 
ಮಂಂ್‌ಯಿಲ್ಲದೆ ಪೊಯ್ಲಿ ರಿಂ | ಬೆಳೆಗುಮೆ ಧರೆ ಮಲುಗಿ ಕುದಿದು ಶಾಸ್ತ್ರದ ಬಲದಿಂ | 
ದಳಿಪಿಂ ಸೇಲೊಡಮುದು ಕೊ | ಮಳಮಕ್ಕು ಹ ಸಹಜಮಿಲ್ಲ ದಾತನ ಕಬ್ಬ op 
ಇವನ ಗ್ರಂಥಗಳಲ್ಲಿ... 
1. ಛಂದೋಂಬುಧಿ, 
ಇದು ಛಂದಶ್ಶಾಸ್ತ್ರ. ಕನ್ನಡಛಂದಸ್ಸಿಗೆ ನಮಗೆ ದೊರೆತಿರುವ ಲಕ್ಟಣಗ್ರಂಥ 
ಗಳಲ್ಲಿ ಇದೇ ಪುರಾತನಗ್ರಂಥವು. ಈಶ್ವರನು ಉಮೆಗೆ ಉಪದೇಶವಾಡಿದ 
ಛಂದಸ್ಸು ಪಿಂಗಳನಿಂದ ಭೂಲೋಕದಲ್ಲಿ ವಿಸ್ತೃತವಾದಂತೆಯೂ ಅದನ್ನು ತಾನು 
ಕಲಿತು ತನ್ನ ಹೆಂಡತಿಗೆ ಉಸದೇಶಮಾಡಿದಂತೆಯೂ ಹೇಳುವುದರಿಂದ ಈ ಕವಿ 
ನಿಂಗಳನನ್ನು ಅನುಸರಿಸುವಂತೆ ತಿಳಿಯುತ್ತದೆ. ಸಂಸ್ಕೃತಸಿಂಗಳ, ಪ್ರಾಕೃತ 
ನಿಂಗಳ, ಎಂದು ಇಬ್ಬರು ಪಿಂಗಳರು ಇದ್ದಂತೆ ಹಾ ಅಭಿಪ್ರಾಯಸಡುತ್ತಾರೆ, 
ಆದರೆ ಒಬ್ಬ ಗ ಸಂಸ್ಕೃತಛ ಛಂದಸ್ಸನ್ನೂ ಪ್ರಾಕೃತಛಂದಸ್ಸ ಕೂ ಬರೆದಂತೆ 
ಪ್ರತೀತಿಯಿದೆ. ಈ ಕನಿ ಈಯೆರಡುಲಕ ಯ ಅಮುಸರಿಸಿರುವಂತೆ 
ತೋರುತ್ತದೆ. ಆದೆ ಆನುಸೂರ್ನಿಯಲ್ಲಿಯೂ ವೃತ್ತಗಳ ಹೆಸರಿನಲ್ಲಿಯೂ ಪಿಂಗಳ 
ಛಂದಸ್ಸಿಗೂ ಇವನ ಗ್ರಂಥಕ್ಕೂ ಬಹಳ ವ್ಯತ್ಯಾಸವಿದೆ. ವೃತ್ತರತ್ನಾಕರ, ಶ್ರುತ 
ಆ ಗ್ರಂಥಗಳಲ್ಲಿರುವಂತೆಯೇ ವೃತ್ತದ ಲಕ್ಷಣವನ್ನು ಹೇಳುವ ಪದ್ಯವೇ 
ವೃತ್ತಕ್ಕೆ ಲಕ್ಷ್ಮ್ಯ್ಯವಾಗುವಂತೆ ಬರೆದಿದ್ದಾನೆ. ಈ ಗ್ರಂಥವು ಆರು ಆಶ್ವಾಸಗಳಾಗಿ 
ಭಾಗಿಸಲ ಟ್ಟಿ, ನೀಠಿಕಾನಂತರ (1) ಸಂಜ್ಞಾಧಿಕಾರ--ಇದರಲ್ಲಿ ಪ್ರಾಸಗಳ 
ವಿಷಯವನ್ನು ಹೇಳುವಾಗ ಪ್ರಾಯಶಃ ನೃಸತುಂಗನ ಉದಾಹರಣಪದ್ಯಗಳನ್ನೇ 
ತೆಗೆದು ಬರೆದಿದ್ದಾನೆ. ಭಾಷೆಗಳ ವಿಷಯದಲ್ಲಿ 
ಸಂಸ್ಕೃೃತಂ ಪ್ರಾಕೃತಮಪಭ್ರಂಶಂ ನೈರಾಚಿಕಮೆಂಬ ಮೂಹಖುವರೆ ಭಾಷೆಗಳೊಳ್‌ 
ಪುಟ್ಟುವ ದ್ರವಿಡಾಂಧ್ರಕರ್ಣಾಟಾದಿಷಟ್ಟಂಚಾಶತ್ಸರ್ವವಿಷಯಭಾಷಾಜಾತಿಗಳಕ್ಕುಂ 
ಎಂದು ಹೇಳಿದ್ದಾನೆ. ಅನಂತರ ಕನ್ನಡಕ್ಕೆ ಅಸಾಧಾರಣವಾಗಿರುವ "ಜಾತಿ 3? 
ಗಳನ್ನು-- 
1. ಈ ಪದ್ಯವು ಹರಿಹರನ ಗಿರಿಜಾಕಲ್ಯಾಣದಲ್ಲಿಯೂ ದೊರೆಯುತ್ತದೆ. 
2. ವೃತ್ತ ಮಕ್ಸರಸಂಖ್ಯಾ ತಂ ಜಾತಿಮಾನತ್ರಾಕ್ಕತಾ ಭನೇತ 


`ಶತಮಾನ] ನಾಗವರ್ಮ 1 : ಛಂದೋಂಬುಧಿ. 57 


ಮದನವತಿಯಕ್ಕರಂ ಚಾ | ಪದಿ ಗೀತಿಕೆಯೇಳೆ ತಿವದಿಯುತ್ಸಾಹಂ ಷ 
ಟ್ಲದಿಯಕ್ಕರಿಕೆ ಕರಂ ಚಿ | ಕ್ಯೊದವಿದ ಛಂದೋವತಂಸಮಜ್ಜಡಳಾಕ್ಸೀ |. 


ಎಂಬ ಪದ್ಯದಲ್ಲಿ ಹೇಳಿದ್ದಾನೆ. (2) ಸಮವೃತ್ತನಿವರಣ: ಇದರಲ್ಲಿ ಉಕ್ತೆಯಿಂದ 
ಉತ್ಕೃತಿಯ ವರೆಗೆ 26 ಛಂದಸ್ಸುಗಳನ್ನು ಹೇಳಿದ್ದಾನೆ. ಮೂರನೆಯ ಆಶ್ವಾಸ 
ದಲ್ಲಿ "ತರ ಸಮವೃತ್ತಗಳನ್ನೂ ಅರ್ಧಸಮವೃತ್ತನಿಷಮವೃತ್ತಗಳನ್ನೂ ಮಾತ್ರಾ 
ಚ್ಛಂದಗಳನ್ನೂ ಮಾತ್ರಾಗಣಚ್ಛಂದಗಳನ್ನೂ ಹೇಳಿದ್ದಾನೆ. ನಾಲ್ದನೆಯ ಆಶ್ರಾ 
ಸದಲ್ಲಿ ಇತರ ಮಾತ್ರಾಗಣಚ್ಛಂದಗಳನ್ನೂ ಐದನೆಯದರಲ್ಲಿ ಕನ್ನಡಮಾತ್ರಾಗಣ 
ಚ್ಛಂದಗಳನ್ನೂ ಆರನೆಯದರಲ್ಲಿ ಸಟ್ಟ್ರತ್ಯಯಗಳನ್ನೂ ವಿವರಿಸಿದ್ದಾನೆ. ಆಶ್ರಾಸ 
ಗಳ ಅಂತ್ಯದಲ್ಲಿ ಮೆ॥ ಕೆಟಲ್‌ ಅಚ್ಚುಹಾಕಿಸಿರುವ ಪುಸ್ತಕದಲ್ಲಿ 

ಇದು ಸಮಸ್ಕಸುರಾ ಸುರೇಂದ್ರ ಮುನೀಂದ್ರ ಮಣಿಮಕುಟಫಘಟಿತಶ್ಶೀ ಮದ್ಯ ಸಗವದರ್ಹ 
ತ್ಲರಮೇಶ್ವರಚಾರುಚರಣಾರವಿಂ ದದ್ವಂ ದ.ಮಕರಂ ಪರವ a 
ಮನಃಪದ್ಮಿ ನೀರಾಜಹಂಸ ಶ್ರೀಮತ್ತವಿರಾಜಹಂಸ ನಾಗವರ್ಮನಿರ್ಮಿತಮಪ್ಪ ಛಂದೋಂ 
ಬುಧಿಯೂೊಫ್‌ 
ಎಂಬ ಗದ್ಯವಿದೆ. ಆದರೆ ನಾವು ನೋಡಿದ ಕೆಲವು ಓಲೆಯ ಪುಸ್ತಕಗಳಲ್ಲಿ ಈ 
ಗದ್ಯವು--ಇದು ಪರಮೇ ಶ್ಯರಚರಣಾರನಿಂದಮರಂದಮದಧುಕರಾಯಮಾಣ- ಎಂದು ಆರಂ 
ಭಿಸುತ್ತದೆ. ಇನ್ನೊಂದು ಪ್ರತಿಯಲ್ಲಿ--ಇದು ಭಗವದ್ಧವಾನೀವಲ್ಲಭಪಾದಾರನಿಂದ 
ಎಂದು ಆರಂಭಿಸುತ್ತದೆ. 

ಮೆ॥ ಕೆಟಲ್‌ ಅಚ್ಚುಹಾಕಿಸಿರುವ ಫುಸ್ತಕದಲ್ಲಿ--ಗ್ರಂಥಾವತಾರದಲ್ಲಿರುವ 
ಮಂಗಳಶ್ಲೋಕಗಳೂ ಆಶ್ವಾ ಸಗಳ ಆದಿಯಲ್ಲಿರುವ ನೀವತಾಸ್ತು ತಿರೂಸವಾದ 
ಪದ್ಯಗಳೂ ಗ್ರಂಥದ ಅದ್ಯಂತಗಳಲ್ಲಿರುವ ಕವಿವಿಷಯಕವಾದ ಕೆಲವು ಪದ್ಯಗಳೂ 
ಬಿಟ್ಟಿವೆ. ಈಕನಿಯ ರಚನೆಯನ್ನು ತೋರಿಸುವುದಕ್ಕೋಸ್ಕರ ಈ ಬಿಟ್ಟಿರುವ ಪದ್ಯ 
ಗಳಲ್ಲಿ ಕೆಲವನ್ನು ಇಲ್ಲಿ ಉದ್ದರಿಸಿ ಬರೆಯುತ್ತೇವೆ: 

ಮುಂಗಳಶ್ಲೋಕಗಳು. 
ವಿಷ್ಣು. 

ಶ್ರೀವಧುವಂ ಸಯೋಧಿಮಥನೋದ್ಭವವಸ್ತುಸಮೂಹದೊಳ್‌ ಮಹಾ | 

ದೇವಸಮೇೇತಮಿರ್ದ7ುರರುಂ ಸುರರುಂ ಕುಡೆ ತನ್ನ ಮೆಚ್ಚುಗೊಂ ॥ 

ಡಾವನಶೇಷಭೂಭುವನಮಂಡಲವಲ್ಲಭನಾದ ದೇವನೀ | 

ಗಾವಗಮೆಮ್ಮ ಬೆಟ್ಟ ವರದುನ್ನತಿಯಂ ಸುಕನೀಂದ್ರವಲ್ಲಭಂ 1 86 ॥ 

ಶಿವ. 
ಜಡೆಗಳ ಬಂಬಲೊಪ್ಪುವಳಕಾವಳಿ ಭೀಷಣಮಪ್ಪ ಪಾವಿನೊ | 
ಳ್ಚುಡಿಗೆ,ಪೊದಟ್ಟಿ ಪೊಂದುಡಿಗೆ ಶಕ್ತಿ ನಿರಾಜಿಪ- ಶಕ್ತಿ ಶೂಲಮಾ || 


ಗ ಕರ್ಣಾಟಕ ಕವಿಚರಿತೆ. [10 ನೆಯ 


ಪಿಡಿದ ಕರಾಸಿ ಗೌರಿ ನಿಜವಲ್ಲಭೆಯಾಗಿರೆ ಮಿಕ್ಕ ನಾಕಿ ಸ | 
ಯ.ಡಿಯ ಪಿನಾಕಿ ಕೂರ್ತು ನಮಗೀಗೆ ವರಂಗಳನುತ್ಸವಂಗಳಂ 187 


ಪಾರ್ವತಿ. 
ನಗೆಮೊಗಮಂ ಪೊದಲ್ಟಿ ಪೊಸಜವ್ವನಮಂ ಮಿಗಿಲಪ್ಪ ಗಾಡಿಯಂ | 
ಸೊಗಯಿ ಪ ಮುದ್ದು ಗೆಯ್ದ, ಮನೊ ಜಲ್ಲಿ ನಿಸಂ ಮನವಾ ನೋಡಿ ತೊ | 
ಟ್ರಗೆ ಕೊಳೆ ಮೇಲೆ ವಾಯ್ದೆ ಮಹಿಷಾಸುರನಂ ತವೆ ಕೊಂದಳಾವಳಾ | 
ಭಗವತಿ ಕೂರ್ತು ಬೀರಸಿರಿಯಕ್ಕೆ ಭುಜಾಸಿಗೆ ನಾಗವರ್ಮನಾ 1 88 ॥ 


ವಿನಾಯಕ. 
ಸಕಳಕಳಾಗಮಾಭರಣನೀಶ್ರರತತ್ವಸಮಸ್ತವಸ್ತುರೂ | 
ಪಕನಕಲಂಕನಭ್ಯುದಯಕಾರಣವಾರಣವಕ್ರನಾಪ್ತಲೌ | 
ಕಿಕಮತನನ್ನಿತಾಗಮಪದಾರ್ಥಪರಂಸರನಾದನಾವಿನಾ 


ಯಕಗಣನಾಯಕಂ ಕೃತಿ ಣನ ನಾಯಕನಕ್ಕೆ ನೆಗಟಿಕೆಗೋಜನಾ 1 89 ॥ 


ಸೂರ್ಯ. 
ಒದವಿದ ಕೌಮುದಂ ಮುಗಿಯಿ ಧಾರಿಣಿಯಂ ಕಡುಮಂದಮಾಗಿ ಪ | 
ರ್ವಿದ ತಮಮೆಲ್ಲಮೋಸರಿ?್‌ ತನ್ನನೆ ಕೀರ್ತಿಪ ಶಿಷ್ಟ ಕೋಟಿಗ | 
ಭ್ಯುದಯಮನಾವಗಂ ನಿಜಕರಂ ರಯೆಗೆಯ್ದರೆ ತಾನೆ ದೇವನಾ | 
ದುದಯದಿವಾಕರಂ ಕರಮಲರ್ಚುಗೆ ನನ್ನು ಮುಖಾರವಿಂದಮಂ 1 ೧0೦ ॥ 


೨ ಕಿ 
ಯುತ ಸರನಿೀೀಜಗೆರ್ಭನ ುಖಾಂಯಬುಜದಿಂದಮಗಲ ನ್ಟ ಬಂದು ವಾ | 
ಕತಿ ಸೆಲನಿಕ್ಕೆ ಕೂರು ಮುಖಪಂಕಜಮೂಳ್‌ ಕವಿರಾಜಹಂಸನಾ | (11 | 


ಮೂರನೆಯ ಆಶ್ವಾಸದ ಮೊದಲನೆಯ ಸದ್ಯ. 


ಶಿ £ರಮಣನಖಿಳಸುರವಿ | ಸ್ತಾರಕನಮರೇಂದ್ರಮಕುಟಿತಾಟಿತಚರಣಾಂ 


ಸೋರುರನಶೇಷತತಾ ಗಾರಂ ದಯಿಗೆಯ್ಸೆ ನಾಗವರ್ಮಂಗೊಳ್ಳಂ 1921 


dl 
ನಾಲ್ಕನೆಯ ಆಶ್ರಾಸದ ಮೊದಲನೆಯ ಪದ್ಯ. 


ಶ್ರೀರಮಣೀರಮಣಂ ಕವಿ | ತಾರಮಣೀರಮಣನಧಿಕಸೌಭಾಗ್ಯದ ಗೌ | 
ರೀರಮಣೀರಮಣಂ ಕುಡು | ಗಾರೋಗಾಯುಷ್ಯವೃದ್ಧಿಯಂ ನಾಕಿಗನೊಳ್‌ | 98 ॥ 


ಶತಮಾನ] ನಾಗವರ್ಮ 1: ಕಾದಂಬರಿ. 3 


ಕನ್ನಡಚಂಪೂಕಾವ್ಯಗಳಲ್ಲಿ ವಿಶೇಷವಾಗಿ ದೊರೆವ: ಷಡ್ತಿಧವೃತ್ತಗಳನ್ನು 
ಕಂಡುಹಿಡಿವುದಕ್ಕೆ ಸುಲಭೋಪಾಯವನ್ನು ಹೇಳುವ ಈ ಪದ್ಯವನ್ನು ತೆಗೆದು 
ಬರೆಯುತ್ತೇವೆ: 


ಗುರುನೊಂದಾದಿಯೊಳುತ್ತಲಂ ಗುರು ಮೊದಲ್ಲೂ ಜಾಗೆ ಶಾರ್ದೂಲಮಾ | 

ಗುರು ನಾ ಲ್ಮಾಗಿರಲಂತು ಸ್ರ ಗ್ಗ್ಸ ರೆ ಗುರುದ್ದೆ ಬದ್ರ ೦ ಲಘುದ್ರಂದ್ರಮಾ | 

:ಗಿರೆ ವ ನಾಲ್ಕು ಬಜ ಜಃ ಪಕಂ ಮತ್ತಮಾ | 
ಹರಿಣೀವೃತ್ತಮ ದಕ್ಕುಮಯ್ತ್ನುಲಘುವಿಂ ಸಂಕೇಜಪಶ್ರೇಕ್ಷಣೇ i 1948 


ಒಂದು ಪ್ರತಿಯಲ್ಲಿ ಗ್ರಂಥಾಂತ್ಯದಲ್ಲಿ ಈ ಪದ್ಯವು ದೊರೆಯುತ್ತದೆ: 


ಗಿರಿಬಾಣಾನಲಚಂದ್ರದಿಗ್ಗಜಖರಾಂಭೋರಾಶಿಯುಗ್ನಂಗಳಂ 
6 lea) [A 
ಬರೆದಟ್ಟಿ ೮ ತೆಗೆದಾಗಳಬ್ಬಿ ಗುಣರತ್ನಾದ್ರಿದ್ವಯಂ ದೃವ್ಯಭೂ tl 
ಶರಮೆಂಬೀಕೃಮದಿಂದಮೋಜೆಯೊಳೆ ಕೇಳ್‌ ಪಜ್ಕ್‌ ಎತ ಮಂ ತಪ್ಪದಿಂ | 
ತಿರದೊೋ ದಲ್‌ ಸಲೆ ಗೂಢಲೇಖನಮಿದುಂ ತ! ಕಣೇ U9 ॥ 


2. ಕಾದಂಬರಿ. 


ಇದು ಬಾಣಕೃತವಾದ ಸಂಸ್ಕೃತಕಾದಂಬರಿಗೆ ಚಂಪೂರೂಸವಾದ ಕರ್ಣಾ 
ಟಿಕಭಾಷಾಂತರವು. ಇದರಲ್ಲಿ ಪ್ರಾಯಶಃ ಸಂಸ್ಕೃತಗ್ರ ಂಥದ ಆನುಪೂರ್ವಿಯೇ 
ಅಮಸರಿಸಲ ೃಟ್ಟಿದ್ದ ರೂ ಪಟ ಜಾಗಗಳ ಅಲ್ಲಲ್ಲಿ ಕೆಲವು ಬಿಟ್ಟು ಹೋಗಿವೆ. 
ಕವಿ ತನ್ನ ಗ್ರಂಥದ ಉತ್ಕೃಷ್ಟ ತೆಯನ್ನು ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ: 
ನಂ" ಸರಿದ ಇ ಗತ್‌ ಮುಕಮಾ ಗಿ ಮತ್ತೆ ಕರ್ಣಾಟದೊಳಂ | 


ಶೀ ಸ 
ವಿನಿವಹಂ ನೊಗ" ಚ | ಮತ್ತ ಶಿಯಂ ಪದೆರು ಸೊಬಗುವದೆದತ್ತಿೇ ೪5 | 


೩ 


dL 
ಆ 4 


¥ 
ಇದು ಚೊ ದಂ ಕನಿಪ್ರ ದೃತಂ ನವರಸಂ ಸಿರ್ದೊಃಸಮೆಂದಿೇ:ಗಸಣ | 
ದುದು ಕಾದಂಬರಿ ಸೇವ್ಯಮಾದುದನಿತುಂ ತಾನೆಯ್ಸೆ ಭೂಭಾಗವೊಳ | 
ವಿದಿತರಿ ಒಹ್‌ ನಿಸಿಗವ ವು ವಚಸ್ಸ ಂದೊ:ಹದಿಂ ದೋಷಮೊಂ | 
NE ವಸ್ಮುಬಂಧಮಿದು ತಾನೇ ಮಾಡದೇ ಂಗೆಯ್ಕದೆ ದೊಃ ॥ 


ಗ್ರಂಥಾವತಾರದಲ್ಲಿ ಈಶ್ವರಶಿರೋಮಣಿಯಾದ ಚಂದ್ರನನ್ನು ಸ್ತುತಿಸಿ 
ಬಳಿಕ ಸರಸ್ಪತಿಯನ್ನೂ ಬಾಣಕನಿಯನ್ನೂ ಹೊಗಳಿ ಕಥೆಯನ್ನು ಆರಂಭಿಸಿದ್ದಾರೆ. 


] ಗಿರೆ ಮತ್ತೇಭ ಲಘುದ್ದಯತ್ರಿಗುರುವಿಂದಕ್ಟುಂ ಮಹಾಸ್ರಗ್ನರಂ | 
ಹರಿಣಾಕ್ಸೀ ಲಘುನಾಲ್ಲು ಚಂಪಕಮಿವಾಜುಂ ಖ್ಯಾತಕರ್ಣಾಟಿಕಂ ॥ ಎಂಬ ಪಾಠವೂ ಇಖೆ. 


80 ಕರ್ಣಾಟಕ ಕವಿಚರಿತೆ. [10 ನೆಯ 


ಗ್ರಂಥದ ಕೊನೆಯಲ್ಲಿ 
' ಶ್ರಿೀನೌಗವರ್ಮವಿರಚಿತಮಪ್ಪ ಕರ್ಣಾಟಕಾದಂಬರಿಯೊಳ್‌ 
ಎಂದಿದೆ. 


ಈ ಕವಿಯ ಬಂಧವು ಲಲಿತವಾಗಿಯೂ ಮಧುರವಾಗಿಯೂ ಭಾವಗರ್ಭಿತ 
ವಾಗಿಯೂ ಹೃದಯಂಗಮವಾಗಿಯೂ ಇದೆ. ಇವನ ಗ್ರಂಥದಿಂದ ಕೆಲವು ಸದ್ಯ 
ಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ಗಿಳಿ. 
ಜಳಜದ ಮೊಗ್ಗೆ ಯಂತೆ ಮುಗುಳಂತೆಳೆಯಿರ್ಕೆಯ ಕಾಯ್ದ ಳಂತೆಲಾ। 


ಲೃಳಿಕುಸುಮಂಗಳಂಸೆ ತರುನೀ«ಡನಿಕಾಯದಿನೆಲ್ಲಮಾಗಳಾ || 
ಗಳೆ ಗಜ'ವೊಯ, ಕಣ್ಣೆ ಜವ ತುಪ್ಪ ಲೂಡರ್ಚುವ ಕೆಂಪನಾಳ್ವ ಕೋ | 
ಮಳಶುಕರಾಬಕಪ್ರಕರಮಂ ತೆಗೆದಂ ದಯೆಗೆಟ್ಟು ಲುಬ್ಬಕಂ 1 96 ॥ 
ಅಳುವುದು. 
ನಸುದೆಜ*ಯುತ್ತುಮಿರ್ದ ವೊಸಮಖತ್ತಿನ ಸಿಂಪಿನ ಸಂಪುಟಿಂಗಳಿಂ | 
ಸುಳ್ಳು ಸುಪಾಣಿಯಾಗಿ ಪೊಜಿಪೊಣು ವ ಮುತತನ ನಾಲೆಯಂದದಿಂ | 


ಮಿಸುಗಿ ನಿರಂಜನಂಗಳೆನಿಸಕ್ತಿ ಪುಟಾಂತರದಿಂದಮೇಶೆ ಪೆ: | 


ಸಸರಿಸಿ ನೀಳ್ದು ಪೊಣಿ ದುವು ಕಣನಿಗಳ್‌ ತರಳಾಯತೇಕ್ಕಣೇ 97 
ಕುದುರೆ. 
ಮೊಗದಿಂದ ನ Fad Rd ನಗಲಿತಾದಂತೆ ಪಾರ ೯೦ಗಳಿಂ ನೂ | 
ಲ್ಕ ಗೆದೆತ್ತೆಂಬಂತೆ ವಾತಾ ತ್ತದೆ ಸನಡಿಸಿತೆಂಬಂತಿರುದ್ದಿ ೇವದಿಂ ಸ| 
J 
ರ್ವಗನೆತ್ತಂತಂಗಕಾಂತಿಪ ಕರದೆ ಸರಿಪ್ಪಂತೆ Se | 


ಮುಗಿಲಂ MAAS ರೋ AE ಬಂದುದಿಂದಾಯುಧಾಶ್ನಂ ON 
ಸಜ್ಜನರು. 
ಜನಪತಿಗಳ್‌ ನುಡಿಯಲ್‌ ಮಾ | ರ್ದನಿಯಂತನಸುವದಿಸಿ ಬರ್ದುಕಲೊಲ್ಲದೆ ಮಾರ್ಕೊಂ| 
ಡನುಚಿತಮಿದೆಂದು ಮಾಣಿಸ | ಮನುಜೋತ್ತಮರೆಲ್ಲಿಯಾನುಮಿರ್ಸರ್‌ ಜಗದೊಳ್‌ 
[1 99 ॥ 
ಲಕ್ಷ್ಮಿ 
ಸುರೆಯಂ ಸೊರ್ಕಂ ಸುರೋರ್ವೀರುಹಕಿಸಲಯದಿಂ ರಾಗಮಂ ಕ ಸ್ತುಭಪ್ರ 
ಸ್ಮರದಿಂ ನೈಷ್ಟುರ್ಕಮಂ ದುರ್ವಿಷಮವಿಷದಿ ನುನ್ಮೊ €ಹಮಂ ಮುಗ್ಧ ದೋಷಾ | 
ಕರನಿಂ ನಕೃತ್ವಮಂದುತ್ಟ್ಯವನನ ಹಯದಿಂ ವೇಗಮಂ ತಾಳ್ದಿ ನೀರಾ | 
ಕರದಿಂದೇಟ್ರಿಂದಳಂಶಾಸಿರಿ ಸಹಭವರಂ ಪೋಲ್ವುದೇಂ ಚೋದ್ಯಮಾಯ್ತೇ 1 100 ॥ 


ಶತಮಾನ] ನಾಗವರ್ಮ 1: ಕಾದಂಬರಿ. 63 


ಶ್ರುತಮಂ ಕೆಯ್ಕೊ ಳ್ಳ ಳಾಚಾರಮನವಧರಿಸಳ್‌ ಸತ್ಯಮಂ ಬಾ ಟ್‌ ಗೆಯ್ಯ ಳ್‌ 
ಮತಿಯಂ ಬಿಪ್ಪಂಡಿಪಳ್‌ ಲಕ್ಷ ಣಮನೆಣಿಸಳೌ ದಾರ್ಯಮಂ ಚಿಂತಿಸಳಳ ಸಂ | 
ಗತಿಯಂ ವಿಶ್ವಾನಿಸಳ್‌ “)ಂದರತರವಸುನಂ ನೋಡಳೆಂತುಂ ವಿಶೇಷ | 

ಜ್ಲತೆಯಂ ತಾನೇತಕಂಬಳ್‌ ಸಿರಿಯನಜ್‌ಯಖತುಂ ಬಣ್ಣಿವಂ ಗಾಂಸನಕ್ಕೇ॥ 101 


ನ್ರಸರು. 
ಮೊದಲೊಳ೪* ತಮ್ಮನೆ ನೋದಲಿತ್ತ ಪದದೊಳ್‌ ಕೆಯ್ಕೊಂಡವರ್‌ ತಾಮೆ ನೋ | 
ಡಿದೊಡೋರಂತುಪಕಾರಮಂ ಮೆಜ್‌ದವರ್‌ ಮಾತಾಡಿದಂದರ್ಥರಾ | 
ಜೃದ ಪೆಂಪಂ ದಯೆಗೆಯ್ಸವಗ್‌ ಬೆಸಸಿದಂದಾಗಳ್‌ ವರಂಗೊಟ್ಟವರ್‌ | 
ಪದಪಿಂ ಮುಟ್ಟಿ ದೊಡೆಯ್ಗೆ ರಕ್ಸಿಸಿಗವರ್‌ ಭೂಪರ್‌ ಧರಾಚಕ್ರದೊಳ್‌ 11002 ॥ 
ಪುಂಡರೀಕನು ಮೃತನಾದಾಗ ಕನಿಂಜಳನ ಪ್ರಳಾಪ. 
ಪರಿಚಯಮಿಲ್ಲ ಕಂಡಜ”ಯಯೊ* ಸಖ ತೊಟ್ಟೆ ನಲಿಂತು ಬಿಟ್ಟು ವೋ | 
ಪರೆ ಕಠಿನಾತ್ಮನಾದೆ ಸೆರವಾರೆನಗಿರ್ದಪರೆತ್ತವೋಹೆನೊ | 
ರ್ವರುಮೆನಗಾಸೆಯಿಲ್ಲ ದೆಸೆ ಪಾಟ್ಮಸಗಿರ್ದಪುದಂಧನಾದೆನಾರ್‌ | 
ಶರಣೆನಗೆನ್ನ ಬಾಬಕ್ಮಿಯೆ ನಿರರ್ಥಕಮೆಂದೆನುತುಂ ಸಲುಂಬಿದಂ 1 10S ॥ 
ಒಡನುಂಡೊಡನಿರ್ದೊಡವಳೆ | ದೊಡನಾಡಿಗಳಾಗಿ ನೃತ್ಯಗೀತಂ ಮೊದಲಾ | 
ಗೊಡನೊಡನೆ ಕಲ್ತು ಕಲೆಗಳ | ನೆಡೆವಿಡದಿರ್ವರ್ಗಮಾಯ್ತು ಪರಮಪ್ರೇಮಂ ॥ 104 ॥ 
ಸಂಧೈ. 
ದೆಸೆದೆಸೆಯೊಳ್‌ ಪಸರಿಸುತಿರೆ | ಪೊಸ ತೊಂಡೆಯ ಪಣ್ಣ ಬಣ್ಣಮಂ ಮಸುಳಿಪ ಕೆಂ | 


ಬಿಸಿಲ ಮಿಸುಪಿನಿಸು ಪಡುವಣ | ದೆಸೆಗವಲಂಬಿಸಲೊಡರ್ಚಿದತ್ತಿನಬಿಂಬಂ ॥ 105. 


pa 
[we 


ಹಾರ. 
ಪೊಳೆವೆಳದಿಂಗಳೊಳು ಟಿ'ಗಳಿಂ ಸುರಸಿಂಧುವ ಶೀಕರಂಗಳಿಂ | 
ಜಳನಿಧಿಯಲ್ಲಿ ಮಾರ್ಪೊಳೆವ ತಾರೆಗಳಿಂ ಸಮೆದಂತೆ ಶಾರದಂ | 
ಗಳ ಜಸದೇ ಟ್ರ ಲಕ್ಷ್ಮಿಯ ಮುಗುಳ್ನಗೆ ಜೊನ್ನದ ಬಾ ಬೌ ರತ್ನಸಂ | 
ಕುಳದಧಿದೈವಮೆಂದೆಸೆದುದುಜ್ಬಳಮೌಕ್ತಿಕಹಾರಮಂಡಳಂ | .॥ 106 n 
ಮಹಾಶ್ರೇತೆ. 
ಕಡೆದರೊ ಶಂಖದಿಂ ತೆಗೆದರೋ ನವಮ್‌ೌಕ್ಕಿಕದಿಂ ಮೃಣಾಳದಿಂ 
ಸಡೆದರೊ ದಂತದಿಂದೆಸೆಯೆ ಮಾಡಿದರೋ ರುಚಿರೋಜ್ಜ್ವಳಾಂಗಮಂ | 
ಬಿಡದಮೃತಾಂಶುರಶ್ಮಿಗಳ ಕುಂಚಿಗೆಯಿಂದವೆ ಕರ್ಚಿ ಪಾರದಂ | 
ದೊಡೆದರೊ ಪೇ ಟನಲ್‌ ಕರಮೆ ಕಣ್ಣೆಗೆದಿರ್ದದು ರೂಪು ಕಾಂತೆಯಾ 1107 | 








62 ಕರ್ಣಾಟಕ ಕವಿಚರಿತೆ. [30 ನೆಯ 


ಕೇಶಿದಂಡನಾಯಕ. ಸು. 990. 
ಈತನು ರನ್ನನ (998) ಸಾಹಸಭೀಮನಿಜಯವನ್ನು ತಿದ್ದಿದಂತೆ 
ಆ ಗಂಧದ 


ವನರುಹಭವನೆನಿಸಿದ ದಂ | ಡನಾಯಕಂ ಕೇಶಿ ತಿರ್ದ ಪೇಟ್‌ ು 


ಎಂಬ ಪದ್ಯಭಾಗದಿಂದ ತಿಳಿಯುತ್ತದೆ. ಈ ಕೇಶಿದಂಡನಾಯಕನಾರೋ ತಿಳಿ 
ಯದು. ರನ್ನನ ಗ್ರಂಥವನ್ನು ತಿದ್ಧಬೇಕಾದರೆ ಈತನು ದೊಡ್ಡ ಪಂಡಿತನಾಗಿದ್ದಿರ 
ಬೇಕು. ಈತನ ವಿಷಯವಾಗಿ ಇನ್ನೇನೂ ತಿಳಿಯಬಂದಿಲ್ಲ. 


ರನ್ನ. 993. 
ಈತನು ಅಜತಪುರಾಣನನ್ನೂ ಸಾಹಸಭೀಮವಿಜಯವನ್ನೂ ರನ್ನಕಂದ 
ವೆಂಬ ಒಂದು ನಿಘಂಟುವನ್ನೂ ಬರೆದಿದ್ದಾನೆ. ಅಲ್ಲದೆ, ಅಜಿತಪುರಾಣದ ಕೊನೆ 
ಯಲ್ಲಿರುವ 
ಕರಮಸೆದುವು ರತ್ನತ್ರಯ | ಸರಿಕಲ್ಪದೆ ನರಶುರಾಮಚರಿತಂ ಚಕ್ರ: 
ಶ್ವರಚರಿತಮಜಿತತೀರ್ಥೆ£ | ಶ್ಯ ಚೆ೦ಿತಂ ರತ್ನನಿಂದೆ ಬಾ | 


ಎಂಬ ಸದ್ಯುದಿಂದ ಈತನು ಪರಶುರಾಮಚರಿತ, ಚಕ್ರೇಶ್ವರಚರಿತ, ಎಂಬ ಬೆ:ರ 
ಎರಡು ಗ ಗ್ರಂಥಗ ಳನ್ನು ಸಹ ಬರೆದ ಹಾಗೆ ತಿಳಿಯುತ್ತದೆ. ಸಾಹಸಭೀಮನಿಜಯ 
ದಲ್ಲಿಯ ಸ್ವ ಗಂಗಮಂಡಲಚಕ್ರೆ ಶ್ವ ರಕಟಕೋತ್ತ ಮನಾಯಕನಿರಚನೆಯಿನನರ್ಫ್ಯ 
ರತ್ನಮಾದಂ ರತ್ನಂ” ಎಂಬ ವಾಕ್ಯವನ್ನು ನೋಡಿದರೆ ಈತನ ಚಕ್ರೇಶ್ರರಚರಿತೆ 
ಗಂಗರಾಜನ ಸೇನಾನಾಯಕನಾದ ಮತ್ತು ತನ್ನ ಸೋಷಕನಾದ ಚಾವುಂಡ 
ರಾಯನ ವಿಷಯವಾದ ಗ್ರಂಥವೆಂದು ತೋರುತ್ತದೆ. ಈ ಪರಶುರಾಮಚರಿತವೂ 
ಚಕ್ರೇಶ್ವರಚರಿತವೂ ನಮಗೆ ದೊರೆತಿಲ್ಲ. 


ಈ ಕವಿಯ ವಿಷಯವಾಗಿ ಇವನ ಗ್ರಂಥಗಳಿಂದ ಈ ಸಂಗತಿಗಳು ತಿಳಿ 
ಯುತ್ತವೆ ಟಾ 

ಈತನು ಜೈನಕವಿ; ಬೆಳುಗರೆ ನಾಡಿನಲ್ಲಿರುವ ಬೆಳುಗಲಿ ಐನೂರಿನಲ್ಲಿಯ 
ಜಂಬುಖಂಡಿ ಎಸ್ಸತ್ತರಲ್ಲಿ ಶ್ರೇಷ್ಠವಾದ ಮುದುವೊಳಲಲ್ಲಿ ಸಮ್ಮ ಸಂವತ್ಸರದಲ್ಲಿ 
(949) ಹುಟ್ಟಿದನು; ಬಳೆಗಾರಕುಲಕ್ಕೆ ಸೇರಿದವನು. ಈತನ ತಾಯಿ ಅಬ್ಬ 
ಲಬ್ಬೆ; ತಂದೆ ಜಿನವಲ್ಲಭೇಂದ್ರ; ಸಹೋದರರು ದೃಢಬಾಹು, ರೇಚಣ, ಮಾರಯ್ಯ ; 
ಹೆಂಡತಿಯರು ಜಕ್ಕಿ, ಶಾಂತಿ; ಮಗ ರಾಯ; ಮಗಳು ಅತ್ತಿ ಮಬ್ಬೆ. ಇವನ ಗುರು 
ಅಜಿತಸೇನಾಚಾರ್ಯ' ; ಸ್ವಾಮಿ ಚಾವುಂಡರಾಯ. ಇವನಿಗೆ ತೈಲಪನು (973- 997) 


EE 





1. ಈತನೇ ಚಾವುಂಡರಾಯನಿಗೂ ಮೊದಲನೆಯ ನಾಗವರ್ಮನಿಗೂ ಗುರು. 


ಶತಮಾನ] ರನ. 63 


ಇ 


ಕವಿಚಕ್ರವರ್ತಿಯೆಂಬ ಬಿರುದನ್ನು ಕೊಟ್ಟನು.” ಈತನು ಮೊದಲು ಸಾಮಂತ 
ರಲ್ಲಿಯೂ ಮಂಡಲೇಶ್ವರರಲ್ಲಿಯೂ ಇದ್ದು ಬಳಿಕ ಸತ್ಯಾಶ್ರಯನಲ್ಲಿ (997-1009) 
"ಉದಯಪರಂಪರೆಯ?' ನ್ನು ಹೊಂದಿದನು; ಕನಕದಂಡ, ಚಾಮರ್ಕ ಅನೆ, ಛತ್ರ 
ಮೊದಲಾದ ಬಿರುದುಗಳನ್ನು ಪಡೆದಿದ್ದನು. ಅಜಿತಪುರಾಣವನ್ನು ಶಕ 915 ನೆಯ 
ನಿಜಯವರ್ಷದಲ್ಲಿ--ಎಂದರೆ ಕ್ರಿ. ಶ. 993 ರಲ್ಲಿ ಬರೆದನು. 


ಈತನಿಗೆ ಕವಿರತ್ನ, ಅಭಿನವಕನಿಚಕ್ರವರ್ತಿ, ಕವಿಕುಂಜರಾಂಕುಶ. ಕನಿ 
ಚಕ್ರವರ್ತಿ, ಉಭಯಕವಿ,'ಎಂಬ ಬಿರುದುಗಳುಂಟು. ಅಲ್ಲದೆ 
ಕನಿಮುಖಚಂದ್ರಂ ಕನಿಚ | ಕೃವರ್ತಿ ಕನಿರಾಜಶೇಖರಂ ಕನಿರಾಜಂ | 
ಕನಿಜನಚೂಡಾರತೃಂ | ಕನಿತಿಲಕಂ ಕನಿಚತುವರ್ಪ ಖಂ ಕವಿರತ್ನಂ | 


ಎಂಬ ಪದ್ಯದಲ್ಲಿ ಇತರ ಬಿರುದುಗಳನ್ನೂ ಹೇಳಿಕೊಂಡಿದ್ದಾನೆ. 

ಈತನು ತನಗೆ ಹಿಂದೆ ಇದ್ದ ಕವಿಗಳಲ್ಲಿ ಸಂಪನನ್ನೂ ಹೊನ್ನನನ್ನೂ ಹೊಗಳಿ 
ಅವರ ನಿಷಯವಾಗಿಯೂ ತನ್ನ ವಿಷಯವಾಗಿಯೂ ಹೀಗೆ ಬರೆದಿದ್ದಾನೆ ಪಂಪ 
ನಿಂದ "ವಾಗಿ ಭವೋನ್ಮತಿ ನೆಗಟ್ಬುದು.' "ಅವನ ಗುಣದೊಳಗೆಸೆದಿರ್ದ' ಉಭಯ 
ಕನಿಚಕ್ರವರ್ತಿಗೂ (ಹೊನ್ನ) ಅಭಿನವಕವಿಚಕ್ರವರ್ತಿಗೂ (ತಾನು) ಸಮಾನ 
ರ.ಂಟೇ? ಕವಿಗಳಲ್ಲಿ ಕವಿತಾಗುಣಾರ್ಣವ (ಪಂಪ), ಕವಿರತ್ನ, ಇವರಿಬ್ಬರೇ ಪುಣ್ಯ 
ವಂತರು; ಇವರಿಬ್ಬರೇ ಕೃತಾರ್ಥರು. ಆದಿಪುರಾಣವನ್ನು ರಚಿಸಿದುದರಿಂದ ಪಂಪ 
ಷಿ ದ್ರಿಜವಂಶಧ್ವಜವಾದನು. ಅಜಿತಪುರಾಣವನ್ನು ರಚಿಸಿದುದರಿಂದ ರನ್ನನು 
ವೈಶ್ಯವಂಶಧ್ವಜವಾದನು. ಹಿಂದ ಸಂಪನೂ ಪೊನ್ನನೂ ರಟ್ಟರಾಜ್ಯದಲ್ಲಿ ಪ್ರ 
ಖ್ಯಾತರಾದರು; ಉಭಯಕವಿಯಾದ ಕವಿರತ್ನನು ಚಾಳುಕ್ಯರಾಜ್ಯದಲ್ಲಿ ಪ್ರಖ್ಯಾತ 
ನಾದನು. 

ಈ ಕವಿಯನ್ನು ಅಭಿನವಪಂಪ (ಸು. 1100), ನಯಸೇನ (1112), 
ಪಾರ್ಶ್ವ (1205), ಮಧುರ (ಸು. 1885), ಮಂಗರಸ (1508), ಮೊದ 
ಲಾದ ಕವಿಗಳು ಹೊಗಳಿದ್ದಾರೆ. ನಾಗವರ್ಮಕೇಶಿರಾಜರು ಇವನ ಗ್ರಂಥ 
ಗಳಿಂದ ಸದ್ಯಗಳನ್ನು ಉದಾಹರಿಸಿದ್ದಾರೆ. 


ಈತನು ಸಂಸ್ಕೃತಕನಿಗಳಲ್ಲಿ ರಾಮಾಯಣಭಾರತಕರ್ತ್ಟೃಗಳಾದ ವಾಲ್ಮೀಕಿ 
ವ್ಯಾಸರನ್ನೂ ಪದ್ಯರಚನೆಯಲ್ಲಿ ಖ್ಯಾತನಾದ ಕಾಳಿದಾಸನನ್ನೂ ಗದ್ಯರಚನೆಯಲ್ಲಿ 
ಖ್ಯಾತನಾದ ಬಾಣನನ್ನೂ ಕನ್ನಡಕವಿಗಳಲ್ಲಿ ಸಂಪಸೊನ್ನರನ್ನೂ ಸ್ತುತಿಸಿದ್ದಾನೆ. 





]. ಪಡೆಯೆಡೆಯ ಕಡೆಯ ಬಡವರ | ಕುಡೆ ಪಡೆದನೊ ಚಕ್ರವರ್ತಿಯೊಳ್‌ ತೈಲಪನೊಳ | 
ಪಡೆದಂ ಮಹಿಮೋನ್ನತಿಯಂ | ಪಡೆದಂ ಕನಿಚಕ್ರವರ್ತಿವೆಸರಂ ರನ್ನಂ | 
ಜನ್ನನೂ ಈಯಂಶವನ್ನು ಹೇಳಿದ್ದಾನೆ. ಜನ್ನನ ಚರಿತೆಯನ್ನು ನೋಡಿ. 


64 ಕರ್ಣಾಟಕ ಕವಿಚರಿತೆ. [30 ನೆಯ. 


ಇವನು ಕ್ಲಿ ಸ್ಟಕವಿತೆಯನ್ನು-.- 


ಕಾರಕಪೂರಕವಸ್ತುನಿ | ಚಾರಕನಿಸ್ತಾರಕರ್ಕಳೋಳಿಯೆ ಸಭೆಗೊ | 

ಟ್ಟೋರಂತೆ ನಾಲ್ವರಿರ್ದು ನಿ| ಚಾರಂಬೇಟ್ವಂತೆ ಪೇಟ್ಲ ಕೃತಿಯುಂ ಕೃತಿಯೇ | 

ದರವುರಮುಮಂಟಸುಂಟಿಯು | ಮರಿನೊರಕನುಮೆನಿನಿ ತರತರಂ ನುಡಿದು ಸಭಾಂ | 

ತರದೊಳ್‌ ರಂಜಿಪುದೆ ರಸಾಂ | ಶರಂಗಳಂ ಮುಟ್ಟಿ ನುಡಿದು ರಂಜಿಸವೇಡಾ | 
ರಸತಿಯನಬಲೆಯಂ ಗೋ | ಣ್ಮುರಿಗೊಂಡರ್ಥಕ್ಕೆ ಕುದಿದು ನೋಯಿುಸುವವನ | 

ಕ್ಲರಿಗನೆ ಪಾತಕನಾತನೆ | ಸರಸ್ಕತೀದ್ಯ್ರೋಹನವನನಾರ* ಮುಟ್ಟುವರೋ | 


ಇ 


ಎಂಬ ಪದ್ಯಗಳಲ್ಲಿ ನಿಂದಿಸಿ, ತನ್ನ ಸರ್ವೋತೃಷ್ಟವಾದ ಉಭಯಕನಿತಾಚಾತು. 
ರ್ಯಾದಿಗಳನ್ನು ಈ ಪದ್ಯಗಳಲ್ಲಿ ಹೇಳಿಕೂಂಡಿದ್ದಾನೆ:-- 
ಕೊಂಡಾಟದ ಸಾಮಂತರ | ಮಂಡಲಿಕರ ಸಕಲಚಕ್ರವರ್ತಿಗಳ ಸಭಾ | 
ಮಂಡಲದೊಳುಭಯಕನಿಮುಖ | ಮಂಡನಮಾಗಿರ್ಪ ರತ್ತಮಿಾಕವಿರತ್ನಂ | 
ವಸುಧೆಯೊಳಗೊಂದು ರತ್ನಮಿ | ದಸೆದಿರ್ದುದು ಪಲವು ರತ್ನಮಿಲ್ಲೆ ಂಬಿನಮೆ£ಂ | 
ಮಸುಳಿಸಿದನೊ ಬಹುರತ್ನಾ | ವಸುಂಧರಾ ಎಂಬ ವಾಕ್ಯಮಂ ಕವಿರತ್ತಂ | 
ಆರಾತಿಯಕವಿಫುಂಗವ | ರಾರುಂ ಮುನ್ನಾರ್ತರಿಲ್ಲ ವಾಗ್ದೇವಿಯ ಭಂ | 
ಡಾರದ ಮುದೈಯನೊಡೆದಂ | ಸಾರಸ್ವತಮನಿಪ ಕವಿತೆಯೊಳ್‌ ಕವಿರತ್ನಂ | 


ಕನ ಡಮೆರಡಜುನೂಣಣಜ | ಕನ್ನಡಮಾತಿರುಳ ಕನ್ನ ಡಂ ಮಧುರಮ್ಯೋ | 


ಕನ್ನ ಂ ಸಂಸ್ಕೃತಮೆನೆ ಸಂ | ಪನ್ನೆಂ ನೆಗಂಯ. ಭಯಕನಿತೆಯೊಳ್‌ ಕವಿರನ್ನ oy 
ರತ್ನಪರೀಕ್ಸಕನಾಂ ಕೃತಿ | ರತ್ತಪರೀಕ್ಬಕನೆನೆಂದು ಫಣಿಪತಿಯ ಫಣಾ | 
ರಶ್ತಮುಮಂ ರನ್ನನ ಕೃತಿ | ರತ್ನ ಮುಮಂ ಪೇಟ್‌ ಪರೀಕ್ಷಿಪಂಗೆಂಟಿರ್ದೆಯೇ?] 
ರಸಮಂ ಭಾವಮುಮಂ ಕಾ| ಳಸಮಂ ಕುಣಿಕೆಯುಮನಣದು ಕವಿಗಾರ್ಗದೊಳಂ | 
ವೊಸದೇಗಯ ನುಡಿಗಳೊಳಂ | ವೊಗಯಿಪ ಬಲ್ಮೆ ಗೆ ಚತುಮ್ಮುಖಂ ಕವಿರನ್ನಂ | 


ಅವನಿಸರೊಳ್‌ ನಿಜಭುಜಚ | ಕೃವರ್ತಿ ರಣಜಯಕೆ ತೈಲನೆಂತಸಹಾಯಂ 
ಕವಿಗಳೊಳಮಂತೆ ಕವಿಚ | ಕ್ರವರ್ತಿ ಕವಿರತ್ತನಂತು ಕೃತಿಗಸಹಾಯಂ 1 
ಮತಿ ಕೋಶಂ ಪದವಿದೆ ಕಂಠಿಕೆ ಜಸಂ ಶ್ವೇತಾತಪತ್ರಂ ಸರ | 

ಸ್ಪತಿ ಮಾದೇವಿ ಪದೋಕ್ತಿ ಭೇರಿ ಕಳಿತಂ ಸಿಂಹಾಸನಂ ಸಂದಲಂ | 
ಕೃತಿ ಚಂಚಚ್ಚಮರೀಜಮಾಗೆ ಕನಿತಾಸಾಮ್ರಾಜ್ಯಮಂ ತಾಳ್ಜಿದು | 
ನ್ಹತಿಯಿಂದಂ ಕವಿಚಕ್ರವರ್ತಿವೆಸರೇಂ ರನ್ನಂಗೆ ಮೆಯ್ಕೆತ್ತುದೋ ॥ 


ಇವನ ಗ ಗ್ರಂಥಗಳಲ್ಲಿ 


ಶತಮಾನ] ರನ್ನ : ಅಜಿತಪುರಾಣ. 65 


1. ಅಜಿತಪುರಾಣ. 


ಇದು ಎರಡನೆಯ ತೀರ್ಥಕರನಾದ ಅಜಿತನಾಥನ ಚರಿತೆ; ಚಂಪೂರೂಪ 
ವಾಗಿದೆ; 12 ಆಶ್ವಾಸಗಳಾಗಿ ಭಾಗಿಸಲ್ಪಬ್ಬಿದೆ. ಈ ಪುರಾಣಕ್ಕೆ ಕನಿ" ಕಾವ್ಯರತ್ಸ,) 

“ ಪುರಾಣತಿಲಕ’ ಎಂಬ ಹೆಸರುಗಳನ್ನು ಇಬ್ಟಿದಾ ನೆ. ಇದರ ಉತ್ಸೃಸ್ಟತೆಯನ್ನು- 
ಇನಿತುಪಪತ್ತಿಯಿಲ್ಲಿನಿತು ಬಿನ್ನಣಮಿಲ್ಲಿನಿತರ್ಥ ದೃಷ್ಟಿಯ 
ಲ್ಲಿನಿತುಚಿತೋಕ್ತಿಯಿಲ್ಲಿ ನಿತಳಂಕೃತಿಯಿಲ್ಲಿನಿತಾಗಮಾರ್ಥಮಿ | 
ಲ್ಲಿನಿತುವರಂ ಪ್ರ ಬೋದಧಮಣಮಿಲ್ಲ ಪೆಜರ್ಗ್ಗಿದು ಕಾವ್ಯರತ್ನಮಂ 
ಡನಮೆನೆ ಮೆಚ್ಚಿ ಬಣ್ಣಿಸದರಾರ್‌ ಕನಿರತ್ಮ ನ ಕಾವ್ಕರತ್ತಮಂ | 


ಎಂಬ ಪದ್ಯದಲ್ಲಿ ಹೇಳುತ್ತಾನೆ. 
ಗ್ರಂಥವನ್ನು ಬರೆವುದಕ್ಕೆ ಕಾರಣವನ್ನು ಹೀಗೆ ಹೇಳುತ್ತಾನೆ: 


ಪೂನ್ನೆ ನಿಂದ ಶಾಂತಿಪುರಾಣವನ್ನು ಬರೆಯಿಸಿದ ಮಲ್ಲಪನೂ ಪುನ್ನಿಮಯೃ್ಛನೂ ತೈಲ 
ಪನ (973-997) ಚಮೂಸಪತಿಗಳಾಗಿದ್ದರು. ಅವರಲ್ಲಿ ಪುನ್ನಿಮಯ್ಯನು ಗೋವಿಂದರ 
ನೆಂಬ ದ್ರೋಹಿಯೂಡನೆ ಯುದ್ಧ ಮಾಡಿ ಕಾವೇರಿಯ ತೀರದಲ್ಲಿ ಮೃತನಾದನು. ಮಲ್ಲ 
ಪನು ತೈಲಪನ ಕಾಲನಾಡಮೇಲಿ ರಾಜ್ಯವಾಳಿದ, ಇಜು'ವಬೆಡೆಂಗ ಎಂಬ ಬಿರುದುಳ್ಳ, ಸತ್ಯಾ 
ಶ್ರಯನ (997-1009) ಆಸ್ಟ್ಯಾನದಲ್ಲಿ ಮುಖ್ಯಾಧಿಕಾರಿಯಾಗಿದ್ದನು. ಈತನಿಗೆ ಐವರು 
ಗಂಡುಮಕ್ಕಳೂ ಮೂವರು ಹೆಣ್ಣುಮಕ್ಕಳೂ ದ್ದರು. ಹೆಣ್ಣುಮಕ್ಕಳಲ್ಲಿ ಅತ್ತಿಮಬ್ಬೆ, 
ಗುಂಡಮಬ್ಬೆ ಎಂಬಿಬ್ಬರನ್ನು ಚಾಳುಕೃಚಕೃವರ್ತಿಯ ಮಹಾಮಂತ್ರಿಯಾದ ದಲ್ಲಿಪನ 
ಮಗ ನಾಗದೇವನಿಗೆ ನಿವಾಹಮಾಡಿಕೊಟ್ಟಿ ನು. ಈಯತ್ತ್ನಿಮಜಿಯ ಗರ್ಭದಲ್ಲಿ ಪಡೆವಳ 
ತ್ರೈಲಎಂಬ ಬಿರುದುಳ್ಳ ಅಣ್ಣಿಗವೆೇನಸೆಂಬ ಪುತ್ರನು ಜನಿಸಿ ದನ ತಿ 
ದೇವನು ಕುಮರ ಕಾಳಗದನ್ನಿ ತನ್ನ ಸಾಹಸವನ್ನು ತೂರಿಸಿ ಮಹಾರಾಜನನ್ನು ಮೆಚ್ಚಿಸಿ 
ಯನು, ಹೊಂದಿದನು. ಅನಂತ ವಂಚಲನನ್ನು ಜಯಿನಿ ಕರಹಡದೇಶ 
ದಿ ಪ ಓ|ಡಿನಿವನು. ಹೀಗೆ ಇನ್ನೂ ಅನೇಕ ಯುದ್ಧಗಳಲ್ಲಿ ಜಯವನ್ನು 
ಪಡೆದು ಕೊನೆಗೆ ಮೃತನಾದನು. ಆಗ ಅವನ 3ರಿಯ ಹಂಡತಿ ಗುಂಡಮಬ್ಬೆ ತನ್ನ ಅಕ್ಕ 
ನಾದ ಅತಿ ಮಚ್ಚೆ ಯ ಬಳಿಗೆ ಹೊಗಿ. ನೀನು ಪುತ್ರವತಿಯಾದುದರಿಂದ ಮಗನನ್ನು ಪರಾ 
ಮರನಸಿ ಕೊಂಡಿರು. ನಾನು ಪತಿಯೊಡನೆ ಸಹಗಮನ ನವನ್ನು ಮಾಡುತ್ತೇನೆ? ಎಂದು ಹೇಳೆ 


ಪತಿಯೊಡನೆ ಹೇಹತಾ.ಗಮಾಡಿದಳು. ಬಳಸಿಕ ಅತಿಮಬೆ ವೃತನಿಷ್ಟಳಾಗಿ ಸಾರಾ 
dd 


ಸು Ww 





ಈ ಕನಿಯ ಗ ಸ ೦ಫವನ್ನು ಪಾಶ್ಚ್ಗ ಪಂಡಿತನು [| 105) 
ರತ್ತಕೃತಿಪದಕವುಂ ನುತ! ನೂತ್ನಾರ್ಥವ್ಯತ್ತಿಯುಕ್ತಮಂ ಸಸ 636 

ಯತ್ನದೆ ಸುಜನರ್‌ ವಿಜಿತಸ | ಪತ್ತಮನತಿಸ್ಪಥುಳ ಹೃ ದಯದೊಳ್‌ ತಳೆಯದರರ" ॥ 
ಎಂದು ಸ್ತುತಿಸಿದ್ದಾನೆ. 








06 ಕರ್ಕಾಟಕ ಕವಿಚರಿತೆ. [10, ನೆಯ. 


ಮಣಿಕನಕಮಯಜನಪ್ರತಿಮೆಗಳನ್ನು ಮಾಡಿಸಿ ವಿಶೇಷಪೃಖ್ಯಾತಿಹೊಂದಿ ತನ್ನ ತ್ಯಾಗದಿಂದ 
ಜಗವೆಲ್ಲಾ ದಾನಚಿಂತಾಮಣಿ ಐಂದು ತನ್ನನ್ನು ಹೊಗಳುವಂತೆ ಮಾಡಿದಳು. ಆಕೆಯ 


ಇಷ್ಟಾನುಸಾರವಾಗಿ ಕನಿ ಈ ಪುರಾಣವನ್ನು ಬರೆದನು. 


ಗಳನ್ನು" ಸ್ತುತಿಸಿ, ಮಲ್ಲಸ, ಪುನ್ನಿಮಯ್ಯ ಇವ 
ದಾನಚಿಂತಾಮಣಿಯೆಂದು ಪ್ರಸಿದ್ಧಳಾಗಿದ್ದ ಅತ್ತಿನುಬ್ಬೆಯನ್ನು 
ಹೊಗಳಿ,” ತರುವಾಯ ಕಥೆಯನ್ನು ಆರಂಭಿಸಿದಾನೆ 


ಲಿ 


ಈಕವಿ ಬಹಳ ಪ್ರಸಿದ್ದನು. ಇವನ ಬಂಧವು ಸರಸವಾಗಿಯೂ ಪ್ರೌಢ 
ವಾಗಿಯೂ ಇದೆ. ಇವನ ಪದಸಾಮಗ್ರಿಯೂ ರಚನಾಶಕ್ತಿಯೂ ಬಂಧಗೌರ 
ವವೂ ಆಶ್ಚರ್ಯಾವಹವಾಗಿ ನೆ. ಪದ್ಯವನ್ನು ಆರಂಭಿಸಿದರೆ ಮಧ್ಯದಲ್ಲಿ ಆವ ತಡೆಯೂ 
ಇಲ್ಲದೆ ಕೊನೆಯವರೆಗೂ ಪ್ರನಾಹರೂಸವಾಗಿಯೂ ಹೃದಯಂಗಮವಾಗಿಯೂ 
ಪದಗಳು ಹೊರಡುವಂತೆ ಕಾಣುತ್ತವೆ. ಈ ಕಾರಣದಿಂದಲೇ ಮಧುರನು 


(ಸು. 1385) ಧರ್ಮನಾಧಪುರಾಣದಲ್ಲಿ ಹೊನ್ನ ರನ್ನ ಇವರ ಚಾತುರಿಯನ್ನು 


ಲ ಲ್‌ ಲ | = ಗ 
ಬಿನಣದ ಕುಸುರಿ ವಸರಿಸು | ವನಂ ಗುಣಜಾಟಬಂಧಮ 
ದ್‌ 


ಎದಿ ಎರೆ ಮಾಲ ೯ ಬು 2? 
ವೊನಂ ರನಂ ಕೂದಿಮೊ | ಡಿಸಿ 


ಅ ಜ್ಜ ಕ 


ವಾಗ ಧುಗೆ ಭೂಷಣಂ ಪಜತುಂಟೆ | 
23 ® 


LS ಜೂ ಯಿ ದಿ we ಲಿ ೧ ಮೆ 
Pp ಶರ ಗ್ರ 0 ಕರರ 
ಕತ ಸುರು ನ ಯ ಯ BITE TE NEN SS CTE TSU NTS 
| 





ಗಿ ಹ ಇರಿಸು ರಕ ಡಿ ಸ್‌ ಓದು ಇಕಾ ಇ, ಬ ಮ ಟೆ ತೆ ವಾ್‌ 
ನಿವ ವಲ್‌ ಬಾದಿಮುದರ್ಯೂಂಗಳ ಕ”ಸವಮಂಜಿನಸಂ ಮನಂ | 
3 
ಆಡ್‌ ಜ್‌ ಬ ~~ ಓ ೧. ದ ಕಾ 
1 ಸಿದ್ದರ, ಆಚ:ರ್ಯರಸ ಉಪ-ಧೃಯರುು. ಸದಧಗಳು ಶನಸನ್‌ಗೇವಿಂಯ ರು ಕನ್ನೆ ಗುರು 
ತ್ಮೆ 
ಘ್‌ 2 ಹ ನಭ ವಡಿ ಶ್‌ * ಕ ಹಂದ್‌ ಎಳೆ ಸಂದ ಇ ನಗ ಎಲ್ಲ ಡು ಪ ದ್‌ 
ಇಷ ಆ. ತತ ಸಟ ಆರ್ಯ್ನಕ ಶಟ್‌] ಜಿನಾಗಮ, ಗಣಧರಸೆ(ನಾನಾಯಕನಾದ ಸಿಂಹ 
pe 





ಶತಮಾನ] ರನ್ನ”: 'ಅಜಿತಪಫುರಾಣ. 67 





ಗೊಳೆ ಮಧುಮಾಸಕೇಸರಿ ವಿಯೋಗಿಗಳೆಂಬ ಮೃಗಂಗಳಂ ಭಯಂ 
ಗೊಳಿಸಿದುದುತ್ತ ಕೇರಮದಕೋಕಿಲಗರ್ಜಿತತರ್ಜಿತಂಗಳಿಂ | i 108 


ನವಸಹಕಾರದಂಕಹುರದಿನಂಕುರಿಸಿತ್ತು ಪೊಪಟ್ನು ನೀಳ್ಳ ಪ | 
ಲ್ಲವತತಿಯಿಂದೆ ಪಲ್ಲ ವಿಸಿ ಸಿತುನ್ವ ದಭ್ಸ ೦ಗತುಳಕ್ಕೆ ಕಂಪುವೀ॥ 
ಜುವ ಕುಸುಮಂಗಳಿಂ ಕುಸುಮಿಸಿತ್ತು dE 


ಸನಿವ ಫಲಂಗಳಂ ಫಲಿತಮಾಯಖ್ಯ, ಮನೋಜಮನೋರಥದು ಮಂ I 1009 ॥ 
ಎ p J ತೆ 


ಜಗಜೊಳ ದ್ಮಿ* ಪುನಿ ೨ ಹೆವಿ ಬರಸರಸತಿತ 


ತೊ ಗೆದತ್ತರ್ಣವನೀೀಚಿನರ್ತನನಟಂ ಬಿಂಬಂ ಸುಧಾಸೂತಿಯಾ ॥ 110 


ಚಂದ್ರಿಕೆ. 


3 ಬೆಲಗಸೆದಿ/ನಿಕೊಂಡು ಕುಡಿಯಲ್‌ ಮೊಗೆಯಲ್‌ ಕೊಡಗೂಂಡು ತಿರ್ದಿ ಬ | 


ಚ ಲನೆಳಸೋಂಟಮೊಳ್‌” ಪರಿಯಸಲ್‌ ಪಜಿ'ಗೋಲ್ಲ ಳನಿಕ್ಕೆ ಪಾಯಿಸಲ್‌ | 


೩೮ 


ನೆಲೆಯುಸಿಸದು ಸೋಡ ರೂಳಪೊತ್ತು ಧುಡುಮಿ 110) 
ಗ್ಗಲಿನಿದಲಂಪಿನಿಂ 2 ಬಗಿದು ನದು: ಕ್ರ 


ನಂ ವನಚಂದ್ರಿಕಾಂಬುವಂ ॥ 111 | 


ಸೂ ರ್ಕೋ ದಯ 


ಕಾಸೆ ತೆರಳ ವಿಂಜರಿಯಿಬೊೋಲ್‌ ಆನುನಂಚಿ ತರಳಿ, ನಂ ಪೆದಂ | 
ಒಬಿ ಗ 
eh ಫಟ್‌ ಯುಖೆನಖಜೊಪನಿ ಮುಮೆಪ ಶಬಾನುಮುಂ ಪಲ 
No~ನ ಗೆ ಗಟ ೦೨ ಪ್ರ” ಬೊಮ ರುದ Eಭರನರಮುಂದ KY) il 110 
ಪ್ರಭಾತ 
ಹ ದಾ ೧ ಹಾ ಹಾ 
ಭಾಷ ಇನ |] ಧರಲೋಚನೆ ಅಟಟ ಕೈ ಸಸಿ ಜಬ 
ತ ಶಾ he 
RONG G ml ಎ ಮ 1. 
ಒದು €, ೨೯೨ ರ ಟು ವ ಹಲ I) TAU VC ಐಶಿನೆರ || 
೨ ಸ 34 
೪ ೬ ಆಕಾ ಕಾಜು ಗಿ ಲ್ಲ 
ಗೂಳಿ ನಿಗಂ ಕಕ್ಕ ನಿ ಗೆಂತಸವಾತಿನ DENT ನಾತೃಮಂ | 
ಛೃ $ ಆ 
ನಳ ನೂಲಿ ಒದ ಕೊಂಡುವಳಿಗಲ ೨ ಮುಮನೂ:ಮುತರಂದೆಗಂಧಮಂ 11 
Fe 


1. ಶಬ್ದಮಣಿದರ್ಪಣದಲ್ಲಿ ಉದಾಹ್ರತವಾಗಿದೆ ಪು. $1 
2 ನಾಗವರ್ಮನ ಕಾವ್ಯಾವಲೋಕನದಲ್ಲ ಉದಾಹೈತವಾಗಿವೆ. 


08 ಕರ್ಣಾಟಕ ಕವಿಚರಿತೆ. [10 ಸೆಯ 


ಸ್ತ್ರೀಜನ. 
ವಿಳಸಿತಪುಂಡರೀಕಚರಣಂ ಕುಮುದೇಕ್ಷ ಣಕಾಂತಮಂಜನಾ | 
ಶುಳಿತವಿಲೋಚನಂ ಸ್ವಗತವಾಮನಮನ್ವಿತಸುಪೃತೀಕಮು ॥ 
ಜ್ಹ್ವಳತರಪುಷ್ಪಗಂತಮಮರೇಭಗತಂ ಗೃಹಸಾರ್ವ ಭೌಮಮ | 
ಗ್ಗಳಮೆಸೆದತ್ತು ದಿಗ್ಗಳಯದಂತೆ ನಿಶಾಂತದೊಳಂಗನಾಜನಂ 1114 ॥ 


ಸ್ತ್ರೀಶೋಕ. 
ಸಡಪಡವಾಯ್ಕ ಮೆಲ್ಲೆರ್ದೆಗಳಂ ಕರಯ ಗ, ದಿನೊತ್ತಿ ಕಣ್ಣ ನೀ| 
ರಡಿಗಡಿಗುಣ್ಮಿ ಪಾಯ್ತರೆ ಮುಖೇಂದು ಬಿಗುರ್ತಿರೆ ಸುಯ್ಯ ಬೆಂಕೆಯಾ | 
ನಿಡುಪಮಳುಂಬಮಪ್ಪಿನೆಗಮಿಾಶನದೆಲ್ಲಿ ದನೆತ್ತನೋದನಾ | 
ವೆಡೆಯನಧೀಶನೆಂದು ಪಲವಾಡಿದರಂದಜಿತಾಂಗನಾಜನಂ 1117 | 


ವಿರಕ್ತಿ. 
ಸಾರದೆ ಸಾರಮಪ್ಪ ಜಿನಧರ್ಮಮನಾತ್ಮನಸಾರಮಪ್ಪುದಂ | 
ಸಾರವಿಂದೆಂದು ನಂಬಿ ತನಗಲ್ಲದುದಂ 'ತನಗಪ್ಪುದೆಂದು ಥೇ | 
ದಾರವಿಹಾರಸೋದರಕ್ಕ ಶೋದರಸುಂ ದರದಾರದಾರಕೋ | 
ದಾರವಿಮೋಹದೊಳ್‌ ತೊಡರ್ದು ದಾರುಣದುಃಖಮನೆಯ್ಣದಿರ್ಕುಮೇ ॥ 110 ॥ 


2. ಸಾಹಸಭೀಮನಿಜಯ ಅಥವಾ ಗದಾಯುದ್ಧ. 


ಈ ಗ್ರಂಥವು ಚಂಪೂರೂಪವಾಗಿದೆ; 10 ಆಶ್ವಾಸಗಳಾಗಿ ಭಾಗಿಸಲ್ಪಟ್ಟಿದೆ. 
ಇದರಲ್ಲಿ--ಭೀಮನು ದ್ರೌಪದಿಯ ಮುಂದೆ ಪ್ರತಿಜ್ಞೆ ಮಾಡಿದಂತೆ ದುರ್ಯೋಧನನ 
ಮಕುಟವನ್ನೂ ತೊಡೆಗಳನ್ನೂ ಗದಾಯುದ್ಧದಲ್ಲಿ ಭಂಗಿಸಿ ಅವನನ್ನು ಕೊಂದು 
ಪಟ್ಟಾಭಿಹಿಕ್ತನಾದನು-ಎಂದು ವರ್ಣಿಸಿದೆ. ಇಜ್‌ವ ಬಿಡೆಂಗ್ರ ಸಾಹಸಭೀಮ, 
ಚಾಳುಕ್ಕನಾರಾಯಣ, ಅಕಳಂಕಚರಿತ, ಅಮ್ಮನ ಗಂಧವಾರಣ, ಸಾಹಸಾಂಕ 
ಎಂಬ ಬಿರುದುಗಳುಳ್ಳ ಸತ್ಯಾಶ್ರಯನ (997-1009) ಸಾಹಸಗಳನ್ನು ವರ್ಣಿಸ 
ಬೇಕೆಂದು ತನಗೆ ಆಶೆ ಹುಟ್ಟಿ ದುದರಿಂದ ಈ ರಾಜನನ್ನು ಕಥಾನಾಯಕನನ್ನಾಗಿ 
ಮಾಡಿ “ಭೀಮನೊಳ್‌ ಪೋಲಿಸಿಪೇಟಕೆನೀಗದಾಯುದ್ಧ ಮಂ ” ಎಂದು ಕವಿ 
ಹೇಳುತ್ತಾನೆ. ಈ ರಾಜನು “ ನರಪತಿತೈಲಪಂ ಬೆಸಸೆ ಘೂರ್ಜರಸೇನೆಗೆ ಸೂಚಿ 
ಯಾನೆಯಂ ಪರಿಯಿಸಿ ಗೆಲ್ಲಂ” “ಕೊಂಕಣೇಶ್ವರನನಿದಿರ್ಚಿ ಸಾಧಿಸಿದಂ” 
“ ಬಲವತ್ತುಂಗಕಳಿಂಗರಾಜಮದವನ್ಮಾತಂಗಸಿಂಗಂ” ಎಂದೂ, “ ಸರ್ವಗ್ರಾಸಂ 
ಗೊಂಡತ್ತಪರಾದಿತ್ಯನ ಮಂಡಲಮಂ ಬಾಹುರಾಹು ಸತ್ಯಾಶ್ರಯನಾ ಎಂದೂ 
ಹೇಳಿದ್ದಾನೆ. ಈ ಸತ್ಯಾಶ್ರಯನ ವಂಶಪರಂಪರೆಯನ್ನು ಈರೀತಿಯಾಗಿ ವರ್ಣಿಸಿ 
ದ್ಹಾಕೆ:- 


ಶತಮಾನ] ರನ್ನ : ಗದಾಯುದ್ಧ. 690 


ಅವರ ಪೂರ್ವಜರಪ್ಪರಸುಗಳೊಳಗೆ ಅಯೋಧ್ಯಾಪುರಪರಮೇಶ್ವರನುಂ ದಿಶಾದಂತಿ 
ಪ್ರಕಟಪ್ರಭಾವನುಮಪ್ಪ ಸತ್ಯಾಶ್ರಯವಲ್ಲಭನಿಂ; ವಿಷ್ಣುವರ್ಧನಾಸರನಾಮಥೇಯನಿಂ, 
ರಾಷ್ಟ್ರ ಕೂಟಗಜಘಟಾನಿಘಟನಸಿಂಹನೆನಿಸಿದ ಜಯಸಿಂಹದೇವನಿಂ, ಅತಿಪ್ರಬಲರಣರಾಮ 
ನೆನಿಸಿದ ರಣರಂಗಸಿಂಹನಿಂ, ವಾತಾಪಿಪುರವರೇಶ್ವರನೆನಿಸಿದ ಪುಲಕೇಶಿದೇನನಿಂ, ಪರಿ 
ರಕ ತಪ ವಿತ್ರವರ್ಮನೆನಿಸಿದ ಕೀರ್ತಿವರ್ಮನಿಂ, ತತ್ತನಯನಪ್ಪೆರಡನೆಯ ಸತ್ಕಾಶ್ರಯದೇವನಿಂ, 
ಅವನ ಕಿರಿಯ ಮಗನಪ್ಪ ಮಂಗಳಾರ್ಣವನಿಂ,; ಸತ್ಯಾಶ್ರಯನಪ್ಸೆ ರಡನೆಯ ಸತ್ಯವೃತಿಯಿಂ, 
ತತ್ತನಯ ನಪ್ಪಾದಿತ್ಯವರ್ಮನಿಂ, ತದಪತ್ಕನಪ್ಸ ವಿಕ್ರಮಾದಿತ್ಯನಿಂ, ತತ್ಪುತ್ತನಪ್ಸ ದುರ್ಧರಮ 
ಲ್ಲನಿಂ, ತನ್ನಂದನನಪ್ಪ ನಿರವದ್ಭಾಪರನಾಮಥೇಯ ನಪ್ಸ ವಿಜಯಾದಿತ್ಯಭಟ್ಭ್ಯಾರಕನಿಂ, ತತ್ಸೂನು 
ಮಿತ್ರನಪ್ಪ ನಿಕ್ರಮಾರ್ಣವನೆನಿಸಿದ ಕೊಂಕಣಿವಿಕ್ರಮಾದಿತ್ಯನಿಂ, ತತ್ಸೂನುಮಿತ್ರನಪ್ಸ ಕೀರ್ತಿ 
ವರ್ಮನಿಂ, ಆತನ ಕಿಜಯ ಮಗನಪ್ಪ ಭೀಮಪರಾಕೃಮೆನಿಂ, ತಜ್ಜಾತನಪ್ಪೆರಡನೆಯ 
ಕೀರ್ತಿವರ್ಮನಿಂ, ತತ್ಸೂನುವಪ್ಪ ಪಿರಿಯ ತ್ರೆಲಪನಿಂ, ಆತನ ಮಗನಪ್ಪ ಮುಕುಂದಿಯ 
ಕೊಂದ ಕುಂದಿಯ ಭೀಮನಿಂ, ಆತನ ಮಗನಸ್ಪ ವಿಕ್ರಮಾದಿತ್ಯದೇವನಿಂ, ಆತನ ಮಗ 
ನಸ್ಪ ರಣರಂಗಮಲ್ಲನೆನಿಪ್ಪಯ್ಸಣದೆೇವನಿಂ, ಆತನ ಮಗನುತ್ತುಂಗಮಲ್ಲನೆನಿಸಿದ ವಿಕೃ 
ಮಾದಿತ್ಯನಿಂ, ಚಾಳುಕೃಕುಲೋದ್ಭೃವನಸ್ಮ ನಿಕ್ರಮಾದಿತ್ಯದೇವಂಗಂ ಚೈದ್ಯಕುಲೋದ್ಧವೆಯಪ್ಪ 
ಬೊಂಕಾದೇವಿಗಂ ಪುಚ್ಛೈದ ಕರಹಟಿಭಯೆಂಕರಂ, ಪಲ್ಲಿಕೋಟೋಲ್ನಂಘನಂ, ಭದ್ರಕವಿದ್ರಾ 
ವಣಂ, ಕೊಂಕಣಭಯೆಂಕರಂ,; ಯಾದವಕುಲಾಂಬರದುುಮಣಿ, ರಣರಂಗಭೀಷಣಂ, ಸಾಮಂತ 
ಮೃಗಶಾರ್ದೂಲ, ರಣರಂಗರಾಕ್ಷಸ, ಅಕಲಂಕರಾಮ, ತಳವರ್ಗತಳಪ್ರಹಾರ, ಅರಿಷ್ಟಘ 
ರಟ್ಟ. ರಾಷ್ಟ್ರ ಕೂಟಕಾಳಕೂಟಂ. ಪಾಂಚಾಲಮುದೇಭಸಂಚಾನನಂ, ಉತ್ಸಕ್ಕಮಲ್ಲಂ, 


ಶ್ರೀಮನೂರ್ಮದಡಿತೈೆಲಸ ಸೆನಿಸಿದಾಹನಮುಲ್ಲದೇವನಿಂ ಚಾಳುಕ್ಕವಂ ಶಮಖದಿತೋದಿತಮಾ 


ಧದ 


ಈ ಗ್ರಂಥವನ್ನು " ವನರುಹಭನನೆನಿಸಿದ ದಂಡನಾಯಕಂ ಕೇಶಿ ತಿರ್ದೆ 
ಪೇಟಸಂ' ಎಂದು ಹೇಳುತ್ತಾನೆ. ಈ ಕೇಶಿದಂಡನಾಯಕನಾರೋ ತಿಳಿಯದು. 
ಕನಿ ಈ ಗ್ರಂಥದಲ್ಲಿ ಭಾರತದ ಕಥಯನ್ನೆಲ್ಲಾ “ ಸಿಂಹಾವಲೋಕನಕ್ರಮ” 
ದಿಂದ ತಿಳಿಸಿರುವಂತೆ ಹೇಳುತ್ತಾನೆ. ಗ್ರಂಥಾವತಾರದಲ್ಲಿ ಶ್ಲೇಷಯಿಂದ ಚಾಳುಕ್ಯ 
ನಾರಾಯಣನನ್ನು ನಾರಾಯಣನಿಗೆ ಹೋಲಿಸಿ ನಿಷ್ಣುಸ್ತುತಿಮಾಡಿದ್ದಾನೆ. ಬಳಿಕ 
ಇದೇ ರೀತಿಯಾಗಿ ಈಶ್ವರನನ್ನೂ ಬ್ರಹ್ಮನನ್ನೂ ಸೂರ್ಯನನ್ನೂ ಮನ್ಮಥನನ್ನೂ 
ಕ್ರಮವಾಗಿ ಸ್ತುತಿಸಿ ಅನಂತರ ಸರಸ್ವತಿಯನ್ನೂ ಗಣನಾಯಕನನ್ನೂ ಸ್ತುತಿ 
ಸಿದ್ದಾನೆ. ಆಶ್ರಾಸಗಳೆ ಅಂತೃದಲ್ಲಿ-- 

ಇದು ಸಮುಸ್ತಭುವನನಲ್ಲಭ ಶ್ರೀಮದಾಹನಮಲ್ಲದೇವ ಶ್ರೀಪಾದಕಲ್ಪಪಾದಪಸ 
ದಾಶ.ಯಾಸನ ವರ್ತಿ ಕನಿಚಕ ವರ್ತಿ ಕವಿರನ ವಿರಚಿತಮಪ ಚಾಳುಕ್ಕಚಕ ವರ್ತಿ ಶೀಸಾ ಹಸ 

ಬ ಯ J bY ಬ ಸ್ರ J 

ಭೀಮವಿಜಯಜೊಳ್‌ 


70 ಕರ್ನಾಟಕ ಕಬಚರತೆ. [10 ನೆಯ 


ಎಂಬ ಗದ್ಯವಿದೆ. 
ನಮಗೆ ದೊರೆತ ಈ ಗ ಗ್ರಂಥದ ಪ ತಿಗಳೆರಡರ ಕೊನೆಯಲ್ಲಿಯೂರ-- 
NE | 11 ಚಿತ್ರಭಾನು... . ಕಾ | 
ರ್ತಿಕಸಿತಸಪ್ತಮಿ....| ಸುಕರಂ ಬುಧಸೇವ್ಯಮಾಯ್ತು ರನ್ನನ ಕಾವ್ಯಂ | 


ಎಂಬ ಅಸಮಗ್ರವಾದ ಪದ್ಯವಿದೆ. ಈಪದ್ರದ ಅರ್ಥವು ವಿಶದವಾಗಿಲ್ಲ. ವರ್ಷಸಂಖ್ಯೆಯನ್ನು 
ನೋಡಿದರೆ ನಾಲ್ಕು ಅಂಕಗಳು ಇರುವಂತೆ ತೋರುತ್ತದೆ. ಶಕವರ್ಷ ಸಾನಿರವೂ ಚಿಲ್ಲರೆ. 
ಯಾದರೆ ಅಜಿತಪುರಾಣವನ್ನು ಬರೆದ ಶಕ 91) ಕ್ಕೂ ಇದಕ್ಕೂ ಸಂಬಂಧವೇ ತೋರುವು 
ದಿಲ್ಲ. " ಶಶಿ? ಎಂಬುದಕ್ಕೆ ಒಂದು ಎಂಬ ಸಂಕೇತವುಂ ಟು. ಆದರೆ ಈ ಪದ್ಯದಲ್ಲಿರುವ 
“ ಶಶಿನಿಕರ ” ಎಂಬುದಕ್ಕೆ ನ್ವಿನರ್ಥವೋ ತಿಳಿಯದು. ಈಪದ್ಯವು ಸಮಗೃವಾಗಿಯೂ 
ಸುಬದ್ಧ ವಾಗಿಯೂ ತ ವರೆಗೆ ಇದರ ಅರ್ಥ: ವನ್ನು ನಿಶ್ಚಯಿಸುವುದು ಕಷ್ಟವಾಗಿದೆ. 
ಚಿತ  ಭಾನುವರ್ಷ ಐಂಬುದರಿಂದ ಅಜಿತಪುರಾಣವನ್ನು pe ನಿಜಯವರ್ಷದಿಂದ ಈಚೆಯ 
ಚಿತ್ರಭಾನು ಬಿಂದು ಊಹಿಸುವಸಕ್‌ ಕ್ಷೆ ಆ ಗ್ರಂಥವನ್ನು ಬರೆದ 49 ವರ್ಷಗಳ ಮೇಲೆ, 
ಕವಿಗೆ 93 ವರ್ಷಗಳಾಗಿದ್ದಾಗ, ಈ ಕೃತಿಯನ್ನು ರಚಿಸಿರಬೇಕಾಗುತ್ತದೆ; ಅಲ್ಲದೆ ಆಕಾಲದ 
ರಾಜನೇ ಬೇರೆ; ಆದುದರಿಂದ ವಿಜಯವರ್ಷಕ್ಕ ಹಿಂದಣ ಚಿತ್ರಭಾನುವಿನಲ್ಲಿ-ಎಂದರೆ, ಶಕ 
905 ರಲ್ಲಿಯೇ (982) ಈ ಗ್ರಂಥವನ್ನು ಬರೆದಿರಬೇಕು. 


ಈ ಗ್ರಂಥದಲ್ಲಿ ಕನಿ ತನ್ನ ವಾಕ್ಫ್‌ಢಿಮೆಯ ಪರಾಕಾಷ್ಠೆಯನ್ನು ತೋರಿ 
ಸಿದ್ದಾನೆ; ಮುಖ್ಯವಾಗಿ ವೀರೆರಸವನ್ನು ಬಹಳಶ್ಲಾಫ್ಯವಾಗಿ ನಿರೂಪಿಸಿದ್ದಾನೆ. ಈ 
ಗ್ರಂಥದಿಂದ ಕೆಲವು ಸದ್ಯಗಳನ್ನು ತೆಗೆದು ಬರೆಯುತ್ತೇವೆ: 

ದುರ್ಯೋಧನವಧಾನಂತರ " ಇದುವರೆಗಂ ಕುರುಮಹೀಪತಿಯೊಳ್‌ ನೆಲಸಿ 
ರ್ದೆನೀಗಳುತ್ತಮಪುರುಸೋತ್ತಮಂ ಬಯಸೆ ಪಾಂಡವರೊಳ್‌ ನೆಲಸಲ್ಕೆ ಪೋದ 
ಸಂ” ಎಂದು ಹೇಳಿನ ಲಕ್ಷ್ಮಿ ಯನ್ನು ನೋಡಿ ಅ ಅಶ್ಚತ್ಥಾ ಮನುಕ್ಕೆ 
ತಲಿ 


ಸಲೆ ವದ ನೆಂದು ಬಗೆಯನೆ| ನೆಲನುಷೆ ನಿನಿಂ ನಿಕಷರೆಂಬರುಮೊಳರೆೇ 1117 ॥ 


9) ಟ್ಟ PU ) 


೨ 


ಪಂದೆಯೆಂಂದು ಬಗೆಯಪೆ | ತುಲಜಂ ಕುಲಹಿ:ನನೆಂದು ಬಗೆಯದೆ ತರುಣಂ | 


ಶಿ ಎ ಇ ಫಿ ಕ್ರ [Yy » pS “ದ್ರಿ “1 ಗೌ I ಉತ್‌ ಎಳು ೪ ಸ್‌ ಎ 
ಇಆ'ರಿತಿಸುವೆ ತಂದೆಮಕ್ಕ ಳ | ನಿಜ'ಯವಿಸುವಯ್‌ ಸೋದರರ್ಶಳಂ ತಮ್ಮೊಳ್‌ ತ| 


ರ ಜೀಯ ುಪಯ್‌ಗುಡುತಿಷತೆ ನಿಜಿಗುಲಿ ನಿನ ತು ಕಷೆ ಯಾದ ರುಮೊಳರಿ: n 11% | 
ತ್ತೆ ಖೆಳಾ ಕಡೆಗಣಿಸುವ ನ್ನಸ | ಇಡಂಬಮಿವು ಲಕ್ಷಿ ನಿನ ದೂಸಣನಲ್ಕೆ" ॥119 ॥ 


ನಿನ್ನ ದೂಸಜ್ಜನಲ್ತೇ | 120 ॥ 


ಶತಮಾ ನ] ರನ್ನ : ರನ್ನಕೆಂದ: 71 


ಭೀಮಸೇನನು ಕೊಳದಲ್ಲಿ ಮುಳುಗಿದ್ದ ದುರ್ಯೋಧನನನ್ನು 
ಮೂದಲಿಸುವುದು. 
ಹರಿ ಸಂಧಾನಕ್ಕೆ ವಂದಂಡವಘಡಿಸಿದಹಂಕಾರಮೆಲ್ಲಿತ್ತೊ ಕೃಷ್ಣಾಂ | 
ಬರಕೇಶಾಕೃಷ್ಟ್ರಿಯಂ ಮಾಡಿಸಿದ ಮದಮದೆಲ್ಲಿತ್ತೊ ಕೌಂತೇಯರಂ ಮ ॥ 
ಚ್ಚರದಿಂ ಕಾಂತಾರದೊಳ್‌ ತಿಜನೆ ತಿರುವಿದ ಸೊರ್ಕೀಗಳೇನಾದುದೆಂದಾ | 
ಘರುವಂಶಾಧೀಶನಂ ಮೂದಲಿಸಿದನದಟಂ ಭೀಮನುದ್ಭಾಮಭೀಮಂ 1121 ॥ 
ಭೀಮನ ಗದಾಪ್ರಹಾರ. 

ಇದು ಲಾಕ್ಸಾ ಗೇಹದಾಹಕ್ಕಿದು ವಿಷಮವಿಷಾನ್ನಕ್ಕೆದಾನಾಡ ಜೂದಿಂ | 
ಗಿದು ಪಾಂಚಾಲೀಪ್ರಪಂಚಕ್ಕಿದು ಕೃತಕಸಭಾಲೋಕನಭ್ರಾಂತಿಗೆಂದೋ ॥ 
ವದೆ ಪೊಯ್ಬಂ ಕಾಲ್ಲಳಂ ತೋಳ್ಗಳನಗಲ್ಲುರಮಂ ಕೆನ್ನೆಯಂ ನೆತ್ತಿಯಂ ಕೋ | 
ಪದಿನಯತ್ನಿಂ ದುರ್ಣಯಕ್ಕ ಯೆ ಡೆಯನುರುಗದಾದಂಡದಿಂ ಭೀಮಸೇನಂ (| 1290 | 


ದುರ್ಯೋಧನನು ಯುದ್ಧರಂಗದಲ್ಲಿ ಮೃತನಾದ ಕರ್ಣನನ್ನು ನೋಡಿ 
ಪಿಸುವುದು. 
ಕೆಳೆಯಂಗಾಯ್ಮಸುಮೋಕ್ಷಮಾಗದೆನಗಂ ಬಾಷ್ಟಾಂಬುಮೋಕ್ಷಂ ಧರಾ | 
ತಳಮಂ ಕೊಟ್ಟಿ ನಿವಂ ಜಳಾಂಜಳಿಯುಮಂ ನಾಂ ಕೊಟ್ಟೆ ನಿಲ್ಲನ್ಯಮಂ| 
ಡಳಮಂ ಸುಟ್ಟಿ ನಿವಂಪ | ಕೋಪಶಿಖಿಯಿಂದಾನೀತನಂ ಸತ್ತಿ ಯಾ | 


ನಳನಿಂ ಸುಟ್ಟಿ ಟು ನತ್ತ ಯತಮಂ ಕರ್ಣಂಗಿದೇ Pe 1 123 ॥ 
ರಣರಂಗದಲ್ಲಿ ಮೃತನಾದ ದುಶ್ಯಾಸನನನ್ನು ನೋಡಿ ದುರ್ಯೋಧನನು 
ಪ್ರಲಾಪಿಸುವುದು. 


ಜನನಿ: ಸ್ಮನ್ನಮನ ೨ಂಡೆನಾಂ ಬಂಕ ನೀಂ ಸೊ:ಮಾಮೃ ತೆಂ ದಿವೊ: | 
ನಾ J 

ಜನಮೆಂಬಿಂತಿವನುಂಡೆನಾಂ ಬಟು"ಕೆ ನಿಂ ಬಾಲತ್ತ ದಂಡೆ. ಯುುಂ॥ 

ವಿನಯೊ: ಲ ಂಘನಮಾದುದಿಲ ಮರಣಕ್ಕೆ ನ್ನಿಂದೆ ನಿಂ ಮುಂಚಿದಯ್‌ | 


ಮೊನೆಯೊಳ್‌ ಸೂ ಟ್‌ತಡವಾಯ್ಕಿದೊಂದೆದೆಯೊಳಂ ಹಾ ವತ್ಸ ದುಶ್ಲಾಸನಾ (124 | 


3; ರನ್ನಕಂದ. 


ಜಗಳ po ಹ pe ನೆ ಮಾಡೆಂಬವಾಚಿ ಬಟ'ಂನೆ ವಂಶಂ | 

ಬಣ್ಣನೆ ಹುಸ ಬಿಸು | ಗಣ್ಣನೆನಲ್‌ ಗೊರವನವ್ಸುದೆಳೆ ಕನಿರತಾ 1 125 ॥ 
ಕೋನಿತನಲ್‌ ಪೋಣಿಸಿದುದು | ಸೂಸಿದುಸೆನೆ ತುಲ್ಬಿತಂಬುದುಂ ಸ೦ಿಮಳಮುಂ | 
ವಾಸಿಶಮೆನೆ ಹ ಸುಂ ಮಿಗೆ | ಸೌಸವಮೆನೆ ಸಮ ದಾರ್ಧಮೆಶಿ ಕನಿರತಾ 1 120 | 








72 ಕರ್ಣಾಟಕ ಕವಿಚರಿತೆ. [10 ನೆಯ 


ಗಜಾಂಕುಶ. ಸು. 1000. 


ಮಲ್ಲಿಕಾರ್ಜುನನು (ಸು. 1245) ಸೂಕ್ತಿಸುಧಾರ್ಣವದಲ್ಲಿ “ ಗಜಾಂಕು 
ಶರಾಜನ ಚಿತ್ತವೃತ್ತಿ” ಎಂದು ಈತನನ್ನು ಸ್ತುತಿಸಿ ಈತನ ಗ್ರಂಥಗಳಿಂದ ಪದ್ಯ 
ಗಳನ್ನು ಉದ್ದರಿಸಿರುವಂತೆ ಹೇಳಿರುವುದರಿಂದ ಈತನು ಕನ್ನಡದಲ್ಲಿ ಗ್ರಂಥ 
ಗಳನ್ನು ಬರೆದಿರಬೇಕು. ನಯಸೇನನು (1112) ಧರ್ಮಾಮೃತದಲ್ಲಿ 
“ಗಜಾಂಕುಶನೊಳ್ಳುವೆತ್ತು ರಂಜಿಸುವ ಸದರ್ಥದೃಷ್ಟಿ” ಎಂದು ಈ ಕವಿಯನ್ನು 
ಸ್ತುತಿಸಿದ್ದಾನೆ. ದುರ್ಗಸಿಂಹನು (ಸು. 1145) ಈತನನ್ನು ಸ್ತುತಿಸುವ 


ತ್ರಿಜಗನ್ನು ತವಾ ಗ್ರಿಭವದಿ | ನಜಂಗೆ ನೂರ್ಮಡಿಯೆನಿಪ್ಪ ಪೆಂಸಂ ತಳೆದಂ | 


ನಿಜಿತಾರಿ ದಂಡನಾಯಕ | ಗಜಾಂಕುಶಂ ಕುರಲವಾಂಭಿತನ್ರಿಯಶೌರ್ಯಂ | 
KN) 


ಎಂಬ ಪದ್ಯದಿಂದ ಈತನು ದಂಡನಾಯಕನಾಗಿಯೂ ದೊಡ್ಮ ಕನಿಯಾಗಿಯೂ 
ಇದ್ದಂತೆ ತಿಳಿಯುತ್ತದೆ. ಈತನಿಗೆ ಗಜಗ" ಎಂಬ ಹೆಸರೂ ಉಂಟು. ಶ್ರೀಧರಾ 
ಚಾರ್ಯನು(1049) ತನ್ನ ಜಾತಕತಿಲಕದಲ್ಲಿ ಇವನ ಹೆಸರನ್ನು ಹೇಳಿರುವುದರಿಂದ 
ಈತನು 1049 ಕೈ ಹಿಂದೆ ಇದ್ದಿರಬೇಕು. ಸುಮಾರು 1000 ದಲ್ಲಿ ಇದ್ದಿರ 
ಬಹುದೆಂದು ಊಹಿಸುತ್ತೇವೆ; ಇನ್ನೂ ಹಿಂದೆ ಇದ್ದಿದ್ದರೂ ಇರಬಹುದು. ಈ 
ಕವಿಯನ್ನು ಹಿಂದೆ ಹೇಳಿದವರಲ್ಲದೆ ರುದ್ರಭಟ್ಟ, ಆಂಡಯ್ಯ, ಕೇಶಿರಾಜ್ಕ 
ಕುಮುದೇಂದು, ನಾಣೀನಲ್ಲಭ ಮೊದಲಾದ ಕವಿಗಳೂ ಹೊಗಳಿರುವುದ 
ರಿಂದ ಈತನು ಪ್ರೌಢಕವಿಯಾಗಿದ್ದಿರಬೇಕು. ಇವನ ಗ್ರಂಥಗಳು ಆವುವೂ 
ದೊರೆತಿಲ್ಲ... ಶಬ್ದಮಣಿದರ್ಪಣದಲ್ಲಿ ಉದಾಶೃತವಾದ ಕೆಲವು ಸದ್ಯಗಳಲ್ಲಿ 
ಒಂದೆರಡು ಕಡೆ ಗಜಗ ಎಂಬ ಹೆಸರು ದೊರೆಯುತ್ತದೆ. ಈ ಸದ್ಯಗಳು ಇವನ 
ಗ್ರಂಥದಿಂದ ಉದ್ಭೃತವಾದುವೋ ಏನೋ ತಿಳಿಯದು. 





ಮನಸಿಜ. ಸು. 1000. 


ಶ್ರೀಧರಾಚಾರ್ಯನು ತನ್ನ ಜಾತಕತಿಲಕದಲ್ಲಿ (1010) ಈ ಕವಿಯ ಹೆಸ 
ರನ್ನು ಹೇಳಿದ್ದಾನೆ. ದುರ್ಗಸಿಂಹನು (ಸು. 1145) ಈತನನ್ನು ಅಸಗ, ಚಂದ್ರ 
[ಭಟ್ಟ], ಈ ಕವಿಗಳೊಡನೆ ಸೇರಿಸಿ 











_————— 





1 ರತ್ನಶೇಖರಚರಿತವನ್ನು ಬರೆದ ಪಬ್ಬಾಭಿರಾಮನು (ಸು 1725) ಪೂರ್ವಕವಿಗಳನ್ನು ಸ್ತುತಿ 
ಸುವಾಗ ಗಜಗ, ಗಜಾಂಕುಶ ಎಂಬವರನ್ನು ಪ್ರತ್ಯೇಕಪ್ರತ್ಯೇಕವಾಗಿ ಸ್ತುಕಿಸಿದ್ದಾನೆ. ಈ ಹೆಸರುಗಳು 
ಬೇರೆಬೇರೆ ಇಬ್ಬರು ಕವಿಗಳಿಗೆ ಅನ್ವಯಿಸುವಂತೆ ಈತನು ಶಿಳಿದುಕೊಂಡಿದ್ದ ಹಾಗೆ ಕಾಣುತ್ತದೆ. ಆದರೆ 
ನಮಗೆ ದೊರೆತ ಆನ ಜೈನಗೃಂಥಗಳಲ್ಲಿಯೂ ಇಂಥ ತಿಳಿವಳಿಕೆಗೆ ಅವಕ; ಶವಿಲ್ಲ. ಗಜಗ ಎಂಬುದು 
ಗಜಾಂಕುಶ ಎಂಬುದಕ್ಕೆ ಸಂಕ್ಲೇಸವಾದ ರೂಪವು. ಜನ್ನಿಗ, ಜನಾರ್ದನ; ನಾಕಿಗ್ಗ ನಾಗವರ್ಮ: 
ಸಾಚಿಗ್ರ ಭಾಸ್ಕರ; ಎಂಬಿವುಗಳನ್ನು ನೋಡಿದರೆ ಈ ನಿಷಯವು ವ್ಯಕ್ತವಾಗುತ್ತದೆ. 


ಶತಮಾನ] ಚಂದ್ರಭಟ್ಟಿ. 78 


ಪೊಸತೆನಿಸಿ ದೇಸೆಯಿಂ ನವ । ರಸಮೆಸೆಯಲ್ಲೊ ಳ್ಸುವೆತ್ತ ಮಾರ್ಗದಿನಿಳೆಗೇ | 
ನೆಸೆದುವೊ ಸುಕವಿಗಳೆನೆ ನೆಗ| ಟ್ವಿಸಗನ ಮನಸಿಜನ ಚಂದ್ರ [ಭಟ್ಟ ನ ಕೃತಿಗಳ್‌] 1 


ಎಂಬ ಪದ್ಯದಲ್ಲಿ ಸ್ತುತಿಸಿದಾನೆ. ರುದ್ರಭಟ್ಟ (ಸು. 1180), ಕೇಶಿರಾಜ 
(ಸು. 1260) ಇವರೂ ಈ ಕನಿಯನ್ನು ಹೊಗಳಿದ್ದಾರೆ. ಕನಿಕಾಮನು 
(ಸು. 1200) ಶೃಂಗಾರವನ್ನು ಬರೆದ ಕನಿಗಳನ್ನು ಹೇಳುವಾಗ “ ಮನಸ್ಸಂಜಾತ'” 
ಎಂಬ ಒಬ್ಬ ಕವಿಯನ್ನು ಹೇಳುತ್ತಾನೆ. ಈ ಮನಸ್ಸಂಜಾತನು ಓತ 
ಆಗಿದ್ದ ಪಕ್ಷದಲ್ಲಿ ಈತನು ಆವುದೋ ಒಂದು ಶ್ಚಂಗಾರಗ್ರಂಥವನ್ನು ಬರೆದಿರು 


5) 
ವಂತೆ ಊಹಿಸಬಹುದಾಗಿದೆ. ಈಶ್ವರಕನಿ (ಸು. 1500) ತನ್ನ ಕನಿಜಿಹ್ವಾ 


ಬಂಧನದಲ್ಲಿಯ--- 
ಚಿತ್ತಜನಾಗವರ್ಮಸುಧಿಯಂ ಕವಿಕೇರವರನ್ನಮುಖ್ಯರಂ | 
= 
ಚಿತ್ತದೊಳಿಟ್ಟು, ಪೇಟ್‌. ae 


ಎಂಬ ಪದ್ಯದಲ್ಲಿ ಹೇಳಿರುವ “ಚಿತ್ತಜ” ಎಂಬವನು ಈ ಕವಿಯೇ ಆಗಿರ 
ಬಹುದು. ಶ್ರೀಧರಾಚಾರ್ಯನು ಇವನ ಹೆಸರನ್ನು ಹೇಳುವುದರಿಂದ ಈತನು 
1049 ಕೈ ಹಿಂದೆ ಇದ್ದಿರಬೇಕು. ಎಷ್ಟು ಹಂದೆ ಇದ್ದನೋ ತಿಳಿಯದು; 
ಸುಮಾರು 1000 ದಲ್ಲಿ ಇದ್ದಿ ರಬಹುದೆಂದು ಊಹಿಸುತ್ತೇವೆ. ಇವನು ಬರೆ 
ದಿರುನ ಗ್ರಂಥಗಳು ಅವುವೂ ಡೊರೆತಿಲ್ಲ. 


ಹಾಆ ರ ಭಾ ನಹ ಜಾ ಜಾ 


ಚಂದ್ರಭಟ್ಟಿ. ಸು. 1000. 


ರುದ್ರಭಟ್ಟಿನು AN 1180) ಪೂರ್ವಕವಿಗಳನ್ನು ಸ್ನುತಿಸುವಾಗ 
“ ಚಂದ್ರಭಟ್ಟನ kM ಹಸುರು” ಎಂದೂ, ಕೇಶಿರಾಜನು 
(ಸು. 1260) ಇತರಕವಿಗಳೊಡನೆ ಇವನನ್ನೂ ಸೇರಿಸಿ "ಚಂದ್ರಭಟ್ಟಿನ. - 
ಸುಮಾರ್ಗನಿದಜಕೊಳೆ ಲಕ ಶೂ” ಎಂದೂ ಈ ಕವಿಯ ಜನರನ್ನು ಗೌರವ 
ಪುರಸ್ಸರವಾಗಿ ಹೇಳಿದ್ದಾರೆ. ಈತನು ಆವ ಗ್ರಂಥಗಳನ್ನು ಬರೆದಿದ್ರಾನೆಯೋ 
ತಿಳಿಯದು. ರಟ್ಟಿ ಕನಿ (ಸು. 1300) ತನ್ನ ರಟ್ಟಿನ: ತದಲ್ಲಿ " ಚಂದಿರಭಟ್ಟರ 
ದಯೆಯಿಂ ಸಂಜೆಯಮಣಮಿಲ್ಲದಂತು ಕಲ್ಪುದು ಟು? ಎಂದು ಹೇಲು 
ತ್ತಾನೆ. ರುದ್ರಭಟ್ಟ ಫೇಶಿರಾಜರು ಹೇಳುವ "ಚಂಡ್ರಭಟ್ಟಿನೂ ರಟ್ಟ ನು ಹೇಳುವ 
ಚಂದಿರಭಟ್ಟನೂ ಒಬ್ಬ ನೇ ಆಗಿದ್ದ ಪಕ್ಷದಲ್ಲಿ ಈತನು ಇ ವಷ್ಟಿಶಾಸ್ರಗ ೦ಥ 
ವನ್ನೂ ಕ್ತ ದರ (ಸು. 1145) ತ ಕವಿಯನ್ನು 
ಸು ತಿಸಿರುವಂತೆ ತೋರುತ್ತದೆ. ಅಲ್ಲದೆ ಶ್ರೀಧರಾಜಾರ್ಯನು (1049) ತನ್ನ ಜಾತಕ 


74 ಕರ್ಣಾಟಕ ಕವಿಚರಿತೆ. [1 1 ನೆಯ 


ತಿಲಕದಲ್ಲಿ ಅಂಬುಜಾರಿ (ಚೆಂದ್ರ) ಎಂದು ಸೂಚಿಸಿರುವ ಕವಿ ಈತನೇ ಆಗಿದ್ದರೂ 
ಇರಬಹುದು. ಹಾಗಿದ್ದಪಕ್ಸದಲ್ಲಿ ಇವನ ಕಾಲವು ಸುಮಾರು 1000 ಆಗ 
ಬಹುದು. ಒಂದು ವೇಳೆ ಇನ್ನೂ ಹಿಂದೆ ಇದ್ದರೂ ಇರಬಹುದು. 


ಕಪ್ಪಣಭಟ್ಟ. 1032. 


ಸೊರಬದ 184 ನೆಯ ಶಾಸನದ ಕೊನೆಯಲ್ಲಿ ಶ್ರೀಮತ್ಸವಿರಾಜವಲ್ಲಭಂ 
ಕಪ್ಪ ಣಭಟ್ಟ ರ ಲಿಖಿತಂ- ಎಂದಿದೆ. ಈತನನ್ನು “ ಶ್ರೀಮತ್ಸನಿರಾಜವಲ್ಲಭಂ” 
ಸ ವಿಶೇಷಿಸಿ ಹೇಳಿರುವುದರಿಂದ ಇವನು ಕನಿಯಾಗಿದ್ದಿರಬೇಕು. " ಲಿಖಿತಂ' 
ಎಂಬುದರಿಂದ ಈ ಶಾಸನವು ಏತದ್ರಚಿತವೋ ಅಲವೋ ಎಂಬ ಸಂದೇಹಕ್ಕೆ 
ಅವಕಾಶವಿದೆ. ಇದು ಚಾಳುಕ್ಯರಾಜನಾದ 1 ನೆಯ ಜಯಸಿಂಹನ ಆಳಿಕೆ 
ಯಲ್ಲಿ ಆಂಗೀರಸ ವರ್ಷದಲ್ಲಿ (1089) ಹುಟ್ಟಿದುದು. 


ನೀನಾದ 








ನಾರಾಯಣಭಟ್ಟ. ಸು. 1040. 


ಪೂರ್ವದೇಶದ ಚಾಳುಕೃರಾಜನಾದ ರಾಜರಾಜನ (1022-1063) 
ಆಸ್ಥಾನಕವಿಯಾದ ನನ್ನಯ್ಯಭಟ್ಟನಿಗೆ ತೆಲುಗುಭಾರತವನ್ನು ಬರೆವುದರಲ್ಲಿ 
ಸಹಾಯಕನಾಗಿದ್ದ ನಾರಾಯಣಭಟ್ಟನು ಕನ್ನಡದಲ್ಲಿಯೂ ಕನಿಯಾಗಿದ್ದಂ 
ತೆಯೂ ಕವೀಭವಜ್ರಾಂಕುಶ ಎಂಬ ಬಿರುದನ್ನು ಪಡೆದಿದ್ದಂತೆಯೂ ಈ ಶ್ಲೋಕ 
ಗಳಿಂದ ತಿಳಿಯುತ್ತದೆ 

ಯಸ್ಸಂಸ್ಕೃೃತ ಕರ್ಣಾಟ ಪ್ರಾಕೃತಪೈೆ ಶಾಚಿಕಾಂಧ್ರಭಾ ಹಾಸು | 

ಫನಿರಾಜರೇೇ ಖರ ಇತಿ ಪ್ರಧಿತಸ್ಪುಕನಿತ್ತವಿಭವೇನ | 

ಕರ್ವ ಮಸೀಷಾಲವದುರ್ನಿದಗ್ಗಾಾ ೯7 ಮನೋಹರಾಭಿರ್ನಿಜಸೂಕ ಭಿರಃ 


ಕುರ್ವನ್ನಗನರ್ನ೯ ಸಟುಭಿರ್ಬಿಭರ್ತಿ ಕವೀಭ ಜ್ರಾಂಕುಶನಾಮ ಸಾರ್ಧಂ | 


ಈತನ ಕಾಲವು ಸುಮಾರು 1040 ಆಗಿರಬಹುದು. ಇವನು ಕನ್ನಡದಲ್ಲಿ 
ಆವ ಗೃ ೦ಥವನ್ನು ಬರೆದಿದ್ದಾನೆ ನೆಯೋ ತಿಳಿಯದು. 


ನಾ ಮಾದಾ ಹಾ! 


ಏಚೆಮ. 1041. 
ಮದ್ರಾಸ್‌ ಪ್ರಾಚ್ಯ; -ಕೋಶಾಲಯದಲ್ಲಿ ನಮಗೆ ದೊರೆತ ಶಕ ೨6೫ ರಲಿ 


ಗಿಗಿ 


ಬರೆದ ಸ್‌ ಶಾಸ ಸನದಲ್ಲಿ ಇವನನ್ನು ವಿಶೇಷವಾಗಿ ಸ್ಮುತಿಸಿ ಈತನ ನಿಷಯ 
ವಾಗಿ ಈ ಪದ್ಯವು ಬರೆದಿದೆ 


ಶತಮಾ ನ] ಶಿ ಧರಾಚಾಕ್ಕೆ. 78 


ಭರತನೊಳಂ ಮೇಣ್‌ ನಾರದೆ| ಗೊರವನೊಳಂಭೋಜಭವನೊ...... ಳಂ | 
ಕುರಿಸಿದ ಭರತಾಗಮಲತೆ| ಧರೆಯೊಳ್‌ ಪಲ್ಲವಿಸಿತೀಗಳೇಚಮನಿಂದಂ॥| 


ಇದರಿಂದ ಈತನು ಒಂದು ಭರತಶಾಸ್ತ್ರವನ್ನು ಬರೆದಿರುವಂತೆ ತೋರುತ್ತದೆ. 


ಶ್ರೀಧರಾಚಾರ್ಯ. 1049. 


ಈತನು ಜಾತಕತಿಲಕವನ್ನು ಬರೆದಿದ್ದಾನೆ. ಚಂದ್ರಪ್ರಭಚರಿತೆಯನ್ನೂ ಬರೆ 
ದಿರುನಂತೆ ಜಾತಕತಿಲಕದ ಅಂತ್ಯಭಾಗದಲ್ಲಿರುವ 


ಸುಭಗವಚಂ ಕಾವ್ಯಕವಿ | ತ್ರಭೂಷಣಂ ಶ್ರೀಧರಾರ್ಯರಚಿತಂ ಚಂದ್ರ | 
ಪ್ರಭಚರಿತಂ ಶಾಸ್ತ್ರಕನಿ | ತ್ಯಭೂಷಣಂ ಧರೆಗೆ ನೆಗಟ್ಟಿ ಜಾತಕತಿಲಕಂ | 
ಅದಿದೆನ್ನದೆ ಜಾತಕತಿಲ | ಕದೊಳಣವುದು ಗಣಿತಧರ್ಮಮಂ ಸಕಳಜಗ | 
ದ್ವಿದಿತಂ ಚಂದ್ರಪ್ರಭಚರಿ | ತದೊಳಳಾವುದು ಕಾವ್ಯಧರ್ಮಮಂ ಬುಧನಿವಹಂ | 


ಎಂಬ ಪದ್ಯಗಳಿಂದ ತಿಳಿಯುತ್ತದೆ. ಆದರೆ ಈ ಗ್ರಂಥವು ನಮಗೆ ದೊರೆತಿಲ್ಲ. 


ಇವನು ಜೈನಕವಿ. ಇವನ ಸ್ಥಳ ಬೆಳುವಲನಾಡಿನಲ್ಲಿರುವ ನರಿಗುಂದ. 
“ ವಿಪ್ರಕುಲೋತ್ತಮಂ” ಎಂದು ಹೇಳಿಕೊಂಡಿದ್ದಾನೆ. “ ಇದುವರೆಗೂ ಆರೂ 
ಕನ್ನಡದಲ್ಲಿ ಜ್ಯೋತಿಷವನ್ನು ಬರೆದಿಲ್ಲ; ನೀನು ಜಾತಕತಿಲಕವನ್ನು ಬರೆಯ 
ಬೇಕು” ಎಂದು ವಿದ್ವಾಂಸರು ಹೇಳಲು ಈ ಗ್ರಂಥವನ್ನು ಬರೆದಂತೆ ಕನಿ ಹೇಳು 
ತ್ತಾನೆ. ಇದರಿಂದ ಕನ್ನಡದಲ್ಲಿ ಜ್ಯೋತಿಷನನ್ನು ಬರೆದವರಲ್ಲಿ ಇವನೇ ಪ್ರಥಮ 
ಕವಿಯೆಂದು ತಿಳಿಯುತ್ತದೆ. ಈಯಂಶವನ್ನು ಬಾಹುಬಲಿ ( ಸು. 1760) ತನ್ನ 
ನಾಗಕುಮಾರಕಥೆಯ ಆದಿಭಾಗದಲ್ಲಿಯ ಈ ಪದ್ಯದಲ್ಲಿ ದ ಢೀಕರಿಸುತ್ತಾನ- 

ಜ್ಕೊ ತಿ ಷವಿದೈೆ ಗೆ ಮೊದಲಿಗ ಸಜ ವಾದಿ | ದಾ ತೆಭೆಯಂಕರನೆನಿಪ | 


ಖಾ ತಿಗೆ ನೆಲೆಯಾದ ಶಿ :ಧರಾಚಾರ,ರ ಕ್ರೀ ಕೆ.ನಿಂಗೆ ಬಲಗೊಂಬೆ | 
ಇ) 


ಗ್ರಂಥವನ್ನು “ಧರಣಿಗಿರಿನಿಧಿಶಕಾಂಕಂ ವಿರೋಧಿಸಂವತ್ಸರದಲ್ಲಿ'' 
ಎಂದರೆ ಶಕ 971 (1049) ರಲ್ಲಿ ಬರೆದಂತೆ ಹೇಳುತ್ತಾನೆ. ಗ್ರಂಥಾಂತ್ಯದಲ್ಲಿ 
“ ಧಾತ್ರಿ ಯನಾಹವಮಲ್ಲಭೂಮಿಪಾಳಕನೆಸೆದಾಳ್ಗೆ' ಎಂಬುದರಿಂದ ಕವಿ ಚಾಳುಕ್ಯ 
ರಾಜನಾದ ಆಹವಮಲ್ಲನ (1042-1068) ಆಳಿಕೆಯಲ್ಲಿದ ನೆಂದು ತಿಳಿಯು 
ತ್ತದೆ. 


ಈ ಕವಿಗೆ ಗದ್ಯಪದ್ಯವಿದ್ಯಾದರ, ಬುಧಮಿತ್ರ ಎಂಬ ಬಿರುದುಗಳುಂಟು. 
ತನ್ನ ಗುಣಾದಿಗಳನ್ನೂ ಕನಿತಾಪೌಢಿಯನ್ನೂ ಈ ಪದ್ಯಗಳಲ್ಲಿ ಹೇಳಿದ್ದಾನೆ: 


76 ಕರ್ಣಾಟಕ ಕವಿಚರಿತೆ. [11 ನೆಯ. 


ವಿಧುವಿಶದಯಶೋನಿಧಿ ಕಾ | ವ್ಯಧರ್ಮಜಿನಧರ್ಮಗಣಿತಧರ್ಮಮಹಾಂಭೋ | 
ನಿಧಿಯೆನೆ ನೆಗಲ್ಟಂ.ಜಗದೊಳ್‌ | ಬುಧಮಿತ್ರಂ ನಿಜಕುಲಾಂಬುಜಾಕರಮಿತ್ರಂ | 
ರಸಭಾವಸಮನ್ಸಿತನೆಂ | ದು ಸುಭಗನೆಂದಖಿಳವೇದಿಯೆಂದಸ್ಸಿ ತನೆಂ | 

ದು ಸಮಗ್ರನೆಂದು ಸಲೆ ಬಣ್ಣಿಸುವುದು ಧರೆ ಗದೃಪದ್ಯವಿದ್ಯಾಧರನಂ | 


ಅನವದ್ಯಂ ಕನಿತಾಗುಣಾರ್ಣವನಿಳಾದೇವಾನ್ವ ಯಾಬ್ದ ೦ಬುಜಾ | 
ಬಾ ಪೌ ಢನಿಳಾಸಿನೀಮನಸಿಜಂ ಶ್ರೀಶೀಲಭದಂ "ರಷ ॥ 
ಜ್ವನದುರ್ವಾರಗಜಾಂಕುಶಂ ಸುಜನರತ್ನಂ ತಾನೆನಲ್ಸೆ €೦ ಕೃತಾ | 
ರ್ಥನೊ ಕರ್ಣಾಟಕನೀಂದ್ರಸದ್ಗುಣ ? ಗುಣಾ್‌ಂಜ್ಞಾಧರಂ ಶ್ರೀಧರಂ | 


ಕೊನೆಯ ಪದ್ಯದಲ್ಲಿ ಆದಿಪಂಪ(ಕನಿತಾಗುಣಾರ್ಣವ),ಚೆಂದ್ರ ಅಥವಾ ಚಂದ್ರ 
ಭಟ್ಟ ( ಅಂಬುಜಾರಿ), ಮನಸಿಜ? ಗುಣವರ್ಮ (ಶೀಲಭದ್ರ), ಗಜಾಂಕುಶ, 
ರನ್ನ ಎಂಬ ಪೂರ್ವಕನಿಗಳ ಹೆಸರನ್ನೂ ಸೂಚಿಸಿದ್ದಾನೆ. 


“ ಧರಣೀಸ್ತುತಾರ್ಯಭಟನಂ | ನಿರತಿಶಯೋಜ್ರಳಯಶಃಪ್ರಕೋರಕನಂತ್ರಿ 
ಕರಣ” ಎಂಬ ಅಸಮಗ್ರವಾದ ಪದ್ಯದಲ್ಲಿ ಆರ್ಯಭಟನ ಹೆಸರು ಹೇಳಿದೆ. 


ಇವನ ಗ ಅಂಥ 


ಜಾತಕತಿಲಕ 

ಇದು ಜ್ಯೋತಿಷಗ್ರಂಥ ; ಕಂದವೃತ್ತಗಳಲ್ಲಿ ಬರೆದಿದೆ; 24 ಅಧಿಕಾರ 
ಗಳಾಗಿ ಭಾಗಿಸಲ್ಪಟ್ಟದೆ. ಅಧಿಕಾರಗಳ ಹೆಸರು--ಸಂಜ್ಞಾ, ಬಲಾಬಲ, ಗರ್ಭ, 
ಜನ್ಮ, ತಿರ್ಯಗ್ಹನ್ಮ, ಅರಿಷ್ಟ, ಅರಿಷ್ಟಭಂಗ, ಆಯುರ್ದಯ, ದಶಾಂತರ್ದಶಾ, 
ಅಷ್ಟಕವರ್ಗ, ಜೀವ, ರಾಜಯೋಗ, ನಾಭಿಸಂಯೋಗ, ಚಂದ್ರಯೋಗ, ಡಿ 
ಯೋಗ, ದೀಕ್ಸಾಯೋಗ, ರಾಶಿ, ಲಗ್ನಭಾವ, ವಚ ದೃಷ್ಟ, ಅ ಅನಿಷ್ಟ, 
ಜಾತಕ, ನಿರ್ಯಾಣ, ನಷ್ಟಜಾತಕ. ಈ ಗ್ರಂಥದ ಉತ್ಕ ಸ್ಟತೆಯನ್ನು ಕನಿ ಈ ಸಸ್ಯ 
ಗಳಲ್ಲಿ ಹೇಳಿದ್ದಾನೆ: - 

ಪದಸಪೂರಣಮನಣಂ ಪುಗಿ | ಸದೆ ಕುದಿದು ವೃಥಾಕ್ಸ್‌ ರಂಗಳಂ ಸ್ರಾಸದೊಳೆ 

ಕದ ರಾಸ್ತ್ರದರ್ಥಮಂ ಬಿಸು | ಡದ ಪೂಣ್ಮೆಯನೋದುವೇಟಕ್ತೂಡಾರ್‌ಮೆಚ್ಚರಿದಂ | 

ಅನಿತಾರ್ಥಂ ಸಕಲಾಚಾ | ರೃಮತಾಂತಸ್ಸಾರಮತಿಗಭೀರಂ ಹೃದಯಂ | 

ಗಮಮನ್ಮಶಾಸ್ತ್ರನಿರಪೇ | ಕ್ಷಮೆಂಬಿನಂ ಖ್ಯಾತಮಾಯ್ತು ಜಾತಕತಿಲಕಂ | 

ಸುಕರಮುಚಿತಕ್ರಿಯಾಕಾ | ರಕಮಪಶಬ್ದ್ಬಪ | ದೂರಮಪನೇಯಂ ಸಾ | 

ರ್ಥಕಪದವಿನಾ ಸಂ ಜಾ | ಚ್‌ ಕೊಂಡುಕೊನೆಯದರೊಳರೇ | 





ಮಮ ಬು ಎರ್‌ ಹ ಡೆ ಪರಸ ಷು ಹ ಭಂ ರಾನಾ 





ರಾ 


1 ಇದರಿಂದ ಈ ಕವಿಗಳೆಲ್ಲಾ 1049 ಕೈ ಹಿಂದೆ ಇದ್ದನರೆಂಬುದು ವ್ಯಕ್ತವಾಗುತ್ತದೆ. 


ಶತಮಾನ] ಶಿ ಸಧರಾಚಾರ್ಕೆ : ಜಾತಕತಿಲಕ. 7? 


ಲಲಿತವಬೋಲಲನಾನನ | ತಿಲಕಂ ದೈವಜ್ಞವದನತಿಲಕಂ ನಿದ್ವ | 
ತ್ತು ಲಮುಖತಿಲಕಂ ಜಾತಕ | ತಿಲಕಂ ತ್ರೈಲೋಕ್ಕತಿಲಕನಿದು ಕೇವಲಮೇ | 


ಗ್ರಂಥಾವತಾರದಲ್ಲಿ ಜಿನಸ್ತುತಿಯೂ ಸರಸ್ಪತೀಸ್ತುತಿಯೂ ಇವೆ. ಅಧಿಕಾ 
ಇದು ಭಗವದರ್ಹತ್ಪರಮೇ ಶ್ವರಚರಣಸರಸಿರುಹಸಟ್ಟಿ ದಾಯವಣನಂ ಸರಸಪ್ರಸನ್ನಂ 


ವಚೋಲಕ್ಷ್ಮ್ಮೀಧರಂ ಗದ್ಯಪ ದೃವಿದ್ಯಾಧರಂ ಶ್ರೀ ಶ್ರೀಧರಾಚಾರ್ಯಪ್ರಣೀತಮಸ್ಪ ಜಾತಕ 
ತಿಲಕದೊಳ್‌ 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ತೆಗೆದು ಬಕಿಯುತ್ತೇವೆ-- 


ಜ್ಯೋತಿಷದ ಪ್ರಯೋಜನ 
ಭವಬದ್ಧ ಶುಭಾ ಶುಭಕ | ರ್ಮವಿಪಾಕದ ಫಲಮನಣ'ಪುಗುಂ ಜ್ಯೋತಿರ್ಜ್ಲಾ| 
ನವದೆಂತೆನೆ ಕತ್ತಲೆವನೆ | ಯ ವಸ್ತುವಂ ತೋರ್ಪ ಸೊಡರ ಬೆಳಗಿನ ತೆಣಿದಿಂ ॥197॥ 

ಗ್ರಹಬಲ 

ಶನಿಯಿಂದಂ ಮಹಿಜಾತನಾಮಹಿಜನಿಂದಂ ಸೌಮ್ಯನಾಸೋಮನಂ | 
ದನನಿಂದಂ ಗುರುವಾಸುರೇಂದ್ರಗುರುವಿಂದಂ ಶುಕ್ರನಾಶುಕೃನಿಂ 1 
ವನಜಾತಾಹಿತನಾವನೇಜರಿಪುವಿಂ ಪಂಕೇಜಮಿತ್ರಂ ಬಳಾ | 
ಢೃನೆನಿಕ್ಕುಂ ಕ್ರಮದಿಂದಮೀಗ್ರಹಬಳಂ ನೈಸರ್ಗಿಕಂ ನಾಮದಿಂ 1128॥ 


ಸ್ತ್ರೀಪುಂಜನನ 


ಅಸಮಾಲಯದೊಳ್‌ ನಿಲೆ ಸೂ | ರಸುರೇಜ,ರ್‌ ಬಳಯುು ತರ್‌ ನರಂ ಪುಟ್ಟುಗುವಮಾ | 
ಎ ಬ ಶು 


ಅಸಿತೇಂದುಗಳತಿಬಳರಾ | ಗಿ ಸಮದೊಳಿರೆ ರಮಣಿ ಪ್ರಟ್ಟುಗುಂ ಬುಧಮಿತ್ರಾ ॥129॥ 


ಪ್ರಸವದಿನ 
ವಿದಿತಂ ಕಾಂತೆಗೆ ಪೊಟ್ಟು ತೀವಿದುದು ಪೇಟ'ನ್ನಾವುದಕ್ಕುಂ ಪೂ | 
ತದಿನಂ ತಾನೆನೆ ಚಂದ್ರನಾವ ಗೃಹದೊಳ್‌ ತತ್ಕಾ ಲದೊಳ್‌ ನಿಂದನಾ | 
ಸದೆನದ್ಗಾದಶಭಾಗಮಂತೆನಿತು ಸಲ್ಲುಂ ಮುಂತೆ ತತ್ಸಂಖ್ಯೆ ಗೇ | 


ಹದಿನತ್ತಲ್‌ ನಿಶಚಂದ್ರಮಂ ಪ ಸವಕಾಲಂ ಕಾಂತೆಗಂತಾದಿನಂ 1130 


ಅರಿಷ್ಟನಾಶ 
ಸಿರಿದು ಪಳಾಳದೊಳೇಂ ಸುರ | ಗುರುವೊರ್ವನೆ ವೀರೃವಂತನುಂ ಕಾಂತನುವಾ | 


. ಗಿರೆ ಜನ್ಮ ಲಗ್ನ ದೊಳ್‌ ಸಂ | ಹರಿಸುಗುಮಘಮಂ ಕರೀಂದ್ರಮಂ ಸಿಂಹದನೋಲ್‌ 
11811 


18 | ' ಕರ್ಕಾಟಕ ಕವಿಚರಿತೆ. [11 ನೆಯ 


ಶಿಶುಮರಣ 
ಬರೆ ಕನ್ಯಾಲಗ್ನ ಂ ಭಾ | ಸ್ಮರನಲ್ಲಿರೆ ಮೀನದೊಳ್‌ ಶನೈಶ್ಚರನಿರೆ ಸುಂ | 
ದರಿ ಸಾಗುಮುದೆಯದಯ್ದ್ಹನೆ | ಯ ರಾಶಿಯೊಳ್‌ ಭೂಜನಿರೆ ತನೂಜಂಸಾಗುಂ 


1132 
ನಕ್ಸತ್ರವನ್ನು ಕಂಡುಹಿಡಿವುದು 


ಸಮನಿಸಿದ ಸಚ ಕನ ಸಸ ರ ಮಾತ್ರೆ ಯೊ ಕೂಡಿಕೊಂಡು ಭಾಯಾಂಗುಳಿವಾ। 
ಆ 


ನಮನಿರ್ಪ್ಸತ್ತ್ವೇಟಜ:ನೆ | ತ್ತೆ ಮಿಕ್ಕು ದಕ್ಕು ೦ ದೆ?ಷ್ಟೆ ಮೊದಲೆನೆ ಭಗಂಂ 133 
ದೀರ್ಫಾಯು 


ತ್ರಿದರಾಧೀಶ್ರರಮಂತ್ರಿಶೀತಕರರೆಂಬೀಯಿರ್ವರುಂ ಕರ್ಕಿಗೇ | 

ಹದೊಳಿರ್ದಂದು ರರಾಂಕಸೂನುನಿಶಕೆಂಬೀಯಿರ್ವರುಂ ಕೇಂದ್ರಗೆ: 7 
ಹಬೊಳರ್ದಂದು ರಿಪುತ್ರಿಲಾಭಗೃ ಹದೊಳ್‌ ಮಿಕ್ಕನ್ಸರಿರ್ದಂದು 

ಟಿದ ಮರ್ತಂಗೆ ಚಿರಾಯು ಸಂಭನಿಸುಗುಂ ಸಂಯುಕ್ತ ಎರತ್ತಾ ಕರಾ 134 


ಮಾರಾ ಅಕರ ಾಾಾ ಲಿಸಾ ಹಾಲಾ ಅವನಾ 


ಕನಿಮಲ್ಲ. 1057. 


ಈತನು ಹೆಗ್ಗಡದೇವನಕೋಟೆ 1% ನೆಯ ಶಾಸನವನ್ನು ಬರೆದುದಾಗಿ ಆ 
ಶಾಸನದ ಕೊನೆಯಲ್ಲಿರುವ 


ಮಹುವರ ಚಕ್ರಂ ದಿಜರೊಳ್‌ | ಕಜ ಮಣ 'ಯುಲ್ಲೆ ನಿನ ಕುಜ `ಬನಾದಿವೆಂ ಸಂ | 
ದಜ `ಕಯವಗಾದ ಮಲ್ಲ ೦ | ಜಜುಚದ ಕನಿ ರಾಜಬಾಂಧವು ಬರೆದನಿದಂ | 


ಎಂಬ ಪದ್ಯದಿಂದ ತಿಳಿಯಬರುತ್ತದೆ. ಈ ಶಾಸನವು ರಾಜೇಂದ್ರದೇವನ 
ಆಳಿಕೆಯಲ್ಲಿ ಶಕ 070 ನೆಯ ಹೇಮಲಂಬಿಯಲ್ಲಿ ಎಂದರೆ 1057 ರಫ್ತಿ--ಬರೆ 
ದುದು. ಇದರನ್ಲಿ--ಚೋಳರಾಜನಲ್ಲಿ ಮಂಡಳಿಕನಾಗಿಯೂ ನುಗುನಾಡಧಿಪ 
ನಾಗಿಯೂ ಇದ ರನಿಗನು ತನ್ನ ಮಗಳಾದ ದೇಕಬ್ಬೆಯನ್ನು ನವಿಲೆಸಾಡಧಿಸತಿ 
ಯಾದ ಏಚನಿಗೆ ಕೊಟ್ಟು ಮದುವೆಮಾಡಿದ್ದಂತೆಯೂ ಈ ಏಚನು ತನ್ನ ದಾಯಿ 
ಗರನ್ನು ಕೊಂದುದರಿಂದ ರಾಜನು ಇವನನ್ನು ತಟೆಕಾಡಿಗೆ ಒಯ್ದು ಕೊಲ್ಲಿಸಲು. 
ದೇಕಬ್ಬೆ ಪತಿಯೊಡನೆ ಸಹಗಮನವನ್ನು ಮಾಡಿದಂತೆಯೂ ಅವಳ ಜ್ಞಾಸಕಾರ್ಥ 
ವಾಗಿ ರವಿಗನು ಈ ಶಿಲಾಸ್ತಂಭ ಶಾಸನವನ್ನು ನಡಿಸಿದಂತೆಯೂ ಹೇಳಿದೆ. ಈ 
ಶಾಸನದಲ್ಲಿರುವ ವೃತ್ತ ಕಂದ ಅಕ್ಕರ ಇವುಗಳ ಬಂಧವನ್ನು ನೋಡಿದರೆ ಬರೆದ 
ವನು ಪ್ರಾಢಕವಿಯಂದು ಊಹಿಸಬಹುದಾಗಿದೆ. ಇದರಿಂದ ಕೆಲವು ಸದ್ಯಗಳನ್ನು 
ಉದ್ಧರಿಸಿ ಬರೆಯುತ್ತೇವೆ: 





ಶತಮಾನ] ದಿವಾಕರಣಂಡಿ. ಗ) 


ರವಿಗ. 
ರವಿಗಂ ಪುಟ್ಟಿ ದನೊಡನು | ದೃವಮಾಯ್ತ ಅವಣವಿನೊಡನೆ ಪುಟ್ಟ;ದುದಾಯೆಂ | 
ಸವಸಂದಾಯದೊಡಂ ಸಂ| ಭವಮಾದುದು ಚಾಗವಿಂಂತುಟುಂ ಬಿರುದುಂಟೇ 
135 ॥ 
ಕಡಲ ಕಡೆವರಮಜಾಂಡದ | ಕುಡಿವರಮಾರಾಗಚೇಂದ್ರದಂತುವರಂ ತಃ 


ಳೊ ಡನೊಡನೆ ಪರ್ವಿ ಒಳೆದುದು | ಕುಡಿಯರ ವಲ್ಲಚನ ಕೀರ್ತಿಲತೆ ಕೊ:ಮಳದಿಂ 
ದಿ 


| i 156 0 
ಕುಡಿಯರ ವಲ್ಲಭಂ ಕುಡಿಯರಾಭರಣಂ ನುಗುನಾಡ ರಾಮನೆಂ | 
ದೊಡೆ ಕಲಿಕಾಲಕರ್ಣನ ವಿನೋದದ ಚಾಗದ ಬೀರದಾರ್ಸನೀ | 
ಗಡಿನ ನಿಕ್ಸ್‌ ಸ,ನಿರ್ಗುಣನಿಕೃತ್ಯನಿರಾಚರಣೇಟನಿ ಟರೊಳ್‌ | 
ಸೂ ಪೋಲಿಪರೊ ಧನ್ಮನೆ ನಿನಿಪ್ಪ ವಚೋ ಗ್ರಗಣ,ನಾ 1 1137 ॥ 


ಆ 


ದೇಶಬ್ಬೆ. 


ತಂದೆ ದಿಯಖುಮಚೆ ಯು ಮೊಡನೆಯೆ | ಬಂಧುಗಳುಂ ಬಂದುಮಗಳೆ ಸಾಯದೆ ಮಾನ್‌ ನೀ] 


( 


ನೆಂದೆಲ ೦ ಕಾಲಿ .ಡಿದೊಡ | ಸಿಂದಿತೆ ದೇಕಬ್ಬೆ ಮುನಿದು ಬಗ್ಗಿಸಿ ನುಡಿದಳ್‌ 1381 


ನುಗುನಾಡಧಿಸತಿ ರವಿಗನ| ಮಗಳಾಗಿಯುಮಂತೆ ನವಿಲೆನಾಡಧಿಸತಿಗಾಂ | 
ನೆಗಲಿ* ಸತಿಯಾಗಿ ಬಾಯ್ಕ್ಸಿದು | ಬಗೆದರ್ವೆನೆ ಕೊಟು, ಕೊಂಡ ಮನೆಯಸಮ! 
| ೭5"ಯಲ್‌ 1139 

ನೆರೆಜೆಲ ೦ ಬೇಡ ಮಾಣೆಂದೊದೆ ನುಡಿಯದಿರಿಂ ವೊೋಗಿಮಾಂ ಮಾಣೆನೆಂದಾ | 
ದರದಿಂದಂ ಭೂಮಿ ಪೊ? ಪುಟ್ಟಿಗೆ ವಸು ಧನಮಂ ನಿ:ಡುತುಂ. ..ವೇ | 
ಯಂ ಕಯಖ ಗಿಮುರಿನ್ರಿರಿಯಂ ಪೊಕ್ಕು ದೆ:ಕಬಿ ತನಂ | 

Bs 1 ಮ ~ 
ಧರೆಯೆ ಲಂ ಮೆಚ ನಿಚಂ ಸೊಗ ನೆಗಂಖಶತುಂ ವೇನಜೊ ಕ 
೬ರ 

i 140 1 


ದಿವಾಕರಣಂದಿ,. 1062. 


ಕ್ತ ಈ oe 
ಯವು Fes ನ ಬ ಶಾಸನದ ಈ ನದ ದಿಂದಲೂ ತಿಳಿಯುತ್ತದೆ :-- 


ಜರ ಚಳಕ ಹ ತತಂ ರ್ಥಮಂ ಕಲ್ಲವುಂ | 

ಕಡೆ ಸಮ್ಮಕ್ಕೃಮನೆಯ್ತ್ನ ಸವ್ತಪರಮಸ್ಸಾನಾಫಪ್ತಿಯಂ ನಿಶ್ಚಯಂ | 
ಬ್ರಿ ಖಂ ಎದಿ ಬ ೨ ನ 

ಸಡೆಯಲ್‌ ಜ್‌ ರ್‌ ತತಾರ್ಧನೂತ ಕ್ಕ ಕ| 


J 
ನ ಡದಿಂ ವೃತ್ತಿಯನೆಲಿ ಗಂ ನೆಗ್ರೂ' ನಂ ಸಿದಾ ೦ತರತಾಕರರ್‌ | 
ಲ್ಕ "೧ 0 


80 ಕರ್ಣಾಟಕ ಕವಿಚರಿತೆ. [11 ನೆಯ 


ಈತನಿಗೆ ಉಭಯಸಿದ್ಧಾಂತರತ್ನಾಕರ ಎಂಬ ಬಿರುದಿದ್ದಂತೆ ತಿಳಿಯಬರು 
ತ್ತದೆ. ಈತನ ಗುರು ಚಂದ್ರಕೀರ್ತಿ ಭಟ್ಟಾರಕ. ಈ ಶಾಸನದಲ್ಲಿಯೂ ಶಕ 954 
ರಲ್ಲಿ ಬರೆದ ಸೊರಬದ ರ8 ನೆಯ ಶಾಸನದಲ್ಲಿಯೂ ಈತನನ್ನು ವಿಶೇಷನಾಗಿ 
ಸ್ತುತಿಸಿದೆ. ಈತನು ಪಟ್ಟಿಣಸ್ಪಾನಿ ನೊಕ್ಕನಿಗೆ ಗುರುವೆಂದೂ ಸಕಲಚಂದ್ರನು 
ಈಶನ ಶಿಷ್ಯನೆಂದೂ ತಿಳಿಯುತ್ತದೆ. ಈ ಶಾಸನಗಳಿಂದ ಈತನ ಸ್ಥುತಿರೂಪವಾದ 
ಒಂದು ಪದ್ಯವನ್ನು ತೆಗೆದು ಬರೆಯುತ್ತೇವೆ: 

ಚಾರುಚರಿತ್ರರೀದೊರೆಯರಾರಿನಿಪೊಳ್ಳಿನ ಚಂದ್ರಕೀರ್ತಿಭ| 

ಟ್ಟಾರಕರಗ್ರಶಿಷ್ಯರಘುಹಾರಿ ಗಳಾರ್ಹ ತತತ್ವವಸ್ತುವಿ | 

ಸ್ಮಾರಕರಂಗಜಾರಿಗಳಶೇಷವಿಶೇಷಗುಣಾವಳೀಮನೋ | 

ಹಾರಿಗಳೆಂಬಿನಂ ನೆಗಲ್ಸುರಲ್ತೆ ದಿನಾಕರಣಂದಿಸೂರಿಗಳ್‌ | 


ಈತನ ತತ್ಪಾರ್ಥಸೂತ್ರವೃತ್ತಿಗೆ ತತ್ತಾರ್ಥಸೂತ್ರಾನುಗತಕರ್ಣಾಟಕಲಘು 
ವೃತ್ತಿ ಎಂದು ಹೆಸರು. ಮೂಲವು ಗೃಧೃನಿಂಛಾಚಾರ್ಯಕೃತ. ವೃತ್ತಿಯ ಆದಿಯಲ್ಲಿ 
ನತ್ತ್ವಾ ಜಿನೇಶ್ವರಂ ವೀರಂ ವಕ್ಷ: ಕರ್ಣಾಟಭಾಷಯಾ | 
ತತ್ತಾರ್ಥಸೂತ್ರಸೂತ್ರಾರ್ಥಂ ಮಂದಬುದ್ಧ್ಯನುರೋಧತಃ 7 
ಎಂಬ ಶ್ಲೋಕವೂ ಅಂತ್ಯದಲ್ಲಿ 


ಇದು ಸಕಲಾಗಮಸಂಪನ್ನ ಶ್ರೀಮಚ್ಚಂದೃಕೀರ್ತಿಭಟ್ಟಾರಕ ಪದ್ಮನಂದಿ ಸಿದ್ಧಾಂತ 
ದೇವ ಶ್ರೀಪಾದಪ್ರಸಾದಾಸಾದಿತಸಮಸ್ತಸಿದ್ಧಾಂತಾಮೃತಪಾರಾವಾರ ಶ್ರೀಮದ್ದಿ ವಾಕರ 


ಣಂದಿಭಟಾ ರಕಮುನಿೀಂದ್ರನಿರಚಿತ ತತ್ತ್ವಾರ್ಥಸೂತ್ರಾನುಗತ ಕರ್ಣಾಟಕಲಘುವೃತ್ತಿಯೊ;್‌ 
ಟು ೨೨ ೪ 


ಎಂಬ ಗದ್ಯವೂ ಇವೆ. ಪ್ರಕರಣ 10. 


——— ಲಾಭನಾ ಆರ್‌ಡಿ ರಹಾವಡರಾರರೀವಾಲನೆ ಯಾನ 


ಮಲ್ಲಿನಾಥ. 1062. 
ಇವನು ನಗರದ 77 ನೆಯ 58 ನೆಯ ಶಾಸನಗಳನ್ನು ಬರೆದುದಾಗಿ ಆ 
ಶಾಸನಗಳಿಂದ ತಿಳಿಯುತ್ತದೆ. 178 ನೆಯ ಶಾಸನವು ಶಕ 984 (1069) ರಲ್ಲಿ 
ಬರೆದುದು. 
ಈಶನು ಪಟ್ಟಣಸ್ವಾಮಿಯಾದ ನೊಕ್ಕನ ಮಗ; ದಿವಾಕರಣಂದಿ ಶಿಷ್ಯ 
ನಾದ ಸಕಲಚಂವ್ರನ ಗುಡ್ಡ. ತನ್ನನ್ನು ಈ ಪದ್ಯದಲ್ಲಿ ಸ್ತುತಿಸಿಕೊಂಡಿದ್ದಾನೆ;-- 


ಸುಜನಜನಕುಮುದಚಂ ದ್ರನ। ಸುಜನಜನಾನನವಿಲೋಕನುಣಿಮಕುರನನಾ | 
ಸುಜನಜನವನಜಹಂಸನ | ಸುಜನಜನಂ ಪೊಗ£* ಮಲ್ಲಿನಾಥಂ ನೆಗಲ್ಲಂ | 


ಶತಮಾನ] ಮಲ್ಲಿನಾಥ. 81 


ಈ ಶಾಸನಗಳಲ್ಲಿ ಚಾಳುಕ್ಯರಾಜನಾದ ತೈಲೋಕ್ಯಮಲ್ಲನ ಆಳಿಕೆಯಲ್ಲಿ 
ಬೀರಸಾಂತರದೇವನ ಸಟ್ಟಣಸ್ವಾಮಿ ನೊಕ್ಸನು ದಾನಗಳನ್ನುಮಾಡಿದಂತೆ ಹೇಳಿದೆ. 

ಈ ಶಾಸನಗಳಿಂದ ದಿವಾಕರಣಂದಿಸ್ಮುತಿರೂಸವಾದ ಒಂದು ಪದ್ಯವನ್ನು 
ಹಿಂಜಿಯೇ ಬರೆದಿದ್ದೇವೆ." ಇನ್ನು ಕೆಲವನ್ನು ಕೆಳಗೆ ಬರೆಯುತ್ತೇವೆ: 

ನೊಕ್ಕ. 

ಹರಿಸಂಘಾತದೆ ಕಟ್ಟುವೆತ್ತ ಬಡವಜ್ವಾಳಾಳಿಯಿಂ ಬೆಂದ ಭೀ | 

ಕರಪಾಠೀನತಿಮಿಂಗಿಳಾಳಿಯಿನತಿಕ್ಸೋಭಕ್ಕೆ ಸಂದಿರ್ದಗ | 

ಸ್ಮ್ಯರಿನಪ್ಪಾಶನಕಯ್ದೆ ವಾರದತಿತೀಕ್ಸ್‌ ಕ್ಲ್ಯಾರವಾರಿಪ್ರಭಂ | 

ಗುರವಾರಾಶಿಯೊಳೆಂತು ಪೋಲಿಪುದೊ ಪೇಟ್‌ ಸಮ್ಮಕ್‌ ಮಮಾರಾಶಿಯಂ| 141 | 

ಸಿರಿಗಾವಾಸಮನೇಕರತ್ನ ನಿಚಯೋತ್ಸ ತ್ತ್ಯಾಶ್ರಯಂ ಭೀಃರುರ | 

ಕ್ಸರತಂ ಚಂದ್ರಕಳಾಪ್ರವರ್ಧನಮುದಂ ಪೀಯೂಷಪಿಂಡಾಸ್ಸದಂ | 

ವರವೇಳಾವಳಯಾವೃತಂ ಸಮತೆಯಿಂಂ ವಾರಾಶಿ ಪೋಲ್ಮುಂ ಮನೋ | 

ಹರದಾನತ್ತದಿನೆಯ್ದ ಸೋಲದೆ ವಲಂ ಸಮ್ಮಕ್ಕ್ವವಾರಾಶಿಯಂ 1140 ॥ 

ಪುದಿದೆ ತಮಸ್ಮ್ತಮಃಪಟಲಮೊಂದಿದ ಚಿಂತೆ ತಗುಳ್ಳು ತಳು ಪ| 

ತ್ತಿದ ರುಜೆ ಪೆರ್ಚಿ ಸಾರ್ಚಿದ ದರಿದ್ರತೆ ಬಟ್ಟೆಯೊಳಾದ ಸೇದೆ ಪಿಂ | 

ಗಿದಪುದು ಕಂಡ ಕಾಣ್ಮೆಯೊಳೆ ತಪ್ಪದು ಪಟ್ಟಿಣಸಾಮಿ ನೊಕ್ಕನಿ | 

ಲ್ಲದೊಡೆ ಬಟಿಲ್ಲು ಬಂದ ಬುಧಮಂಡಳಿಗೀಮಲೆ ಶೂನ್ಯಮಾಗದೇ 1 143 ॥ 

ಬಲ್ಕಲನಪ್ಸ ಪೆರ್ಬುಸಿಯ ಬಯ್ಕ ಗೆ ಭಾಜನಮಾದ ದೊಳ್ಗೆ ಬೀ| 

ಬಿಲ್ಪರಿವಂತೆ ನೇಲ್ದ ನರೆಗಡ್ಡದ ದೊಡ್ಡರ ಬೆಲ್ಲವಾತುಗಳ್‌ | 

ಕೊಲ್ಬುವವರ್ಕೆ ಕೆಮ್ಮ ನೆಡೆಯಾಡದಿರೋವೆಲೆ ಶಿಷ್ಟ ಬೇಡಿಕೊ | 


ಳ್ಳೊಲ್ರೊಡೆ ನಮ್ಮ ಧರ್ಮದ ತವರ್ಮನೆ ಪಟ್ಟಣಸಾಮಿಸೊಕ್ಕನಂ 1 144 ॥ 
ಬೀರಸಾಂತರ. 

ಧುರದೊಳಸಿಲತೆಯನುರ್ಚಿದೊ | ಡರಿನೃಪಯುವತಿಯರ ಮುಗುಳಕಂಕಣದಾ ಕೇಲ್‌ | 

ತರತರದಿನುರ್ಚಿದುವು ನಿಜ | ಕರಖಡ್ಗಮವರ್ಕೆ ಕೀಲಿ ಶಾಂತರನೃಪತೀ 1 145 ॥ 


ಸ್ವಗುರು ಸಕಲಚಂದ್ರ. 
ಸಕಳಚಂದ್ರಮುನಿನಾಥರುರ್ವ ರಾ| ಸಕಳದೊಳ್‌ ಪರಮಯೋಗ್ಯರೆಂಬುದಂ | 
ಕಕುಭದಂತಿಗಳ ದಂತದೊಳ್‌ ಕರಂ | ಪ್ರಕಟಮಾಗೆ ಬರೆದಂ ಪಿತಾಮಹಂ | 146 ॥ 


ರಾ SN ಸ 


1. ಪುಟ 80. 
6 


82 ಕರ್ಣಾಟಳೆ ಕವಿಚರಿತೆ. [11 ನೆಯ 


ಚಂಪ್ರಭೆಟ್ಟ. 1067. 


ಈತನು ಧಾರ್ವಾಡ ಜಿಲ್ಲೆಯಲ್ಲಿಯ ಹೊಟ್ಟೂರು ಗ್ರಾಮದ ಒಂದು ಶಾಸನ 
ವನ್ನು ಬರೆದ ರಾಜವಲ್ಲಭನ ಕವಿತೆಯನ್ನು "ವಿಸ್ತರಿಸಿ ತಿರ್ದಿದಂತೆ” ಆ 
ಶಾಸನದ ಕೊನೆಯ ಪದ್ಯದಿಂದ ತಿಳಿಯುತ್ತದೆ. ಈ ಶಾಸನವು 1067 ರಲ್ಲಿ ಬಕಿ 
ದುದು. ಇದರಲ್ಲಿ ಚಂದ್ರಭಟ್ಟನಿಗೆ "ವಾಕ್ಸತಿ' ಎಂಬ ವಿಶೇಷಣವು ಹೇಳಿದೆ. ಇವನು 
ಕವಿಯಾಗಿದ್ದಿರಬೇಕು. ಶ್ರೀಧರಾಚಾರ್ಯನು (1049) ತನಗೆ ಹಿಂದೆ ಇದ್ದ ಒಬ್ಬ 
ಚಂದ್ರಕನಿಯ ಹೆಸರನ್ನು ಹೇಳುತ್ತಾನೆ. ಈತನು ತದ್ಭಿನ್ನನಾಗಿರಬೇಕು. 


ಹಾರಲಿರುವ ವಾಚಾ 


ಬಳಭದ್ರದೇವ. 1067. 


ಇವನು ಧಾರ್ವಾಡ ಜಿಲ್ಲೆಯಲ್ಲಿಯ ಹೊಟ್ಟೂರು ಗ್ರಾಮದ ಒಂದು ಶಾಸನ 
ವನ್ನು' ಬರೆದ ರೌಜವಲ್ಲಭನ ಕವಿತೆಯನ್ನು “ವಿಸ್ತರಿಸಿ ತಿರ್ದಿದಂತೆ” ಆ ಶಾಸನದ 
ಅಂತೈದಲ್ಲಿರುವ ಪದ್ಯದಿಂದ ತಿಳಿಯಬರುತ್ತದೆ. ಈ ಶಾಸನವು 1067 ರಲ್ಲಿ ಹುಚ್ಚಿ 
ದುದು. ಬಳಭದ್ರದೇವನು ಕವಿಯಾಗಿದ್ದಿರಬೇಕು ಎಂಬುದರಲ್ಲಿ ಸಂಶಯವಿಲ್ಲ. 


ಲಾ ಆರ ನಿಂತಿವೆ 


ರಾಜನಲ್ಲಭ. 1067. 


ಈತನು ಧಾರ್ವಾಡ ಜಿಲ್ಲೆಯಲ್ಲಿಯ ಹೊಟ್ಟೂರೆಂಬ ಗ್ರಾಮದಲ್ಲಿರುವ 
ಒಂದು ಶಾಸನವನ್ನು" ಬರೆದುದಾಗಿ ಆ ಶಾಸನದ ಕೊನೆಯಲ್ಲಿರುವ “ ಸ್ಪುರಿತ 
ವಜೋವಿಭಾಸಿ ಚಟುವಾಡಿಯ ಸತೃವಿರಾಜವಲ್ಲಭಂ। ವಿರಚಿಸಿದಂ ವಿವೇಕ 
ನಿಧಿ” ಎಂಬ ಸದ್ಯಭಾಗದಿಂದ ತಿಳಿಯುತ್ತದೆ. ಅದೇಪದ್ಯದ “ ವಿಸ್ತರಿಸಿ ಕಿರ್ದಿದರ್‌ 
ಾಕ್ಸತಿ ಚಂದ್ರಭಟ್ಟರುಂ ಗುರುಬಳಭದ್ರಡೇವರುಂ ” ಎಂಬ ಭಾಗದಿಂದ ಚಂದ್ರ 
ಭಟ್ಟ, ಬಳಭದ್ರದೇವ ಎಂಬವರು ಇವನ ಕನಿತೆಯನ್ನು ತಿದ್ದಿದಂಕೆಯೂ ತಿಳಿ 
ಯುತ್ತದೆ. 


ಈ ಶಾಸನದಲ್ಲಿ ಚಾಳುಕ್ಯರಾಜನಾದ ತ್ರೈಲೋಕ್ಯಮಲ್ಲನ ಮಹಾಸಾಮಂತ 
ಜೋಯಿಯರಸ ಮೊದಲಾದವರು `ಕೇಶಿಗಾಪುಂಡವು ಕಟ್ಟಿಸಿದ ಕೇಶವೇಶ್ವರ 
ಜೀವಸ್ಥಾನಕ್ಕೆ 1067 ರಲ್ಲಿ ದತ್ತಿಯನ್ನು ಬಿಟ್ಟಂತೆ ಹೇಳಿದೆ. ಇದರಿಂದ ಒಂದೆರಡು 
ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ 


1. Epigraphia Indica, XV], 83. 


ಶತಮಾನ] ಶಾಂತಿನಾಥ. 88 


ಮಾರಗಾವುಂಡ. 
ಕುಡುವರ್‌ ಬೇಡಿದೊಡರ್ಥಿಗರ್ಥಚಯಮಂ ಶ್ರೀನ)ಂತರುಂತೇನುಮಂ | 
ಕುಡರೀಲೋಕದೊಳೊಂದಪೂರ್ವಮೆನಿಸಲ್‌ ಕಾಲಿಲ್ಲದರ್‌ ಬೇಡಿ ಬಂ॥ 
ದೊಜೆ ಕಾಲಂ ನಿಜಶಕ್ಕಯಂಂ ಪಲರ್ಗೆ ಕೊಟ್ಟ ಂ ಮಾರಗಾವುಂಡನೆಂ | 


ಎದಿ 
ದೊಡೆ ತತ್ತತ್ವದ ತತ್ತದುನತಿಯನಂತಿಂತುಂತೆನಲ್ಬರ್ಕುಮೇ ॥ 1411 
~ 2೨ ೦ ಕ ಬಿ 


ಕೇತಿಗಾವುಂಡ. 
ಜಳನಿಧಿಯೊಳುಡುಪನುದಯಾ | ಚಳದೊಳಿನಂ ಪುಟು ವಂತೆನೋಲ್‌ ಗೋದುವಸ | 
೬ 
ತ್ತು ಳದೊಳುವಯಿಸಿ ಸುಪುತ್ರ: | ಹುಳದೀಪಕ ಎನಿಸಿ ಕೆ:ಶಿ ಜಸಮಂ ಪಡೆದಂ 


H 148 | 


ಶಾಂತಿನಾಥ. 1068. 

ಈತನು ಸುಕುಮಾರಚರಿತವನ್ನುಬರೆದಿದ್ದಾನೆ. ಈವನಿಸಯವುಹಿಕಾರಿಪುರದ 
136 ನೆಯ ಶಾಸನದಿಂದಲೂ (ಶಕ 990 ಕೀಲಕ) ತಿಳಿಯುತ್ತದೆ. ಈ ಕನಿ ಭುವ 
ನೈಕಮಲ್ಲನ (1068-1076) " ಪಸಯಿತ' ನಾದ ಲಕ್ಷ್ಮನೃಪನ ಕೈಯಕೆಳಗೆ 
ಮಂತ್ರಿಯಾಗಿ “ ಬನವಸೆ ಪನ್ನಿರ್ಭಾಸಿರಕ್ಕಮರ್ಥಾಧಿಕಾರಿಯುಂ ಕಾರ್ಯಧುರಂ 
ಧರನುಂ ತದ್ರಾಜ್ಯಸಮುದ್ಧರಣನುಂ'” ನಿಸಿದ್ದನು. ಈತನು ಜೈನಕವಿ. ಇವನ 
ಗುರು ನರ್ಧಮಾನನ್ರತಿ; ತಂದೆ ಗೋವಿಂದರಾಜ; ಅಣ್ಣ ಕನ್ನಪಾರ್ಯ; ತಮ್ಮ 
ವಾಗ್ಭೂ ಷಣನಾದ ರೇವಣ; ಸ್ವಾಮಿ ಲಕ್ಷ್ಮ ನೃಪ. ಈತನನ್ನು " ದಂಡನಾಥ 
ಪ್ರವರಂ? " ಪರಮಜಿನಮತಾಂಭೋಜಿನೀರಾಜಹಂಸಂ) 6 ಸರಸ್ಪತೀಮುಖ 
ಮುಕುರಂ' " ಸಹಜಕವಿ' "ಚತುರಕನಿ' «ನಿಸೃಹಾಯಕನಿ' ಎಂದು ಮೊದ 
ಲಾಗಿ ವಿಶೇಷಿಸಿ ಹೇಳಿದೆ. ಇವನ ಸ್ತುತಿಯನ್ನು ನೋಡಿದರೆ ಈತನು ಪ್ರೌಢಕವಿ 
ಯಾಗಿದ್ದಂತೆ ತಿಳಿಯುತ್ತದೆ. ಈತನ ಉಪದೇಶದಿಂದ ಲಕ್ಷ ಅ ನೃನನು ಬಳಿಗ್ರಾಮ 
ದಲ್ಲಿ ಶಾಂತಿತೀರ್ಥೇಶ್ವರನ ದೇವಸ್ಥಾನಕ್ಕೆ ಶಿಲಾಕರ್ಮವನ್ನು ಮಾಡಿಸಿದನು. 
ಕನಿಯ ಸ್ಮುತಿರೂಪವಾದ ಕೆಲವು ಸದ್ಯಗಳನ್ನು ಈ ಶಾಸನದಿಂದ ತೆಗೆದು ಬರೆ 
ಯುತ್ತೇವೆ ;-- 

ಕವಿತಾಚೂತಾಂಕುರಶ್ರೀಮದಕಲಕಲಕಂಠೋಸಮಂ ಕಾವ್ಯಸ್‌ ಧಾ | 

ರ್ಣವವೇಳಾ ಪೂರ್ಣಚಂದ್ರಂ ಸಮವಿಷಮಮಹಾಕಾವೃವಲ್ಲಿ£ಲತಾಂತೋ | 

ತ್ಸವಚಂಚಚ್ಚಂಚರೀಕಂ ವಸುಧೆಗೆಸೆದನುರ್ವೀನುತಂ ದಂಡನಾಢಥ। 

ಪ್ರವರಂ ಶ್ರೀಶಾಂತಿನಾಥಂ ಪರಮಜಿನಮತಾಂಭೋಜಿನೀರಾಜಹಂಸಂ | 

ಕುನಯಂಗಳ್‌ ಜೈಸಮಾರ್ಗಾಮೃತದೊಳಿರೆ ಜಲಕ್ಸ್ಮೀರದಂತಲ್ಲಿ ಸದ್ವಾ | 

ಕೃನಿಶಾತೋಚ್ಚಂಚುವಿಂದಂ ಕುಮತಕಲುಷಪಾನೀೀಯಮಂ ತೂಳ್ಳಿ ಚೈನಾ | 


ಓಕ ಕರ್ಣಾಟಕ ಕವಿಚರಿತೆ. [11 ನೆಯ 


ನನನಿರೃತ್ತತ್ತದುಗ್ಗ್ಸಾಮೃ ತಮನಖಿಳಭನ್ಕೋತ್ವರಂ ಮೆಚ್ಚಲಾ ಸಾ, | 
ದನೆಗೆಯೊ, ಳಿ ಂದಮಾದಂ ಪರಮಜಿನಮತಾಂಭೊಃಜಿನೀರಾಜಹಂಸಂ | 

ಹಜಕನಿ ಚತುರಕವಿ ನಿ| ಸ್ಪಹಾಯಕನಿ ಸುಕವಿ ಸುಕರಕನಿ ಮಿ ಥ್ಳಾತ್ವಾ | 
ಪಹಕನಿ ಸುಭಗಕನಿ ನಿನುತ। ಮಹಾಕವೀಂದ್ರಂ ಸರಸ್ಪತೀಮುಖಮುಕುರಂ | 
ಸುಕರರಸಭಾವದಿಂ ವ| ರ್ಣಕದಿಂ ತತಾ ರ್ಥ ನಿಚೆಯದಿಂ ಸೂಕ್ತಮೆನಲ್‌ | 
ಸುಕುಮಾರಚರಿತಮಂ ಪೇ | ಲ್ಬು ಕವೀಂದ್ರ ಗ್ರಣಿ ಸರಸ್ಪತೀ ಮುಖಮುಕುರಂ | 
ಅಸಹಾಯನಾಗಿಯುಂ ಸುಜ | ನಸಹಾಯಂ ಮದನಿಹೀನನಾಗಿಯುಮರ್ಥಿ | 
ಪ್ರಸರೊಃ ತ್ತ ಟಿದಾನಾಧಿಕ | ನಸದೃ ಶವಿಭವಂ ಸರಸ್ತತೀಮುಖಮುಶುರಂ | 
ಹರಹಾಸಾಕಾಶಗಂಗಾಜಳ ಜಳರುಹನೀಹಾರ ನಿೀಹಾರಧಾತಿ | 
ಧರ ನಿ*ಹಾರಾಂಶುತಾರಾವನಿಧರ ಶರದಂಭೋಧರ ಕ್ನೀರನಿ 
ಕರ ತಾರಾಭಾರತೀದಿಗ್ರದನಿರದನ ಪೀಯೂಷಡಿಂಡೀರಮುಕ್ತಾ | 
ಕರಕುಂದೇಂದ್ರೆ ನ ಜ್ಜ ಎಳವಿಶದೆಯೆ ಶೋವಲ್ಲ ಭಂ ಶಾಂತಿನಾಥಂ | 
ಒಡವೆಯನೊಳ್ಳಿನಿಂ ಪಡೆದು ಪುಂಜನಿ ಪೂಜಿನಿ ಕೋಣತಾಣದೊಳ್‌ | 
ಮಡಗದೆ ಶಿಷ್ಟರಿಟ್ಟಿಡೆಗೆ ಬಂಧುಗಳಿಲ್ಲಮೆಗಪ್ಪುದೆಂದುಮೆ | 
ಸ್ನೊ ಡಮೆ ಶರೀರಮೆನ್ನದು ನಿಯೋಗದ ಪರ್ವಮಿದನ್ನದೆಂದು ಮೆ | 
ಛಳ್ಹಡದ್ದಿರಿಮೆಂದು ಗೋಸಣೆ ತೊಬಲ್ವುದು. ..ಶಾಂತಿನಾಥನಾ | 


ಈತನ ಗ್ರಂಥ 
ಸುಕುಮಾರಚರಿತ 


ಇದು ಚಂಪೂರೂಪವಾಗಿದೆ; 12 ಆಶ್ವಾಸಗಳಾಗಿ ಭಾಗಿಸಲ್ಪಟ್ಟಿರುವಂತೆ 
ತೋರುತ್ತದೆ. ನಮಗೆ ದೊರೆತ ಪ್ರತಿಯಲ್ಲಿ ಆದ್ಯಂತಗಳಲ್ಲಿ ಓಲೆಗಳು ಹೋಗಿರು 
ವುದಲ್ಲಡಿ ಮಧ್ಯದಲ್ಲಿಯೂ ಹಲವು ಕಡೆ ಓಲೆಗಳು ಶಿಥಿಲವಾಗಿಯೂ ಲುಪ್ತವಾ 
ಗಿಯೂ ಇರುವುದರಿಂದ ಗ್ರಂಥದ ಆನುಪೂರ್ವಿಯನ್ನು ತಿಳಿಸಲು ಸಾಧ್ಯವಿಲ್ಲದೆ 
ಇದೆ. ಇದರಲ್ಲಿ ಸೂರದತ್ತರಾಜನಿಗೂ ಯಶೋಭದ್ರೆಗೂ ಹುಟ್ಟಿದ ಸುಕುಮಾರ 
ನೆಂಬ ರಾಜಕುಮಾರನ ಚರಿತ್ರವು ಹೇಳಿದೆ. ಈತನು ಯಶೋಭದ್ರಾ ಚಾರ್ಯರ 
ಉಪದೇಶದಿಂದ ಪೂರ್ವಸ್ಮರಣೆಯನ್ನು ಪಡೆದು ವೈರಾಗ್ಯದಿಂದ ಅವರಲ್ಲಿಯೇ ದೀಕ್ಷೆ 
ಯನ್ನು ಹೊಂದಿ ಕೊನೆಗೆ ಮುಕ್ತಿಯನ್ನು ಪಡೆಯುತ್ತಾನೆ. 


ಆಶ್ವಾಸಗಳ ಅಂತ್ಯದಲ್ಲಿ ಈ ಗದ್ಯವಿದೆ-.. 


ಇದು ಸಮಸ್ತ ನಿನೇಯಜನವಿನವಿತ ಶಿ )ಓವರ್ಧಮಾನಮುಸೀಂದ್ರ ವಂದ್ಯ ಪರಮಜಿನೇಂ 
ದ್ರಶ್ರೀಪಾದಪದ್ಮ ವರಪ್ರಸಾದೋತ್ಸನ್ನ MC ಶ್ವರ ಶ್ರೀ ಶಾಂತಿನಾ ಥಪ್ರಣೀತಮನ್ಪಸುಕು 
ಮಾರಚರಿತ್ರದೊಳ್‌ 


ಶತಮಾನ] ಶಾಂತಿನಾಥ: ಸುಕುಮಾರಚರಿತ. 85 


ಈ ಗ್ರಂಥದಿಂದ ಕೆಲವು ಭಾಗಗಳನ್ನು ತೆಗೆದು ಬರೆಯುತ್ತೇವೆ : 
ಮುನಿ 


ಮುನಿವವರುಂ ಕೂರ್ಪವರುಂ | ಮುನಿಸುಂ ಕೂರ್ಮೆಯುಮನುಂಟುಮಾಡುವ 
ಸದದೊಳ್‌ | 


ಮುನಿಯದ ಕೂರದ ಮುನಿಸದ | ಮುನಿಪತಿ ಭಾವಿಪೊಡೆ ತಾನೆ ಜಿನಸತಿಯಬ್ರೆ*ೇ | 149 ॥ 


ಉದ್ಯಾನ (ಆದ್ಯಂತಪ್ರಾಸದ ರಗಳೆ) 


ಆನಿರುಪಮಗೃಹಬಹಿರುದ್ಯಾನಂ ತಾನೆಸೆದೊಪ್ಪು ಗುಮಪೃತಿಮಾನಂ | 
ನಾಗಲತಾನಿಸ್ತೀರ್ಣಮದಪ್ಪುದು | ಪೂಗದ್ಭುಮಸಂಸೇರ್ಣಮೆನಿಪ್ಪುದು | 
ಬನದೊಳೆತ್ತಲುಂ ಸುಲ”ವರಗಿಳಿಗಳೆ| ಜಿನುಗಿ ರಾಗದಿಂದಂ ಮೊರೆವಳಿಗಳೆ | 
ಪೋ ಪುಗಿಲ್‌ ಪುಗಿಲ್‌ ನಿಲ್ಲೆನುತೆ ಕರಂ| ಕಾಪುಗೊಂಡು ಜಡಿವುದು ಪಿಕನಿಕರಂ 
॥ 150 ॥ 
ವಿವಾಹಗೇಹ (ಲಲಿತರಗಳೆ) 


ಮರಕತಭಿತಿಗಳಿಂ ಭಿತ್ತಿವೆತ್ತು | ಪೊಸದೇಸೆಯೊಳೆತ್ತಂ ಭಂ ಗಿವೆತು | 

ವಜ್ರದ ಕಂಭಂಗಳ ಕಾಂತಿ ಮಿಂಚೆ| ಪರಭಾಗಂಬಡೆದವಆಜಕೊಳ್‌ ಪಳಂಚೆ | 
ಪೊಂಗಳಸಂಗಳ್‌ ತಳತಳನೆ ತೊಳಗೆ | ಕಪ್ಪುರದ ಸೊಡರ್ಗಳೋರಂತೆ ಬೆಳಗೆ | 
ಪೊಂದಳಿರ್ಗಳ ತೋರಣದೊಳಗೆ ಪೊಅಆಗೆ, ಕೆಂದಳಿರ್ಗಳ ಮಾಲೆಗಳೆಅಗಿ ತುಉುಗೆ| 
ಭಾವಿಸುವಂದದು ಪುಣ್ಯಾವತಾರ | ಮಾರಯ್ವಂದದು ಸಂಸಾರಸಾರ | 

ಈ ಲೋಕದೊಳದಳಿಂತಪ್ಪುವಿಲ್ಲ | ಬಣ್ಣಿ ಸಲದನಾನನುಮಜದನಿಲ್ಲ ॥ 151 ॥ 


ಊಟಿ 
ಬಳಮಾವಿನ ಮಿಡಿ ಮಾಗುಳಿ | ಮೆಳಸಿನ ಕರೆ ಬೆತ್ತಲಟ್ರೈಯಾಳೆಯ ಗೊಲೆಯಿ೨ಂ | 
ದಳವಟ್ಟರೆ ಲಾವಣಕಂ | ಗಳನಿಕ್ಕಿದರಾಗಳಟಿ'_ಯಿಂದಂಗನೆಯರ್‌ b 152 1 
ಇದು ಬಾಳ್ಕೊಸರಿದು ಕಳಲಿಂ | ತಿದು ರುಚಿನೆತ್ತಿರ್ದ್ದ ಪಾನಮಿದು ಮಜ್ಜಿಗೆ ತಾ| 
ನಿದು ಶಿಖರಿಣಿಯೆನುತುಂ ತಿಂ| ಬಿ ತಿಂಬಿ ತಂದೆಜ್‌ದರಬಲೆಯರ್‌ ಸಿರ್ಪುಗಳಿಂ 

1 153 ॥ 

ಜಿನಸ್ತುತಿ 
ಕನಿಗಳ್‌ ನಿನ್ನ ಮೃದೂತ್ತಿಯಂ ಬಯಸಿ ಕೆೇಳುತ್ತಿರ್ಕ್ಶೆ ಕಣ್ಣಳ್‌ ಮಹೋ | 
ತ್ಸವದಿಂ ನಿನ್ನನೆ ನೊ:ಡುತಿರ್ಕ್ಕೆ ಸಲೆ ಕೆಯ್ಸ ೪ ನಿನ್ನ ಪಾದಾರವಿಂ | 
ದವನೋ ತರ್ಚ್ಚಿಸುತಿರ್ಕ್ಶೆ ಸಂದ ಮನಮೆಂದುಂ ನಿನ್ನ ದಿವೃಸ್ತರೂ | 


ಪವನಾರಾಧಿಸುತಿರ್ಕ್ಶೆ ವಿಶುುತವಿನೇಯಸ್ವಾರ್ಧಚಿಂತಾಮಣೀ ॥ 174 ॥ 


86 


ಕರ್ಣಾಟಕ ಕವಿಚರಿತೆ. [11 ನೆಯ 


ಜಿನಸ್ತುತಿ (ಸದ ಳಿ) 
ಜಯಜಯ ಭುವನತ್ರಯಪರಮದೇವ | ದೇವೇಂದ್ರಾಭ್ಯರ್ಚಿ ತಚರಣಕಮಲ | 
ಕಮಲವಿರಹಿತನಿರುಪಮದೆೇಹ| ದೇಹಾ ಶ್ರಿತರುಭಲಕ್ಷ ಣನಿನೂತ | 
ನೂತನಸಂಗತಕ್ಕೆವಲ್ಕಬೋಧ | ಬೋಧಪ್ರಕಾಶವಸ್ತಸ್ವರೂಸ | 
ರೂಪಾತಿಶಯಾನ್ನಿತ ವಿತತವಿಭವ | ಭವನಿವಹಸಟಲನಿರ್ಮುಕ್ಕಜೀವ । 155 ॥ 


ಸುಕುಮಾರನ ಭೋಗ 


ಮಾಸರಮೊಕ್ಸ್‌ ಕತ್ತುರಿಯ ಪಂಕಮನಲ್ಲದೆ ಪಂಕಮಂ ಕರಂ | 
ಬೀಸುವ ಚಾರುಚಾಮರದ ಗಾಳಿಯನಲದೆ ಗಾಳಿಯಂ ಮನೊಃ | 
ಭಾಸುರಮಪ್ಪ ಕಪ್ಪುರದ ದೂಳಿಯನಲ್ಲದೆ ದೂಳೆಯಂ ನಿಜಾ | 


ವಾಸದೊಲೆಂತುಬೆಂದ೫`ಯನಿಂತುಟು ಪುಣ್ಯ ಮಗಣ, ವಾತಾ i 156 ॥ 


ನಾಗಶ್ರೀಯ ವರ್ಣನೆ (ರಗಳೆ) 


A 


ಸುದತಿಯ ತೊಳಗುವ ತೋಳ ಮೊಜಲ್ಲ ಫೌ | ಮೆದನನಿಖಾಸದ ಮೊತ್ತಮೊದಲ್ಲ ಛ್‌ | 
ಲಲನಾರತ್ನದ ಬಾಹುಯಖಗಂಗಲ್‌ | ಲಲಿತಲತಾರಾಖಾಸದೈರಶಂಗಳ್‌ | 
ಸುರುಚಿರಮೃ ದುತರನ ಲ್ಲವದಂತಿರೆ| ಕರತಳಮೊಸಪ್ಸು ಗುಮೆಸೆದೋರಂತಿರೆ | 

ಜಂ 


ಕರಶಾಖೆಗಳತನುಕ್ತು ರದಂದಂ | ಕರನಖಮವು ಕೇದಗೆಯೆಸ£ರಂದಂ | 


ಲಿ 


ನೊ:ದೆ ಕುವಮಾರಿಯ ಬಃ ಳು ೫ ಮಧ, ೦] ನಪ ಪಿನ 0 ಪೂಗಲಲಸಾಧ ೦] 
ಬಿ 


ುರಸದ್ರವರೂಪಂ | ಪಜ ಇಕಯ ನಾಭೀಶೂಪ। 


ಕಿ 
ಅಗಣಿತಗುಣೆಯಂ ವಿಬುಧನಿಕಾಯೆಂ | ಪೊಗಪ$ಲ್‌ ನೆಜ*ವರೆ ನಾಗರಿ ಯಂ | 17 


ದೆ ಸ ಯುನಳೆಂಕಾರೊ: ನ ಯಿಂಂ ನಿರ್ಣಯೊ: | 


(4 
ಲ 
(ಲೈ 
[SR 
3 
ಆ) 
| 
£4 
ವ 
₹೨ 
pat 
ನ 


ಅಧಿ 
ಸೃತಿ ತಾನೆಂಬಿನಮೇಂ ಪ್ರಭಾವಿನಿದಳೊಸ ನಾನಾಕಳಾಳಾಪಮಂ 1158| 


ನೆರೆದಾ ರಾಜಸಭಾಂ ತರಾಳದೊಳುದಾತ್ತಾರ್ಥೊೋಕಯಿಂ ತನ್ನೊಳಾರ್‌ | 

ದೊರೆಯೆಂ ಬನ್ನೆ ಗಮುದ್ಗತಪ್ರಥಿತಶಬ್ಧಾರ್ಥೊೋಕ್ತಿಯಿಂ ವೃಕ್ತಮಾ | 

ಗಿರೆ ವಕಾ ಣಿಸಿ ತದ್ದಿದರ್‌ ಪೊಗಟ್ಟು ಬಾಪ್ಟೆ 0 ಬನ್ನೆ ಗಂ ತತ್ಪತಿಂ | 

ವರೆ ವೇದಾದಿಕಳಾಕಳಾಪಮನಶೇಷಾಳಾಪದಿಂದೋದಿದಳ್‌: । 159 ॥ 


ಶತಮಾ ಸ] ನಾಗವರ್ಮೂಚಾ ರ್ಯ. ೪ 


ಸಕಲವ್ಯಾಕರಣಾರ್ಥಶಾಸ್ತ್ರನಿಫುಣರ್‌ ಮಾರ್ಕೊಂಡರಿಲ್ಲುರ್ಕ್ಶಿ ತಾ| 

ರ್ಕಿಕರೊಟ್ಬಿ )ನಿದರಿಲ್ಲ ಸತ್ವ ನಿಗಳಡ್ಡಂಬಂದರಿಲ್ಲುಂತೆ ಭುಂ | 

Bd ಸಟ ಜನಿಯಿಸಿತ್ತಿಲ್ಲೆಂಬಿನಂ ವಿಸ ಕ | 

ನೃಕ್‌ ವಿದ್ವಜ್ಜನದಿಂದಮಂದು ಪಡೆದಳ್‌ ಪಾಂಡಿತ್ಯಸೌ ಬದರ H 1060 ॥ 


ಹಾ ಾನಾನಾ ಲಾ ಅರಾ ವ 


ನಾಗನ ರಾಜಾರ್ಯ . ಸು. 1070. 


ಈತನು ಚಂದ್ರಚೂಡಾಮಣಿಶತಕವನ್ನು ಬರೆದಿದ್ದಾನೆ . ಈ ಗ್ರಂಥದಲ್ಲಿಯ 


ಃ  ೧ಗಿ 
ಉದಯಾದಿತನ ಸಂಧಿವಿಗ್ರಹಿಲಲಾಮಂ ನಾಗವರ್ಮಂ ಸಮಂ | 
ಕುದಯಾದಿತನ ರಾಯಭಾರಿಯೆನಿಸಿರ್ದಾತ್ಮ್ಮಾ ಗ್ರಜಂ ಭಾಸ್ಕರಂ ( 


ಮೊದಲಾದಿ ರ _ರಭಕ್ತರನ್ನಿ ವರ್ಗೆ ಪೆಟಾ ಜ್ಞಾನಸಾರಂ ಸುಖಾ | 


ಇನ 


ಸ್ಪದಮೊಲ್ಲೋದುಗೆ ಭುಕ್ತಿಪುಖಕ ಫಲಮಂ ಶ್ರಇಚಂದ್ರಚಂಡಾಮಣೀ | 


ಎಂಬ ಸದ್ಧದಿಂದ ಈತನು ಉದಯಾದಿತ್ಯನಲ್ಲಿ ಸಂಧಿನಿಗ್ರಹಿಯಾಗಿದ್ದಂತೆಯೂ 


। 


ಉದಯಾದಿತೃನಲ್ಲಿ ರಯಭಾರಿಯಾಗಿದ್ದ ತನ್ನ ಅಣ್ಣ ಭಾಸುರ ಮೊದಲಾದ 


ವರಿಗೋಸ್ಪುರ "ಈ ಗ್ರಂಥವನ್ನು ಕೇಳಿದಂತೆಯೂ ತಿಳಿಯಬರುತ್ತದೆ. 
ಸಿಕಾರಿಪುರದ 120 ನೆಯ ಶಾಸನದಿಂದ (1071) ಚಾಳುಕೃರಾಜನಾದ 
ಭುವನೈಕಮಲ್ಲನಲ್ಲಿ (10609-1056) “ ಚತತ ಧಾನಂ ಒರಿಯ ಜಃ 
ನಿಗ್ರಹಿ ೩ ಮನೆವೆರ್ಗದೆ ದಂಡನಾಯಕಂ ಬ್ರಹ್ಮಕ್ಸ್‌ ತ್ರಶಿಖಾಮಣಿ ರಾಜಾಧಿರಾಜ 
ಕೋಲಾಳಪುರನರೇಶ್ವರಂ ಭಂಗಿ ಗಿರಿನಾಥೆಂ po ಕ ಸ ನು 4 ಸರಗ 
12000, ಸಾಂತಳಿಗೆ 1000, ಮಂಡಳಿ 1000, ಸದಿನೆಂಟಗ್ರಹಾರಂ ಇವು 
ನ್ನು ಆಳುಕ್ತಿದ್ದಂತೆಯೂ ಅವನ ಕಾಲದಲ್ಲಿ ಬಹಳ ಪ್ರಸಿದ್ಧನಾದ ಅದ್ವೈತಿ 
ಗುಣಗಳ್ಳ ನಾಗವರ್ಮಾಚಾರ್ಯನೆಂಬವನೊಬ್ಬನು ಇದ್ದಂತೆಯೂ ತಿಳಿಯುತ್ತದೆ. 
ಈ ನಾಗವರ್ಮನೇ ಕವಿಯಾಗಿರಬಹುದೆಂದು ಊಹಿಸುತ್ತೇವೆ. ಹಾಗಿದ್ದ ಸಕ್ಸ 
ದಲ್ಲಿ ಇವನು ಸುಮಾರು 1070 ರಲ್ಲಿ ಇದ್ದಿರಬೇಕು. ಈ ಕನಿಗೆ ಗುಣಗಳ್ಳನೆಂಬ 
ಬಿರುದಿದ್ದಂತೆಯೂ ಈತನು ಅದ್ರೈತಿಯಾಗಿಯೂ ದೊಡ್ಡ ಪಂಡಿತನಾಗಿಯೂ 


ಇದ್ದಂತೆಯೂ ಮೇಲಣ ಶಾಸನದ ಈ ಪದ್ಯಗಳಿಂದ ತಿಳಿಯುತ್ತದೆ ;-- 


ಆನಂದಾದ್ರ ಯೃಸತ್ಯ | ಜ್ಲಾನಮಯರ್‌ ನೆಗಟ್ಟರಖಿಳದೊಳ* ನಿಷ್ಟ ಳನಾ | 
ದಾನಂದರ್‌ ತನ್ನಾಮಾ | ಧೀನರ್‌ ಗುಣಗಳ್ಳಿ ನಾಗವರ್ಮಾಚಾರ್ಕರ್‌ I 
ಶ್ರೀಮನ್ನು ಶಿ ವಧೂಲೀ | ಭಾ 3ನ ek | 
ದ್ಹಾಮಂ ಸಂಪೂರ್ಣಂ ವಿ ದ್ಯಾಮೂರ್ತಿ ಜಿತಾತ್ಮನಕ್ಚರಂ ಗುಣಗಳ್ಳಂ | 


88 ಕರ್ಣಾಟಕ ಕವಿಚರಿತೆ. [11 ನೆಯ 


ತ್ರಿ॥ ನುಡಿವ ತತ್ತ್ವದ ಮಾತಂ ಬಿಡಲಾರನೇನುಮಂ | 
ನುಡಿವಳಿಯಂತೆ ನಡೆವಳಿಯೆನಿಸಿದಂ | ನುಡಿದುತೆ ಗಂಡಂ ಗುಣಗಳ್ಳಂ | 


ಈತನು ಬಲಿಪುರದಲ್ಲಿ ದೇವಾಲಯಗಳನ್ನೂ ಮುತ್ತೂರೆಡೆಯಲ್ಲಿ ಸಿದ್ಧತೀರ್ಥ 
ವನ್ನೂ ಮಾಡಿಸಿದಂತೆ ತಿಳಿಯಬರುತ್ತದೆ. 


ಇವನ ಗ್ರಂಥ 
ಚಂದ್ರಚೂಡಾಮಣಿಶತಕ. 


ಇದು ಮತ್ತೇಭವೃತ್ತದಲ್ಲಿ ಬರೆದಿದೆ. ಇದರಲ್ಲಿ ಪ್ರತಿಪಾದಿತವಾದ ವಿಷ 
ಯವು ವೈರಾಗ್ಯವು. ಈ ಗ್ರಂಥಕ್ಕೆ ಜ್ಞಾನಸಾರವೆಂದು ಹೆಸರಿಟ್ಟಿರುವಂತೆ ತೋರು 
ತ್ತದೆ; ಬಂಧವು ಲಲಿತವಾಗಿಯೂ ಗಂಭೀರವಾಗಿಯೂ ಇಡೆ. ಇದರಿಂದ ಕೆಲವು 
ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 

ದೆಸೆಯಂ ನುಂಗಿಯುಮರ್ಬೆಯಂ ನೊಣೆದುಮುಂಚೋರಾಶಿಯಂ ಪೀರ್ದುಮಾ | 

ಗಸಮಂ ತಳ್ತಡರ್ದೇಣ'ಯಖಂ ದಣಿಗುಮೇ ಮತ್ತೆಯ್ದದಿರ್ಪಲ್ಲಿಗೆ | 

ಯ್ಹಿಸುತಿರ್ಕುಂ ಚಲದಿಂದೆ ತೃಷ್ಣೆ ನೆಗಬ್ಬಾ ತೃಷ್ಣಾಗ್ನಿಯಂ ಕೂಡೆ ಮ | 

ಟ' ಸಲಕ್ಕುಂ ನಿಜತತ್ವಮೆಂ ಬಮೃತದಿಂ ಶ್ರೀಚಂದ್ರಚೂಡಾಮಣೀ 161 


ನರೆಯಿಂದಂ ತೆರೆಯಿಂದಮಾದ ಸೆರೆಯಿಂದಂ ಮುಸ್ಲಿನೊಳ್‌ ಚೆಲುಗೆ | 

ಟ್ರಿರುತುಂ ವ್ಯಾಧಿಯೊಳಾಗಳುಂ ನಮೆಯುತುಂ ತಳ್ಲಿರ್ದ ದಾರಿದ್ರ್ಯದೊಳ್‌ | 
ಪೊರಳುತ್ತಿರ್ದುಮದೆಂತುಮಿಂತುಮಳಿಪೆಂತುಂ ಪೋಗದಾಕುತ್ತಮಂ | 

ಹರಿಪೊಂದೌ ಷಧಿಯಂ ಸಮಂತು ದಯೆಗೆಯ್‌ ಶ್ರೀಚಂದ್ರಚೂಡಾಮಣೀ i 10%॥ 
ಪೆಜಿನುಂಡಂ ಫೆಜನುಟ್ಟಪಂ ಪೆಜನತರ್ಶ್ರೈಶ್ವರೃಮಂ ತಾಳ್ವಿದಂ | 
ಪೆಜನುದ್ಹಾಮಪರಾಕ್ರಮಕ್ಕೆ ನೆಲೆಯಾಗಿರ್ದಪ್ಪನೆಂದಾಗಳುಂ | 
ಕಜುಫಿಂದಂದಶನಕ್ಕೆ ಮೇಲೆ ಸಲವೆಂದೋರಂತೆ ತನ್ನಂತೆ ತಾಂ | 

ಪೆಜರಂ ಭಾವಿಸೆ ತತ್ತ ಮಿಂತುಟಿ ವಲಂ ಶ್ರೀಚಂದ್ರಚೂಡಾಮಣಿಃ 1 109 | 








ಹರಿಯಣ್ಣ. 1075. 
ಈತನು ಸೊರಬದ 262 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸನದ 
ಕೊನೆಯಲ್ಲಿರುವ “ ಬಮ್ಮರ ಹರಿಯಣ್ಣ ಹೇಬ್ರ ಶಾಸನ” ಎಂಬ ನಾಕ್ಯದಿಂದ ತಿಳಿ 
ಯುತ್ತದೆ. ಈತನು ಜೈನಕನಿ. 
ಈ ಶಾಸನವು ಕದಂಬರಾಜನಾದ ಕೀರ್ತಿದೇವನ ಆಳಿಕೆಯಲ್ಲಿ ಶಕ 997 
ರಲ್ಲಿ ಬರೆದುದು. ಇದರಲ್ಲಿ ಕೀರ್ತಿದೇವನ ಮಹಿಷಿಯಾದ ಮಾಳಲದೇವಿ ಕುಪ್ಪ 


ಶತಮಾನ] ಚಂದ್ರರಾಜ. 89 


ಬೂರ ಬ್ರಹ್ಮಜಿನಾಲಯಕ್ಕೆ ಗ್ರಾಮವನ್ನು ಬಿಟ್ಟಂತೆ ಹೇಳಿದೆ. ಈ ಶಾಸನದಿಂದ 
ಒಂದೆರಡು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 


ಕುಪ್ಪ ಟೂರು 
ಬೆಳೆದ ಸುಗಂಧಿಶಾಲಿವನದಿಂದೊಳಗೊಪ್ಪುವ ನಾಳಿಕೇರಕಾ | 
ದಳನವಪೂಗನಾಗಲತಿಕಾವನದಿಂ ಪರಿ. ..ಳದಿಂ | 
ವಳಯಿತವಾಗಿ ವಿಪ್ರಸುರಚಿತ್ರನಿಕೇತನಮಾಲೆಯಿಂದೆ ಕ| 
ಣ್ಲೊಳಿಪುದು ಕುಪ್ಪಟೂರ್‌ ಸಕಳವಿದ್ಧೆಗೆ ತಾನೆನೆ ಜನ್ಮ ಭೂತಳಂ H164 
ಪದ್ಮನಂದಿ 
ಶಾಂತರಸಂ ಪೊನಲ್ಪರಿದು ಸಂಯಮವಲ್ಲಿ ಮಡಲ್ತು ಪರ್ಬಿ ತೋ | 
ರ್ಪಂತೆ ಚರಾಚರವ್ರಜಮನಾತ್ಮ ವಚೋಮೃತದಿಂ ವಿನೇಯರಾ | 
ಸ್ವಾಂತರಜೋಮಳಂ ತೊಳೆದು ಪೋಯ್ತೆನೆ ಪೇಟ" ಬುಧಪ ದ್ಮನಂದಿಸ್ಸೆ | 
ದ್ಧಾಂತಿಕಚಕ್ರ ವರ್ತಿಯನದಾರ್‌ ಪೊಗಟರ್‌ ಗುಣಶೀಲಮೂರ್ತಿಯಂ n165 | 


ಇಾಸಾನಪಾಸಿಕಾಲಾಹಾಹಸತಾಸಾಖಕಾಭ-ಯಾ 





ಬ್ರಹ್ಮ. ಸು. 1079. 


ಮದನತಿಲಕವನ್ನು ಬರೆದಿರುವ ಚಂದ್ರರಾಜನು (ಸು. 1079) ತನ್ನ 
ಗ್ರಂಥವನ್ನು “ತಿರ್ದಿ ಬರೆದವಂ ಬ್ರಹ್ಮಂ ಎಂದು ಹೇಳಿಕೊಂಡಿದ್ದಾನೆ. ಈ 
ಬ್ರಹ್ಮನು ಕವಿಯಾಗಿದ್ದಿರಬೇಕು. ಇವನ ನಿಷಯವಾಗಿ ನಮಗಿನ್ನೇನೂ 
ತಿಳಿಯದು. 


ಚಂದ್ರರಾಜ. ಸು. 1079. 

ಈ ಕನಿ ಮದನತಿಲಕವೆಂಬ ಗ್ರಂಥವನ್ನು ಬರೆದಿದ್ದಾನೆ. ಅಲ್ಲದೆ 
ಸಕಲವ್ಯಾಕರಣಾರ್ಥಶಾಸ್ತಗಣಿತಾಲಂಕಾರಸತ್ಕ್ಕಾವ್ಯನಾ 
ಟಿಕವಾತ್ಸ್ಯಾಯನನೃತ್ತಗೀತಹಯಶಾಸ್ತ್ರಾದ್ರೈತಗಾಂಧರ್ವ ತಾ| 
ರ್ಕಕನೀಂದ್ರಾಗಮವೈದ್ಯವಾದ 


1 ಸ 
ಬಕಮಂ ಚಂದ್ರಕವೀಂದ್ರನೊರ್ವನೆ ವಲಂ ಬಲ್ಲಂ ಪೆಜಿರ್‌ ಬಲ್ಲರೇ | 


ಶಕುನೋದ,್ಗದ್ದ ದ.ನಿದಾ,ಕದಂ | 
ು ಉಲಿ ೨ ು 


ಎಂದು ಹೇಳಿಕೊಂಡಿರುವುದರಿಂದ ಇತರ ಗ್ರಂಥಗಳನ್ನೂ ಬರೆದಿರಬಹುದು. ಒಬ್ಬ 


ಬ್ರಾಹ್ಮೆಣಕನಿ (ಸು. 1400) ಆಭಿನನಚಂದ್ರನೆಂದು ಹೆಸರಿಟ್ಟುಕೊಂಡು ಒಂದು 
ಹೆಯಶಾಸ್ತ್ರವನ್ನು ಬರೆದಿದಾನೆ. ಮೇಲಣ ಪದ್ಧದಿಂದ ಚಂದ್ರರಾಜನು ಹಯ 


ಶಾಸ್ತ್ರಜ್ಞನೆಂದು ತಿಳಿಯುತ್ತದೆ. ಅಭಿನವಚಂದ್ರ ಎಂಬ ಹೆಸರನ್ನು ನೋಡಿದರೆ 


9 ಕರ್ಣಾಟಕ ಕನಿಚರಿತೆ. [11 ನೆಯ 


ಹಿಂದೆ ಒಬ್ಬ ಚಂದ್ರನು ಹಯಶಾಸ್ತ್ರ ವನ್ನು ಬರೆದಂತೆ ಊಹಿಸುವುದಕ್ರೆ ಅವಕಾಶ 
ವಿದೆ. 3೫೬. ಈ ಕವಿ ತ್‌ ಹಯಶಾಸ್ತ್ರವನ್ನೂ ಬರೆದಿರಬಹುದು. 
ಇವನ ಇತರ ಗ್ರಂಥಗಳು ಆವುವೂ ದೊರೆತಿಲ್ಲ. 


ಇವನು "ವಿಪ್ರಕುಲಲಲಾಮಂ' "ದ್ವಿಜಾಂಭೋಧಿರಾಜಂ' "ಮನು 
ಮುನೀಂದ್ರಾಚಾರಂ' ಎಂದು ಹೇಳಿಕೊಂಡಿರುವುದರಿಂದ ಬ್ರಾಹ್ಮಣನೆಂಬುದು 
ವ್ಯಕ್ತವಾಗುತ್ತದೆ. ಇನನು ವಾಜಿಗೋತ್ರದವನು 6"ಸುರಂಜಿತಧರಾಧೀಶಂ' 
ಎಂಬುದರಿಂದ ರಾಜರ ಅನುಗ್ರಹಕ್ಕೆ ಪಾತ್ರನಾಗಿದ್ದಂತೆ ತಿಳಿಯುತ್ತದೆ. ಈತನಿಗೆ 
ಶ್ರೀಕವಿತಾಮಹಿಮಾರ್ಣವ, ಪ್ರತ್ಯಕೃಕಂದರ್ಪ- ಅಬ್ದಾನನಚಂದ್ರ ಎಂಬ 
ಬಿರುದುಗಳು ಇದ್ದಂತೆ ತೋರುತ್ತದೆ. ಚಾಳುಕ್ಯರಾಜ ಜಯಸಿಂಹದೇವನ 
ಮಹಾಸಾಮಂತನಾದ ಮಾಚನು ತನಗೆ ಪೋಸಕನೆಂದು ಹೇಳಿಕೊಂಡಿದ್ದಾನೆ. 
ಇವನನ್ನು ಅನೇಕ ಪದ್ಯಗಳಲ್ಲಿ ಸ ಸ್ತುತಿಸಿದಾನೆ. 


ಸಾಗರ 100 ನೆಯ ಶಾಸನದಲ್ಲಿ (1079) ಚಾಳುಕ್ಯರಾಜನಾದ ನಿಕ 
ಮಾದಿತ್ಯನ ತಮ್ಮ ಜಯಸಿಂಹನ ಕೃಯಕೆಳಗೆ ಒಬ್ಬ ವತಾಚಿರಾಜನು ಸಾಂತಳಿಗೆ 
ಇಡ ರಾಜಾಧ್ಯಕ್ರದ ಪದವಿಯನ್ನು ವ ವಹಿಸಿದ್ದ ನೆಂದು ಹೇಳಿದೆ 


ಮಲ್ಲಿಕಾರ್ಜುನನು (ಸು. 1245) ಈ ಕವಿಯ ಗ್ರಂಥದಿಂದ ಪದ್ಯ 
ಗಳನ್ನು ಉದ್ದರಿಸಿ ಬರೆದಿರುವುದರಿಂದ ಇವನು [247 ಕ್ಷೆ ಹಂದೆ ಇದ ನೆಂಬುದು 
ನಿಸ್ಸಂದೇಹವಾಗಿದೆ. 1547 ಕೈ ಹಿಂದೆ ಜಯಸಿಂಹನೆಂಬ ರಾಜನ ಕೆಯ ಕೆಳಗೆ 
ಮಾಚಿರಾಜನೆಂಬವನಿದುದು ₹079 ರಲ್ಲಿ ಮಾತ್ರವೆಂದು ತಿಳಿಯಬರುವುದರಿಂದ 
ಶಾಸನೋಕ್ತನಾದ ಈ ಮಾಚಿರಾಜನೇ ಕವಿಯ ಪೋಷಕನಾಗಿರಬೇಕು. ಆದು 
ದರಿಂದ ಕವಿಯ ಕಾಲವು ಸುಮಾರು 1071 ಅಗಬಹುದು. ದುರ್ಗಸಿಂಹನು 
(ಸು.1147) ಅಸಗ ಮನಸಿಜರ ಜತೆಯಲ್ಲಿ ಒಬ್ಬ ಚಂದ್ರ [ಭಟ್ಟಿ] ನನ್ನು ಹೇಳಿ 
ದಾನೆ. ಇವನೇ ಆಗಿರಬಹುದೋ ಏನೋ ತಿಳಿಯದು. ಅಭಿನವದಶಕು ಮಾರ 
ಚರಿತವನ್ನು ಬರೆದ ಚೌಂಡರಸನು (ಸು. 1300) " ಸುಗಮಾರ್ಥಸ್ಸುಟರಬ್ಬ 
ಸುಂದರಕಿರದ್ದಾಕ್ಸಾಂದ್ರನಂ ಚಂದ್ರನಂ' ಎಂದು ಇವನನ್ನು ಸ್ತುತಿಸಿದ್ದಾನೆ. 


ಈತನು ತನಗೆ ಹಿಂದೆ ಇದ್ದ ಅವ ಕನ್ನಡಕವಿಗಳ ಹೆಸರನ್ನೂ ಹೇಳಿಲ್ಲ. 


ತನ್ನ ಕವಿತಾಚಾತುರಿಯನ್ನೂ ಗುಣಗಳ ನ್ನೂ ಈ ಪದ ಗಳಲ್ಲಿ ಹೇಳಿಕೊಂಡಿ 


ದ್ಹಾನೆ: 


ಸಕಲಕಲಾಗಮಕೋವಿದ | ನಕಲಂಕಚರಿತ್ರನುದ್ರಗುಣಗಣಮಣಿ ವಿ | 
ಪ್ರಕುಲಲಲಾಮಂ ಲೋಕ | ಪ್ರಕಟೀಕತಕೀರ್ತಿ ನೆಗಚ್ನಿ ಚಂದೃಕವಿಃಂದ್ರಂ | 


ಶತಮಾನ] ಚಂ ದ್ರರಾಜ: ಮದನತಿಲಕ. 91 


ಅಸತೀಸಂಕುಲದೂರನಂ ಮನುಮುನೀಂದ್ರಾಚಾರನಂ ಶ್ರೀವಧೂ | 
ಲಸಿತೋರಸ್ಸ ಎ ೪ನಂ ವಿಶುದ್ಧ ಕುಲನಂ ದಿಕ್ಕಾಮಿನೀಗೇಯಮಾ | 
ನಸಮುದ್ಧಾ ಚ ರ್ಣನಂ ಸಾಸ ಧಾತಿ ಬ| 


ಣ್ಲಿಸುಗುಂ ಚಂದ್ರನನರ್ಥಿಕೀರಪರಪುಷ್ಟಾ ನಂದಮಾಕಂದನಂ॥| 


ಪರಹಿತನೆಂಬ ಸತ [ನಿಧಿಯೆಂಬ ಮಹಾಕವಿಯಂಬ ದೀನಭಾ | 
hE ಗುಣಿಯೆ೨ಂಬ ಗುಣಾಸ್ತಿತನೆಂಬ ಲೋಕದೊಲ್‌ | 


ವರಹಿತನೆಂಬ ಸತ್ಯ ನಿಧಿಯೆಂಬ ನುಹಾಕನಿಯೊಂಬ ದೀೀನಬಾ | 


ಲ 


4 


MA 4 ಗುಣಿಯೆಂಬ ವೆಜರ್‌ ನರರಾರ್‌ ಧರಿತ್ರಿ ಯೊಳ್‌ | 


ಶಿವಶೀಲಂ ಪುಣ್ಯ ಶಿ£ಲಂ ನಿಬುಧವಿಬುಧರಾಲಂ ಗುಣಾನಿ:ಕರಾಲಂ | 


2 


೨ಿವಿನೀತಂ ಬಂಧುನೀಶಂ ಸುಕ್ಳ ತಸುಕ್ರತ ತಜಾತಂ ಸುವಿಸ್ಮಾರಿಜಾತಂ | 
ಕವಿಭಾವ» ಸುಪ್ರಭಾವಂ pl ಮಹಾಭಾವಭಾವಂ | 


ಭವತೇಜಂ ಚಂ ತ ಘರ೫ಕರಣರಾಜಂ ದಿ ಜಾಂಬೋಧಿರಾಜಂ | 


Et 


ಇವನ 
ಮದನತಿಲಕ. 


ಇದು ಚಂಪೂಗ್ರಂಥವು. ತನ್ನ ಸೋಷಕನಾದ ಮಾಚಿರಾಜನು ಅವನ 
ಹೆಂಡತಿಗೆ ಹೇಳಿದ ಕಾನುತತ್ತ್ವವನ್ನು.ಈ ಗ್ರಂಥರೂಪವಾಗಿ ಬರೆದಂತೆ 


೧4 


ಅಗಣಿತಗುಣಮಾಚಿ pe ವಂ| ಮ ಗನಯನೆಗೆ ಪೇಟ ಕಾಮತತ್ತ್ವಮನಿಂಪಾ| 
[p) €) ೦೨ 


ವಗಮೊದವೆ ವಲವು ಛಂದ ಳೊ ಗೆದಂಬಭೂ%ಜಾನ ನಚಂ ದ್ರನಭಿನರ್ಣಿಸಿದಂ | 
JY 


ಎಂಬ ಸದ್ಯದಲ್ಲಿ ಹೇಳುತ್ತಾನೆ. ಗ್ರಂಥದ ಆದಿಭಾಗದಲ್ಲಿ ಈ ಗದ್ಯವಿದೆ ;-- 
ಚಂದ್ದರಾಜಂ ಆಗಮುಲ`8ಕನಿರೋಧಮಂ ಕಳೆದು ಸಾರಂಂ ಶಮಂ ಕೂಂಡು 
ಸಲವುಮತಂಗಳನೂಂದುಮಾಡಿ ನದಿನಿಂಟಧಿಕರಣಂಗಳಿ ೦ದಲಂಕಾರಾಲಂಕೃತಮಾಗೆ ನಾನಾ 


ಚ ೦ದದಿನಯ್ನೂ ಜುಗದೃಪದ್ದಂಗಳಿಂ ನಿರು ತಂಮಾಡಿ ಪೇ ೦. 
೬ J wd 


ಗ್ರಂಥೂವತಾರದಲ್ಲಿ ಕನಿ ಮನ್ಮಥನನ್ನು ಸ್ತುತಿಸಿದಾನೆ. ಬಳಿಕ ಚಾಳುಕ್ಯ 
ಜಯಸಿಂಹರಾಜ ನನ್ನೂ ತನ್ನ ಪೋಷಕನಾದ ಮಾಚನೃಸನನ್ನೂ ವಿಶೇಷವಾಗಿ 
ಕೊಂಡಾಡಿದ್ದಾನೆ. ತರುವಾಯ ಕಾಮಶಾಸ್ತ್ರವನ್ನು ಬರದಿರುವ ಪೂರ್ವಕವಿಗಳ 
ಹೆಸರನ್ನು ಹೇಳಿ ಅವರಿಗಿಂತ ತಾನು ಅಧಿಕನೆಂದು ಈ ಪದ್ಮಗಳಲ್ಲಿ ಹೇಳುತ್ತಾನೆ:- 

ಆನಕಂ ಕುಂಡಲಿ ಬಾಭುವೀರೈನತಿಲೌಲ್ಕಂ ಕೂಬರಂ ಕಾಶರಂ | 

ಕಿನಿಪಂ ಭದ್ರನರೂಸಿ ಕೇತು ಕುನಿಟಿಂ ವಾತ್ಸಾ ;ಯೆನಂ ಗೊಣಿಕಾ । 

ತನಯಂ ನಿರ್ದಯನಲ್ಪವೀರೃನೆನಿಪಂ ಚಾರಾಯಣಂ ಜತ್ತಕಂ | 

ನುಹೀನಂ ದೊರೆಯಲ್ಲ ರಿಂತಿನಿಬರುಂ ಪ್ರತ್ಯಕ್ಷ ಕಂದರ್ಪನೊಳ್‌ | 


92 ಕರ್ಣಾಟಕ ಕವಿಚರಿತೆ. [11 ನೆಯ 


ಎನೆ ಸೆಗಲ್ಲ ಚಂದ್ರನಬ್ಹಾ | ನನಚಂದ್ರಂ ಶ್ವೇತಕೇತುಜತ್ತಕವಾತ್ಸ್ಯಾ | 


ಯನಪಾಂಚಾಳಾದಿಮಹಾ | ಮುನಿಮತಮನೆ ಪೇಟ್ಟನೆಸೆಯೆ ಪೊಸಗನ್ನಡದಿಂ | 
ಹ $ $ ನ 
ತನ್ನ ಕಾವ್ಯದ ಉತ್ಕೃಷ್ಟತೆಯನ್ನು ಹೀಗೆ ಹೇಳುತ್ತಾನೆ: 


ಅಧರೀಕೃತವಾತ್ಸಾ ,ಯೆನ | ಮಧಿಗತಕವಿಮಾರ್ಗಮಖಿಳನಾನಾಚ್ಛಂದ | 
ಕ್ಯಧಿಕೃತಮಿದೆಂದು ಪೇಖುದು | ಬುಧಮಂಡಲಿ ನಚ್ಚಿಮೆಚ್ಚಿಚಂದ್ರನಕೃತಿಯಂ 1 
ಕೃತಿಪತಿ ಮಾಚನೃಸಂ ಕನಿ | ಪತಿ ಚಂದ್ರಂ ತಿರ್ದಿ ಬರೆದವ ಬ್ರಹ್ಮಂ ಸ | 

ತ್ಕ್ರೃತಿ ಮದನತಿಲಕಮಿದು ಕಾ| ಮತತ್ತ ಮೆನೆ ನಚ್ಚಿ ಮೆಚ್ಚಿ ಪೊಗಟದರೊಳರೇ | 


ಅಧಿಕರಣಗಳ ಕೊನೆಯಲ್ಲಿ 


ಇದು ಚಂ ದ್ರರಾಜನಿರಚಿ ತಮಪ್ಪ ಮ ದನತಿಲಕದೊಳ್‌ 


ಎಂದಿದೆ. 


ಇವನ ಗ್ರಂಥವು ಚಿಕ್ಕದಾದರೂ ಪ್ರತಿಸದ್ಯವೂ ಶಬ್ದಾಲಂಕಾರಚಿತ್ರಿತ 
ವಾಗಿಯೂ ರಚನಾಕೌಶಲವ್ಯಂಜಕವಾಗಿಯೂ ಇದೆ. ಅನೇಕ ಪದ್ಯಗಳು 
ಚಕ್ರಾದಿಬಂಧರೂಪವಾಗಿನೆ. ಕೆಲವು ಪದ್ಯಗಳಿಂದ ನಾನಾಬಂಧಗಳೂ ವೃತ್ತ 
ಗಳೂ ಉದ್ಭಾರವಾಗುತ್ತವೆ. ಕನ್ನಡದಲ್ಲಿ ಇಂಥ ಚಿತ್ರಕವಿತೆ ವಿಶೇಷವಾಗಿಲ್ಲ. 
ಚಿತ್ರಕವಿತೆಯಾದರೂ ಈ ಗ್ರಂಥದಲ್ಲಿ ಲಾಲಿತ್ಯದಲ್ಲಿಯೂ ರಸಪುಷ್ಟಿಯಲ್ಲಿಯೂ 
ಆವ ವಿಧವಾದ ಕೊರತೆಯೂ ಕಾಣಬರುವುದಿಲ್ಲ. ಈತನ ಕವಿತಾಶಕ್ತ ಆಶ್ಚರ್ಯಾ 
ವಹವಾಗಿದೆ. ಈ ಗ್ರಂಥವನ್ನು “ ಪೇಟ್ಟನೆಸೆಯೆ ಪೊಸಗನ್ನಡದಿಂ ಎಂಬುದ 
ರಿಂದ ಈತನು ಆ ಕಾಲದ ಹಳಗನ್ನಡವನ್ನು ಬಿಟ್ಟು ಹೊಸಗನ್ನಡದಲ್ಲಿ ಬರೆದಿರ 
ಬಹುದು. 


ತನ್ನ ಸೋಷಕನನ್ನೂ ತನ್ನನ್ನೂ ಸ್ಮುತಿಸುವ ಕೆಲವು ಪದ್ಯಗಳು ಚಿತ್ರ 
ಬಂಧರೂಪವಾಗಿವೆ. ಅವುಗಳನ್ನು ಇತರಸದ್ಯಗಳೆೊಇಡನೆ ಉದ್ಧರಿಸಿ ಬರೆಯುತ್ತೇವೆ: 


ಜಯಸಿಂಹ 


ಬಳನದ್ದಿ ಟೈಮ ವರ್ತಿ ಕಂ(ಟ) ಕರಿರೋವತ್ನೀರ್ತಿ ಸಂಯಗಿ ತಾ| 

೨೨ 1 ು ಆ ಡ್‌ 

ಖಳಸೃಥ್ವೀವರಲಾಭಪೂರ್ತಿ ಮಗದೋರ್ವೀಫಾಳಲೀಲಾರ್ತಿ ಕುಂ | 

ತಳವೇಶೋ ದೈವಚಕೃವರ್ತಿ ಭುವನಸಸ್ರೋತ್ತಿ ಸರ್ತಿ ಲುಪ್ಮಪ್ರಜಾ | 

ಕುಳವಿಶಾರ್ತಿ ಮರಿಹುಂದಮೂರ್ತಿ ನೆಗಟಂ ಶ್ರಿೀಕೀರ್ತಿವಿದ್ಧಾಧರೆಂ 1166 1 
ಚೊೋ:ಳಕುಲನಿಳಯಕಾಳಂ | ಕಾಳಮುಖಪ್ರಾಪಿ ತೊಂದ್ದತಾಹಿಕಮಾಳಂ 


ಮಾಳವರೂಜಕಶೂಳಂ | ಶೂಳಾಯುಧಚರಣಕಮಳಭಛ್ಸಂಗಂ ಸಿಂಗಂ ॥ 1067 


ಶತಮಾನ] ಚಂದ್ರರಾಜ; ಮದನತಿಲಕ. 98 


ಮಾಚ 
ಮಳಯಾಂಧ್ರಾರ್ಬುದಮಾಗಧದ್ರವಿಡವೆಂಗೀವಂಗನೇಪಾಳಕೇ 
ರಳಪಾಂಚಾಳಕಳಿಂಗಕೊಂಕಣಸುರಾಷ್ಟ್ರಾ ಭೀಳಕಾಶ್ಮೀರಕೋ | 
ಸಳಲಂಪಾಕತುರುಷ್ಕಗೌಳಕಸಕಾಮಾಸ್ಸೀಂದ್ರಕಾಂಭೊ*ಜಸಿಂ | 
ಹಳದೇರಾಧಿಸರಂ ಭಯಂಗೊಳಿನಿದಂ ವಿಕ್ರಾಂತದಿಂ ಮಾಚಿಗಂ 100 
ಅಭಿನವಭಗದತ್ತಂ ಭೋಗದೊಳ್‌ ಚಾರುದತ್ತಂ | - 
ಸ್ವಭುಜನಿಜಯಸಾರ್ಥಂ ಖಂಡಿತಾರಾತಿಪಾರ್ಥಂ | 
ಸಂಭಟನಿಕಟಸಾಮಂತಾವಶರಂಸಂ ಘನಣಂಸಂ | 


ನಿಭವಜತಬಿಡೌಜಂ ಮಾಚಕಾಂತಾಮನೋಜಂ I 169 ॥ 


ಗತಿ ಮಾರ್ಗಂ ಶ್ರುತಿ ದೇಸೆನುಣ್ಣು ಗಮಕಂ ಬಂಧಂ ಕೃಮಂ ಕೂಕುಳಂ | 
ಕೃತಿಯರ್ಧಂ ಲಯತಾಳಸಾಸವಗುಣಂ ಬಣ್ಣಂ ಕ್ರಿಯಾಕಾರಕಂ i 

ಯತಿ ತಾಳಂ ರಸಭಾವಮಿಂಪಭಿನಯಂ ಪ್ರಾಣಂ ನದಂ ಛಂದಮಾ | 

ನತಿ ರಾರೀರಮನಿಪ್ಪಗೀತದೆದೆಯೊಳ್‌ ಮಾಚಂ ಸರೋಜಾಸನಂ 1170 ॥ 
ಸುರಹಿತನಲ್ಲದೆಯುಂ ತಾಂ | ಸುರಹಿತಕರನರಸಸಲ್ಲ ದರಸಂ ಕಮಳಾ | 
ಕರನಲ್ಲದೆಯುಂ ಕಮಳಾ | ಕರನೆಸಿಕುಂ ಮಾಚನೃಪತಿ ನಿಶ್ವಂಭರೆಯೊಳ್‌ | 171 


ಚಕ್ರವೃತ್ತ 
ಗಂಗಾಚಂದ್ರಹಿಮಾಚಲಾಭಯಶನುತ್ತಸ್ತೋಗ್ರರಾಜಸ್ರಭಂ 
ಗಂಗೋದೃತ್ಸ್ಟಿರಶಕ್ತನಪ್ರಿಯತನೋಮಿತ್ರಂ ದಿವಾಕೃತ್ಸಮು 1 
ತ್ರುಂಗಾರಾಜಿತಸದ್ರಿಪನ್ನಯವಿದಂ ದುರ್ಗಾಭ್ರವಾತದ್ರವಂ 
ವಂಗಾಂಗಾಂಧ್ರಕಳೆಂಗಪಾರ್ಜತುಹಿನಾಭಂ ಮಾಚಿಮಂತ್ರೋದ್ಭವಂ (172 ॥ 
[ಈ ಶ್ಲೋಕವು ತಪ್ಪಾಗಿದೆ. ಇದರಿಂದ ಚಂದ್ರರಾಜಕೃತ-ಚಕ್ರವೃತ್ತಮಿದು- 
ಜೆ ಸ 

ಮಾಚಸ್ತೋತ್ರ-ನಂದು ಉದ್ದಾರವಾಗುತ್ತ ದೆ.] 
ಅನೇಕವೃತ್ತಗಳೂ ಬಂಧಗಳೂ ಉದ್ದಾರವಾಗುನವ ಪದ್ಯ: 
ಅಂಗನೃಪಾಯತಿತುಂಗಭುಜಂ ಕಲಿಯಂಗಿತಶಿಳ್ಸು ತನಿಂದುಯಶಂ | 
ಪಿಂಗಜದೊಂಗತಭ್ಸಂ ಗಕ ಚಂ ಕಲಿ ಮಂಗಳಲಕ್ಸ್‌ಣಯುಕ್ತ್ಕನಿವಂ | 
ಸಂಗರಕೇಸರಿ ಸಂಗಗುಣಂ ಬಲಿ ಭ್ರಂಗರದನ್ಷ್‌ ನುವಾಯಖತನುಂ ! 
ಸಂಗದೆಸನ್ಮ ತಿ ರಂಗವಹಂ ಸಲೆಭಂಗಿಯನೀಕ್ಸಿಸಿ ಮಾಚನೃಪಂ 1178 ॥ 


ಇದುವೆ ಎಡೆಯಕ್ಕರಮವಂ, ಕಿಜಂಿಯಕ್ಕರಮುಂ, ಚೌಪದಿಕೆಯುಂ, ಎರಡು 
ಷಟ್ಟಿದಿಯ)ಂ, ತ್ರಿಪದೋನ್ನತಿಯುಂ, ವಲ್ಹಮುಖಿಯುಂ, ತ್ರೋಟಿಕಮಂಂ, ಚಿತ್ರ 


94 ಕರ್ಣಾಟಕ ಕನಿಚರಿತೆ. [11 ಸ] 


ಪದಕಮುಂ, ಕಮಳಮುಂ. ಚಂದ್ರಿಕೆಯುಂ; ಇಂದುವುತಿಖಿಯು ೨. ಮೊದಲಾಗೆ 84 
ವೃತ್ತಮ ೦) ಪಾದಮುರಜಬಂಧಮತಂ, ಗೋಮೂತ್ರಿಕೆಯುಮಕ್ಕುಂ » 


ಈ ಶ್ಲೋಕದಲ್ಲಿ ಅಲ್ಲಲ್ಲಿ ತಪ್ಪುಗಳಿನೆ. ಕೆಲವು ವೃತ್ತಗಳನ್ನು ಉದ್ದಾರ 
ಮಾಡಿ ಬರೆಯುತ್ತೇವೆ; 
(1) ಕಮಳವೃತ್ತಂ 
ಶಿಕ ತನಿಂದುಯಶಂ | ಲಕ್ಷಣಯುಕ್ಕನಿವಂ | 
ದಕ್ಷ ನುವಾಯುತನುಂ | ನೀತಿ ಸಿವಾಚನೃೈಪಂ | 
(2) ತೋಟಕಂ 
ಕಲಿಯಂಗಿತಶಿಕ್ತಿತನಿಂದುಯಶಂ | ಕಲಿ ಮಂಗಳಲಕ್ಷಣಯುಕ್ತನಿವಂ | 
ಬಲಿ ಭ್ರೃಂಗರದಕ್ಸ ನುವಾಯಖತನುಂ | ಸಲೆ ಭಂಗಿಯನೀಕ್ಕೆ ಸಿ ಮಾಚನೃಪಂ 1 
(3) ಸೌಂದರಂ 
ತುಂಗಭುಜಂ | ಭ್ರಂಗಕಚೆಂ | ಸಂಗಗುಣಂ | ರಂಗವಹಂ | 
(4) ಚಿತ್ರಸದಂ 
ಅಂಗನೃಪಾಯತಿತುಂಗಭುಜಂ ಪಿಂಗಜದೊಂಗತಭ್ಛಂಗಕ್‌ಚಂ 
ಸಂಗರಕೇ ಸರಿಸಂಗಗುಣಂ | ಸಂಗದಸನ ತಿರಂಗನಹಂ | 
(ನ) "ಅಂಗಿತಶಿಕ್ಸಿತ' ಎಂದು ಆರಂಭಿಸಿದರೂ ಇದೇ ವೃತ್ತವಾಗುತ್ತದೆ 
(6) ತ್ರಿಪದೋನ್ನತಿ 


ಪೂರ್ವಾರ್ಧವೂ ನಾಲ್ಕನೆಯ ವಾದವೂ ಮೇಲಣ ಚಿತ್ರಸದದಂತೆಯೇ. ಮೂರನೆಯ 
ಪಾದವು ಮಾತ್ರ 


« ಸಂಗರಕೇಸರಿಸಂಗಗುಣಂ ಬಲಿ” ಎಂದಾಗುತ್ತದೆ. 
(7) ಮತ್ತು (8) ಶರಸಷಟ್ರದಿ 
ಪೂರ್ವಾರ್ಧವೂ ಉತ್ತರಾರ್ಧಪೂ ಒಂದೊಂದು ಶರಷಟಿದಿಯ ಪದ್ದ್ಮವಾಗುತ್ತದೆ. 
೨ ಬ ~~ 
(9) ಜಗದ್ವಂದಿತಂ 


ತುಂಗಭುಜಂ ಕಲಿಯಂಗಿತಶಿಕ್ಸಿತನಿಂದುಯಶಂ | 
ಭೃಂಗಕಚಂ ಇತ್ಯಾದಿ, 


(10) ಈಗಿರುವ ಪದ್ಯವೇ ಪನಮಂಜರಿಯಾಗುತ್ತಡೆ. 


ಶತಮಾನ] ಚಂದ್ರರಾಜ: ಮದನತಿಲಕ. 95 


ಕನಿನಿಷಯ., 
ಕ್ಲೇಷೆಯ ಕಂದಂಗಳ್‌. 
ವೃತಗೋಮಂ ಸಕಲಕಲಾ | ನ್ವಿಶನಮೃತಮಯಂ ನಿಶುದ್ಧವಿದ್ಸ್‌ಂ ಸರಿವೇ | 
ಸ್ಟಿತಸನ್ನಿವಹಂ ಕುವಲಯ | ಹಿತನೆನೆ ಸಂಪೂರ್ಣಚಂದ್ರನೊಳ್‌ ದೊರೆಚಂದ್ರಂ 1741 
ಒಸೆದಿನಿಸಂ ವಿಬುಧರ್‌ ಸೇ | ವಿಸೆಷೊ:ಡಶಕಳೆಗೆ ಕುಂದುವಾಚಂದ್ರನಿನೇ | 


ನೆಸೆದನೊ ನಾಲ್ಲಡಿ ಮಿಗಿಜಿನೆ | ನಿಸುಪ ಚೆಶುಷ್ತಸಿ,ಕಲೆಗಳಿಂ ಕನಿಚೆಂದ್ರಂ 1175 


ಇದು ಸಣವಬಂಧಮುಂ ಗೋಮೂತ್ರಿಕೆಯುಮಕ್ಕುಂ:-- 
ಅಜಿಚೈತ್ರಕರಂ ಧೀರಂ | ರಾಜಿತಂ ಚಂದ್ರನೂರ್ಜಿತಂ | 
ವಾಜಿಗೋತ್ರಂ ಸ್ಟಿರಂ ಧೀರಂ | ಪೂಜಿತಂ ಚಂದ್ರನೂರ್ಜಿತಂ H 176 | 
ಅರ್ಧಪಾದಗತಪ್ರತ್ಕಾಗತನಿಷಮಚಕ್ರಸದ್ದ ೦. 
J 
ಸಾಹಸಾಮದಯಾಹಾಸ | ಸಹಾಯದರಿತೋಪರಿ | 


ನಿಹತೋರಯಸೋಮಹೇಮ | ಮಹಿಸೋಯವಮುಸಾಹಸಂ 1177 ॥ 


ಇದುವೆ ಮುರಜಪಣವಬಂಧಮುಂ ಗೋಮೂತ್ರಿಕೆ ಮೊದಲಾದ ಸಲ 
ವುಂತೆಣದ ಬಂಧಮುಂ ಜತ್ತರಟ್ಟಮೆಂಬೆರಡು ವೃತ್ತಮುಮಕ್ಕುಂ :-- 


ಕನಿರಾಜಸಮಾನಮ) | ಕವಿರಾಜಸಮಾನಸಂ | 


ಕನಿರಾಜಸಮಾನಂ ತಾಂ | ಕನಿರಾಜಸಮಾನಕಂ 1 178 | 


ಇದು ಆದ್ಯಂತಪ್ರಾಸಯಮಕಮುಂ ಜತ್ಮರಟ್ಟಿಮುಮಕ್ಕ್ಟುಂ:-- 


ಪೂಜಿತನಿಬುಧಸಮಾಜಂ | ಯೋಜ ಶಸಮವಿದ,ನಮಲಗುಣಕವಿರಾಜಂ | 
ರಾಜಿತರೂಸಮನೋಜಂ | ವಾಜಿತಮೋರಹಿತನಂಬುಜ . . . ತೇಜಂ  ॥ 179 ॥ 


ಇತರೆ ಪದ್ಯಗಳು. 


ಏಕಾಕ್ಟರಿ 
ನಿನ್ನನ್ನಂ ನಿನ್ನನ್ನೆಂ | ನಿನ್ನಾಂನುನನನ ನಿನ್ನನನ್ನೆಂ ನಿನ್ನಂ | 
ನಿನ್ನನ್ನಾಂ ನಾಂ ನೀನೆನೆ | ನಿನ್ನೆನ್ನಂ ನನ್ನಿ ನಿನ್ನಸಾನಿನನೆನ್ನೆ ಂ 1180 4 


ದ್ವ್ಯಕ್ಸರಿ 
ದನುನಂದನನಿನನಂದನ | ನಿನನಂದನನಿನನನೆಂದನನ ನಂದನನಂ | 
ದಿನನಂದನನೆಂದನುದಿನ | ದನನಿನನಾನನ್ನನಾದೆನಾಂದಂ ನಿನ್ನಂ W181 


96 ಕರ್ಣಾಟಕ ಕನಿಚರಿತೆ. [11 ನೆಯ: 


ತ್ರ್ಯಕ್ಸರಿ 
ದಾನನಂದನಂ ಮಾನಾ | ಮಾನಂಮಾನಿನೀಮನೋಮದನಂ | 
ಮಾನಿನಂ ನಾನಾನಾಮನಂದನನುದ್ದಾಮನಿನಿದಂದಾಮಂ (1) 180 | 
ಅಕಾರಾಂತಕಂದಂ 


ಹರಹಾಸಧವಳಕಮಳಾ | ಕರಶರಧವಳಾಭ್ರಹಾರತಾರಾಚಳಪಾಂ | 
ಡರಪತ್ರಖಂಡತಾರಾಂ | ಬರರಂಗಾಚಳಶರಾಂಕಶಂಕರವಲಯಂ 1188 ॥ 


ನಿರೋಷೃಕಂದಂ 
ಇದುವೆ ಜತ್ತರಟ ಮುಮಕ್ಕ್ಟುಂ. 
ಎಡಿ w 
ಖರಕಿರಣನ ತನಯನ ಖರ | ಇೌರಣನ ದಶರಥನ ನಳನ ಜಲಜಜನ ಧರಾ | 
ವರನ ಶಶಧರನ ಶಕೃನ | ಚರಿತೆಯ ನಿಜಚರಿತವೆನಿಸಿದಾತನನೊಲ್ಲುಂ 11084 ॥ 
ಓಕಾರಾಂತಪದ್ಯ 
ಓವೋ ವೋಲ್ಟೋ ತೋವೋ ವೋಪೋ | 
ಪೋವೋ ನೋಪೋ ವೋಯೂ ಳೊ ಲೋ ॥ 
ಕೋವೋಲ್ಲೋಯ್ಬ್ಪೋ | 
ಗೋವೊಂ ನೊಂದೋ ನೋರ್ಪೋ ಪೋರ್ವೊೋ 1 18ರ | 
ಓಕಾರಾಂತಮುಮೇಕಾರಾಂತಮುಮೊಡಗೂಡಿದುದರ್ಕೈ 
ಒಲೆದೊರೆಪೊಳೆವೊರೆಲೆತೊತೊ ಪೋಗೆಂಬೊಡೆವೋಡೆಂದೊಡೆವೋ ಬೆಳ್ಬೆಲೆಗೊಲೆವೋ 
ಪೆಳ್ಳೊ ಡೆಪೊರೆಪೊರೆವೋಕೆಂದೊಳ್ಗೆ ಕೊಳೆನೋಡೊವೊಂಬೆಳ್ಳೊಂ 1186 ॥ 
ವೇಶ್ಯಾಚರ್ಯ 
ಕಿಚ್ಚ ೦ ನಿಂರಂ ಪೊಕ್ಕು ೦ | ನಿಚ್ಚಂ ಕಾಲ್ವಿ ಡಿದು ಮತ್ತೆ ಲಲ್ಲೆ ಸಿ ಕರಂ | 
ಬೆಚ್ಚ ಸುಯನ್ನಿಂ ನಂಬಿಪ | ರಚ್ಚರಿಯೇ ವೇಶೆ ಯರ್ಕಳೆೊತಪ್ಪ ರುಮಂ 1187 ॥ 


ಹಾ ಎರಮಾಡನವನಾನಾನಬಾಲಾಲನಾ ಎಂ ಲಾವ 


ಕರ್ಪರಸ. 1084. 
ಈತನು ಧಾರ್ವಾಡಜಿಲ್ಲೆಯಲ್ಲಿಯ ನರುಗುಂದದ ಸವಿಸಾಪದಲ್ಲಿರುವ ಹದ 
ಳಿಯ Ks 1 ಬರೆದಂತೆ ಆ ಶಾಸನದ ಕೊನೆಯ 
ಮನ್ನ  ಹಾಸಂಧಿನಿಗ್ರಹಿ ದಂಡನಾಯಕಂ ಕಾಳಿದಾಸಭಟ್ಟರಳಿಯಂ ಈದಿತಾ 
ಸಾ ಕವಿತಳರ ಕರ್ಪರಸಂ ಬರೆದಂ 


1. 1/41. Ant., XIII, 91. 


ಶತಮಾನ] ಕರ್ಪರಸ. 97 


ಎಂಬ ವಾಕ್ಯದಿಂದ ತಿಳಿಯುತ್ತದೆ. ಈ ಶಾಸನವು 1084 ರಲ್ಲಿ ಬರೆದುದು. ಇದ 
ರಲ್ಲಿ ಚಾಳುಕೃರಾಜನಾದ ವಿಕ್ರಮಾದಿತ್ಯನ (1076--1126) ಕಾಲದಲ್ಲಿ ದೇವ 
ಶಕ್ತಿಪಂಡಿತನ ಶಿಷ್ಯನಾದ ಜ್ಞಾನಶಕ್ತಿಸಂಡಿತನು ಹದಳಿಯ 400 ಬ್ರಾಹ್ಮಣರ 
ಮುಂದೆ ಗೌರೇಶ್ವರದೇವರಿಗೆ ದತ್ತಿಯನ್ನು ಬಿಟ್ಟಿಂತೆ ಹೇಳಿದೆ. 

ಈ ಶಾಸನದಲ್ಲಿರುವ ಪದ್ಯಗಳನ್ನು ನೋಡಿದರೆ ಈತನು ಒಳ್ಳೆಯ ಕವಿಯಾಗಿ 
ದ್ದಂತೆ ತೋರುತ್ತದೆ. ಇನನು ಬ್ರಾಹ್ಮಣಕವಿ. ಇವನ ತಂಜಿ ಚಂದ್ರ, ತಾಯಿ 
ಚಾಮಾಂಬಿಕೆ, ಮಾನ ಕಾಳಿದಾಸಭಟ್ಟಿ--ಎಂಬ ಅಂಶಗಳು 


ಜನಕಂ ವಿಪ್ರಕುಲಾಂಬರದ್ಭುಮಣಿ ಚಂದ್ರಂ ತಾಯೇ ಸದಾಚಾರವ | 
ರ್ತಿನಿ ಚಾಮಾಂಬಿಕೆ ನಿರ್ಮಲೋರ್ಜಿತಯಶಂ ಶ್ರೀಕಾಳಿದಾಸಂ ಧರಾ | 
ವಿನುಶಂ ಮಾವನುಮಾವರಂ ಸಕಲಲೋಕಾರಾಧ್ಯನಾರಾಧ್ಯನೆಂ | 

ದು ನಿತಾಂತಂ ಧರೆ ಬಣ್ಣಿಕುಂ ಬುಧಸಮೂಹಕ್ಕರ್ಪನಂ ಕರ್ಪನಂ | 


ಎಂಬ ಪದ್ಯದಿಂದ ತಿಳಿಯುತ್ತವೆ. ಮದನತಿಲಕವನ್ನು ಬರೆದ ಚಂದ್ರರಾಜನು 
(ಸು. 1079) ಈ ಕವಿಯ ತಂದೆಯಾಗಿದ್ದರೂ ಇರಬಹುದು. 


ಈ ಶಾಸನದಿಂದ ಕೆಲವು ಸದ್ಯಗಳನ್ನು ತೆಗೆದು ಬರೆಯುತ್ತೇವೆ :- 
ಹದಳಿಯ ನಾನೂರು ಬ್ರಾಹ್ಮಣರು. 
ಶರಣೆನೆ ಕಾವರೀಪರೆರೆದರ್ಥಿಗೆ ನಿವೃಕುಲಪ್ರದೀಪರೀ | 
ಶ್ವರಚರಣಾಬ್ಹಭ ಂಗರಧಿಕರ್‌ ಸಲೆ ಧರ್ಮದ ಮೇರುಗಳ ದಿಶಾಂ | 


ವೆ 2) 
ತರಯಶರುತ ಮರ್‌ ಗುಣಿಗಣಾಗ್ರಣಿಗಳ್‌ ಸರಸೀಜಜಾತನೊಳ್‌ | 


28 
ಐ 
ಲ 
ಲ 
ಲ 


ನೆ ಲೋಕದೊಳ್‌ ನೆಗಲ್ಬು ಪಟ್ನಿಲ ಸದ್ದಿಜರೇಂ ಕೃತಾರ್ಥರೋ 1188 ॥ 
ಜ್ಞಾನಶಕ್ಕಿಸಂಡಿತ. 

ವರವೇದಾಗಮಶಾಸ್ತ್ರದ | ಪರಿಣತಿಯೊಳಜಂಗೆ ತಾಮೆ ದೊರೆ ಸದ್ಮಭವಂ | 

ದೊರೆ ತಮಗೆ ಪೆಜರೊಳಾವನೊ/ದೊರೆ ವಿಪ್ರ ಕುಲಪ್ರದೀಪರೊಳ್‌ ವಸುಮತಿಯೊಳ್‌ |189/ 

ಸ್ಮರಪರಿತಾಸಮಂ ತೊಜ್‌ದನಶ್ರಮದಿಂ ವಿಷಯಂಗಳೆಲ್ಲಮಂ | 

ಹರಿಸಿರನೆಂದು ಲೋಕಮನಿತುಂ ನೆಜ್‌ ಕೀರ್ತಿಪುದಿಂತಿದೇಕೆ ವಾ | 

ಕ್ರರುಣಿಗೆ ಸೋಲ್ಕು ಮುಕ್ತ ವಧುಗಾಟಿಸನೆಂದೊಡೆ ಜ್ಞಾನಶಕ್ತೆದೇ | 

ವರ ಚರಿತಂ ಚರಾಚರದೊಳಂ ಬಗೆವಂಗೆ ವಿಚಿತ್ರಮೆಲ್ಲಿಯುಂ i 190 ॥ 


ಸೆರಗಿಲ್ಲದೀವ ದಾನದೊ | ೪ರವಿಂದಪ್ರ್ರಿಯತನೂಜನೆುಂ ಶುಚಿತನದೊಳ್‌ | 
ಮರುತಾತ್ಮ ಜನೆಂಬಿವರೊಳ್‌ | ದೊರೆ ಪಂಡಿತಪುಂಡರೀಕವನಮಾರ್ತಂಡಂ ॥ 1೧1 ॥ 








[| 


೪8 ಕರ್ಣಾಟಕ ಕನಿಚರಿತೆ. [14 ನೆಯ 


ಖಾಷುರಾಜ. 1085. 


ಈತನು ಶಿವಮೊಗ್ಗ 10 ನೆಯ ಶಾಸನವನ್ನು ಬರೆದಂತೆ ಆ ಶಾಸನದ 
ಕೊನೆಯ “ ಸಂಧಿನಿಗ್ರಹಿ ದಾಮರಾಜಂ ಸಾಸನಗಬ್ಬಮಂ ಹೇಟ್ಟು ಬರೆದಂ” 
ಎಂಬ ವಾಕ್ಯದಿಂದ ತಿಳಿಯುತ್ತದೆ. ಇವನು ಜೈನಕವಿ; ಆರಲ್ಲಿ ಸಂಧಿವಿಗ್ರಹಿ 
ಯಾಗಿದ್ದನೋ ತಿಳಿಯದು. ಈ ಶಾಸನದಲ್ಲಿ ಚಾಳುಕ್ಯರಾಜನಾದ ವಿಕ್ರವಠಾದಿ 
ತೃನ (1076--1126) ಸಾಮಂತ ಗಂಗಪೆರ್ಮಾನಡಿಯ ಮಹಾಪ್ರಧಾನ 
ಹೆಗ್ಗಡೆ ನೊಕ್ಳಯ್ಯನು ಬಸದಿಗಳನ್ನು ಕಟ್ಟಸಿದಂತೆಯೂ ಈ ಬಸದಿಗಳಿಗಾಗಿ 
ಗಂಗಪೆರ್ಮಾನಡಿ 1084 ರಲ್ಲಿ ವೃತ್ತಿಗಳನ್ನು ಬಿಟ್ಟುಕೊಟ್ಟಂತೆಯೂ ಹೇಳಿಜೆ. 
ದಾಮರಾಜನು ಈ ನೊಕ್ಕಯ್ಯನ ಆಶ್ರಿತನಾಗಿದ್ದಂತೆ ತೋರುತ್ತದೆ : ಅವನನ್ನು 
ಬಹಳವಾಗಿ ಸ್ತುಕಿಸಿದ್ದಾನೆ. ಶಾಸನದ ಪದ್ಯಗಳನ್ನು ನೋಡಿದರೆ ಇವನು 
ಒಳ್ಳೆಯ ಕನಿಯೆಂಬುದಕ್ಕೆ ಅಡ್ಡಿಯಿಲ್ಲ. 
ಈ ಶಾಸನದಿಂದ ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 
ಗಂಗಪೆರ್ಮಾನಡಿ. 
ನುಡಿದುದೆ ನನ್ನಿ ಮಾಡಿ ದುದೆ ಶಾಸನಮಿತ್ತುದೆ ರಾಮರೇಸು ಮಾ | 
ರ್ಪಿಡಿದುದೆ ವಜೃಲೇಪಮುಣದೀ ಟ್ಹುದೆ ಮೃತ್ಯು ಸರೋಪಕಾರದೊಳ* | 
ನಡೆದುದೆ ಬಟ್ಟೆ ಷಡ್ಲುಣಮೆ ಮೆಯ್ಯೆನೆ ಧರ್ಮದೊಳೊಂದಿ ನಿನ್ನವೋಲ್‌ | 
ನಡೆವ ನೃಪೇಂದ್ರನಾವನಖಿಳಾವನಿಯೊಳ್‌ ಕಲಿಗಂಗಭೂಪತೀ 11992 | 
ಸ್ಥಿರನೇ ಮೇರುಗಿರೀಂದ್ರದೊಳ್‌ ಸೆಣಸುವಂ ಗಂಭೀರನೇ ವಾರ್ಥ್ಧಿಯೊಳ್‌ | 
ಪುರುಡಿಪ್ಪಂ ಕಲಿಯ ಸುರೇಂದ್ರಸುತನಂ ಮೆಚ್ಚಂ ಮಹಾದಾನಿಯೇ | 


ಸುರಭೂಜಕ್ಕೊ ಅ್‌ಗಟ್ಟ ವಂ ಚದುರನೇ ಪಾಂಚಾಳನಿಂ ಮಿಕ್ಸ್‌ನೆಂ | 


ದಿರದೀಗಳ್‌ ಧರೆ ಬಣ್ಣಿಕುಂ ರಣಜಯಪ್ರೋತ್ತುುಂಗನಂ ಗಂಗನಂ ॥ 108 ॥ 
ನೊಕ್ಳ. 


ಪಾರ್ಥಿಪರಂ ನಿರಾಕರಿಪ ದಾನಗುಣೋಸ್ಕಿಯಿನರ್ಧಿಗರ್ಥಮಂ | 

ಪ್ರಾರ್ಥಿಸದೀವ ಕಾರಣದೆ ಪೆರ್ಗದೆ ನೊಕ್ಕಣನೀಪರೋಪಕಾ | 

ರಾರ್ಥಮಿದಂ ಶರೀರಮೆನಿಪೊಂದು ಪುರಾಣವಚೋಕ್ಕಿಯಿಂದವು | 
ಪ್ರಾರ್ಥಿತದಾನದಿಂದೆ ನೆಗಟ್ಟುನ್ನತಿ ಸಂದುದಿಳಾತಳಾಗ್ರದೊಳ್‌ 1 194 | 
ಮಾರ್ಗದೊಳೊಳ್ಳಿ ನೊಳ್‌ ಗುಣದೊಳಣ್ಮಿ ನೊಳಾರ್ಪಿನೊಳಾದದೊಂದು ಸೆಂ | 
ಪಾರ್ಗಮಸಾಧ್ಯಮಿಂತಿಜಿ”ವ ಕಾವ ಗುಣಂಗಳೆ ಸಾಜಮೆಂದು ಕೇ | 

ಳ್ಸರ್ಗೆಡೆಗೊಂಡು ಜೇಂಕರಿಸೆ ರಾಜಗುಣಕ್ಕ ಳವಟ್ಟ ನೊಕ್ಕನಂ | 

ಪೆರ್ಗಡೆಯೆಂಬುದೇ ಧುರಕೆ ಮಾರ್ಗೆಡೆಯಂ ಪತಿಗೇಕಸಾಧನಂ ॥ 191 ॥ 


ಶೆತಮಾನ] ನಾಗೆಚಂದ್ರ. 99 


ಪೆರ್ಗಡೆತೆನನು೨ ಬಲ್ಲರ್‌ | ಖಟ್ಟನುನಣಮು ಯರು ಟಿ'ದಮಾತ್ಯರ್‌ ನೊಕ್ಕಂ | 
ಸೆರ್ಗಡೆಗಂಗರ ಮನೆಯೊಳ್‌ | ವಾರ್ಗೆಡೆ ಸಂಗರದ ಮೊಸೆಯೊಳೆಸೆ ಮೆಚ್ಚ ದರಾರ್‌ ॥196॥ 








ಸೇನಜೋವೆ ಮಾದಿಮೆಯ್ಯ. 1098. 


ಮದ್ರಾಸ್‌ ಪ್ರಾಚ್ಯಕೋಶಾಲಯದಲ್ಲಿ ನಮಗೆ ದೊರೆತ 1098 ರಲ್ಲಿ ಬರೆದ 
ಒಂದು ಶಾಸನದಲ್ಲಿ ಈತನನ್ನು “ ಕಾನ್ಸನಾಟಿಕಕಾರ » ಎಂದು ವಿಶೇಷಿಸಿ ಹೇಳಿದೆ. 
ಇವನು ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ ತಿಳಿಯದು. 





ಶಂಖವರ್ಮ. ಸು. 1100. 


ಈ ಕವಿಯ ಹೆಸರು ಎರಡನೆಯ ನಾಗವರ್ಮನ (ಸು. 1145) ಕಾವ್ಯಾ 
ವಲೋಕನದಲ್ಲಿ " ಅಧ್ರನ್‌' ಶಬ್ದದ ಪ್ರಯೋಗವನ್ನು ತೋರಿಸುವಾಗ 


ಪ್ರಣುತಗುಣರೆನಿಸ ನಿಬುಧಾ | ಗ್ರಣಿಗಳ್‌ ಕೆಯ್ಕೊಂಡು ಪೊಗ ಸಲೆ ನೆಗಟ್ಟುವು ಧಾ | 
ರಿಣಿಯೊಳಗೆ ನಾಗವರ್ಮನ | ಗುಣವರ್ಮನ ಶಂಖವರ್ಮನಧ್ವಾನಂಗಳ್‌ | 


ಎಂಬ ಪದ್ಯದಲ್ಲಿ ಹೇಳಿದೆ. ಇದರಿಂದ ಈತನು ಈ ನಾಗವರ್ಮನಿಗೆ ಹಿಂದೆ ಇದ್ದ 
ನೆಂಬುದು ವ್ಯಕ್ತವಾಗುತ್ತದೆ; ಅಲ್ಲದೆ ಲಕ್ಸ್ಷಣಗ್ರಂಥಕಾರನಾಗಿದ್ದಂತೆಯೂ ತಿಳಿ 
ಯುತ್ತದೆ. ಈ ಕವಿಯನ್ನು ರುದ್ರಭಟ್ಟನು (ಸು. 1180) "ಸಂದ ಶಂಖ 
ವರ್ಮನ ಬಗೆ' ಎಂದು ಹೊಗಳಿರುವುದರಿಂದ ಈತನು ಪ್ರಸಿದ್ದಕನಿಯಾಗಿಯೂ 
ಇದ್ದಿರಬೇಕು. ಈತನ ಕಾಲವು ಸುಮಾರು 1100 ಆಗಿರಬಹುದೆಂದು ಊಹಿಸು 
ತ್ಲೇವೆ; ಇನ್ನೂ ಹಿಂದೆ ಇದ್ದಿದ್ದರೂ ಇರಬಹುದು. ಇವನ ಗ್ರಂಥಗಳು ಆವುವೂ 
ನಮಗೆ ದೊರೆತಿಲ್ಲ. 


ನಾಗಚಂದ್ರ. ಸು. 1100. 

ಈತನು ರಾಮಚಂದ್ರಚರಿತಪುರಾಣ (ಪಂಪರಾಮಾಯಣ), ಮಲ್ಲಿನಾಥ 
ಪುರಾಣ ಎಂಬ ಎರಡು ಗ್ರಂಥಗಳನ್ನು ಬರೆದಿದ್ದಾನೆ. ಜಿನಮುನಿತನಯ, ಜಿನಾ 
ಕೃರಮಾಲೆ ಮೊದಲಾದ ಇತರ ಗ್ರಂಥಗಳನ್ನೂ ಕೂಡ ಈತನು ರಚಿಸಿದ್ದಾನೆ 
ಎಂದು ದೇವಚಂದ್ರನು ರಾಜಾವಳೀಕಥೆಯಲ್ಲಿ (1888) ಹೇಳುತ್ತಾನೆ. ಈಗ 
ಅಚ್ಚಾಗಿರುವ ಜಿನಮುನಿತನಯ ಎಂಬ ಗ್ರಂಥವು ಈ ಕವಿಯಿಂದ ರಚಿತವಾದು 
ದೆಂಬ ಪ್ರತೀತಿಯಿದೆ. ಆದರೆ ಈ ಗ್ರಂಥದ ರಚನೆಯನ್ನು ನೋಡಿದರೆ ಇದಕ್ಕೂ 
ನಾಗಚಂದ್ರನ ಗ್ರಂಥಗಳಿಗೂ ಆವ ವಿಧವಾದ ಹೋಲಿಕೆಯೂ ಇರುವಂಕೆ ತೋರ 


100 ಕರ್ಣಾಟಕ ಕವಿಚರಿತೆ. [11 ನೆಯ 


ವುದಿಲ್ಲ. ಆಧುನಿಕನಾದ ಆವನೋ ಒಬ್ಬ ಸಾಧಾರಣಕವಿಯಿಂದ ಈ ಗ್ರಂಥವು 
ರಚಿತವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ನಮಗೆ ಸಿಕ್ಕಿದ ಈ ಗ್ರಂಥದ ಓಲೆಯ 
ಪ್ರತಿಯಲ್ಲಿ 

ಕೇಳುವ ಭವ್ಯರ ಪುಣ್ಯಂ | ಪೇಟುವ ಕನಿನೂತನಾಗಚಂದ್ರನ ಭಾಗ್ಯಂ | 

ಪಾಲಿಸ ಜಿನೇಂದ್ರಧರ್ಮವ | ನೇಳಿಸದಿರು ಮೋಕ್‌ಗಾಮಿ ಜಿನಮುನಿತನಯಾ | 


ಎಂಬ ಪದ್ಯವು ಇದೆ. " ಕವಿನೂತನಾಗಚಂದ್ರ' ಎಂಬುದರಿಂದ ಜಿನಮುನಿ 
ತನಯವನ್ನು ಬರೆದವನು "ಅಭಿನವನಾಗಚಂದ್ರ' ಎಂದು ಹೆಸರಿಟ್ಟುಕೊಂ 
ಡಿದ್ದ ಹಾಗೆ ತೋರುತ್ತದೆ. "ಕನಿನೂತನಾಗಚಂದ್ರ' ಎಂಬುದನ್ನು " ಕವಿನಿನುತ 
ನಾಗಚಂದ್ರ' ಎಂದು ಅಚ್ಚುಹಾಕಿರುವುದರಿಂದ ಈ ಗ್ರಂಥವು ನಾಗಚಂದ್ರಕೃತ 
ವೆಂಬ ಭ್ರಮೆಗೆ ಅವಕಾಶವುಂಬಾದಂತೆ ಕಾಣುತ್ತದೆ. ಜಿನಾಕ್ಸರಮಾಲೆ ಎಂಬ 
ಒಂದು ಗ್ರಂಥವು ಪೊನ್ನನಿಂದ ರಚಿತವಾಗಿದೆ ಎಂದು ಹಿಂದೆಯೇ ತಿಳಿಸಿದ್ದೇವೆ. 
ನಾಗಚಂದ್ರನೂ ಒಂದು ಜಿನಾಕ್ಸರಮಾಲೆಯನ್ನು ರಚಿಸಿದ್ದಾನೆಯೋ ಅಥವಾ 
ದೇವಚಂದ್ರನೇ ಭ್ರಮಿಸಿದ್ದಾನೆಯೋ ತಿಳಿಯದು. 


ಈ ಕವಿಯ ದೇಶ, ಕಾಲ, ವಂಶ ಮುಂತಾದುದಾವುದೂ ಈತನ ಗ್ರಂಥ 
ಗಳಿಂದ ತಿಳಿವುದಿಲ್ಲ. ಆದರೆ ಮಲ್ಲಿನಾಥಪುರಾಣದಲ್ಲಿಯ 


ನಿಜವಿಭವೋದಯಂ ಸಫಲಮಾಯ್ಕನೆ ಮಲಿ ಜಿನೇಂದ್ರಗೇಹಮಂ | 
ವಿಜಯಪುರಕ್ಕಲಂಕರಣಮಾಗಿರೆ ಮಾಡಿಸಿ ತಚ್ಚರಿತ್ರಮಂ | 
ಸುಜನಸಭಾವತಂಸಮೆನೆ ಪೇಟ್ಟುದಿತೋದಿತಮಾಗೆ ಮಾಡಿದಂ | 
ನಿಜಕವಿತಾಗುಣೊೋದಯಮದೆಂಬಿನವಾಕ್ರತಿ ನಾಗಚಂದ್ರನಾ | 


ಎಂಬ ಪದ್ಯದಲ್ಲಿ ಈತನು ವಿಜಯಪುರದಲ್ಲಿ ಮಲ್ಲಿನಾಥಜಿನಾಲಯವನ್ನು ಕಟ್ಟಿಸಿ 
ಮಲ್ಲಿನಾಥಪುರಾಣವನ್ನು ಬರೆದಂತೆ ಹೇಳುತ್ತಾನೆ. ಈ ನಿಜಯಪುರವು ಈಗಿನ 
ಬಿಜಾಪುರವಾಗಿರಬಹುದು; ಇದೇ ಇವನ ಊರಾಗಿದ್ದರೂ ಇರಬಹುದು. “ನಿಜ 
ನಿಭವೋದಯಂ ಸಫಲಮಾಯ್ತ್ಕ್ತು?” ಎಂಬುದರಿಂದ ಇವನು ಐಶ್ವರ್ಸ ವಂತನಾಗಿ 
ಉನ್ನತಸ್ಥಿತಿಯಲ್ಲಿದ್ದಂತೆ ತಿಳಿಯುತ್ತದೆ. ಈತನಿಗೆ ಅಭಿನನಪಂಪ ಎಂಬ 
ಹೆಸರೂ ಉಂಟು; ಮತ್ತು ಇವನ ಗ್ರಂಥಗಳಿಂದ-ಭಾರತೀಕರ್ಣಪೂರ; ಕವಿತಾ 
ಮನೋಹರ; ಸಾಹಿತ್ಯನಿದ್ಯಾಧರ; ಚತುರಕವಿಜನಾಸ್ಥಾನರತ್ನಪ್ರದೀಪ; ಸಾಹಿ 
ತೃಸರ್ವಜ್ಞ; ಸೂಕ್ತಿಮುಕ್ತಾವತಂಸ ಎಂಬ ಬಿರುದುಗಳೂ ಇದ್ದಂತೆ ತಿಳಿಯ 
ಬರುತ್ತದೆ. ಈತನ ಗುರು ಬಾಲಚಂದ್ರಮುನಿ. 





1. ಪುಟ 39, 


ಶತಮಾನ] ನಾಗಚಂದ್ರ. 101 


ಈ ಕನಿಯ ಕಾಲವನ್ನು ನಿರ್ಣಯಿಸುವುದಕ್ಕಾಗಿ ಇಲ್ಲಿ ಸ್ವಲ್ಪ ವಿಚಾರ 
ಮಾಡುತ್ತೇವೆ: 

(1) ಎರಡನೆಯ ನಾಗವರ್ಮನು (ಸು. 114ಗಿ) ಭಾಷಾಭೂಷಣದಲ್ಲಿ "ದ್ವಿತೀ 
ಯಾರ್ಥೇ ಚತುರ್ಥೀ?! ಎಂಬ ಸೂತ್ರದ ಕೆಳಗೆ " ಬಹುತಾಪಕ್ಕೆ ಬಿಗುರ್ತು ವಿಷ್ಣು 
ಪಡೆದಂ ಮತ್ಸ್ಯಾವತಾರಕ್ಕೆ? ಎಂಬ ಪದ್ಮಭಾಗವನ್ನು ಪಂಪರಾಮಾಯಣದಿಂದ? ತೆಗೆದು 
ಉದಾಹರಿಸಿದ್ದಾನೆ. ಇದರಿಂದ ನಾಗಚಂದ್ರನು ನಾಗವರ್ಮನ ಕಾಲಕ್ಕೆ ಹಿಂದೆಯೇ 
ಪ್ರಸಿದ್ಧನಾಗಿದ್ದಿರಬೇಕೆಂಬುದು ವ್ಯಕ್ತವಾಗುತ್ತದೆ ; ಒಂದು ತಲೆಯಾದರೂ ಹಿಂದೆ ಇದ್ದಿರ 
ಬೇಕೆಂಬುದರಲ್ಲಿ ಸಂಶಯವಿಲ್ಲ. (2) ದುರ್ಗಸಿಂಹನು (ಸು. 1145) ಪೂರ್ವಕವಿಗಳ 


ಗೋಷ್ಟಿಯಲ್ಲಿ ಸೇರಿಸಿ ಸ್ಮುತಿಸಿರುವ ಕರ್ಣಪಾರ್ಯನು ತನ್ನ ನೇಮಿನಾಥಪುರಾಣದಲ್ಲಿಯ 


ಅದ್ಯತನನಾಗಿಯುಂ ನೆಗೆ | ಯ್ಸಾದ್ಯರೆ ದೊರೆಯೆನಿಸಿ ಮೆಜ್‌ದು ಸಾಹಿತ್ಯಕಳಾ | 
ಹದ್ಧತೆಯಿನೇದನಾನಿರ| ವದಗುಣಂ ಸಂದ ನಾಗಚಂದ ಕನೀಂದ,ಂ | 
೨೪ ಬ J J 


ಖಂಬ ಪದ್ಯದಲ್ಲಿ ನಾಗಚಂ ರೈನನ್ನು ಹೊಗಳಿದ್ದಾನೆ. “ಅದ್ಯತನನಾಗಿಯುಂ » ಎಂಬುದೆ 
ರಿಂದ ಕರ್ಣಪಾರ್ಯನಿಗೆ (ಸು. 1140) ಸುಮಾರು ಒಂದು ಶಳೆ ಹಿಂದೆ ಇದ್ದಿರಬಹುದು. 
(3) ಮೇಘಚಂದ್ರನನ್ನು ಸುತಿಸುವ 4 ಮುನಿನಾಥಂ ದಶಧರ್ಮಧಾರಿ?* ಎಂಬ ಪಂಪ 
ರಾಮಾಯಣಪದ್ಯವು, ಆ ಮೇಘಚಂದ್ರನು 1110 ರಲ್ಲಿ ಗತಿಸಿದುದಾಗಿ ತಿಳಿಸುವ ಸುಮಾ 
ರು ಅದೇ ವರ್ಷದಲ್ಲಿ ಬರೆದ ಶ್ರವಣಬೆಳ್ಗೊಳದ 127 ನೆಯ ಶಾಸನದಲ್ಲಿ ದೊರೆಯುತ್ತದೆ. 
ಇದರಿಂದ ಪಂಪರಾಮಾಯಣವು ಈ ಶಾಸನ ಹುಟ್ಟಿದ 1115 ಕ್ಕೆ ಹಿಂದೆ ಇದ್ದುದು ವ್ಯಕ್ತ 
ವಾಗುತ್ತದೆ. (4) ಮದ್ರಾಸ್‌ ಪ್ರಾಚ್ಯ ಕೋ ಶಾಲಯೆದಲ್ಲಿ ನಮಗೆ ದೊರೆತ, 1105 ರಲ್ಲಿ 
ಬರೆದ, ಒಂದು ಶಾಸನದಲ್ಲಿ ಒಬ್ಬ ಚಂಪಕನಿಯ ಹೆಸರು ದೊರೆಯುತ್ತದೆ. ಈ ಕವಿ ನಾಗ 
ಚಂದ್ರನೇ ಆಗಿರಬಹುದು. 


ಈ ಕಾರಣಗಳಿಂದ ನಾಗಚಂದ್ರನು ಸುಮಾರು 1100 ರಲ್ಲಿ ಇದ್ದಿರ 
ಬೇಕೆಂದು ಊಹಿಸುತ್ತೇವೆ. 


ಕಂತಿ * ಯೆಂಬ ಪೃಖ್ಯಾತಳಾದ ಒಬ್ಬ ಕಬ್ಬಿಗಿತಿ ದ್ವಾರಸಮುದ್ರದ ಬಲ್ಲಾಳ 
ರಾಯನ ಸಭೆಯಲ್ಲಿ ಪಂಡಿತೆಯಾಗಿದ್ದಂತೆ ತಿಳಿಯುತ್ತದೆ. ಕಂತಿಹಂಪನ ಸಮಸ್ಯೆಗಳೆಂದು 
ವಾಡಿಕೆಯಾಗಿ ಕರೆಯಲ್ಪಡುವ ಕೆಲವು ಪದ್ಮಗಳಿಂದ ಈ ಕಂತಿಗೂ ನಾಗಚಂದ್ರನಿಗೂ ಸಂವಾ 
ದಗಳು ನಡೆದಂತೆ ತಿಳಿಯಬರುತ್ತಡೆ.₹ ಇದೇ ವಿಷಯವಾಗಿ ದೇವಚಂದ್ರನೂ ಹೀಗೆ ಬರೆದಿ 
ದಾನೆ: ದೋರರಾಯಂ ಆಸ್ಥಾನದ ಕನ್ನಡ ಸಂಸ್ಕೃತಮಹಾಕವಿಗಧಿಪಂ ಪಂಪಕವಿ 
ಯಂ ಕಳುಹಲ್‌ ಆತಂ ಬಂದು ವಿದ್ಯೆಯಿಂ ಸಾನಿರಪ್ರಶ್ನೆಯಂ ಕೊಳಲ್‌ ಆಕೆ (ಕಂತಿ) 





1. ಸೂತ್ರ 93 2. ಆಶ್ವಾಸ 7, ಪದ್ಧ98 3 ಆಶನಸ |, ಪದ್ಯ 20. 4. ಕಂತಿಯ ಚರಿತೆ 
ಯನ್ನು ನೋಡಿ. 5. «೬ ಉಹಿರೆಂದಾಗುಣಕಂಶಿಕೆ। ಗಸಮಸಮಸ್ಯೆಯನೆ ಕೊಟ್ಟನಭಿನವಪಂಪಂ? 


109 . ಕರ್ಣಾಟಕ ಕವಿಚರಿತೆ. [11 ನೆಯ 


ಉತ್ತರಮಂ ಕುಡಲ್‌ ಆಕೆಯಂ ರಾಜಸಭೆಗೆಯ್ದಿಸೆ ವಿದೃತ್ಸಮೂಹದೊಳಧಿಕಕವೀಶ್ವರಿಯಾಗಿ 
ರ್ದಳ್‌.? ಈ ಹೇಳಿಕೆ ನಿಜವಾಗಿದ್ದಪಕ್ಸ ದಲ್ಲಿ ನಾಗಚಂದ್ರನು 1100 ರಿಂದ 1106 ರವಕಿಗೆ 
ಆಳಿದ ಹೊಯ್ಸಳರಾಜನಾದೆ 1ನೆಯ ಬಲ್ಲಾಳನ ಆಸ್ಸ್ಯಾನಸಂಡಿತನಾಗಿದ್ದಿರಬೇಕು. 


ಮಃ ರೈಸ್‌. ನಾಗಚಂದ್ರನ ಗುರುವಾದ ಬಾಲಚಂದ್ರನು ಸುಜನೋತ್ತಂಸನ ಸಮ 
ಇಇಲದವನೆಂದೂ ಪಾಭ್ರತತ್ರಯವ್ಯಾಖ್ಯಾಕಾರನೆಂದೂ ಸುಮಾರು 1140ರಲ್ಲಿ ಇದ್ದನೆಂದೂ 
ಹೇಳುತ್ತಾರೆ ಸ ಅಲ್ಲದೆ ಮೆ; ಪಾಠಕರು " ನೇಘಚಂದ್ರನು ಪೊಜ್ಯಪೂದಕ್ಸ ತವಾದ ಸಮಾ 
ಧಿಶತಕಕ್ಕೆ " ವಏತತಯಶೋನಿಧಿ ಪಂಪನಸುತಂಗೆತಿಳಿವಂತು ಪೊಚ್ಚ ಪೊಸಗನ್ನ ಡದಿಂ >: ಒಂದು 
ವ್ಯಾಖ್ಯಾನವನ್ನು 1148 ರಲ್ಲಿ ಬರೆದಿದ್ದಾನೆ » ಎಂದು ಹೇಳುವ? ಆಧಾರದಿಂದ ನಾಗಚಂದ್ರ 
ನು ಸುಮಾರು 1140 ರಲ್ಲಿ ಇದ್ದಿರಬಹುದೆಂದೂ ಹೇಳುತ್ತಾರೆ. ಆದರೆ ಬಾಲಚಂದ್ರ ಎಂಬ 
ಹೆಸರುಳ್ಳ ಇಬ್ಬರು ಜೈನಗುರುಗಳು ಇದ್ದಂತೆ ಶಾಸನಗಳಿಂದ ತಿಳಿಯಬರುತ್ತದೆ. ಸುಜ 
ನೋತ್ತಂಸನ ಸಮಕಾಲದನನೂ ಪ್ರಾಭತತ್ರಯವ್ಯಾಖ್ಯಾಳಾರನಣ ಆಹ ಬಾಲಚಂದ್ರನಿಗೆ 
ಅಧ್ಯಾತ್ಮಿ ಬಾಲಚಂದ್ರ *ಎಂದು ಹೆಸರು. ಈತನು 1178 ರಲ್ಲಿ ಗತಿಸಿದ ನಯಶಕೀರ್ತಿ 
ಯ ಶಿಷ್ಕನೆಂದೂ * 1181 ರಲ್ಲಿ ಬದುಕಿದ್ದನೆಂದೂ ₹ ಪುಸ್ತಕಗಚ್ಚದವನೆಂದೂ 6 ತಳಿಯು 
ತ್ತದೆ. ಇವನು ಜೇರೆ ನಾಗಚಂದ್ರನ ಗುರುವಾಗಿರಲಾರನು. ಮತ್ತೊಬ್ಬ ಬಾಲಚಂದ್ರ 
ಮುನಿ 1115 ರಲ್ಲಿ ಗತಿಸಿದ ಮೇಘಚಂದ್ರನ ಸಧರ್ಮನೆಂದೂ 7 ವಕ್ರಗಚ್ಚಕ್ಕೆ ಸೇರಿದವ 
ನೆಂದೂ ತಿಳಿಯುತ್ತದೆ. ಹಿಂದೆ ಹೇಳಿದ ನಯಕೀರ್ತಿಯ ತಂದೆಯಾದ ಗುಣಚಂದ್ರನೂ 
ಈ ಮೇಘಚಂದ್ರನ ಸಧರ್ಮನೆಂದು ಶ್ರ. ಬೆ. 66 ನೆಯ ಶಾಸನದಿಂದ ತಿಳಿಯುತ್ತದೆ. ಇದ 
ರಿಂದ ವಕ್ರಗಚ್ಛದ ಬಾಲಚಂದ್ರನೂ ಮೇಘಚಂದ್ರನೂ ನಯಶೀರ್ತಿಯ ತಂದೆಯಾದ ಗುಣ 
ಚೇದ್ರನೂ ಸಮಕಾಲದವರೆಂದು ವೃಕ್ತವಾಗುತ್ತದೆ. ಆದುದರಿಂದ ನಯಕೀರ್ತಿಯ ಶಿಷ್ಠ 
ನಾದ ಪುಸ್ತಕಗಚ್ಛದ ಅಧ್ಯಾತ್ಮಿಬಾಲಚಂದ್ರನಿಗೂ ನಯರ್ಕೀರ್ಶಿಯ ತಂದೆಯ ಸಧರ್ಮನಾದ 
ವಕ್ರಗಚ್ಚದ ಬಾಲಚಂದ್ರನಿಗೂ ಆನ ಸಂಬಂಧವೂ ಇಲ್ಲ. ಈ ವಕ್‌ ಗಚ್ಛದ ಬಾಲಚಂದ್ರನೇ 
ನಾಗಚಂದ್ರನ ಗುರು, ಈತನ.ನಿಷಯನಾಗಿ ಸುಮಾರು 1100 ಗಲ್ಲಿ ಬರೆದ ಶ್ರ. ಬೆ. 69 
ನೆಯ ಶಾಸನದಲ್ಲಿ. 


© ನ್‌ [N ಇ ಶಾ ಗ್‌ 4 ಇ pe ೦, 
ಸಿದ್ಧಾನ್ತಾದ್ಧಬಿಳಾಗಮಾ ರ್ಥನಿಪುಣವ್ಯಾಖ್ಯಾನಸಂ ಶುದ್ಧಿಯಿಂ 
ಶುದ್ಧಾಧ್ಯಾತ್ಮ ಕತತ್ತ್ವನಿರ್ಣಯವಚೋವಿನ್ಯಾಸದಿಂ ಪೌ ಢಿಸಂ | 
ಬದ್ಧವ್ಯಾಕರಣಾ ರ್ಥಶಾಸ್ತ್ರಭರತಾಲಂಕಾರಸಾಹಿತ್ಯದಿಂ 


ರಾದ್ಧಾಂತೋತ್ತಮಬಾಳಚಂದ್ರಮತಿ ನಿಯಂತಾರ್‌ ಖ್ಯಾತರೀಲೋಕದೊಳ್‌ 1 


1. ಶಬ್ದಾಸುಶಾಸನ, ಉಪೋದ್ಭಾತ, ಪುಟ 93 2, Ing. Ani., ೫11, 20, 3. ಇವನ 
ಚರಿತವನ್ನು ನೋಡಿ 4, ಶ್ರ, ಬೆ. ಶಾ. 06. 5, ಶ್ರ. ಬೆ. ಶಾ. 827. 6. ಶ್ರ ಜೆ. ಶಾ. 954, 


7. ಶ್ರ. ಟೆ. ಶಾ. 69. 


ಶತಮಾನ] ನಾಗಚಂದ್ರ. 108 


ಎಂಬ ಪದ್ಮವಿದೆ. ಈತನೂ ಕನ್ನಡಕವಿಯಾಗಿದ್ದಿ ರಬಹುದು. ನಾಗಚಂದ್ರನು ಸ್ತುತಿಸುವ 
ಮೇಘಚಂದ್ರನೇ ಬೇರೆ; ಸಮಾಧಿಶತಕನ್ಮಾಖ್ಯಾಕಾರನಾದ ಮೇಘಚಂದ್ರನೇ ಬೇರೆ. ಮೊ 
ದಲನೆಯಪನು 1115 ರಲ್ಲಿ ಗತಿಸಿದುದಾಗಿ ಹೇಳುವ ಶ್ರ. ಬೆ. 127 ನೆಯ ಶಾಸನದಲ್ಲಿ 
ಯೇ ಅವನ ಸುತಿರೂಸವಾದ " ಮುನಿನಾಥಂ ದಶಧರ್ಮಧಾರಿ? ಎಂಬ ಪದ್ಯವು ಇದೆ; 
ಎರಡನೆಯವನು ಸಮಾಧಿಶತಕವ್ಯಾಖ್ಯೆಯನ್ನು 1145 ರಲ್ಲಿ ಬರೆದುದಾಗಿ ತಿಳಿಯಬರುವುದ 
ರಿಂದ ಈತನಿಗೂ 111) ರಲ್ಲಿ ಗತಿಸಿದವನಿಗೂ ಏನೇನೂ ಸಂಬಂಧವಿಲ್ಲ. ಈತನು ಶ್ರ. 
ಬೆ. 66ನೆಯ `ಶಾಸನದಲ್ಲಿ ನಯಕೀರ್ತಿಯ ಶಿಷ್ಠನೆಂದು ಹೇಳಿರುವ ಮೇಘಚಂದ್ರನಾಗಿರ 
ಬಹುದು. ಆ ವಿತತಯಶೋನಿಧಿ ಪಂಪನ? ಎಂಬುದು ನಾಗಚಂದ್ರನಿಗೆಯ೨ೇ ಅನ್ವಯಿ 
ಸುವ ಪಕ್ಷದಲ್ಲಿ ಅವನ ಕಾಲವಾದಮೇಲೆ ಅವನ ಮಗನಿಗಾಗಿ ಎರಡನೆಯ ಮೇಘಚೇದ್ರ 
ನು ಸಮಾಧಿಶತಕವ್ಯಾಖ್ಯಾನವನ್ನು ಬರೆದಿರಬಹುದು. 


ನಾಗಚಂದ್ರ ನು ಸ್ತುತಿಸುವ ನಿ:ರಣಂದಿಸೈದ್ಸ್ಯಾಂತಿಕನು ಸನಾಧಿಶತಕನ್ಕಾಖ್ಯಾಕಾರ 
ನಾದ ಮೇಘಚಂದ್ರನ A ಮೆ॥ ಪಾರಕರು ಅಭಿಪ್ರಾಯಪಡುತ್ತಾರೆ. ಆದರೆ 
ಈತನು ಮೊದಲನೆಯ ಮೇಘಚಂದ್ರನ ಮಗನೆಂಬುದು ಶ್ರ. ಚಿ. 140 ನೆಯ ಶಾಸನದಿಂದ 
ವ್ಯಕ್ತವಾಗುತ್ತದೆ. ನಾಗಚಂದ್ರನು ಸ್ತುತಿಸುವ ಶುಭಕೀರ್ತಿ, ನಾಗಚಂದ್ರನ ಗುರುವಾದ 
ಬಾಲಚಂದ್ರನ ಮಗನೆಂದು ಅದೇ ಶಾಸನದಿಂದಲೇ ತಿಳಿಯುತ್ತದೆ. ಈ ಕಾರಣಗಳಿಂದ 
ಕನಿ ತನ್ನ ಗ್ರಂಥಗಳಲ್ಲಿ ಸ್ತುತಿಸುವ ಮೊದಲನೆಯ ಮೇಘಚಂದ್ರನೂ ಅವನ ಮಗ ವೀರಣಂದಿ 
ಸಿದ್ಧ್ಧಾಂತಿಯೂ ತನ್ನ ಗುರು ಬಾಲಚಂದ್ರ ನೂ ಇವನ ಮಗ ಶುಭಕೀರ್ತಿಯೂ ಕವಿಯ 
ಸಮಕಾಲದವರೆಂದು Ne ಶು ತಕೀರ್ತಿಯೂ ನಮ ಕಾಲದನನಾಗಿರಬಹುದು. 


ಈ ಕವಿಯನ್ನು ಕರ್ಣಪಾರ್ಯ (ಸು.1140), ದುರ್ಗಸಿಂಹ (ಸು.1145), 
ಪಾರ್ಶ್ವ (1205), ಜನ್ನ (1209), ಮಧುರ (ಸು. 138೧), ಮಂಗರಸ 
(1508) ಮೊದಲಾದವರು ಸ್ತುತಿಸಿದ್ದಾರೆ: 

ಮಾರ್ಗದ್ದ ಯಪರಿಣಶಕವಿ | ಮಾರ್ಗಮುನೋಹಾರಿಯಾದುದೆಂದಖಿಳಬುಧರ್‌ | 

ನಿರ್ಗರ್ವರಾಗಿ ಪಂಪನ | ಗೀರ್ಗುಂಫದ ಪೆಂಪನಾಗಳುಂ ಬಣ್ಣಿಸುವರ್‌ | 


ದುರ್ಗಸಿಂಹ. 
ಂಪೆಸೆಯಿ ವಿಸಂಚಿಯ ದನಿ | ಯಂ ಪೊ -ಲ್ರಿರೆ ಸುಕರಸರಸಸೂಕ್ಕಿನಿಲಾಸಂ | 
ಸಹಸ ಭತಿಡಿ ಪಾ 21೪ ಜಾಊ*3 ಬಟ ಕ್ಕೆ ಕಳಕಂರನವೋಲ್‌ | 
ಪಾರ್ಶ್ವ. 


ಘಳಿಲನೆ ವಿಬುಧರ್‌ ತುಷ್ಟಿಯ | ನೊಳಕೆಯನ್ನು ಮನಃಪ್ರ ಆ ಫ್‌ | 
ಕಳೆಯಂ ಚಂದ್ರಂ ಕನಿತಾ | ಕಳೆಯಂ ಕನಿನಾ ಗಚಂದ್ರನಾಂತುದೆ ಸಫಲಂ | 


ಮಧುರ. 





71. 1nd. Ant., XIV, 14. 


104 ಕರ್ಣಾಟಕ ಕವಿಚರಿತೆ, [11 ನೆಯ 


* ೫ ೫ ೫ ೫ ರ್ರಫು|ಕಾಂತನಮಲ್ಲಿತೀರ್ಥಕರ | 


ಸಂತಸದಿಂ ವರ್ಣಿಸಿದ ನಾಗಚಂದ್ರನ | ಸಂತತಮಭಿನುತಿಸುವೆನು | 
ಮಂಗರಸ. 


ಈತನ ಗ್ರಂಥಗಳಿಂದ ನಾಗವರ್ಮ ಕೇಶಿರಾಜಾದಿ: ಲಕ್ಷಣಗ್ರಂಥಕಾರರು 
ಪದ್ಯಗಳನ್ನು ಉದಾಹರಿಸಿದ್ದಾರೆ. 


ಈತನು ತನಗೆ ಹಿಂದೆ ಇದ್ದ ಕವಿಗಳಲ್ಲಿ ಸಂಸ, ಪೊನ್ನ. ರನ್ನ ಇವರುಗಳನ್ನು- 


ಮನ್ನಿಸುಗೆ ಕೃತಿಗೆ ಸೌಭಾ | ಗ್ಯೋನ್ನತಿಯಂ ಸುಕವಿಪಂಪನಾದಿಪುರಾಣಂ | 
ಪೊನ್ನನ ಶಾಂತಿಪುರಾಣಂ | ರನ್ನನ ಕೃತಿರತ್ನಮೆನಿಸಿದಜಿತಪುರಾಣಂ | 


ಇಂಬ ಸದ್ಯದಲ್ಲಿ ಹೇಳಿದ್ದಾನೆ. 


ತನ್ನ ಕವಿತಾಚಾತುರಿಯನ್ನೂ ಗುಣಗಳನ್ನೂ ಈ ಸದ್ಯಗಳಲ್ಲಿ ಹೇಳಿ 
ಕೊಂಡಿದ್ದಾನೆ 


ಪದರಚನೆ ಸಜ್ಜನಶ್ರವ | ಣದೊಳಂಚೆಯ ತುಪ್ಪುಟಿಂಚೆಯಿಂ ತಿರಿಪಿದವೋಲ್‌ | 
ಮೃದುವೆನೆ ಪೊಸಬಗೆ ರಸಭಾ | ವದೊಳೋಕುಳಿಯಾಡೆ ಪೇಟ್ಜನಭಿನವಪಂಪಂ | 
ಬಗೆ ಚೇತೋಬಂಧು ಬಂಧಂ ಶ್ರವಣಸಹಚರಂ ಕಾಂತಿ ಕಾಂತಾಕಭಾಕ್ಸಾ | 
ನುಗಮರ್ಥವ್ಯ ವಾಣೀಮಣಿಮಯಮುಕುರಂ ಶ್ಲಿಷ್ಟಮಕ್ಲಿಷ್ಟಮದಧ್ಧೆಂ | 
ಸುಗಮಂ ಭಾವಂ ಪ್ರಸನ್ನಂ ರಸಮನವಧಿ ಮಾಧುರ್ಕಮಾಶ್ವರ್ಕಮೆಂದೀ | 
ಜಗಮೆಲ್ಲಂ ಮೆಚ್ಚೆ ಪೇಟಂ ಚತುರಕವಿಜನಾಸ್ಥಾನರತ್ನಪ,ದೀಪಂ | 
ಫುಲ್ಲಶರಂ ಬಸಂತದ ಪುಗಿಲ್‌ ನೆಜ್‌ದಿಂಗಳ ತಣಿಸಿ ಮುಗು | 

ಳಲ್ಲಿಗೆ ಬಂದ ಮಾವಲೆವ ತೆಂಕಣ ಗಾಳಿ ವಿಪಂಚಿಯಾಂಚರಂ | 

ನಲ್ಲಳ ಲಲೆ ಕೋಗಿಲೆಯ ಬಗ್ಗಣೆ ತುಂಬಿಯ ಗೇಯಮೆಂಬಿನಂ | 

ಬಲ್ಲವರಂ ಮನಂಗೊಳಿಸುಗುಂ ಕೃತಿ ಸತ್ತೃೃತಿ ನಾಗಚಂದ್ರನಾ | 
ಜಿನಪತಿಸಬೆಯೊಳ* ಸು ಜೃಂ | ಮರಿನಿಪತಿಸಭೆಯೊಳ್‌ ಸದಾರ್ಥನಿಪುಣಂ ವಿದ್ವ | 


ಜ್ಞನಸಭೆಯೊಳ್‌ ಮಾನಂ ಸ | ಜ್ಹನಸಭೆಯೊಳ್‌ ಚಾರುಚರಿತನಭಿನವಪಂಪಂ ॥ 
ಕುಕವಿಗಳನ್ನು ಈ ಪದ್ಯಗಳಲ್ಲಿ ನಿಂದಿಸುತ್ತಾನೆ: 


ಆರಯ್ಯದೆ ಸದ್ಭಾವಮ | ನಾರಯ್ದದೆ ಪದಪದಾರ್ಥಮಂ ದೆಸೆಬಿದ್ದಂ | 
ಸೀರುಡುವಿನಡವಿಯಂತಿರೆ | ನೀರಸಮನೆ ಕೇಳ್ಮರಲಸೆ ಪೇಟ್ಜಂ ಕವಿಯೇ ॥ 
ಪೆಅರ ನುಡಿ ಪೆಜರ ಮಾರ್ಗಂ | ಪೆಜರರ್ಧಂ ಪೆಜರ ಡೇಸೆ ಪೆಜರೋಜೆಯೆ ನಲ್‌ | 


ಪೆಜಿರ ಬಟು'ಸಂದು ತನ್ನಂ | ಮೆಣಿವಂ ಕವಿಯಲ್ಲ ಮಾಟಕಾರ ಜೋಹಂ | 


ಶತಮಾನ] ನಾಗಚಂದ್ರ : ರಾಮಾಯಣ. 105 


ಇವನ ಗ್ರಂಥಗಳಲ್ಲಿ 
1. ರಾಮಚಂದ್ರಚರಿತಪುರಾಣ ಅಥವಾ ಪಂಪರಾಮಾಯಣ. 

ಈ ಗ್ರಂಥವು ಚಂಪೂರೂಪವಾಗಿದೆ. ಇದರಲ್ಲಿ ಜೈನಸಂಪ್ರದಾಯಕ್ಕನು 
ಸಾರವಾಗಿ ರಾಮಾಯಣದ ಕಥೆ ಹೇಳಲ್ಪಟ್ಟದೆ. ಕವಿ--ವಿಪುಳಾಚಳದಲ್ಲಿ ವೀರ 
ಜಿನಪಾರ್ಶ್ವದಲ್ಲಿ ಗಣಾಗ್ರಣಿ ಗೌತಮನು ಮಗಧಾಧಿಸನಿಗೆ ಹೇಳಿದ ರಾಮಕಥೆ 
ಯನ್ನು ವರ್ಣಿಸುತ್ತೇನೆ--ಎಂದು ಹೇಳುತ್ತಾನೆ. ಈ ರಾಮಕಥೆಯ ವಿಷಯವಾಗಿ 
ದೇವಚಂದ್ರನು ತನ್ನ ರಾಮಕಥಾವತಾರದಲ್ಲಿ (1797) ಹೀಗೆ ಬರೆದಿದ್ದಾನೆ... 

ಈ ರಾಮಕಥೆಯಂ ಮುನ್ನಂ ಆದಿದೇವನ ಸಮವಸರಣದೊಳ್‌ ಆದಿಚಕ್ರಿಯಪ್ಪ 
ಭರತೇಶ್ವರಂಗಂ ಪುರುಪರಮೇಶ್ವರಂ ಮೃದುಮಧುರಶ್ರಾವ್ಯನವ್ಯದಿವೃಭಾಷೆಯಿಂ ನಿರೂಪಿ 
ನಿದುದು, ಪರಂಪರಾತೀರ್ಥಸಂತಾನದಿಂ ಬರೆ, ಪಶ್ಲಿಮತೀರ್ಥಂಕರರಪ್ಪ ಶಿ ನೀರವರ್ಗ 
ಮಾನಸ್ವಾಮಿ ಸರ್ವಭಾ ಹಾಸ್ವಭಾವದಿಂ ಶ್ರೇಣಿಕಮಹಾಮಂಡಲೇಶ್ವರಂಗಣಯಿಪೇಟ್ಟು 
ದುಂ, ಅದು ಅನುಕ್ರಮದಿಂ ಗುರುಪರಂಪರೆಯಿಂ ವೃಕ್ತಮಾಗುತ್ತುಂಬರೆ ಕೂಜಿಭಟ್ಟಾರ 
ಕರುಂ ನಂದಿಮುನಿವರರುಂ ಕನಿಪರಮೇಷ್ಟಿಗಳುಂ ರವಿಸೇಣಾರ್ಯರುಂ ನೀರಸೇ ನಸಿದ್ಧಸೇನ 
ರುಂ ಪದ್ಮನಂದೀಶರುಂ ಗುಣಭದ್ರರುಂ ಸಕಲಕೀರ್ತಿಗಳೆಂದಿವರಾದಿಯಾಗಿ ಪೇಯ್ಸುದಂ 
ಚಾವುಂಡರಾಯ ನಾಗಚಂದ್ರ ಮಾಘಣಂದಿಸಿದ್ದಾಂತಿ ಕುಮುದೇಂದು ನಯಸೇನಾದಿಗಳ್‌ 
ಪುರಾಣದೊಳಂ ರಾಮಚರಿತ್ರದೊಳಂ ಕುಮುದೇಂದುರಾಮಾಯಣದೊಳಂ ಪುಣ್ಯಾಸೃವ 
ಕಥಾಸಾರದೊಳಂ ವೇಟ್ಹರ್‌. 

ಇದರಿಂದ ಗುರುಪರಂಸರಾಗತವಾಗಿ ಉಪದಿಷ್ಟವಾದ ರಾಮಚರಿತೆ ಈ 
ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ಎಂಬುದು ವ್ಯಕ್ತವಾಗುತ್ತದೆ. ಗ್ರಂಥವು 16 ಆಶ್ವಾಸ 
ಗಳಾಗಿ ಭಾಗಿಸಲ್ಪಟ್ಟಿದೆ. ಈ ಗ್ರಂಥದ ವಿಷಯವಾಗಿ ದೇವಚಂದ್ರನು-- 

ಶ್ರೀಮೂಲಸಂಘ  ಬಲೋತ್ಕಾರಗಣ ಶ್ರೀಮಾಘಣಂದಿಸಿದ್ದಾಂತಿ ಚಕ್ರವರ್ತಿಸುತ 
ಚತುರ್ನಿಧಪಾಂಡಿತ್ಯ ಶ್ರೀವಾದಿಕುಮುದಚಂದ್ರಪಂಡಿತದೇವ 1 ರಚಿತರಾಮಾಯಣ ಮಾ 
ನವಾದ ಶ್ರೀಮದಭಿನವಪಂಪರಚಿತ ರಾಮಾಯಣ. 
ಎಂದು ಹೇಳುತ್ತಾನೆ. 

ಗ್ರಂಥದ ಉತ್ಕೃಸ್ಟತೆಯನ್ನೂ ತನ್ನ ಕವಿತಾಪ್ರೌಢಿಯನ್ನೂ ಕನಿ ಈ ಪದ್ಯ 
ಗಳಲ್ಲಿ ವರ್ಣಿಸಿದ್ದಾನೆ. 

ಪಿರಿದೆನಿನಿರ್ದ ರಾಮಕಥೆಯಂ ಕಿಜದಾಗಿರೆ ದೇಸೆ ಮಾರ್ಗಮೆಂ | 

ಚಿರಡಜಳೊಳಂ ರಸಂಬಡೆದು ಪಂಡಿತಮಂಡಲಿ ಮೆಚ್ಚೆ ನೇರ್ಪುವೆ | 

ತ್ರಿ ರಲನಿರೋಧಮಾಗೆ ಕೃತಿವೇಟಿದ ಸತ್ಕವಿ ನಾಗಚಂದ್ರನಂ 

ತಿರೆ ಪೆಜರಾರ್‌ ಸರಸ್ವತಿ ಕುಡಲ್‌ ಪಡೆದರ್‌ ವರಮಂ ಕವೀಶ್ವರರ್‌ 


ಮು ಧೇ ಪಡ ತಕ ತದ ತಾರಾರರಾರಾಾಲಲ್‌ 





1. ಈತನ ಚರಿಕೆಯನ್ನು ನೋಡಿ 


106 ಕಿ ಕರ್ನಾಟಕ ಕವಿಚರಿಕೆ. [11 ನೆಯ 


ಕೃತನಿದ್ಯರ್‌ ಸಮಚಿತ್ತರಾಗಿ ಪದಫಿ ಂದಾರಯ್ಕೆ ಕರ್ಣಾಟಸಂ | 
ಸ್ಮೃತಕಾವ್ಯಂಗಳೊಳರ್ಥದಿಂ ರಚನೆಯಿಂ ನೇರ್ಪಟ್ಟ ವಿಗೃಚ್ಚಮ | 
ತ್ಕ್ಯೃತಿಯಪ್ಪಂತಿರೆ ನಾಗಚಂದ್ರನಿಬುಧಂ ಪೇಟ್ಟಿಂದದಿಂದಾದ್ಯರ | 
ದ್ವತನರ್‌ ಪೇಟ್ಜಿಭಿರಾಮರಾಮಕಥೆಯೇಂ ಸಯ್ಬಿಂಗಡರ್ಪಕ್ಕುಮೇ | 


ಗೃಂಥಾವತಾರದಲ್ಲಿ ಕವಿ ೨0 ನೆಯ ತೀರ್ಥಕರನಾದ ಮುನಿಸುವ್ರತನನ್ನು 
ಸ್ತುತಿಸಿದ್ದಾನೆ. ಬಳಿಕ ಸಿದ್ರಾದಿಗಳನ್ನೂ ಸರಸ್ಪತಿಯನ್ನೂ ಸ್ತುತಿಸಿ ತರುವಾಯ- 
ಅನುಬದ್ಧಕೇವಲಿಗಳು 2 ನೀರಣಂದಿಸೈದ್ಭಾ ೧ತಿಕನವಕೆಗೆ ಗುರು 
ಗಳನ್ನು ಸ್ತು ತಿಸಿದ್ದಾನೆ ' [ಈ ಗುರುಗಳಲ್ಲಿ ಕೆಲವರನ್ನು ಸ್ತು ತಿಸುವ ಈ ಗ್ರಂಥದ 
ಪದ್ಯಗಳು ಶ್ರ. ಜೆ. ಶಾಸನಗಳಲ್ಲಿ ಅನುವಾದಮಾಡಲ್ಪ ಟ್ಟ ವೆ. *] ಬಳಿಕ ನಾಮ 
ನಿರ್ದೇಶಮಾಡದೆ ಪೂರ್ವಕವಿಗಳನ್ನು ಸ್ತುತಿಸಿ ಆಮೇಲೆ “ಜೈನಸ ಂಪ್ರದಾಯಕ್ಕನು 
ಸಾರವಾಗಿ 

ಜಗಮಂ ಯುಗಮಂ ಮನಾ, | ದಿಗಳಂ ಕಾಲಸ್ಕರೂಪಮಂ ಜಿನರಂ ಚ | 

ಕ್ರಿಗಳಂ ಹಲಧರಕೃಷ್ಣ್ವಾ | ದಿಗಳಂ ಶ್ರೀರಾಮಚರಿತದೊಳ್‌ ವರ್ಣಿಸುವೆಂ | 


ಎಂದು ಪ್ರ ತಿಜೆ ಚ್ವೈಮಾಡಿ ಅದೇ ಮೇಕೆಗೆ ಹಲಧರಕೃಷ್ಣರವರೆಗೆ ಸೂಚಿತವಾಗಿರುವ 
ವಿಷಯವ ದಕ್ಷೈಲ್ಲಾ ಹೇಳಿ ಮೂರನೆಯ ಆಶ್ರಾಸದಲ್ಲಿ ದಶರಥನ ಕಥೆಯನ್ನು ಉಪನ 
ಕ್ರಮಿಸುತ್ತಾನೆ. ಕೊನೆಯ ಆಶ್ವಾಸದಲ್ಲಿ ಶ್ರೀರಾಮನು ಜಿನದೀಕ್ಬೆಯನ್ನು ಸ್ತೀಕ 
ರಿಸಿ ನಿರ್ವಾಣವನ್ನು ಐದಿದಂತೆ ಗತ. ಆಶ್ವಾ ಸಗಳ ಕೊನೆಯಲ್ಲಿ 
ಇದು ಭರಮಚನಸಮಹುಳುಮ 805ರಷ್ಟು ತ್ರಬಾಲಕಾತ್ರ ಮುಂದ ಚರಣ 
ನಖಕಿರಣಚಂದ್ರಿ ಕಾಚಕೊರಂ ಭಾರತೀಕರ್ಣಪೂರಂ ಶ್ರೀಮದಭಿನವ ಪಂಪನಿರಚಿತಮಪ್ಪ 
ರಾಮಚಂದ್ರಚರಿತಪುರಾಣದೊಳ್‌ 
ಎಂಬ ಗದ್ಯನಿದೆ. 





ಹ ಭಾ ಸ 





eS PS 


1. ಅನುಬದ್ಧಕೇವಲಿಗಳು, ಶ್ರುತಕೆವಲಿಗಳು, ದಶಪೂರ್ವಧರರು.. ಬಕ 
ಭೂತಬಲಿ, ಪುಷ್ಪದಂತ, ಜಿನಸೇನ, ನೀರಸೇನ, ಸಮಂತಭದ, ಕನಿಸರಮೇಷಿ , 


ಾದ ರಾಂಗಧಾರಿಗಳು, 
೨ ಪೂಜ್ಯಪಾದ, ಕೊಂಡ 
ಕುಂದ, ಆಕಲಂಳ, ವರ್ಧನಾನ ಭಟ್ಟಾರಕ, (ಸ್ತಾಗ:ರ)) ಬಾಲಚ ದ್ರ, (ತತ್ಸಥ ಧರ್ನು)ವೆ | ತ್ರೈ 
ವಿದ್ಯ, (ಬಾಲಚಂ ೨ದ ಸತ್ರ) ಶುಭಕೀರ್ತಿ, ವಾಸುವೂಜ್ಮ, ಶ್ರುತಕೀರ್ತಿ, (ಮೇಘಚಂದ್ರಪು ತ್ರ) £ ವೀರ 
2. ಮೇಘಚ:ದ್ರನನ್ನು ಸ್ತುತಿಸುವ "" ಮುನಿನಂಥಂ ದಶಧರ್ಮಧಾರಿ ?? (1. 20) ಶ್ರ ಬೆ. 
ಶಾ. 197 ರಲ್ಲಿ 111 ಇವನನ್ನೇ ಸ್ತುತಿಸುವ ಈ ಪದ್ಯವೂ""ವ ಮುವತ್ತಾ ಜುಂಗುಣದಿಂ” (1,19) 
ಎಂಬ ಪದ್ಯವೂ, ಇವನ ಮಗ ನೀರಣಂದಿಯನ್ನು ಸ್ತುತಿಸುವ « ಗಣಧರರಂ ಶ್ರುತದೊಳ್‌'' (1,26) 
"" ಹರಿಹರಹಿರಣ್ಯಗರ್ಭ' (1, 27) ಎಂಬ ಪದ್ಯಗಳೂ, ಶ್ರ. ಬೆ. ಶಾ. 140 ರಲ್ಲಿ (1145); ಶ್ರುತ 
ಕೀರ್ತಿಯನ್ನು ಸ್ತುತಿಸುವ "" ಆವೊಂವಾದಿಕಥಾತ್ರಯ? (1.24) ತಿ ಶ್ರುತಕೀರ್ಕಿತ್ರೈವಿದ್ಯ? (1. 25) 
ಎಂಬ ಪದ್ಯಗಳು ಶ್ರ. ಬೆ. ಶಾ 64 ರಲ್ಲಿ (1163); ಬಾಲಚಂದ್ರನನ್ನು ಸ್ಮತಿಸುವ "" ಪ್ರಚುರ 
ಕಲಾಸ್ಟಿತ? (1,18) ಎಂಬ ಪದ್ಯವು ಶ್ರ ಬೆ. ಶಾ. 158 ರಲ್ಲಿ (ಸು. 1110) ದೊರೆಯುತ್ತವೆ. 


ಶತಮಾನ] ನಾಗಚಂದ್ರ: ರಾಮಾಯಣ. 107 


4 ಗೃಂಥಕ್ಕೂ ವಾಲ್ಮೀಕಿರಾಮಾಯಣಕ್ಕೂ ಇರುವ ಕೆಲವು ವ್ಯತ್ಯಾಸ' 
ಗಳನ್ನು ಸೂಚಿಸುತ್ತೇವೆ. ಇಲ್ಲಿ ರಾಮನ ಶಾಯಿ ಆಪರಾಜಿತೆ; ಶತ್ರುಘ್ನನ 
ತಾಯಿ ಸುಪ್ರಭೆ. ಸುಮಿತ್ರೆಗೆ ಲಕ್ಷ್ಮಣನೊಬ್ಬನೇ ಮಗ. ವಿಶ್ವಾಮಿತ್ರನ ಪ್ರಸ್ತಾ 
ವವೇ ಇಲ್ಲ. ಸುಗ್ರೀವಾದಿಗಳು ಕಪಿಗಳಲ್ಲ, ಕನಿಧ್ವಜರು. ರಾಮಲಕ್ಷ್ಮ್ಮಣರಿಗೆ 
ಬಲಾಚ್ಯುತರು ಎಂದೂ ಹೆಸರು. ಇವರು ಕಾರಣಪುರುಷರೆಂದು ಹೇಳಿದೆ. 
ಲಕ್ಷ್ಮಣನಿಗೆ ಕೃಷ್ಣ, ಕೇಶವ, ವಾಸುದೇವ ಎಂಬ ಹೆಸರುಗಳೂ ಉಂಟು; ಇವನಿ. 
ಗೆಯೇ ಹೆಚ್ಚು ಪ್ರಾಶಸ್ತ್ಯವು ಹೇಳಿದೆ. ರಾಮನ ವರ್ಣ ಬಿಳುಪು; ಲಕ್ಷ್ಮಣನದು 
ಕಪ್ಪು. ಲಕ್ಷ್ಮಣನಿಗೆ ಅನೇಕಾವೃತ್ತಿ ಮದುವೆಯಾಗುತ್ತದೆ; ಈತನೇ ರಾವಣ 
ನನ್ನು ಸಂಹರಿಸುತ್ತಾನೆ. ಸೀತೆಗೆ ಪ್ರಭಾಮಂಡಲನೆಂಬ ಒಬ್ಬ ಸಹೋದರ 
ನುಂಟು; ಅವಳು ಲವಾಂಕುಶರ ಜನನಾನಂತರ ಅಗ್ನಿಪ್ರವೇಶಮಾಡಿ ಜಿನದೀಕ್ಷೆ 
ಯನ್ನು ಸ್ವೀಕರಿಸುತ್ತಾಳೆ. -ಇತ್ಯಾದಿ. 


ಇವನ ಬಂಧವು ಬಹಳ ಲಲಿತವಾಗಿಯೂ ಮನೋಹರವಾಗಿಯೂ ಇಡೆ. 
ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ. 
ಕಪಿಲಚಿತ್ತೋತ್ಸವೆಯರ ಸ್ನೇಹ. 
ಒಡನಾಡಿಯುಮೊಡನೋದಿಯು | ಮೊಡವಳೆದುಂ ಪಲವು ಕಾಲದಿಂದನುಬಂಧೆಂ | 
ಗಿಡದೊಡಖೆರಡಸುನೊಂದೆನೆ | ಗೆಡೆನಕ್ಕಿ ಗಳಂತೆ ಕೂಡಿ ನಲಿಯುತ್ತಿರ್ದರ್‌ 197 ॥ 


ಹಾಲಿ; 

ಜಡಿಯುತ್ತುಂ ಬಾಲಮಂ ಕಣ್ಣುರಿಯನುಗು ಐ ಜಿಹ್ವಾನಲಂಪೆರ್ಚೆ ಬಾಯ್ವಿ | 
ಟ್ರೂಡೆವನ್ನಂ ಗರ್ಜಿಸುತ್ತುಂ ಪವನಜವದೆ ಮೇಲ್ವಾಯ್ನು ಪೊಯ್ದತ್ತು ಕೆಯ್ಯೇ ಗೆ 
ಆಡೆಯಿಂ ಬಾಯೇ ಬಾಯಿಂದೊಡನೆ ರುಧಿರಮುಂ ಖಂಡಮುಂ ಸೂಸುವನ್ನಂ | 
ಸಿಡಿಲೆಂಬಾಶಂಕೆಯಂ ಪೆಣ್ಣುಲಿ ಪಡೆದು ಮೃಗೀರಕ್ತಸೇವಾನುರಕ್ಕ್‌ಂ 198 1 

ದಶರಥನ ಸೌಂದರ್ಯ. 
ತೊದವುಗಳೆಡ್ಡಮಾವನಿತಣಿ'ಂ ತನಗಕ್ಕುಮೆ ಗಾಡಿ ಗಾಡಿ ಮೆ; 
ಯ್ನೊಡವೆನೆ ಮಾಸಿ ರೂಪುಗರೆದಿರ್ದೊಡಮಾತನ ರೂಪಿದೊಂದು ಕ| 
ಣ್ಹೊಡವೆನೆ ಬೇಣ'ದೊಂದು ಬಗೆಗಿಕ್ಕಿದ ಠಕ್ಕೆನೆ ವಶ್ಯದೊಂದು ಕ| 
ಣ್ಹೊಡವೆನೆ ನೋಟ್ಬ ನೋಟಕರ ಕಣ್ಣೊಳಗಾದುದು ಕಣ್ಣ ಪಾಪೆವೋಲ್‌ ॥ 199 | 


ರಾಮನ ಮೂರ. 


ನಸುಬಿಸುಪೇ೫* ಮೆಯ್‌ ಮಗು ಲ್‌ ಕೆತ್ತುವ ತಾಣಮೆ ಕೆತ್ತೆ ಮಂದಮಾ | 
ದುಸಿರ್ಗಳೆ ನಾಸಿಕಾಮುಕುಳದಿಂದಿನಿಸುಂ ಪೊಜಿಪೊಣ್ಣೆ ತಳ್ಳು ಸಂ | 


108 ಕರ್ಣಾಟಕ ಕವಿಚರಿತೆ. [11 ನೆಯ 


ಧಿಸಿದೆಮೆ ಬಿರ್ಚೆ ಕಣ್ಮಲರ್ಗಳುಳ್ಳಲರುತ್ತಿರೆ ಜಾನಕೀ ಎನು | 
ತ್ತುಸಿರ್ದುಸಿರ್ದೆ ಟ್ಟ ನಾರಘುಕುಲಾಂಬರಚಂಡಮರೀಚಿ ಮೂರ್ಛೆಯಿಂ ॥ 200 ॥ 


ರಾಮನ ಪ್ರಲಾಪ. 
ಕಳಹಂಸಾಲಸಯಾನೆಯಂ ಮೃಗಮದಾಮೋದಾಸ್ಯನಿಶ್ವಾಸೆಯಂ | 
ತಳಿರೇ ತಾವರೆಯೇ ಮದಾಳಿಕುಳಮೇ ಕರ್ನೆಯ್ನಲೇ ಮತ್ತಕೋ | 
ಕಿಳಮೇ ಕಂಡಿರೆ ಸಲ್ಪವಾಧರೆಯನಂಭೋಜಾಸ್ಕೆಯಂ ಭೃಂಗಕುಂ | 


ತಳೆಯಂ ಕೈರವನೇತ್ರೆಯಂ ಸಿಕರನಪ್ರಖ್ಯಾತೆಯ ಸೀತೆಯಂ i 201 1 


ವರ್ಷಾೂಕಾಲ. 
ತೀಡುವ ಪಶ್ಚಿಮಾನಿಲನ ತೀಟಿದೊಳುತ್ತ ಟಮಾಗೆ ರಾಗಮಿ | 
ರ್ಪೋಡಿದ ಚಂಚುವಂ ತೆಜ್‌ದೆಳಂಕೆಯಿ ಟಲ್ಲಿರೆ ಕಂಠನಾಳಮಂ | 
ನೀಡಿ ವಿಯತ್ತಳಕ್ಕೊಗೆದು ಕಾರ ಮುಗಿಲ್ಲನಿಯಂ ಮನಂ ಕುಳಿ | 


ಕೂೋಡುನಿನಂ ಕರ್ದುಂಕ ನಲಿದಾಅ'ದುದಾಡಿದುದೂದು ಚಾತಕ 1202 1 


ಗ್ರೀಷ್ಮ 
ಮ.ಗಕುಲವಮಾಸೆಗೆಯ್ಲು ಮ ಗತ್ತ್ನಷ್ಟಿಕೆಯಂ ಜಲಮೆಂದು ತಸ್ಲೆಯಿಂಂ| 
೪ು ೦ ೫ ಭಿ ೦ ೨೧ 
ಪಗಲಿಲಊವನ್ನೆ ಗಂ ಪರಿದು ಗಂಟಲುರಂಬರಮಾಜ್‌ ಬೆಂದೊವಲ್‌ | 
ತೆಗಳಿಗೆನೀಟ್‌ ಬಾಯ್ಗೆ ಕರುಸಂ ಬರೆ ನಾಲಗೆಗಿಟ್ಲು ನಟ್ಟದಿ 
ಟ್ರಿಗಳೊಡನಳ್ಳೆ ಪೊಯ್ಕೆ ನಡೆಗೆಟ್ಟುವು ತೃಷ್ಣೆಯಿನಾರೊ ಬೇಯದರ್‌ 1203 1 


2. ಮಲ್ಲಿನಾಥ ಪುರಾಣ. 

ಇದು 19 ನೆಯ ತೀರ್ಥಂಕರನಾದ ಮಲ್ಲಿನಾಥನ ಚರಿತೆ; ಚಂಸಪೂರೂಸ 
ವಾಗಿದೆ; 14 ಆಶ್ವಾಸಗಳಾಗಿ ಭಾಗಿಸಲ್ಪಟ್ಟಿದೆ. ಗ್ರಂಥದ ಉತ್ಕೃಷ್ಟತೆಯನ್ನೂ 
ತನ್ನ ಕವಿತಾ ಪ್ರೌಢಿಯನ್ನೂ ಕವಿ ಈ ಪದ್ಧಗಳಲ್ಲಿ ಹೇಳಿಕೊಂಡಿದ್ದಾನೆ: 

ಸಮಚಿ ತ್ತರಪ್ಪ ವಿದ್ಯ | ತ್ರಮರಿದ್ಶಾರಯ್ದೆ ಸರಸಕನಿತಾರಸದೊೊಳ್‌ | 

ಸಮನಕ್ಕುಮಧಿಕಮಕ್ಕುಂ | ಸಮಸ್ತಕಾವ್ಯಕ್ಕೆ ಮಲ್ಲಿನಾಥಪುರಾಣಂ | 

ಧರೆ ಪೊಗೇಲ್‌ ನೀತರಾಗನ | ಚರಿತದೊಳಳವಡಿಸಿ ಸಕಲರಸಮಂ ಕವಿತಾ; 

ಪರಿಣತಿಯಂ ಮೆಜದಂ ಕಾ| ವೃರಸಾರ್ಣವಪೂರ್ಣಚಂದ್ರನಭಿನವಪಂಪಂ | 

ಚರಿತಪುಗಾಣಮಂ ನೆಆ್‌ಯೆ ಪೇಟ್ರೂಡೆ ಪೇಟ್‌ ಮೆ ದಿವ್ಯಭಾಷೆಯಿಂ | 

ಪರಮಜಿನೇಶ್ವರರ್‌ ಗಣಧರರ್‌ ಜನತತ್ತ್ವಮಹತ್ತ್ವಮನ್ಯಗೋ | 

ಚರಮೆ ರಸಾವಲಂಬಮೆನೆ ಮಲ್ಲಿಜಿನೇಂದ್ರಮಹಾಪುರಾಣಮಂ | 


ನಿರಚಿಸಿದಂ ಪ್ರಸಿದ್ಧಕವಿಪದ್ದತಿಯಿಂ ಕವಿತಾಮನೋಹರಂ ॥ 


ಶತಮಾನ] ನಾಗಚಂ ದ್ರ : ಮಲ್ಲಿ ನಾಥಪುರಾಣ. 109 


ಗ್ರಂಥಾವತಾರದಲ್ಲಿ ಕವಿ ಮಲ್ಲಿನಾಥನನ್ನು ಸ್ತುತಿಸಿದ್ದಾನೆ. ಬಳಿಕ ಸಿದ್ಧಾದಿ 
ಗಳನ್ನೂ ರತ್ನತ್ರಯವನ್ನೂ ಸರಸ್ತತಿಯನ್ನೂ ಯಕ್ಷ ಯಕ್ಸಿಯರನ್ನೂ ಸ್ತುತಿಸಿ 
ಅನಂತರ ಅನುಬದ್ಧಕೇವಲಿಗಳಿಂದ ಮೇಘಚಂದ್ರತೈವಿದ್ಯನವರೆಗೆ ಗುರುಗಳನ್ನು 
ರಾಮಚಂದ್ರಚರಿತಪುರಾಣದಲ್ಲಿರುವ ಪದ್ಯಗಳಿಂದಲೇ ಇಲ್ಲಿಯೂ ಸ್ತುತಿಸಿದ್ದಾನೆ. 
ಆಮೇಲೆ ಪೂರ್ವಕವಿಗಳನ್ನು ಹೊಗಳಿ ಹಃ 


ಭರತಮಹೀಶ್ವರಂಗೆ ಮಗಥೇಶ್ವರಮಂಡಲಿಕಂಗೆ ತಾರಭೂ | 
ಗರವಿಪುಳಾದ್ರಿಯೊಳ್‌ ವೃಷಭಸೇನಗಣಾಗ್ರಣಿ ಗ್‌ ತಮೋತ್ತಮಂ | 
ಪುರುಜಿನವರ್ಧಮಾನಗುರುಸನ್ನಿ ಧಿಯೂಳ್‌ ತಿಳಿವಂತು ಪೇಟ್ಸುದಂ | 
ವಿರಚಿಸುವೆಂ ಮನಂ ಬಯಸೆ ಮಲಿ ಜಿನೇಂದ್ರ ಮಹಾಪ್ರಬಂಧಮಂ | 


ಎಂದು ಕಥೆಯನ್ನು ಆರಂಭಿಸಿದ್ದಾನೆ. ಆಶ್ರಾಸಗಳ ಕೊನೆಯಲ್ಲಿ ರಾಮಚಂದ್ರ 
ಚರಿತ ಪುರಾಣದಲ್ಲಿರುವ ಗದ್ಭವೇ ಇದೆ: ಅಂತ್ಯದಲ್ಲಿ ಮಾತ್ರ ಮಲ್ಲಿನಾಥಪುರಾಣ 
ದೊಳ್‌ ಎಂದಿದೆ. 


ಈ ಕಾವ್ಯದಲ್ಲಿ ಕನಿ ತನ್ನ ವರ್ಣನಾಶಕ್ತಿಯನ್ನು ಬಹಳ ಚೆನ್ನಾಗಿ ತೋರಿಸಿ 
ದ್ದಾನೆ... ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 


ಅಭಿನಯ. 
ಮನದ ತೊಡರ್ಪ ಲೋಚನದಡರ್ಸರಲಂಬಿನ ಕೂರ್ಪು ಸರ್ವಮೋ | 
ಹ”ರಸದಿರ್ಪ ಬೇಟದ ಪೊಡರ್ವಭಿಮಾನದ ನಟ್ಟ, ತುರ್ಪು ಕಾ| 
ಮನ ಕರವಾಳ ಕರ್ಪು ವಿರಹಾಹಿಯ ತೊಳ ಪಸುರ್ವು ಜೀಯ ಭಾ | 
ಪೆನಿಸುವುದಂಗಹಾರಕರಣಾಭಿನಯಂಗಳ ನೇರ್ಪು ನಿೀೀಜ್‌ಯಾ | 201॥ 


ಚಂದ್ರೋದಯ. 


ದಾಂಗುಡಿವಿಟ್ಟು ದಳ್ಳಿ ಸುವ ಕೆಂದಳದಿಂದೊಸೆದೆತ್ತಿ ಲಕ್ಷ್ಮಿ ಕಾ| 
ಮಂಗೆ ಮಗಂಗೆ ಶೈಶವನಿರೀಕ್ಷಣಕೇಳಿಗೆ ನೇತ್ರಸೂತ್ರದಿಂ 1 
ದಿಂಗಡಲೆಂಬ ಸಜ್ಜೆ ವನೆಯೊಳ್‌ ತೆರೆದೊಟ್ಟಿ ಲ ಮೇಲೆ ಕೆಂಬರ | 


ಲ್ಲಿಂಗಣಿಗಟ್ಟಿದಂತುದಯತಶೈಲಶಿಖಂಡದೊಳಿಂದುಮಂಡಳಂ 1205 
ಚಂದ್ರಿಕೆ. 


ಪುಗಿಸಿದುವಟ್ಟಿ ಪರ್ವತಗುಹೋದರಮುಂ ಕೆಲವಂ ಗವಾಕ್ಷದಿಂ | 
ದುಗಿದುವು ದೇವಸದ್ಮ ದೊಳಡಂಗಿದುವಂ ಬಯಲಿಂಗೆ ಬಿಟ್ಟುವಂ | 





ಹ ESSN 








1. ಪುಟ 104. 


110 


ಕರಾ ಟಕ ಕವಿಚರಿತೆ. [11 ಸೆಯ 


ತಗುಳ್ಸರೆಯಟ್ಟಿ ನುಂಗಿದುವು ನೆರ್ಮರನಂ ಸೆಜ್‌ಗೆಯ್ದು ಪರ್ಣಸಂ | 
ಧಿಗಳೆಡೆಯಿಂ ದಮಿಟ್ಟೊರಸಿ ಕೊಂದುವು ಕಲ ಲೆಯಂ ಹಿಮಾಂಶುಗಳ್‌ ॥ 908 | 


ಭೃಂಗ. 

ಬಿರಿಮುಗುಳೊಳ್‌ ಮುಸುಂಬನಲೆದೊಯ್ಯಸೆ ಕರ್ಣಿಕೆಯಂ ಕರ್ದುಂಕಿ ಕೇ | 

ಸರಮನೆಅಂಕೆಯಿಂಂ ಕೆದಳ' ಬಂಡನುರಂಬರಮುಂಡು ತಳ್ಳೆಸ॥ 

ಟಕ್ಬೂರೆಯೊಳಡಂಗಿ ನುಣ್ಣರದಿನಾಣತಿಮಾಡಿದುದುನ್ಮ ದಾಳಿ ತಾ| 

ವಕೆಯೊಳಗಿರ್ದ ಲಕ್ಷಿ ೬ಯೆ ಮನಂಬಡೆದೆಕ್ಟ ಲಗಾಣನೆಂಬಿನಂ 1207 

ಪೊಸತಲರ್ದ ವಕುಳರಸಡದೊಳ್‌ | ಮುಸುಂಬು ಮುಖಉಗುನಿನಮೆಅಗಿ ಕೋ 
ಡೆಜಕೆಗಳಂ | 

ಪಸರಿಸಿ ಕಂಸನಲಂಪಿಂ | ದುಸಿರ್ದುಸಿರ್ದೀಂಟಿದುದು ಮುಧುಸನೆರ್ದೆಮುಂಖ 


ಗುವಿನಂ | 208 | 
ಹಂಸದ ಪಟ. 
ಬಟ್ಟಿದುವಾದ ಅಣ್ಣ ಕರಿಯಾಲಿಯ ಸುತ್ತಣ ಸಣ್ಣ ಬೆಳ್ಬು ನೇ | 
ರ್ಪಟ್ಟುದು ಕಬರ್ಬಿರಚ್ಛ್ಚವಿಯ ಚಂಚು ಮನಂಗೊಳಿಸಿತ್ತು ಮೆಯ್ಯ ಬೆ| 
ಳ್ಸಿಟ್ಟಿಳಮಾಯ್ತು ಕಾಲ್ಲಳರಿದಾಳದ ಮೇಗಣ ಕೆಂಪಿನಣ್ಣೆಯಿಂ 
ದಿಟ್ಟಿಗೆ ಬಂದುದಾರ್‌ ಬರೆವರಿಂ ತಳವಟ್ಟಿರೆ ರಾಜಹಂಸನಂ 1000 ॥ 


ಪಕ್ಸಿಯ ಹೂಗು. 


'ಅಲರ್ವಕ್ಕಿಯ ಗೆಡೆವಕ್ಕಿಯ | ಜಲವಕ್ಕಿಯ ಪವಳನಾಯ ಪಕ್ಕೆಯ ಶಸುಗ | 


ಣ್ಮ ಲರ್ವಕ್ಕಿಯ ಮೆಲ್ಲುಲಿ ನ| ಲ್ಲುಲಿ ಮದನನ ಗೀತವಾದ್ಯದುಲಿಯನೊಲೆಸೆಗುಂ 


W210 | 


ಮಾನಾ ಬಾರಾ. 


ಕಂತಿ. ಸು. 1100. 
ಈಕೆ ಆನ ಗ್ರಂಥಗಳನ್ನು ಬರೆದಿದ್ದಾಳೆಯೋ ತಿಳಿಯದು. ಆದರೆ ಈಕೆ 


ದ್ವಾರಸಮುದ್ರದ ಬಲ್ಲಾಳರಾಯನ ಸಭೆಯಲ್ಲಿ ಅಭಿನವಪಂಪನು ಕೊಟ 
ಸಮಸ್ಯೆಗಳನ್ನು ಪೂರ್ತಿಮಾಡಿದಂತೆ “ ಕಂತಿಹೆಂಪನ ಸಮಸ್ಯೆಗಳು » ಎಂಬ ಪದ್ಯ 
ಗಳಿಂದ ಗೊತ್ತಾಗುತ್ತದೆ. ಬಾಹುಬಲಿ (ಸು. 1560) ನಾಗಕುಮಾರಚರಿತೆ 
ಯಲ್ಲಿ 


ವಿಬುಧಜನಸ್ತು ತಶ್ರೀವೀರದೋರನ | ಸಭೆಗೆ ಮಂಗಳಲಕ್ಷ್ಮಿಯೆನಿಪ 
ಶುಭಗುಣಚರಿತೆ ಕಂತಿಕೆಯರ ಪೊಗಲಕ್ವಿ ನಾ | ನಭಿನವವಾಗ್ದೇನಿಯರ | 


ಶತಮಾನ] ಕಂತಿ, Ml 


ಎಂಬ ಪದ್ಯದಲ್ಲಿ ಈಕೆಯನ್ನು ಸ್ತುತಿಸಿದ್ದಾ ನೆ. ಇದರಿಂದ ಶಕೆ ದ್ರಾರಸಮುಪ್ರದ 
ಬಲ್ಲಾಳರಾಯನ ಸಭೆಯಲ್ಲಿ ಸಂಡಿತೆಯಾಗಿದ್ದಂತೆ ತಿಳಿಯುತ್ತದೆ. “ ಅಭಿನವ 
ವಾಗ್ಗೇವಿ” ಎಂಬುದು ಈಕೆಗೆ ಬಿರುದಾಗಿದ್ದಿರಬಹುದು. ದೇವಚಂದ್ರನು 
ಈಕೆಯ ವಿಷಯವಾಗಿ ಹೀಗೆ ಬರೆದಿದ್ದಾನೆ: 


ದೋರರಾಯಂ ದೋರಸಮುದ್ರಮೆಂಬ ತಟಾಕಮಂ ಕಟ್ಟಿಸಿ ಧರ್ಮಚಂದ್ರನೆಂಬ 
ದ್ವಿಜನುಂ ಮಂತ್ರಿಯಾಗಲ್‌ ಆಳುತ್ತಿರೆ ಮಂತ್ರಿಯ ಮಗಂ ಉಪಾಧ್ಯಾಯನಾಗಿ ಛಂದೋ 
ಲಂಕಾರವ್ಯಾಕರಣಕಾವ್ಯಾದಿಗಳಂ ಪೇಟುತ್ತೆ ಮಕ್ಕಳ್ಗೆ ಮತಿಪ್ರಕಾಶಕ್ಕಂ ಜ್ಯೋತಿಷ್ಯತೀ 
ತೈಲಮಂ ಮಾಡಿ ಕುಡುಕೆಯೊಳಿಟ್ಟು ಗುಂದಮತಿಯಾಗಿರ್ದರ್ಗರೆಬಿಂದುಮಾತ್ರಮಂ ಕುಡು 
ತ್ತುಮಿರ್ಪುದಂ ಕಂತಿಯೆಂಬ ಕೆಳದಿ ಅಣ'ಯದೆ ಆ ತೈಲವೆಲ್ಲಮಂ ಸೇವಿಸಲ್‌ ಉರಿ ಹತ್ತಿ 
ಬಾನಿಯೊಳ್‌ ಬಿಲಸ್ಟೊಡಂ ಕಂಠಪ್ರಮಾಣದ ನಿೀರೊಳ್‌ ನಿಂದು ಜೀವಮು ಆಂಯಿ ವಿದ್ಯಾ 
ನಿಶಾರದೆಯಾಗಿ ಕನಿತ್ರಮಂ ಸೇಟುತ್ತುಂ ಬಾನಿಯೊಳೆ ಇರ್ಪುದುಂ, ದೋರರಾಯನಾಸ್ಕಾ 
ನದ ಕನ್ನಡ ಸಂಸ್ಕೃತಮಹಾಕವಿಗಧಿಪಂ ಪಂಪಕನಿಯಂ ಕಳುಪಲಆ್‌ ಆತಂ ಬಂದು ವಿದೆ 
ಯಖಂ ಸಾವಿರಪ್ರಶ್ನೆಯಂ ಕೇಳಲ್‌ ಉತ್ತರಮಂ ಕುಡಲ್‌ ಆಕೆಯಂ ರಾಜಸಭೆಗೆಯ್ದಿಸೆ 
ವಿದ್ವತ್ಸಮೂಹದೊಳ್‌ ಅಧಿಕಕನೀಶ್ವರಿಯಾಗಿರ್ದಳ್‌. 


ಅಭಿನವಪಂಸನು ಇವಳಿಗೆ ಸಮಸ್ಯೆಗಳನ್ನು ಕೊಟ್ಟಂತೆ ತಿಳಿವುದರಿಂದ ಈಕೆ 
ಆತನ ಸಮಕಾಲದವಳಾಗಿರಬೇಕು. ಆ ಕಾಲದಲ್ಲಿ ದ್ವಾರಸಮುದ್ರದಲ್ಲಿ 1100 
ರಿಂದ 1106 ರ ವರೆಗೆ ಆಳಿದ ಬಲ್ಲಾಳನೇ ರಾಜನಾಗಿದ್ದಿರಬೇಕು. ಈತನ ಸಭೆ 
ಯನ್ನು ಸಂಸ, ಕಂತಿ, ಮೊದಲಾದ ಕವಿಗಳು ಅಲಂಕರಿಸಿದಂತೆ ತೋರುತ್ತದೆ. 
ಕನ್ನಡದಲ್ಲಿ ಕವಿತ್ರಮಾಡಿರುವ ಹೆಂಗಸರಲ್ಲಿ ನಮಗೆ ತಿಳಿದಮಟ್ಟಿಗೆ ಈಕೆಯೇ 
ಮೊದಲನೆಯವಳು. ಇವಳ ಪದ್ಯಗಳಿಂದ ಈಕೆ ಜೈನಸ್ತ್ರೀಯೆಂದು ವ್ಯಕ್ತವಾಗು 
ತ್ತದೆ. ಅಲ್ಲದೆ ಇವಳಿಗೂ ಸಂಪನಿಗೂ ಬಹಳವಾಗಿ ಸಂವಾದವು ನಡೆಯುತ್ತಿದ್ದಂ 
ತೆಯೂ, ಒಂದಾನೊಂದು ದಿವಸ ಪಂಪನು ಇವಳಿಂದ ಹೊಗಳಿಸಿಕೊಳ್ಳುವೆನೆಂದು 
ಸಂಥ ಮಾಡಿಕೊಂಡು ಅದಕ್ಕೋಸ್ಟರ ಸತ್ತವನಂತೆ ನಓಸಿ ಶವದಂತೆ ಬಿದ್ದಿರಲು 
ಆಗ ಕಂತಿ ಈತನನ್ನೂ ಈತನ ಕನಿತಾಚಾತ:ರಿಯನ್ನೂ 


ಕನಿರಾಯ ಕನಿಪಿತಾಮಹ | ಕನಿಕಂಠಾಭರಣ ಕನಿಶಿಖಾಮಣಿ ಭಾಪುರೆ | 
ಓಮು ಪಂಪುಗ | ಕನಿಚಕ್ರೇಶಂಗೆ ಸಾವು ನಮನಿಸಿತಕಬಾ | 

ಕಲ್ಲೊಸರ್ಗುಂ ಕೊಯ್ದೊಣಗಿದ | ಪುಲ್ಲೆಲ್ಲಂ ಚಿಗುರ್ಗುಮಡವಿಗಡಿದ ಮರಂಗಳ್‌ | 
ಪಲ್ಲವಿಕುಮಮಮ ಕನಿಗಜ | ಮಲ್ಲನ ಪಂಪುಗನ ಕಾವ್ಕರಸತಾಮೃತದಿಂ | 
ಇನ್ನೇಕೆ ದೋರನೋಲಗ | ಮಿನ್ನೇಕೆ ಕನಿತ್ವವಾದತರ್ಕ ಸಮಸ್ಕಂ | 


ಇನ್ನೇಕೆ ಬಲ್ವಿಚಾರಂ | ಚೆನ್ನಿಗಕನಿ ಪಂಪರಾಜನಲಕಿದಬಟಿ'ಕ್ಕಂ ॥ 


112 ಕರ್ಣಾಟಕ ಕವಿಚರಿತೆ. [11 ಸೆಯ 


ಎಂಬ ಪದ್ಯಗಳಲ್ಲಿ ಹೊಗಳಿ ಶೋಕಿಸಲು, ಪಂಪನು ಎದ್ದು “ನಿನ್ನಿಂದ ಹೊಗಳಿಸಿ 
ಕೊಂಡು ಪಂಥವನ್ನು ಗೆಡ್ಡಿನು” ಎಂದು ಹೇಳಿದಂತೆಯೂ, ತಿಳಿಯಬರುತ್ತದೆ. 
“ಕೆಲವು ಸಮಸ್ಕಾಸದ್ಯಗಳನ್ನು ಉಬ್ಬರಿಸಿ ಬರೆಯುತ್ತೇವೆ: 

ಸಂಪ.-ದನವಂ ಕಡಿಕಡಿದು ಬಸದಿಗೆಟಿಯುತಿರ್ದರ್‌ [ರ್ಪಾ | 
ಕಂತಿ,-_-ವನದೊಳಗೆ ಪುಟ್ಟಿ ಬೆಳೆಯುತೆ | ತನಿಗಂಪಂ ಪತ್ತು ದೆಸೆಗೆ ಬೀಜುತ್ತಿ 

ಘನತರಸುರುಚಿರಸಚ್ಚೆಂ | ದನವಂ ಕಡಿಕಡಿದು ಬಸದಿಗೆಟಿ*ಯುತ್ತಿ 
ರ್ದರ್‌ 1211 

ಹಂತಿ. “ಕಡೆದೊಡೆಯಲ್‌ ಹರನಾಮಂ | ನಡುದೊಡೆಯಲ್‌ ಹನಿಯ ನಾಮ 
ಮಾದ್ಯಕ್ಟರಮಂ 

ತೊಡೆಯಲ್ಕೆ ರವಿಯ ನಾಮಂ | ಕಡೆಯಿಂದೋದಲ್ಕೆ ನಿರಹ ಕೇಳೆಲಿ 


ಪಂಪಾ 1212 
[ಹರವಿ] 
ಪಂಪ,--ಮಸೆಕಲ್ಲ ಹುದು ಬಾಚಿಯ | ಪೊಸತೆನಿಸುವ ಕೊಡಲಿಯುಳಿಯನೊ 
ರ್ಕಂದದೊಳಂ | 
ಉಸಿರೆಂದಾಗುಣಕಂತಿಕೆ | ಗಸಮಸಮಸ್ಕಮನೆ ಕೊಟ್ಟಿ ನಭಿನವಪಂಪಂ il 
ಕಂತಿ. ಮಸಕಲ್ಲಿಳಿ ಮಾಂಬಳಮಂ | ವಸುಧಾತಳಕುದಿರೆ ಬಾಚಿಯೆತ್ತಿದಳೊ 
ರ್ನಳ್‌ | 
ಶಶಿಮುಖಿಗೆ ಕೊಡಲಿಕಾವಧು | ಪೊಸವಣ್ಣಂ ಸವಿದು ನೋಡಿ ನಸುವುಳಿ 
ಯಂದಳ್‌ ॥ 218 ॥ 
ಕಂತಿ,--ನಿನ್ನ ಕನಿತ್ವಮೆಲ್ಲಂ ಮಡಕೆ, ತುಡುಕೆ, ಅಡಕೆ, ಹೊಡಕೆ ಎಂದೊಜೆ- 


ಪಂಸಪ.ಮದಕೆ ನಿಮಿರ್ದಾಡೆ ಜಡೆಗಳ | ತುಡುಕೆ ಶರೌಘಮುಮನಭವನತಿ 
ಕೋಪದೊಳಂ | 
ಅಡಕೆ ಮರುಳ್ಗಳ್‌ ಪೆಣನಂ | ಹೊಡೆಕೆಡೆದರ್‌ ದೈತ್ಯರಂದು ತ್ರಿಪುರ 
ಸ್ಫಳದೊಳ್‌ ॥ 214 ॥ 
ಪಂಸ.ನಿರೋಷ್ಮ್ಯಕಂದಮಂ ಸೆೇಲ್‌್‌ಂದೊದೆ- 
ಶಂತಿ.-ಸು' ರನರನಾಗಾಧೀಶ್ವ್ಯರ | ಹೀರಕಿರೀಟಾಗ್ರಲಗ್ನ ಚರಣಸರೋಜಾ | 
ಧೀರೋದಾರಚರಿತ್ರೋ | ತ್ಲಾರಿತಕಲುಷೌ ಘ ರಕ್ಷಿ ಸಟ್ಟಿ ಅನರ್ಹಾ 
1 215 ॥ 


1. ಇಲ್ಲಿ ಆದ್ಯಕ್ಸರವು ದೀರ್ಥವಾಗಿರಬೇಕು. ಆದರೆ ನಮಗೆ ದೊರೆತ ಪ್ರಕಿಯಲ್ಲಿ ಹೀಗೆಯೇ ಇದೆ. 


ಶತಮಾನ] ವಾದಿ ಕುಮುದಚಂ ದ್ರ. 113 


ಹಂಪೆಯ ಮಾದಿರಾಜ. ಸು. 1100. 
ರಾಘವಾಂಕನು (ಸು. 1165) ತನ್ನ ಹರಿಶ್ಚಂದ್ರಕಾವ್ಯದಲ್ಲಿ ಈತನನ್ನು 
“ಸುಕವಿ” ಎಂದು ಹೇಳುವುದರಿಂದ ಇವನು ಕನಿಯಾಗಿದ್ದಿರಬೇಕು. ಆ ಗ್ರಂಥ 
ದಲ್ಲಿ ಕೊಟ್ಟಿರುವ ಗುರುಪರಂಪರೆಯಂತೆ ಈತನು ಹರೀಶ್ಚರನ (ಸು. 1165) 
ತಂದೆಯ ಗುರುವಿನ ಗುರುವಾದುದರಿಂದ ಸುಮಾರು 1100 ರಲ್ಲಿ ಇದ್ದಿರಬಹುದು. 
ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ ತಿಳಿಯದು. 


ಹಾವಿನ ಯುಿರಾತಾಬಯಾಜುವಾಗು 6ುರಮಬಾಹುಭಾತರಹಾಹವರಗೇಭಾಹಾಸಾವಾ 


ಕಥಿತಾವಿಲಾಸ. ಸು. 1100. 


ದುರ್ಗಸಿಂಹನು (ಸು. 1145) ಪೂರ್ವಕವಿಗಳನ್ನು ಸ್ತುತಿಸುವಾಗ 

ಅನತಿಶಯನೀತಿಮಾರ್ಗನ | ನನೂನಶವಿತಾವಿಲಾಸನಂ ಭೂತಲದೊಳ್‌ | 

ಮನುಗಂ ವ್ಲಾಸಂಗಂ ನಿಂಗಿ | ಲೆನಿಸಿದ ಕವಿತಾವಿಲಾಸನಂ ಪೊಗಲಟದರಾರ್‌ | 
ನಿಂಬ ಪದ್ಯದಲ್ಲಿ ಒಬ್ಬ ಕನಿತಾವಿಲಾಸನನ್ನು ಸ್ತುತಿಸುತ್ತಾನೆ. ಈ ಪದ್ಯದಿಂದ 
ಈ ಕವಿ ಆವುಜೋ ಒಂದು ನೀತಿಗ್ರಂಥವನ್ನು ಬರೆದಿರುವಂತೆ ಊಹಿಸಬಹು 
ದಾಗಿದೆ. ನಯಸೇನನು (1112) “ ನೂತ್ಸೆಕನಿತಾನಿಲಾಸ” ಎಂಬ ಬಿರು 
ದನ್ನು ಇಟ್ಟುಕೊಂಡಿರುವುದರಿಂದ ಈತನೇ ಆದಿಕವಿತಾವಿಲಾಸನಾಗಿರಬೇಕು. 
ಆದುದರಿಂದ ಈತನು ನಯಸೇನನಿಗೆ ಹಿಂಜಿ--ಎಂದರೆ ಸುಮಾರು 1100 ರಲ್ಲಿ 
ಇದ್ದಿರಬಹುದು. 


ನಾದಿ ಕುಮುದಚಂದ್ರ. ಸು. 1100. 

ಈತನು ಜಿನಸಂಹಿತೆಯೆಂಬ ನಾಮಾಂತರವುಳ್ಳ ಪ್ರತಿಷ್ಕಾಕಲ್ಪಕ್ಕೆ ಕನ್ನಡ 
ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಇವನು ಜೈನಕವಿ; ಮಾಘಣಂದಿ ಸಿದ್ಧಾಂತ 
ಚಕ್ರವರ್ತಿಯ ಮಗನು; ಚತುರ್ವಿಧಪಾಂಡಿತ್ಯಚಕ್ರವರ್ತಿ ಎಂದು ತನ್ನನ್ನು 
ನಿಶೇಷಿಸಿ ಹೇಳಿಕೊಂಡಿದ್ದಾನೆ. ವ್ಯಾಖ್ಯಾನದ ಆರಂಭದಲ್ಲಿ 

ಶ್ರೀಮಾಘಣಂದಿಸಿದ್ದಾಂತೆ ಚಕ್ಕವರ್ತಿತನೂಭವಃ | 

ಕುಮುದೇಂದುರಹಂ ವಚ್ಮಿ ಪ್ರತಿಷ್ಟಾಕಲ್ಪಟಿಸ್ಸಣಂ ॥ 
ಎಂಬ ಶ್ಲೋಕವೂ, ಅಂತ್ಯದಲ್ಲಿ 

ಇತಿ ಶ್ರೀಮಾಘಣಂದಿಸಿದ್ಯಾಂತಚಕ್ರವರ್ತಿಸುತ ಚತುರ್ವಿಧಪಾಂಡಿತ್ಯಚಕ್ರ ವರ್ತಿ 
ಶ್ರೀ ವಾದಿಕುಮುದಚಂದ್ರಪಂಡಿತದೇವವಿರಚಿತೇ ಸ್ಪ್ರತಿಷ್ಠಾಕಲ್ಪಟಿಪ್ಪಣೆ: 
ಎಂಬ ಗದ್ಯವೂ ಇವೆ. 

8 


114 ಕರ್ಣಾಟಕ ಕನಿಚರಿತೆ. [12 ನೆಯ 


ದೇನಚಂದ್ರನು ತನ್ನ ರಾನುಕಥಾವತಾರದಲ್ಲಿ (1797) ಸಂಪರಾಮಾ 
ಯಣದ ವಿಷಯವಾಗಿ. 


ಶ್ರೀಮೂಲಸಂಘ ಬಲೋತ್ಕಾರಗಣ ಶ್ರೀಮಾಘಣಂದಿಸಿದ್ದಾಂತಚಕೃವರ್ತಿಸುತ ಚತು 
ರ್ನಿಧಪಾಂಡಿತ್ಯ ಶ್ಲೀವಾದಿಕುಮುದಚಂದ್ರಪಂಡಿತದೇವರಚಿತ ರಾಮಾಯಣಸಮಾನವಾದ 
ಶ್ರೀಮದಭಿನವಪಂಪರಚಿತರಾಮಾಯಣಂ 


ಎಂಬುದರಿಂದ ಈ ಕನಿ ಒಂದು ರಾಮಾಯಣವನ್ನೂ ಬರೆದಿರುವಂತೆ ತಿಳಿಯು 
ತ್ತದೆ. ಇವನ ಕಾಲವು ಸುಮಾರು 1100 ಆಗಿರಬಹುದೆಂದು ಊಹಿಸುತ್ತೇವೆ. 


ಬಾಲಚಂದ್ರನು (ಸು. 1170) ತನ್ನ ತತ್ವಾರ್ಥತಾತ್ಸರ್ಯವೃತ್ತಿಯನ್ನು 
ಒಬ್ಬ ಕುಮುದಚಂದ್ರ ಭಟ್ಬಾರಕನ ಸಪ್ರತಿಬೋಧನಾರ್ಥವಾಗಿ ರಚಿಸಿದಂತೆ ಹೇಳು 
ತ್ತಾನೆ. ಈ ಕುಮುದಚಂದ್ರನು ಬೇರೆ. 


ಹ ವಾವ ವಂ ಮಾ 


ಮಲ್ಲಿಕಾರ್ಜುನಭಟ್ಟ. 1102. 


ಸಿಕಾರಿಪುರದ 9೪ ನೆಯ 99 ನೆಯ ಶಾಸನಗಳನ್ನು ಈತನು ಬರೆದುದಾಗಿ 
ಆ ಶಾಸನಗಳ ಕೊನೆಯಲ್ಲಿರುವ 


ನಿನುತಮಧುರೋಸ,್ಮಯಿಂ ತ | ನ ನತಿಶಯವಚೋವಿಭೂತಿಗಿದುವೆ ಯಶಶ್ಶಾ | 
ಸನಮಾದುದೆಂಬಿನಂ ಶಾ | ಸನಮನಿದಂ ಬರೆದನಾಶುಕನಿನಿಟಿಲಾಕ್‌ ೦ ॥ 
ಕನಿನುತಮೆ ನಲೊರದತಿಪಟು | ಕವಿಸಾರಸ್ಪತಮಹೋದಯನ ಕಿಂಕರನೀೇ | 


ಶಿನಧರ್ಮ ಶಾಸನನುನಭಿ | ನವಮಾಗಿರೆ ಮಲ್ಲಿ ಕಾರ್ಜುನಾರ,ಂ ಬರೆದಂ | 


ಎಂಬ ಪದ್ಯಗಳಿಂದ ತಿಳಿಯುತ್ತದೆ. ಈತನಿಗೆ “ ಆಶುಕವಿನಿಟಲಾಕ್ಸ ಎಂಬ 
ಬಿರುದುಂಟು. ಈತನು ಬ್ರಾಹ್ಮಣಕನಿ; $ ಸಾರಸ್ತತಮಹೋದಯ” ಎಂಬ 
ಬಿರುದುಳ್ಳ ಸೋಮೇಶ್ವರಪಂಡಿತದೇವನ ಶಿಷ್ಯನು. ಮೇಲೆ ಹೇಳಿದ ಎರಡು 
ಶಾಸನಗಳೂ ಚಾಳುಕ್ಯ ವಿಕ್ರಮಾದಿತ್ವನ ಆಳಿಕೆಯಲ್ಲಿ ಮೊದಲನೆಯದು 1102 
ರಲ್ಲಿಯೂ ಎರಡನೆಯದು 1112 ರಲ್ಲಿಯೂ ಬರೆದುವು. ಮೊದಲನೆಯದರಲ್ಲಿ 
ಗೋವಿಂದದಂಡನಾಯಕನು ಕೇದಾರೇಶ್ವರದೇವರ ಧೂಪದೀಪನೈವೇದ್ಯಕ್ಕಂದು 
ದತ್ತಿಯಂ ಬಿಟ್ಟಂತೆಯೂ, ಎರಡನೆಯದರಲ್ಲಿ-ಕೊಂಕಣಾಧಿಪಚಂದ್ರನೃಪಕುಮಾ 
ರನಾದ ಕಾಮದೇವರಸನು ಕೇದಾರೇಶ್ವರದೇವರ ದೇವಕುಲದ ಖಂಡಸ್ಸುಟಿತ 
ಜೀರ್ಣೋದ್ದಾರಾದಿಕಾರ್ಯಗಳಿಗೆಂದು ದತ್ತಿಯಂ ಬಿಟ್ಟಿಂತೆಯೂ ಹೇಳಿದೆ. ಈ 
ಶಾಸನಗಳ ಕೊನೆಯಲ್ಲಿರುವ 


ಶತಮಾನ] ಮಲ್ಲಿ ಕಾರ್ಜು ನಭಟ್ಟಿ. 115 


ಪರಿಕಿಸೆ ಮಲ್ಲಿದೇವವಿಭುಗಾರ್‌ ಸಮನಿರ್ಬರುಮಿರ್ಕೆಲಂಗಳೊಳ | 
ಬರೆದುವನಂತ್ಮದಿಂ ಬರೆವ ಬಾಜಿಸ ಬಾಜಿಪ ಕಬ್ಬಮೆಂತುಟಂ i 

ತಿರೆ ಪೊಸಗಬ್ಬಮಂ ನುಡಿವ ಭಾವಿಸಿ ಕೇಳ ಕಥಾಚತುಷ್ಮಮಂ | 

ಧರೆ ಪರಿಕರ್ಮಮೆಂದಿನಿತುಮಂ ಗುಣಿಯಿಪ್ಪ ಮತಿಪ್ರಭಾವದೊಳ್‌ ॥ 


ಎಂಬ ಪದ್ಯದಿಂದಲೂ "6ಶ್ರೀಮತ್ಸಹೆಜಸಾರಸ್ಪತವಾಚಕವಾರಿಜಾಸನಂ,” 
ತ ನಾನಾನಿಧಾನಧಾರಣಾಚಕ್ರವರ್ತಿಮಲ್ಲಿಕಾರ್ಜುನೆಭಟ್ಟಿಂ ಕವಿಕಂಜಸಂಭವಂ,” 
“ ಗೊಬ್ಬೂರ  ಧಾರಣಾಸಾರ್ರಭೌಮ ಮಲ್ಲಿಕಾರ್ಜುನಭಟ್ಟಂ ಸುಕವೀಂದ್ರ 
ಸಣ್ಮುಖಂ” ಎಂಬ ವಾಕ್ಯಗಳಿಂದಲೂ ಈತನು ಅನಧಾರಣೆಗಳನ್ನು ಮಾಡು 
ವುದರಲ್ಲಿ ಬಹಳ ಸಮರ್ಥನಾಗಿದ್ದನೆಂದೂ ಕನಿಶ್ರೇಷ್ತನೆಂದೂ ತಿಳಿಯುತ್ತದೆ. 
ಗೊಬ್ಬೂರು ಇವನ ಸ್ಥಳವಾಗಿರಬಹುದು. " ಮಲ್ಲಿದೇವನಿಭು” ಎಂದು ಹೇಳಿ 
ಕೊಂಡಿರುವುದರಿಂದ ಈತನು ದೊರೆಯ ಕೈಯ ಕೆಳಗೆ ಒಬ್ಬ ಅಧಿಕಾರಿಯಾಗಿದ್ದಂತೆ 
ಊಹಿಸಬಹುದಾಗಿದೆ. ಡಾಕ್ಟರ್‌ ಭೌದಾಜಿಯವರ ಪುಸ್ತಕದಲ್ಲಿ ಕೊಟ್ಟಿರುವ 
ವಿಕ್ರಮಾದಿತ್ಯನಕಾಲದ 48 ನೆಯ ಶಾಸನವನ್ನೂ ಇವನೇ ಬರೆದಿದ್ದಾನೆ. ಇವನು 
ಪ್ರೌಢಕವಿಯೆಂಬಂಶವನ್ನು ಶಾಸನಸದ್ಯಗಳು ವ್ಯಕ್ತಸಡಿಸುತ್ತವೆ. ಇವುಗಳಲ್ಲಿ 
ಕೆಲವನ್ನು ಉದೃರಿಸಿ ಬರೆಯುತ್ತೇವೆ: 


ಕಾಲ 
ಸ್ವಸ್ತಿ ಶ್ರೀವನಿತಾರ್ಪಿತ | ವಿಸ್ತೀರ್ಣೋರಸ್ಮಲಂ ರಿಪುವ್ರಜಮಸ್ತ | 
ನ್ನಸ್ಮಚರಣಂ ನಮಸ್ತಜ| ನಸ್ತುತಸಿತರೇರ್ತಿ ನಿಕ್ರಮಾದಿತ್ರನಸಂ 1 0216 | 


ಬಿರುದಂ ಬಿಟ್ಟಳ್ಳಿ ಕೊಂಡಿರ್ವತಿಭಯರಸದಿಂ ತಮ್ಮ ತಮ್ಮಾ ಳ್ಸ ವಿಶ್ವಂ | 

ಭರೆಯಂ ಬಿಟ್ಟ ದ್ರಿಕುಂಜಂಗಳೊಳು ಅಂದು ಚಾದಿರ್ಪರ್ಕಿ ವಾ ಅಂತು ಯುಖದ್ಧಾ ॥ 
ಜಿರದೊಳ್‌ ಬಿಟಾ ತ್ಮ ಕಾಂತೌ ಫಮನನುರವಧೂನರ್ಗದೂಳ್‌ ಲೀಲೆಯಿಂದಂ | 
ನೆರೆದಿರ್ಪದ್ಯೋ ಗಮ: ರಾತೃವರ್ಗೆ ಸಲಿನುವಂ ನಿಕೃಮಾದಿತ್ರದೇವಂ 1217 ॥ 


ಸರಶುರಾಮ. 


ಧರಣೀಮಂಡಬಲದೊಳ೪್‌ ಧರಾಭುಜರನಿರ್ಸತ್ಕೊಂದು ಸೂಂಖ್‌ ಕೊಂದು ತ | 
ದೈರಣೀಮಂದಲಮಂ ಸಮಸ್ತಧರಣೀದೇವರ್ಗೆ ವಾರ್ಥ್ವಂತಿಕಂ | 

ಬರಮಿತ್ತಲ್ಲಿ ಧರಾಮರಸ್ವದೊಳಿರಲ್ಶಾಗೆಂದು ಪೋಗೊತ್ತಿ ಸಾ | 

ಗರಮಂ ಚಾನಿದ ಕೊರ್ಪಿನೊಳ್‌ ಬುದಧನುತಂ ಶ್ರೀರೇಣು ಕೇಂ ನಂದೆನಂ 1218 ॥ 


ಕಣಮಾತ್ರೋದಕಮನಿರ ಲ್ಮಣಮಾಯದೆ ಸಶ್ಚಿಮಾಬ್ಬಿ ತೆಗೆದೆಡೆಯೊಳ್‌ ಕೊಂ | 
ಕಣಸಪ ಕಮಂ ಫಣಿಕಂ | ಕಣವರದೆ ನಿಜಾಶ್ರಯಾರ್ಧವಣವಿಭು ಪಡೆದಂ ॥ 019 


116 ಕರ್ಣಾಟಕ ಕವಿಚರಿತೆ. [12 ನೆಯ 


ಗೋನಿಂದದಂಡನಾಯಕ, 
ಅರಿಭಟರಳ್ಗರುಳ್ತಿಣಿಲ ಬಾಸಿಗದಿಂ ನೊರೆನೆತ್ತರೆಂಬ ಬಂ | 
ಧುರತರಕುಂಕುಮದ್ರವದಿನುದ್ರಶಿರಸ್ಸರಸೀರುಹಂಗಳಿಂ | 
ಕರಮೊಸೆದರ್ಚಿಪಂ ನಿಜಧುಜಾಸಿಲತಾಸ್ಥಿತಚಂಡಿಕಾಪದಾಂ | 
ಬುರುಹಯುಗಂ (ಗಳಂ) ಸಮರರಂ ಗದೊಳೀರಣರಂ ಗಭೈರವಂ H 220 | 


.- ಸನನಂ.. .. ಮುಂತಣ..ಸ....ಯಿ..ಪೋಗದಾಂ | 

ಪೆಸಕಮನಾಂತವಂಗೆ ಪೆಸರಾವುದದೇತಅ ಮೇಲೆ ಬಿಟ್ಟು ತಾ| 

ಸೊಸೆಯಿಸುವಂ ಪ್ರಿಯಂ ಮುಳಿದಳಂ ಕಿವಿಗೇಂ ಪೆಸರಾರ್ನ್ಪಿನೇಟಕ್ಗಿಯಿಂ | 
ಸುಮತಿಯೊಳ್‌ ನಿಚಾರಿಸುವೊಡೇದೊಗೆಯಂ ರಣರಂಗಭೈ ರವಂ ॥ 221 ॥ 


[ಕಲಿಕಾಲಕರ್ಣಂ.] 


ಬಿರುದರ ಜವನದಟರ ಗೋ | ಣ್ಣುರಿ ಮಲೆವರ ಮಾರಿ ಗಂಡಮಚ್ಚರದೊಳ ಮ | 
ಚ್ಚರಿಸುವರ ಮೀಟು ಶೌ ರ್ಕಾ | ಭರಣಂ ರಣರಂಗಬ್ಸೆ ರವಂ ಗೋವಿಂದಂ | 202 | 


ಕೊಂಕಣಾಧಿಸ ಚಂದ್ರನೃಸ. 
ಕಲಿತನಮಾರ್ಗಮಾಕಲಿ ಕಳಾಕ್ಸಿ ಸುವನ್ನೆ ಗಮೆಲ್ಲಿಯುಂ ಭುಜಾ | 
ಬಲದಳವೀಭುಜಾಬಲಿ ನಿರೋಧಿಸುವನ್ನೆಗಮೇಕಮಾರ್ಗದಿಂ | 
ಸಲುತಿರಲಕ್ಕು ಮುರ್ಬಿದದಟೀಯದಟಂ ಭ್ರುಕುಟಿಪ್ರ ಭಾವಮಂ | 
ನೆಲೆಗೊಳಿ ಸನ್ನೆ ಗಂ ಮುಖದೊಳೆಂಬುದು ಚಂದ್ರನರೇಂದ್ರನಂ ಜಗಂ ! 208 | 
ಇಮದೇವರಸ. 
ರತಿಗೆಣೆಯಾಗೆ ಬೀರಸಿರಿ ಮಾಧವಮಾಗೆ ಮಹಾಹವಂ ಸಮೂ | 
ರ್ಜತವಿಸಮಾಸ್ತ್ರಪಾತದಿನರಾತಿಗಳಂ ದಿನಿಜೇಂದ್ರಕಾನಿನೀ li 
ತತಿಗೆಆಗಿಪ್ಪ ಬಲ್ಶೆ ನಿಜಮಾಗಿರೆ ಸಂದ ಸಮಗ್ರನಬ್ಬ ಬಾ | 
ಪ್ಪತಿಶಯ ಕಾಮದೇವನಿವನೆಂದಪುದುರ್ವರೆ ಕಾಮದೇವನಂ 1224 । 


NS ಎಡವಿ ಅವಾ. 


ಅಚರಾಜ, ಮಲ್ಲಿದೇವ. 1104. 


ಇವರಿಬ್ಬರೂ ಅಬ್ಬಲೂರಲ್ಲಿರುವ ಒಂದು ಶಾಸನವನ್ನು * ಬರೆದುದಾಗಿ ಆ 
ಶಾಸನದ ಕೊನೆಯಲ್ಲಿರುವ “ಸುಕರಕವಿಯಪ್ಪಚರಾಜನುಂ ಸಹಜಕನಿ ಮಲ್ಲಿ 
ದ್ವೇವನುಂ ಬರೆದರ್‌ ಎಂಬ ವಾಕ್ಯದಿಂದ ತಿಳಿಯುತ್ತದೆ. ಈ ಶಾಸನವು 
ಚಾಳುಕ್ಯ ವಿಕ್ರಮಾದಿತ್ಯನ ಆಳಿಕೆಯಲ್ಲಿ 1104 ರಲ್ಲಿ ಹುಟ್ಟಿದುದು. ಇದರಲ್ಲಿ 


mpg 





1, Epigraphia Indica, V, 931, 


ಶತಮಾನ] ನಯಸೇನ, 117 


ಮಹಾಸಾಮಂತಾಧಿಪತಿ ಗೋವಿಂದರಸನು ಏಚಗಾವುಂಡನ ಪಾ ್ರಾರ್ಥನಾನುಸಾರ 
ವಾಗಿ ಅಬ್ಬಲೂರ ಬ್ರಹ್ಮೇಶ್ವರದೇವಸ್ಥಾ ನಕ್ಕೆ ನಾಗರಖಂಡಕ್ಕೆ ಸೇಂಜಿ ಮುರಿಗನ 
ಹಳ್ಳಿಯನ್ನು, ಶೈವಾಚಾರ್ಯನಾದ ಸೆ ಸೋಪೇಶ್ವ ರಪಂಡಿತನ ಕಾಲಂ ಕರ್ಚಿ ಬಿಟ್ಟ ತೆ 
ಹೇಳಿದೆ. ಈ ಶಾಸನದಿಂದ ಕೆಲವು ಪದ್ಯಗಳನ್ನು ತೆಗೆದು TL, 
ಶ್ರೀಕಂಠದೇವ. 

ಹರಪಾದಾಂಭೋಜದೊಳ್‌ ಚಿತ್ರಮನೆಸೆವ ಮುಖಾಂಭೋಜದೊಳ್‌ ಭಾರತೀಸ್‌್‌ಂ | 

ದರಿಯಂ ಚಾರಿತ್ರದೊಳ್‌ ನಿರ್ಮಲತೆಯನಖಿಲಾ ಶಾಂತಡೊಳ್‌ ಶಕ್ರದಿಕ್ಕುಂ ॥ 

ಜರಭಾಸೃತ್ತ್ರೀರ್ತಿಯಂ ಬಾಪ್ಪುಜಿ್‌ ನಿಲಿಸಿದನುದ್ಯದ್ಗುಣೌಘುಂ ಮುನೀಂದ್ರಾ | 

ಭರಣಂ ಶ್ರೀಕಂಠದೇವಂ ಬುಧಜನತಿಲಕಂ ತರ್ಕವಿದ್ಧಾಸಮುದ್ರಂ ॥ 2921 ॥ 

ಸೋಮೇಶ್ವರಸೂರಿ. 

ಕೆಲಬರ್‌ ತರ್ಕನಿಶಾರದರ್‌ ಕೆಲಬರಾಪ್ತಾಳಾಪಸಂಬೋಧಕರ್‌ | 

ಕೆಲಬರ್‌ ನಾಟಕಕೋನಿದರ್‌ ಕೆಲಬರೊಳ್ಗಬ್ಬಂಗಳಂ ಬಲ್ಲವರ್‌ | 

ಕೆಲಬರ್‌ ವ್ಯಾಕರಣಜ್ಞರಿಂತಿನಿತುಮುಂ ಬಲ್ಲನ್ನರಿಲ್ಲೆಲ್ಲಮಂ | 

ಸಲೆ ಸೋಮೇಶ್ವರಸೂರಿ ಬಲ್ಲ ನನಘಂ ನೈಯಾಯಿ ಕಾಗ್ರೇಸರಂ 1 226 | 

ಅಕಳಂಕಾಮ್ರ ಕುಜಾತಚೈತ್ರಸಮಯಂ ಲೋಕಾಯತಾಂಭೋಧಿಶೀ | 

ತಕರಂ ಸಾಂಖ್ಯ ಜಾ 2 ಮಾಮಾಂಸಾಂಗನಾಕಂಬುಕಂ | 

ಠಕನನ್ನಾ ಕ ಕಭೂಷಣಂ” ಸುಗತನೀರೇಜಾತಚಂಡಾಂಶು ತಾ| 

ರ್ಕಿಕಸೋಮೇಶ್ವ ರಸೂರಿ ಪೆಂಸುವಡೆದಂ ನೈಯಾಯಿಕಾಗೆ (ಸಂ 1 227 | 





ನಯಸೇನ. 1112. 


ಈತನು ಧರ್ಮಾಮೃತವನ್ನು ಬರೆದಿದ್ದಾನೆ. ಎರಡನೆಯ ನಾಗವ 
ರ್ಮನು (ಸು. 1145) ಭಾಷಾಭೂಷಣದ 72 ನೆಯ ಸೂತ್ರವಾದ “ ದೀರ್ಫೂ 
ಕೆ ಕ್ರಿರ್ನಯಸೇನಸ್ಕ್ಯ ಎಂಬುದರಲ್ಲಿ ನಯಸೇನಮುನಿಮತಾನುಸಾರವಾಗಿ ಸಂಬೋ 
ಧನಕ್ಕೆ ಬವಗ ಗೂಡು ಹೇಳುವುದರಿಂದ ಈತನು ಕನ್ನಡ ವ್ಯಾಕರಣವನ್ನು 
ಸಹ ಬರೆದಿರುವಂತೆ ತೋರುತ್ತದೆ. ಧರ್ಮಾಮೃತವು ಹೊರತು ಈ ಕವಿಯ 
ವ ಗ್ರಂಥವೂ ನಮಗೆ ದೊಕೆತಿಲ್ಲ. ಈತನು ಜೈನಕವಿ. 
ವಂಂಳುಗುಂದದೊಳಿರ್ದು ಮಹೋ | ಜ್ವ್ವಳಧರ್ಮಾಮೃತಮನಲ್ಟಯಿಂದಂ ಭವ್ಯಾ | 
ವಳಿಗಆಂಪಿದಂ ಧರಿತ್ರೀ | ತಳಪೂಜ್ಯ ೦ ಸುಕವಿನಿಕರಸಿಕಮಾಕಂದಂ | 


ಎಂಬುದರಿಂದ ಈ ಕನಿ ಈ ಗ್ರಂಥವನ್ನು ಮುಳುಗುಂದದಲ್ಲಿ ಬರೆದಂತೆ ತಿಳಿಯು 
ತ್ತದೆ. ಅದೇ ಇವನ ಸ್ನ ಳವಾಗಿರಬಹುದು. 


118 ಕರ್ನಾಟಕ ಕವಿಚರಿತೆ. [12 ನೆಯ 


ಗಿರಿಶಿಬಿವಾಯುಮಾರ್ಗಶಶಿಸಂಖ್ಯೆಯೊಳಾವಗಮೊಂದಿ ವರ್ತಿಸು | 
ತ್ತಿರೆ ಶಕಕಾಲಮುನ್ನತಿಯ ನಂದನವತ್ಸರದೊಳ್‌.....-॥ 
೫3 ಕಾವ್ಯರತ್ನಮೆನಿಸಿರ್ದೀಗ್ರಂಧಂ ನಿರ್ವಾಹಮಾಯ್ತು, ನಿರ್ವಿಫ್ಲುತೆಯಿಂ I 


ಎಂಬ ಅಸಮಗ್ರಸದ್ಭದಿಂದ ಈ ಗ್ರಂಥವನ್ನು ಶಕ 1037 ರಲ್ಲಿ ಬರೆದಂತೆ ತಿಳಿ 
ಯುತ್ತದೆ. ಆದರೆ ನಂದನವರ್ಷವು 1087 ಆಗುವುದಿಲ್ಲ; 1084 ಆಗುತ್ತದೆ. 
"ಗಿರಿ: ಎಂಬುದರಿಂದ ಜೈನರು ನಾಲ್ಕು ಎಂಬ ಸಂಖ್ಯೆಯನ್ನು ಸೂಚಿಸುವಂತೆ 
ತೋರುತ್ತದೆ. ಹಾಗಿದ್ದರೆ 1112 ರಲ್ಲಿ ಈ ಗ್ರಂಥವು ಹುಟ್ಟರಬೇಕು. 

ಈ ಕವಿಗೆ "ಸುಕವಿನಿಕರನಿಕಮಾಕಂದ,' " ಸುಕವಿಜನಮನಃಪದ್ಮಿನೀ 
ರಾಜಹಂಸ? ಎಂಬ ಬಿರುದುಗಳು ಇದ್ದಂತೆ ಆಶ್ರಾಸಗಳ ಆದ್ಯಂತಪದ್ಯಗಳಿಂದ 
ತಿಳಿಯುತ್ತದೆ. ಅಲ್ಲದೆ ಆಶ್ವಾಸಗಳ ಕೊನೆಯ ಗದ್ಭ್ಯಗಳಲ್ಲಿ “ದಿಗಂಬರದಾಸ್ಕ? 
" ನೂತ್ನಕವಿತಾನಿಲಾಸ' ಎಂದೂ ಹೇಳಿಕೊಂಡಿದ್ದಾನೆ. ಈತನು ತನ್ನ ಗುರು 
ವಿನ ಹೆಸರನ್ನು ಹೇಳದೆ, *"ಶೆ.ಏದ್ದಚೂಡಾಮಣ್ಮ್ಭಿ “ತೆವಿದ್ದಚಕೇಶ್ನರ,' 
SS 
SNS SS SS ದಿ 
ನರೇಂದ್ರಸೇನಮುನಿಯನ್ನು ಮೂರುಪದ್ಯಗಳಲ್ಲಿ ಸ್ತುತಿಸಿ, ತ್ರೆವಿದ್ಯಚಕ್ರೇಶ್ವರ 
ಎಂದು ಹೇಳಿ, ಚಾಳುಕ್ಳಭುವನ್ಸೆಕಮಲ್ಲನಿಂದ( 106೫-1076) ಪೂಜಿತನಾದ 
ಗುಣಚಂದ್ರಸಂಡಿತನಿಗೆ ಈ ನರೇಂದ್ರಸೇನಮುನಿ " ತ್ರವಿದ್ಯಮಹಾಭಿಧಾನಮಂ 
ಕೊಟ್ಟರ್‌ ” ಎಂಬುದರಿಂದ ಈತನೇ ಕನಿಯ ಗುರುವಾಗಿರಬಹುದು. 

ಶನಿ ತನಗೆ ಹಿಂದೆ ಇದ್ದ ಕನ್ನಡಕವಿಗಳನ್ನು ಈ ಪದ್ಯದಲ್ಲಿ ಸ್ತುತಿಸಿದ್ದಾನೆ- 

ಅಸಗನ ದೇಸೆ ಪೊನ್ನನ ಮಹೋನ್ನತಿವೆತ್ತ ಬೆಡಂಗು ಪಂಪನೊಂ| 

ದಸದೃ ಶಮಪ್ಸಪೂರ್ವರಸಭಾವ ಗಜಾಂಕುಶಸೊಳ್ಳುವೆತ್ತು ರಂ॥ 

ಜಿಸುವ ಸದರ್ಥದೃಷ್ಟಿ ಗುಣವರ್ಮನ ಜಾನ್‌ ಕನಿರತ್ನನೊ*ಜೆ ಶೋ | 

ಭಿಸೆ ನೆಲಸಿರ್ಕೈ ಧಾರಿಣಿ ಮನಂಗೊಳೆ ಮತ್ತ್ಮೃತಿಯೊಳ್‌ ನಿರಂತರಂ | 

ತನ್ನ ಗುಣಗಳನ್ನು ಈ ಜದ್ದದಲ್ಲಿ ಹೇಳಿಕೊಂಡಿದ್ದುನೆ- 

ಮಾನಿತಶೀಲನಿಧಾನನ| ನೂನಗುಣಂ ಸಕಳಭವೃಜನಬುಧಜನಬ | 

ತ್ರಾನಂದಕರಂ ಕೇಳ್‌ ನಯ | ಸೇನಬುಧಂ ಸುಕವಿನಿಕರಪಿಕಮಾಕಂದಂ | 

ಈತನು-ಕನ್ನಡದಲ್ಲಿ ಗ್ರಂಥವನ್ನು ಬರೆಯುತ್ತೇನೆಂದು ಆರಂಭಿಸಿ ಸಂಸ್ಕೃತ 
ಪದಗಳನ್ನು ಸ್ವೇಚ್ಛಿಯಾಗಿ ಉಪಯೋಗಿಸಬಾರದು-ಎಂಬಂಶವನ್ನು ಈ ಪದ್ಯ 
ಗಳಲ್ಲಿ ಹೇಳುತ್ತಾನೆ: 

ಪೊಸಗನ್ನ ಡದಿಂ ವ್ಯಾವ| ರ್ಣಿಸುವೆಂ ಸತ್ವೃತಿಯನೆಂದು ಕನ್ನಡಮಂ ಚಿಂ। 

ಕಿಸಿ ಕೂಡಲಾ ಅದಕ್ಕ ಟಿ | ಮಿಸುಕ್‌ದ ಸಕ್ಕ ದಮನಿಕ್ಕು ವವನುಂ ಕವಿಯೇ | 


ಶತಮಾನ] ನಯಸೇನ: ಧರ್ಮಾಮೃತ. 119 


ಸಕ್ಕದಮಂ ಪೆೇ್ಕೊಡೆ ನೆಣಕೆ | ಸಕ್ಕದಮಂ ಪೇಟಕ್ಕೆ ಶುದ್ಧಕನ್ನಡದೊಳ್‌ ತಂ | 
ದಿಕ್ಕುವುದೆ ಸಕ್ಕದಂಗಳ | ತಕ್ಕುದೆ ಬೆರಸಲ್ಕಿ ಫೃುತಮಂಮಂ ತೈಲಮುಮಂ ॥ 


ಇದರಿಂದ ಈ ಕವಿಯ ಕಾಲದಲ್ಲಿಯೇ ಕವಿಗಳು ಕನ್ನಡಕಾವ್ಯಗಳಲ್ಲಿ ಆನಾ 
ವಶ್ಯಕವಾಗಿ ಅನೇಕ ಸಂಸ್ಕೃತಪದಗಳನ್ನು ಪ್ರಯೋಗಿಸುತ್ತಿದ್ದರೆಂದು ತಿಳಿಯುತ್ತದೆ. 


ಇವನ ಗ್ರಂಥ 
ಧರ್ಮಾಮೃತ. 


ಗ್ರಂಥದಲ್ಲಿ--" ಜಿನಮುತದೊಳೆನಿತು ಸಾರಮ । ದನಿತುಂ ಲೇಸಾಗಿ 

ತೋರ್ಪ್ರದು' ಎಂದು ಹೇಳುತ್ತಾನೆ. ಇದಕ್ಕೆ “ ಕಾವ್ಯರತ್ಸ? ವೆಂದು ಹೆಸರಿಟ್ಟ 
ದ್ದಾನೆ. ಇದು 14 ಆಶ್ವಾಸಗಳಾಗಿ ಭಾಗಿಸಲ್ಪಟ್ಟಿದೆ. ಇದರಲ್ಲಿ-ವಿಪುಳಾದ್ರಿಯಲ್ಲಿ 
ನೀರನಾಥಂ ನೆಲಸಿರಲು, ಆ ಸಭೆಯಲ್ಲಿರ್ದ ಧರ್ಮೋಸದೇಶಜ್ಞನಾದ ಗೌತಮನಂ 
ಶ್ರೇಣಿಕಮಹಾರಾಜನು ಧರ್ಮೋಪದೇಶಮಂ ಮಾಳೃಂತೆ ಕೇಳಿಕೊಳ್ಳಲು, 
ಅವನು ಜಿನದರ್ಶನಮಾಹಾತ, | ವನ್ನೂ, ಆ ದರ್ಶನಕ್ಕೆ ಅಂಗಗಳಾದ ನಿಶ್ಶಂಕೆ, 
ನಿಷ್ಟ್ರಾಂಕ್ಷೆ , ನಿರ್ವಿಚಿಕಿತ್ಸೆ, ಅಮಣಢದೃಷ್ಟಿತ. ಉಪಗೂಹನ, ಸ್ಥಿತಿಕರಣ, 
ವಾತ್ಸಲ್ಯ, ಧರ್ಮಪ್ರಭಾವನೆ ಎಂಬಿವುಗಳನ್ನೂ, ಮತ್ತು 

ಕೊಲ್ಲದ ಫಸಿಯದ ಕಳವಿನಿ| ನಿಲ್ಲದ ಪರವನಿತೆಯರ್ಗ್ಸೆ ಪದೆಫಿಂ ಚಿತ್ತಂ | 

ಸಲ್ಲದ ಪರಿಗೃಹಕ್ಕಳಿ | ಪಿಲ್ಲದ ಸುವ್ರತಮಿವಯನ್ಹಿ ಮಲ್ಲಮೆ ರತ್ನಂ | 


ಎಂದು ಹೇಳಲ್ಪಡುವ ಅಹಿಂಸಾವ್ರತ, ಸತ್ಯವ್ರತ, ಅಸ್ತೇಯವ್ರತ, ಸಬ್ರಹ್ಮವ್ರತ, 
ನಿಷ್ಪರಿಗ್ರಹವ್ರತ ಎಂಬ ಪಂಚಾಣುವ್ರತಗಳನ್ನೂ ಹೇಳಿ, 


ಇಂತೀಪದಿನಾಲ್ಕುಮನ| ತ್ರಂತಂ ದೃಢಹೃದಯನಾಗಿ ತಾಳ್ಸಿರ್ದಂಗೋ | 
ರಂತೆ ನಿರಂತರಸ” ಖ್ಕಂ। ಭ್ರಾಂ 3ಲ_ದೆ ಕೂಡುವಲ್ಲಿ ಸಂದೆಯಮುಂಟೇ | 


ಎನ್ನಲು, "ಗಣಧರದೇವರ್ಗೆ ಮಗಧಾವನೀವಲ್ಲಭಂ ಭಕ್ತಿಪೂರ್ವಕಂ ವಂದಿಸಿ 
ಎನಗೆ ತಿಳಿವಂತೆ ಆ ದರ್ಶನಮುಂ ನಿಶ್ವಂಕಾದ್ಯಷ್ಟಗುಣಂಗಳುಂ ಪಂಚಾಣು 
ವ್ರತಮುಮೆಂಬ ಪದಿನಾಲ್ಕು ಮಹಾರತ್ತ ೦ಗಳೊಳೊಂದೊಂದಅಕೊಳ್‌ ಚರಿಯಿಸಿ 
ನಿರ್ವ್ವತಿಯನೆಯ್ದಿದ ಮಹಾಪುರುಷರ ಕಥೆಗಳಂ ಬೆಸಸಲ್ಪೇಟ್ಟುಮೆನೆ ಗಣಧರರ್‌ 
ಸೇಟಲ್‌ ತಗುಳ್ಹರ್‌--ಎಂದಾರಂಭಿಸಿ, ಈ 14 ವಿಷಯಗಳನ್ನು ಆಶ್ವಾಸಕ್ಕೆ 
ಒಂದೊಂದರಂತೆ 14 ಆಶ್ವಾಸಗಳಲ್ಲಿ ಹೇಳಿದ್ದಾನೆ. 


ಗ್ರಂಥಾವತಾರದಲ್ಲಿ ವೀರಜಿನನನ್ನು ಸ್ತುತಿಸಿದ್ದಾನೆ. ಬಳಿಕ ಸಿದ್ಧಾದಿ 
ಗಳನ್ನೂ ಯಕ್ಸಿಯಕ್ಸರನ್ನೂ ಸರಸ್ವತಿಯನ್ನೂ ಸ್ತುತಿಸಿ, ಅನಂತರ ಅರ್ಹದ್ಬಲ್ಯಾ 


190 ಕರ್ಣಾಟಕ ಕವಿಚರಿತೆ. [12 ನೆಯ 


ಚಾರ್ಯನಿಂದ ಅಕಲಂಕದೇವನವರೆಗೆ ಕ್ರಮವಾಗಿ ಗುರುಗಳನ್ನು ಹೊಗಳಿದ್ದಾನೆ. 
ಆಶ್ರಾಸಗಳ ಕೊನೆಯಲ್ಲಿ 

“ಇದು ನಿಖಿಲದಿವಿಜಪರಿಬ್ಫ ಢಮಕುಟಫಘಟತಮಣಿಕಿರಣವಿಲುಳಿ ತಚುಂಬನೀಯಪರಮ 
ಜಿನಚರಣಯುಗಳಸರಸೀರುಹಮತ್ತಮಧುಕರ ನಿರುಪಮಸಹಜಕವಿಜನಪಯಃಪಯೋಧಿ 
ಹಿಮಕರನುತಭಾವಯತ ದಿಗಂಬರದಾಸ ನೂತ್ತ ಕವಿತಾನಿಳಾಸ ಶ್ರೀಮನ್ನಯಸೇನದೇವ 
ವಿರಚಿ ತಮಪ್ಪ ಧರ್ಮಾಮೃತದೊಳ್‌ 4 


ಐ೦ಬ ಗದ್ಯವಿದೆ. 


ಇವನ ಗ್ರಂಥವು ಲಲಿತವಾಗಿಯೂ ಮೃದುಮಧುರಪದಗುಂಥಿತವಾಗಿಯೂ 
ನೀತಿಶ್ಲೋಕಪುಂಜರಂಜಿತವಾಗಿಯೂ ಇದೆ. ಇದರಿಂದ ಕೆಲವು ಪದ್ಯಗಳನ್ನು 
ಉದ್ಧರಿಸಿ ಬರೆಯುತ್ತೇವೆ: 
ವಸಂತ. 
ವನಜಂಗಳ್‌ ದಳವೇ ಚೂತಲತೆಗಳ ನೀರೇ ಶೀತಾಂಶು ತೊ 
ಟ್ಟೆ ಪೂರ್ವಾದ್ರಿಯನೆಜ* ಮನ್ನ ಥಗಜಂ ಸೊರ್ಕೆ € ಅ ಪೊನ್ನುಯ್ಯಲಂ | 
ವನಜಾತಾಕ್ಸಿಯರೇಆ* ಕಾಮನ ಸರಲ್‌ ಕೂರ್ಪೆೇ 6 ಪುಂಡ್ರೇಕ್ಸು ಚಾ | 
ಪನ ಚಾಪಂ ಕೊಲೆಗೇಅ* ಬಂದುದು ವಸಂತಂ ಸಂಶತೋತ್ಸಾಹದಿಂ ॥ 228 ॥ 
ಅಳಿಗಳ ರಾನಮುಂ ನಿಮಿರೆ ಕೋಕಿಳನಿಸ್ಪನಮಂಸ್ಥೆ ಕೇಕಿಸಂ | 
ಕುಳರವಮೊಪ್ಪೆ ಕೆಂದಳಿರ ಗೊಂದಳದಿಂ ಸಹಕಾರಭೂರುಹಾ | 
ವಳಿ ಸಡುರಯ್ಯಮಾಗೆ ವನಜಂಗಳರಲ್ಲಿರೆ ಕೂಡೆ ಚಂದ್ರನು | 
ಜ್ಜ್ವಳಿಸೆ ನಿನೋದಮಂ ಪಡೆಯೆ ಬಂದನೊಜಲ್ಲ ವಸಂತವಲ್ಲಭಂ | 229 ॥ 
ಕಳವು. 
ನರಕದ ದಾರಿ ಮಹಾನಿ | ಷ್ಮುರದುಃಖದ ಬಿಟ್ಟು ಪುಣ್ಯದ ಕ್ರಯಮಳಿಪಿಂ | 
ಗಿರಲೆಡೆ ಕೊಲೆಯ ತವರ್ಮನೆ| ದುರಿತದ ಪೆರ್ಬೆಳಸು ಕಳವು ಬಗೆನೊಜೆ ಜಗದೊಳ್‌ 
1 230 1 





1; ಅರ್ಹದ್ಬಲ್ಯಾ ಚಾರ್ಯ, ಗುಣಧರಭಸಬ್ಬಾರಕ, ಮಂಕ್ಟ್ಸು ಚಾರ್ಯ, ನಾಗಹಸ್ಕ್ಯಾ ಚಾರ್ಯ, ವೃಷಭಾ 
ಚಾರ್ಯ, ಧರಸೇನಾಚಾರ್ಯ, ಭೂತಬಲಿ, ಪುಷ್ಪದಂತ, ಕೊಂದಕುಂದ, ಓಂಹನಂದಿ, ಕೂಚಿಭಬ್ಬಾರಕ, 
ಸಮಂತಭದ್ರ, ಕವಿಸರಮೇಸ್ಮಿ; ಪೂಜ್ಯಪಾದ, ವಿದ್ಯಾನಂದ, ಅನಂತವೀರ್ಯ, ಸಿದ್ಧಸೇನ, ಶ್ರುತಕೀರ್ತಿ, 
ಪ್ರಭಾಚಂದ್ರ, ಬೊಪ್ಪುದೇವ, ಏಳಾಚಾರ್ಯ, ವೀರಸೇನ, ಜಿನಸೇನ, ಗುಣಭವ್ರ, (ಶು) ಭಚಂದ್ರ, ಅಜಿತ 
ಸೇನ, ಸೋಮದೇವ, ನರೇಂದ್ರಸೇನ, ನಯಸೇನಮುನಿ, ದಿವಾಕರನಂದಿ, ಶುಭಚಂದ್ರ, ರಾಮಣಂದಿ, 
ನರೇಂದ್ರಸೇನಮು ನಿ, ಭೇರುಂಡಪಂಡಿತ, ವಾಸುಪೂಜ್ಯ, ಪದ್ಮಣಂದಿ, ಮೇಘಚಂದ್ರ, ಮಾಫಣಂದ್ಕ್ಮಿ 
ಪ್ರಭಾಸೇನ, ಅರ್ಹಣಂದಿ, ಶ್ರುತಕೀರ್ತಿ, ರಾಮಸಿಂಹ, ವಾಸುಪೂಜ್ಯ, ಚಾರುಸೇನ, ಕುಕ್ಕುಟಾಸನ 
ಮಲಧಾರಿಮುನಿ, ಮೇಘಚಂದ್ರ, ರಾಮಸೇನ, ಕನಕನಂದಿ, ಅಕಲಂಕಡೇವ. 





ರ 





ಶತಮಾನ] ನಯಸೇನ: ಧರ್ಮಾಮೃತ. 191 


ನಿಚಾರಪರತೆ. 
ತೆಂಗಿನ ಕಾಯದೊಂದು ಕಠಿನತ್ತಮನೊರ್ಮೆಯೆ ಕಂಡು ಪೊಲ್ಲದೆಂ | 
ದೇಂ ಗಳ ಬೆರ್ಚಿ ಭೀರುತನದಿಂ ಬಿಡದೊಯ್ಯನೆ ಮೂಸಿ ನೋಡಿ ಕಾಯ್‌ | 
ಪಿಂಗಿದುದೆಂಬ ಬೆಳ್ಳ ನಮಸೊಯ್ಯನೆ ಮಾಡದೆ ಬುದ್ಧಿ ವಂತರಂ | 
ಪಿಂಗದೆ ಪೊರ್ದಿ ಮೆಲ್ಲನೆ ವಿಚಾರಿಸಿ ಪೊರ್ದ್ಮುವುದಾಪ್ಮನಪ್ಪನಂ ॥ 281 ॥ 


ವಿವಿಧನೀತಿ. 
ಕಲ್ಲಂ ಕರ್ಬುನಮಂ ನೋ | ಡೆಲ್ಲಿಯುಮೋರಂತೆ ಪಡೆಯಲಪ್ಪುದು ಪೊನ್ನಂ | 
ಲ್ಲ ಲಿತಮಪ್ಪ ರತ್ನಮ | ನೆಲ್ಲಿಯ ಮೋರಂತೆ ಪಡೆಯಲಪ್ಪುದೆ ಧರೆಯೊಳ್‌ ॥ 232 ॥ 
ಪೆಣ್ಣಿಂಗಂ ಪೊನ್ನಿಂಗಂ| ಮಣ್ಣಿಂಗಂ ಕಾಂಕ್ಲೆಯಿಂದಮೆಅಗದೆ ಲೋಕಂ | 
ಬಣ್ಣಿಸೆ ಸಂಚಲನಾಗದೆ | ತಿಣ್ಣಂ ನಡೆನವನೆ ತಾಂ ತಪೋಧನನಕ್ಕುಂ 1 288 ॥ 
ಜಲಧಿಯೊಳೆ ಕಪ್ಪೆ ಸತ್ಕೊಡೆ| ಜಲಧಿಯ ನೀರೆಲ್ಲಮಟ್ಟಿ ಕೊಳೆನಾರ್ಪವೆ ನಿ॥ 
ರ್ಮಲನಲ್ಲದೊರ್ವನಿಂದಂ | ಮಲಿನತೆ ಪೊರ್ದುವುದೆ ವಿಮಳಸದ್ಧರ್ಮಮುಮಂ 


ಅರಳೆಯ ಕಿಚ್ಚಿನಂತೆ ಧನಮಾಯು ವಸಂತದ ಶೋಭೆಯಂತೆ ಪೆ| | 
ರ್ದೆರೆಗಳ ಬಂಬಲಂತೆ ಸೊಬಗೊಡ್ಡಿದ ಮೇಘಸಮೂಹದಂತೆ ನಂ | 

ಟರ ಕಡು ಗೂರ್ಮೆ ಪಣ್ಮ ಮರನಂತೆ ವಿಳಾಸದಗುರ್ಬು ಮೈಮೆಯು | 

ಬ್ಬರಮದು ನೀರ ಬೊಬ್ಬುಳಿಕೆಯಂತೆ ನಿರಂತರಮಲ್ಲಿವೆಲ್ಲಿಯುಂ ॥ 235 ॥ 


ಉರಗನಿಷಮೇ ಅ'ದವರುಂ | ಸಿರಿಯುಳ್ಳರ್‌ ಮರ್ದುಗುಣಿಕೆಯಂ ತಿಂದವರುಂ | 

ಪಿರಿದುಂ ಪೈತ್ಯಾಧಿಕರುಂ | ಧರೆಯೊಳ್‌ ಮೆಯ್ಯಣಯರೆಂಬ ನುಡಿ ತಪ್ಪುಗುಘೇ 
॥ 236 ॥ 

ಏಗೆಟ್ಟಿತ್ತೆನ್ನದೆ ಮನ। ಮೋಗಡಿಸದೆ ತೀರದಾರಿಸೆಂದುಡುಗದೆ ನಿ | 

ರ್ವೇಗಂ ಚಿತ್ತದೊಳಣಮಿನಿ | ಸಾಗದೆ ತಾಂ ಮಾಯ್ಬುದನ್ನದಾನಮನರ್ಜವಂ । 280817 ॥ 


ತನ್ನ ವರೆನ್ನ ವರೆನ್ನದೆ | ಸನ್ನು ತಮತಿಯಾಗಿ ಸಕಲಜೀವಂಗಳುಮಂ।| 
ತನ್ನಂ ರಕ್ಷಿ ಸುವಂತಿರೆ | ಬಿನ್ನಣಮೇನಣದು ರಕ್ಸೆಪುದು ಸತ್ತುರುಷಂ ॥ 288 ॥ 


ಕನ್ನಡಿಯಂ ತೋಹಖುವೊಡ| ತ್ಯುನ್ನತಸಲ್ಲಕ್ಸ್‌ಣಂಗೆ ಮುನಿಸಾಗದು ಮ| 
ತ್ತೆನ್ನದೆ ಮೂಕೊಲಯಂಗಂ | ಕನ್ನಡಿಯಂ ತೋಣ' ಬಡಿಗುಮಿಜಿಗುಂ ಕೊಲ್ಲುಂ 
॥ 239 ॥ 
ಕಲಿತನದಿಂದಂ ಲೋಗರ್‌ | ಪುಲಿಯಂ ಪಿಡಿದೊಡಮದೇಂ ಬಿಡೆಂಬರ್‌ ತಾವೊಂ | 
ದಿಲಿಯಂ ಪಿಡಿದೊಡಮದು ಪೆ। ರ್ಬುಲಿಯೆಂಬರ್‌ ದುರ್ಜನರ್ಗ್ಗೆ ತಾನಿದು ಸಹಜಂ 
॥ 240 ॥ 


122 ಕರ್ಣಾಟಕ ಕವಿಚರಿತೆ, [12 ನೆಯ 


ಆರಯ್ಸು ನೋಡೆ ತೊ೫ೆಗಳ| ನೀರುಂ ವಾರಿಧಿಯ ನೀರ ಪೊರ್ದುಗೆಯಿಂದೆಂ | 
ಸಾರಂಗೆಟ್ಟುಪ್ಪಸ್ಸವೊ | ಲಾರುಂ ದುರ್ಜನರ ಸಂಗದಿಂದಂ ಕೌಡರೇ ॥ 241 | 


ಕಡುದಣ್ಣುಗೆಟ್ಟು ಕಿಚ್ಚಿನೊ | ಟೊಡಗೂಡಿದ ನೀರ್‌ ಬಟಕ್ಕೆ ತೀವ್ರತೆಯಿಂ ಫೆ | 
ಯಡುವಂತೆ ನೋಡೆ ದುರ್ಜನ | ರೊಡನಾಡಿದ ಮಾನಸರ್ಗೈಸದ್ದುಣಮಖಂಟೇ 


1 242 ॥ 
ಮರಣಕ್ಕೆ ೦ಜದೆ ಗುಣಮಂ | ಪರಿಹರಿಸದೆ ಶೀಲರತ್ನಮಂ ರಕ್ಷಿಸಿ ಸ| 


ತ್ತರ ಸಾವು ಸಾವೆ ಶೀಲಮ | ನುರವಣೆಯಿಂ ಬಿಟ್ಟಿ ಖಳರ ಬಾಯಿಂ ಬಾಲೇ ॥ 243 ॥ 
ಮೊದಲೊಳ್‌ ಮುಳ್ಳಿನ ಮೊನೆಗಳ | ಮೃದುವಪ್ಪುವು ಬಲಕೆ ಬೆಟ್ಟೆ ತಪ್ಪು ವು ಖಳರುಂ | 
ಮೊದಲೊಳ* ಗುಣಿಯೆನಿಸಿರ್ಸರ್‌ | ತುದಿಯೊಳ್‌ ಕೇಳ್‌ ತಮ್ಮ ಮಾಯಮಂ 
ಪ್ರಕಟಿಸುವರ್‌ u 244 ॥ 
ಪೊಲೆಯರ್‌ ಭಾವಿಸುವೊಡೆ ದು | ಸ್ಕಿ ಲರನುಪಮಶುದ್ಧವೃತ್ತಿಯೊಳ್‌ ನಡೆವೊಡೆ ಭೂ | 
ತಲಮೆಲ್ಲಂ ಬಣ್ಣಿಸುವುದು | ಕುಲದಿಂದಂ ಧರ್ಮಮಧಿಕಮೆಂದಣಪುವನೋಲ್‌ 


॥ 245 ॥ 
ಸತ್ನತಿ. 
~ ತಿ 
ರಸಭಾವಂ ಗಮಕಂ ಕಾ| ಳಸೆ ನಾಣ್ಣುಡಿ ದೇಸೆವೆತ್ತ ಪೊಸನುಡಿ ಮಾರ್ಗಂ | 
ಕುಸುರಿಯ ಬಗೆಯೆಂಂದಿನಿತಖಸ | ಳೆಸೆಯದ ಕೃತಿ ಕೃತಿಯೆ ಬಗೆದು ನೋಟುಸ್ತೊಡೆ 
ಜಗದೊಳ್‌ ॥ 246 ॥ 


ಸ್ವೈರಿಣಿಯರು. 


ಧರಣೀಚಕ್ರಮುುಂ ವಿಯತ್ತಳಮುಮಂ ಗಂಟಿಕ್ಕುವರ್‌ ನಿಂಚನ | 
ಚ್ಛರಿಯೆಸ್ಸಂತು ಜದೊಂದುಮಾಡಿ ಪೆಣೆವರ" ಕಲ್ಲಲ್ಲಿ ನಾರೆತು ವರ್‌ | 

ತ್ತರಿತಂ ಬಿನ್ನಣದಿಂ ಬಿಸಿಲ್ಲುದುರೆಯಂ ತಂದೇಖುವರ್‌ ಮೇರುವಂ | 

ಭರದಿಂದಂ ಪಿಡಿದೆತ್ತುವರ್‌ ಮಳಲೊಳಂ ನೀರ್ಮಾಡುವರ್‌ ಜೋಡೆಯರ್‌ ॥247॥ 








ರಾಜಾದಿತ್ಯ. ಸು. 1120. 
ಈತನು ವ್ಯವಹಾರಗಣಿತ, ಫ್ರೇತ್ರಗಣಿತ, ವ್ಯವಹಾರರತ್ನ, ಲೀಲಾವತಿ, 
ಚಿತ್ರಹಸುಗೆ, ಜೈನಗಣಿತಸೂತ್ರಟೀಕೋದಾಹರಣ, ಮೊದಲಾದ ಗಣಿತಗ್ರಂಥ 
ಗಳನ್ನು ರಚಿಸಿದ್ದಾನೆ. 
ಈತನು ಜೈನಕನಿ. ಇವನಿಗೆ ರಾಜವರ್ಮ, ಭಾಸ್ಕರ, ಬಾಚ, ಬಾಚಯ, 
ಬಾಚಿರಾಜ ಎಂಬ ಹೆಸರುಗಳೂ ಗಣಿತವಿಳಾಸ, ಓಜೆವೆಡಂಗ, ಪದ್ಯವಿದ್ಯಾಧರ 
ಎಂಬ ಬಿರುದುಗಳೂ ಇದ್ದಂತೆ ಇವನ ಗ್ರಂಥಗಳಿಂದ ತಿಳಿಯುತ್ತದೆ. “ಕೂಂಡಿ 


ಶತಮಾ ನ] ರಾಜಾದಿತ್ತ. 123 


ಮಂಡಲಕೃನುಪಸಮರತ್ಸಮಂಡನಮೆನಿಪ್ಪ ಪೂವಿನಬಾಗೆ” ಇವನ ಸ್ಥಳವು. 
ಇವನ ಹೆಂಡತಿ ಕನಕಮಾಲೆ. ಆ ಉರ್ನೀಶ್ವರನಿಕರಸಭಾಯೋಗ್ಯಂ” ಎಂದು 
ಹೇಳಿಕೊಂಡಿರುವುದರಿಂದ ಇವನು ರಾಜರಲ್ಲಿ ಆಸ್ಥಾನಸಂಡಿತನಾಗಿದ್ದಂತೆ 
ತೋರುತ್ತದೆ. ತನ್ನ ಗುರು ಮುಂತಾದವರನ್ನು ಈ ಪದ್ಯದಲ್ಲಿ ಹೇಳಿಕೊಂಡಿ 
ದ್ದಾನೆ: 

ಜಿನನಾಥಂ ನೇಮಿನಾಥಂ ನಿಜಗುರು ಶುಭಚಂದ್ರೋತ್ತಮಂ ತಂದೆ ಸರ್ವಾ | 

ವನಿಸಸ್ತುತ್ಕಾಸ್ಪದೆಂ ಶ್ರಿ 
ತನುಮತ್ತಾಭೋಗಮಂ(?)ಬಾಹು ಬಲಿಭರತರಾತ್ಮೇ ಶ್ವರರ್‌ ತಾಮೆನಲ್‌ ಬಾ| 
ಪೆನೆ ರಾಜಾದಿತ್ಯನೇಂ ಧನ್ಯನೊ ವಿಶದಯಶಂ ಸದ್ಗುಣಾಂಭೋಧಿಚಂದ್ರಂ [| 


ಈತನ ವ್ಯವಹಾರರತ್ನದಲ್ಲಿ ವಿಷ್ಣುನೃಪಾಲನ ಹೆಸರನ್ನು ಹೇಳುವ 
ನಗಮಷ್ಟಂ ನವಮರ್ಕದಿಜ್ಮನುದಿನಾಂಭೋರಾಶಿಷಟ್ಟಂಚಸಂ | 

ಖ್ಯೆಗಳಂ ವರ್ತನೆಗೊಳ್ಳ ವಂದಿಜನಮಾರಯ್ಹರ್ಕಮದಾರ್ಯವೀ | 

ರೃಗುಣೀ ವಿಷ್ಣು ನೃ ಪಾಲನಿತ್ತನೊಸೆದಿನ್ನೂಲ ಆನ್ನ (?)ಮತ್ತೆಲ್ಲವಂ| 
ದಿಗಳೋರೊರ್ವರ ಭಾಗಕೇನಹುದು ಮತ್ತೇನಕ್ಕುಮೋ ಭಾಸ್ಕರಾ | 


ಶಿ ಪತಿ ಜನನಿ ವಸಂತಾಖೆ, ತನಗಜಂ ಶಾಂ | 
ಬ ೩) 


ಎಂಬ ಈ ಉದಾಹರಣಪದ್ಯವು ದೊರೆಯುತ್ತದೆ. ಅಲ್ಲಜಡಿ ವ್ಯವಹಾರಗಣಿತ 
ದಲ್ಲಿಯೂ ಕೆಲವುಕಡೆ ನಿಷ್ಣುನೃಪಾಲನ ಹೆಸರು ದೊರೆಯುತ್ತದೆ. ಹೊಯ್ಸಳ 
ರಾಜನಾದ ನಿಷ್ಣುವರ್ಧನನು ಸುಮಾರು 1111 ರಿಂದ 1141 ರವರೆಗೆ ಆಳಿ 
ದಂತೆ ತಿಳಿಯುತ್ತದೆ. ಈ ಉದಾಹರಣಪದ್ಯದಿಂದ ವಿಷ್ಣುವರ್ಧನನು ಕವಿಯ 
ಕಾಲದಲ್ಲಿ ದೊರೆಯಾಗಿದ್ದಂತೆ ಊಹಿಸಬಹುದಾಗಿದೆ. ಅಲ್ಲದೆ ಶ್ರ. ಬೆ. 117 
ನೆಯ ಶಾಸನದಿಂದ ಒಬ್ಬ ಶುಭಚಂದ್ರನು 1128 ರಲ್ಲಿ ಗತಿಸಿದಂತೆ ತಿಳಿಯಬರು 
ತ್ತದೆ. ಈತನೇ ಕನಿಯ ಗುರುವಾಗಿರಬಹುದು. ಹೀಗಿದ್ದಪಕ್ಟದಲ್ಲಿ ಕನಿ 
ವಿಷ್ಣುವರ್ಧನನಲ್ಲಿ ಆಸ್ಫಾನಪಂಡಿತನಾಗಿ ಸುಮಾರು 1120 ರಲ್ಲಿ ಇದ್ದಿರಬಹುದು. 
ಇವನು ತನಗೆ ಹಿಂಡೆ ಇದ್ದ ಕನಿಗಳಲ್ಲಿ ಆರನ್ನೂ ಹೇಳಿಲ್ಲ. ಆದರೆ 
ಮಾಗಧನವಿಷಯದ ಪರಿಭಾ | ಷಾಗಮಮಂ ಪೇಲಟ್ಸನಲ್ಲೆ ಪೂರ್ವಾಚಾರ್ಯಂ | 
ಕೋಗರಣವಂತು ಕುಂತಣ | ಬಾಗೆಯ ಪರಿಭಾಷೆಯಲ್ಲಿವಂ ವಿರಚಿಸಿದಂ ॥ 


ಎಂಬ ಪದ್ಯದಲ್ಲಿ ಹಿಂದೆ ಅವನೋ ಒಬ್ಬ ಪೂರ್ವಾಚಾರ್ಯನು ಬರೆದುದನ್ನು ತಾನು 


ಕುಂತಣಬಾಗೆಯ ಪರಿಭಾಷೆಯಲ್ಲಿ ಬರೆದಂತೆ ಹೇಳುತ್ತಾನೆ. 
ತನ್ನ ಪಾಂಡಿತ್ಯವನ್ನೂ ಗುಣಗಳನ್ನೂ ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ: 
ಈಚತುರಬ್ಬಿವೇಕ್ಟಿತಮಹೀತಳದೊಳ್‌ ದೊರೆಯಾರ್‌ ಸಮಸ್ಕವಿ | 
ದ್ಯಾಚತುರಾನನಂಗೆ ವಿಬುಧಾಶ್ರಿತಕಲ್ಲಮಹೀರು ಹಂಗೆನಲ್‌ | 


124 ಕರ್ಣಾಟಕ ಕವಿಚರಿತೆ, [12 ನೆಯ 


ಖೇಚರಕರ್ಣಗತರಿಣಿಯ ನಧಂಬಣ್ಣಿಪರಂತೆಸೆದು ನಾ(!) | 

ಳೋಚಿತನಂ ದಯಾಬ್ಬಿಹಿಮರೋಚಿಯನಪ್ರತಿಗಂಧಬಾಚಿಯಂ (| 
ಆಶ್ರಿತಕಲ್ಪಮಹೀಜಂ | ವಿಶೃುತಭೂಭುವನಕೀರ್ತಿ ಶಿಷ್ಟೇಷ್ಟಜನೈ | 
ಕಾಶ್ರಯನಮಳಚರಿತ್ರಂ | ಮಿಶ್ರವ್ಯವಹಾರಗಣಿತಮಂ ವಿರಚಿಸಿದಂ | 
ಅನುರೂಪಂ ಸತ್ಕವಾಕ್ಕಂ ಪರಹಿತಚರಿತಂ ಸುಸ್ಟಿರಂ ಬೋಗಿ ಗಂಭಿ | 
ರನುದಾರಂ ಸಚ್ಚರಿತ್ರಂ ಸೊಬಗನಖಿಲವಿದ್ಯಾವಿದಂ ಭವ್ಯಸೇವ್ಯಂ ॥ 
ಜನಾಸಂಸ್ತುತ್ಯನುರ್ವೀಶ್ವರನಿಕರಸಭಾಯೋಗ್ಯನೆಂದಾಗಳುಂ ಮೆ | 
ದಿನಿ ರಾಜಾದಿತ್ಯನಂ ಬಣ್ಣಿಪುದಳದೊಲನಿಂ ಸಂತತೋತ್ಸಾಹದಿಂದಂ | 


ಇವನ ಗ್ರಂಥಗಳಲ್ಲಿ 
ವ್ಯವಹಾರಗಣಿತ. 


ಈ ಗ್ರಂಥವು ಗದ್ಯಪದ್ಯಾತ್ಮಕವಾಗಿದೆ; ಸೂತ್ರಗಳನ್ನು ಪದ್ಯರೂಪವಾಗಿ 
ಬರೆದು ಟೀಕೆಯನ್ನೂ ಉದಾಹರಣೆಗಳನ್ನೂ ಕೊಟ್ಟಿದ್ದಾನೆ. ಗ್ರಂಥವು 8 ಅಧಿ 
ಕಾರಗಳಾಗಿ ಭನಗಿಸಲ್ಪಟ್ಟಿಜಿ; ಒಂದೊಂದಧಿಕಾರಕ್ಕೂ ಹಾರವೆಂಬ ಸಂಜ್ಞೆ ಇದೆ. 
ಈ ಗ್ರಂಥವನ್ನು 8 ದಿವಸಗಳಲ್ಲಿ ಬರೆದಂತೆ 


ಲೆಕ್ಟದ ಕವಿತೆಯ ಬಲ್ಮೆ ಜ| ಗಕ್ಕೆ ಸೆದಿರೆ ಸಕಲಗಣಿತಮಾಗೃಂ ಥದೊಳಂ | 
ತೆಕ್ಕೆ ತೀವಿರಲಯನ್ಹಿದಿ | ನಕ್ಕ ಂ ನೆಜಕ ಪೇಟ್ಜನಕ್ಕೆ ರಾಜಾದಿತ್ಯಂ ॥ 


ಎಂಬ ಪದ್ಯದಲ್ಲಿ ಹೇಳುತ್ತಾನೆ. ಗ್ರಂಥದ ಉತ್ಕೃಷ್ಟತೆಯನ್ನು ಈ ಪದ್ಯಗಳಲ್ಲಿ 
ವರ್ಣಿಸಿದ್ದಾನೆ: 
ಅದಣಿಂ ಲೋಕಹಿತಾರ್ಥಂ | ಮೃದುಪದಲಲಿತಪ್ರಸನ್ನಗಂಭೀರಾರ್ಥಾ | 
ಸ್ಪದಮೆನೆ ಭಾಸ್ಕರದೇವಂ | ವಿದಿತವ್ಯವಹಾರಗಣಿತಮಂ ವಿರಚಿಸಿದಂ | 
ಎನಿಸಿದ ಗುಣಿ ರಾ (ಜಾದಿ | ತ್ಯೆ ಸು) ರುಚಿರಮಪ್ಪ ಗಣಿತತತ್ತ್ವಜ್ಞತೆಯಂ | 
ಜನತೋಪಕಾರದೊಳ್‌ ಮೆ | ದನೆನಲ್‌ ವ್ಯವಹಾರಗಣಿತಮಂ ಮೆಚ್ಚದರಾರ್‌ | 
ಧಾರಿಣಿಯೊಳ್‌ ಸಕಲಬುಧಾ | ಧಾರಮೆನಲ್‌ ಸ್ವಲ್ಪಮಾಗಿಯುಂ ವ್ಯವಹಾರಾ | 
ಧಾರಮೆನಲ್‌ ಸಾರಮೆನಲ್‌ | ಶ್ರೀರಾಜಾದಿತ್ಯನಟ'_ಯಿಂ ವಿರಚಿಸಿದಂ | 


ಗ್ರಂಥಾವಶಾರದಲ್ಲಿ “ಜಿನಪತಿ ರಾಜಾದಿತ್ಯಂಗೆ ಮಾಟಕ್ಕೆ ಮತಿವಿಕಸನಮಂ” 
ಎಂದು ನೇಮಿಜಿನನನ್ನು ಸ್ತುತಿಸಿದ್ದಾನೆ. ಅಧಿಕಾರಗಳ ಕೊನೆಯಲ್ಲಿ 


ಇದು ಶುಭಚಂದ್ರದೇವಯೋಗೀಂದ್ರಪಾದಾರವಿಂ ದಮತ್ತಮಧುಕರಾಯಮಾನ ಮಾನ 
ಸಾನಂದಿತಸಕಲಗಣಿತತತ್ತ್ವವಿಳಾಸಂ ವಿನೇಯಜನವಿನುತಂ ಶ್ರೀರಾಜಾದಿತ್ಯವಿರಚಿತಮಪ್ಸ 
ವ್ಯವಹಾರಗಣಿತದೊಳ್‌ 


ಶತಮಾ ಸ] ರಾಜಾದಿತ್ಯ 4 ವ್ಯವಹಾರಗಣಿತ. 125 


ಎಂಬ ಗದ್ಯವಿದೆ. ಈ ಗ್ರಂಥದಲ್ಲಿ ಪ್ರತಿಪಾದಿತವಾದ ವಿಷಯಗಳು: ಸಹಜ 
ಶ್ರಯರಾಶಿ, ವ್ಯಸ್ತತ್ರಯರಾಶಿ, ಸಹಜಪಂಚರಾಶಿ, ವ್ಯೃಸ್ತಸಂಚರಾಶಿ, ಸಹಜ 
ಸಪ್ತರಾಶಿ, ವ್ಯಸ್ತಸಪ್ತರಾಶಿ, ಸಹಜನವರಾಶಿ, ವ್ಯಸ್ತನವರಾಶಿ, ಪದಹಿನ ಸೂತ್ರ, 
ಬಣ್ಣ್ವಾಂತರದ ಸೂತ್ರ, ಹೊದೆಯಂಬಿನ ಸೂತ್ರ, ವಿಧುರೆ, ತೂಬಿನ ಸೂತ್ರ. 
ಹರವರಿಯ ಸೂತ್ರ, ಚಕ್ರಬಡ್ಡಿ, ಇತ್ಯಾದಿ." 


ನಮಗೆ ತಿಳಿದಮಟ್ಟಿಗೆ ಕನ್ನಡದಲ್ಲಿ ಗಣಿಶಶಾಸ್ತ್ರವನ್ನು ಬರೆದಿರುವ ಕವಿಗಳಲ್ಲಿ 
ಇವನೇ ಮೊದಲನೆಯವನು. ಈತನು ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಿ ಪ್ರಾಯಶಃ 
ಎಲ್ಲಾ ವಿಷಯಗಳನ್ನೂ ತನ್ನ ಗ್ರಂಥಗಳಲ್ಲಿ ತಕ್ಕಮಟ್ಟಿಗೆ ಪ್ರತಿಪಾದಿಸಿದ್ದಾನೆ. 
ಈ ಶಾಸ್ತ್ರವನ್ನು ಜನಗಳಿಗೆ ಸುಖಬೋಧವಾಗುವಂತೆ ಪದ್ಯರೂಪವಾಗಿ ಬರೆವುದು 
ಕಷ್ಟ. ಆದರೂ ಈ ಕವಿ ಸೂತ್ರಗಳನ್ನೂ ಉದಾಹರಣೆಗಳನ್ನೂ ಬಹಳ ಲಲಿತ 
ವಾದ ಪದ್ಯಗಳಲ್ಲಿ ಚೆನ್ನಾಗಿ ಅವಗಾಹನವಾಗುವಂತೆ ಬರೆದಿದ್ದಾನೆ. ಈ ಪದ್ಯಗಳ 
ಬಂಧದಿಂದ ಈತನಿಗೆ ಗಣಿತಶಾಸ್ತ್ರಪ್ರವೀಣತೆಯೇ ಅಲ್ಲದೆ ಕವಿತಾಪ್ರೌಢಿಯೂ 
ಉಂಟೆಂಬುದು ವ್ಯಕ್ತವಾಗುತ್ತದೆ. 
ಈ ಗ್ರಂಥದಿಂದ ಕೆಲವು ಸೂತ್ರಗಳನ್ನೂ ಪ್ರಶ್ನೆಗಳನ್ನೂ ಉದ್ದರಿಸಿ ಬರೆಯು 
ತ್ತೇವೆ: 
ಸೂತ್ರ.ಶತಫಳಯಂಗಳಾಂತರದಿಂ | ಗತಮಾಸಮನಿಳಿದು ಪಡೆದ ಲಾಭದ ಪೊನ್ನಂ | 
ಹೃತಿಗೆಯ್ಸು ಲಬ್ಧದಿಂದಂ | ಶತಮಂ ಮೋದಿದೊಡೆ ಬರ್ಕುಮಾಮೂಲಧನಂ | 
| 248 ॥ 
ಸ್ಪಶ್ಲೆ.ತ್ರಿಕಶತದೆ ಕೊಂಡು ತಾಂ ಪಂ | ಚಕಶತದಿಂ ಕೊಟ್ಟು ಲಾಭಮಖುವತ್ತಚ್ಚಂ | 
ಪ್ರಕಟಮೆನೆಪಡೆಯೆ ಬರಿಸ| ಕ್ಕಕಳಂಕಚರಿತ್ರ ಮೊದಲ ಪೊನ್ನೆ ನಿತಕ್ಕು ೦? 249 
ಗದ್ಯಾಣ ೧೦೦. ತಿಂಗಳು ೧. ಬಡ್ಡಿ ಗದ್ಯಾಣ ಷ್ಠ 
ಗ್ಗ ೧೦೦. ತಿಂಗಳು ೧. ಬಡ್ಡ್ಮಿಗ್ಗ ೫. 
ಮೊದಲು ಗೆ|೦೦, ತಿಂಗಳು ೧೨, ಲಾಭ ಗೈ ೬೦. [ಲಬ್ಧ. ಮೊದಲು ಗ್ಗ ೨೫೦ 
ಟೀಕು. -ಲಾಭದ ೬೦ನು ೧೦೦ ಇಂ ಗುಣಿಸಿರಿಸಿ, ಮತ್ತೆ ಬಡ್ಡಿ ಗ] ೫ಲ್ಲಿ 
ಗ 4 ಬಡ್ಡಿಯಂ ಕಳೆದು ಉಲ'ದ ೨೫೫0೦ ತಿಂಗಳು ೧೨ ನಿಟು'ದು ಗುಣಿಸಲ್‌ 
೨೪ ಹಾರವಂ ಮಾಡಿ ಭಾಗಿಸಲ್‌ ತಪ್ಪದು. 


ಪ್ರಶ್ನೆಗಳು. 
ಮೂ ಖದಿವಸಕ್ಕೆ ಖಂಡುಗ | ದಾಜು೦ ಕೊಳಗಂಗಳೆರಡು ಬಳ್ಳಂ ಮಾನಂ | 
ಮೂಲಿಗಲ್‌ ಬರಿಸದ ಮೇ | ಲಾಂ ದಿವಸಕ್ಕೆ ಭತ್ತ ತಾನೆನಿತಕ್ಕುಂ i 250 ॥ 


1. ನಮಗೆ ದೊರೆತ ಪ್ರತಿ ಶಿಥಿಲವಾಗಿದ್ದುದರಿಂದ ಗ್ರಂಥದಲ್ಲಿ ಪ್ರಕಿಸಾಧಿತವಾದ ವಿಷಯಗಳ 
ನ್ನೆಲ್ಲಾ ಕಂಡುಹಿಡಿಯಲಾಗಲಿಲ್ಲ. 


126 ಕರ್ಣಾಟಕ ಕವಿಚರಿತೆ. [12 ಸೆಯ 


ನೂರ್ಪ್ಸತಯನ್ನು ಪೊನ್ನುಂ | ಮಾಳೊಪ್ಪುವುದರ್ಕೆ ವಟ್ಟಿಮಿರ್ಪಣಮಡ್ನ ಂ | 

ಮೂಹುಂ ವೀಸಮೆನಲ್ಲಿ | ಟ್ಲೊಮಿಂ ಪೊನ್ನಟ್ಟಿಮುಟದು ತಾನೆನಿತಕ್ಕುಂ ॥251॥ 
ಕರಿ ನೂಜಿಕಿಂಟುಮನೆಯ್ಸ ಕಾವ ದಿವಸಕ್ಕೋರೊಂದು ಗದ್ಭಾಣಮಂ | 

ಸ್ಥಿರಮಾವೆಂ ನಿನಗೆಂದೊಡೊಂದು ದಿವಸಕ್ಕೊಂದಾನೆಯಂ ಮಾಜಿಲಾ | 
ಕರಿಯಾರೋಹಕರಿರ್ಪ್ವತಯ್ಬುದಿವಸಂ ಕಾದೊಲ್ಲೆನೆಂದಾಗಳಿ | 


ರ್ಬರ ಸಂವಾದದ ಲೆಕ್ಕಮಂ ತಿಳಿಯೆ ಪೇರ್‌ ನಿರ್ವ್ವಾಜದಿಂ ಭಾಸ್ಕರಾ ॥252 ॥ 


ಕರಿ ೧೦೮. ದಿನ ೧ಕ್ಕೆ ಕೂಲಿ ಗದ್ಯಾಣ ೧. ದಿನ ೧. ಮಾಣ'ದಾನೆ ೧. 


ಈ ಲೆಕ್ಕದಲ್ಲಿ ದಿನ ೨೫ ಕ್ಕೆ ಲಬ್ಧ ಗ ೨೨ ೨ವಿ೪. 

ಟೀಕು.-ನೊದಲ ಪ್ರಮಾಣಿನ ೧೦೮ ನೂ ಗ್ಳ ೧ನೂ ಕೂಡಲು ೧೦೯ನು ದಿನ 
೨೫ ಆಂ ಗುಣಿಸಲು ೨೭೨೫. ಇದಂ ಪ್ರತಿಯನಿಟ್ಟು ಆಕಡೆಯದಿನ ೨೫ನು ವರ್ಗಂ 
ಗೊಂಡು ಅದಜೊಳಗೆ ಆ ದಿನ ೨೫ ನು ಕೂಡಿ ಅರ್ಥ್ಧಿಸಲು ಎ೨೫. ಇದಂ ಮುನ್ನ 
ಪ್ರತಿಯಿಟ್ಟ ೨೭೨೫ ಅಲ್ಲಿ ಕಳೆಯಲು ೨೪೦೦. ಇದಂ ಆದಂತಿ ೧೦೮ ಅಂ ಭಾಗಿಸಲು 


ತಪ್ಪದು. 
ದಾಳಿಂಬದ ಬೀಜವನರಿವುದಕ್ಕೆ ಸೂತ್ರ. 
ವಿಸಟಿನಿಉದೆತ್ತು ನಯದಿಂ | ರಸಕೃತಿಯಿಂ ಬೀಜಮಕ್ಕುಮವು ದಾಳಿಂಬ| 
ಕೈಸೆಗುಂ ಗುಣಿತಕ್ರಮದಿಂ | ವಸ ಮತಿಗಣಳಿ'ವಂತೆ ಪೇಟ ಗಣಿತವಿಳಾಸಾ W253 
ದಾಳಿಂಬನ ಕಾಯ್‌ ೧ಕ್ಕೆ ಬಸರಿ ೫ಕ್ಕೆ ಲಬ್ಧ ಬೀಜ ೩೬೦. 


ಟೀಕು. _..ವಿಸಂ೫* ೫ನು ೨೮೫1೦ ಗುಣಿಸಿದೊಡೆ-೧೦. ರಸಕೃತಿಯಿಂದೆ ವರ್ಗಂಗೊಳಲು 
ವಿ೬. ಇದಂ ೧೦೫೫೦ ಗುಣಿಸಲು ೩೬೦. 


ಪರಿಭಾಷೆ. 
ಕಾಗಿಣಿ ನಾಲ್ಕುಂ ವೀಸಮ | ದಾ ಗಿರ್ಕುಂ ನೀಸಮಯು್ಬು ಪಾಗಮೆನಿಕ್ಕುಂ | 


ಪಾಗಂ ನಾಲ್ಕ ಅಳೆ ಪಣಂ | ಪ್ರಾಗುಕ್ತಂ ದಶಪಣಂಗಳಿಂ ಗದ್ಯಾಣಂ 1274 ॥ 


ಪೂವಿನಬಾಗೆ. 
ವನತತಿಯಿಂ ನದೀನದಕುಭೃ ತ್ಮುಲದಿಂ ಧನಧಾನೃವರ್ಗದಿಂ | 
ಜನಪದರಾಜಿಯಿಂ ಬೆಳೆವ ಕೆಯ್ಕೊಲದಿಂದೆಸೆವೂರ್ಗಳಿಂ ಜಗ॥ 
ಜ್ಜನನುತಜೈನಧರ್ಮದ ನೆಗ€* ಯುನೊಪ್ಲಿರೆ ಕೂಂಡಿಮಂಡಲ | 
ಕ್ಕ ನುಪಮರತ್ಸಮಂಡನಮೆನಿಪ್ಪುದು ಪೂವಿನಬಾಗೆ ಸಂತತಂ ॥ 2ನ5 


ಆವೆಡೆಯೊಳ್‌ ಮನಂಬಯಸಿ ಪಾಂಥಜನಂ ನಿಲಲಲಿ ಗಲಿ ಗ | 
ಬ್ಲಾವಳಿಯಲ್ಲಿಗಲ್ಲಿಗೆ ಸುಸೌರಭದಿಂದೆಸೆದಿರ್ಪ ಪುಷ್ಪವಾ | 


ಶತಮಾನ] ರಾಜಾದಿತ್ಯ : ಲೀಲಾವತಿ. 127 
ಟಾವಳಿಯಲ್ಲಿಗಲ್ಲಿಗೆನವಭ್ರಮರಾವಳಿ ಹಂಸಭ್ಯಂಗಕ 
ರಾವಳಿಯಿಂದಮೊಪ್ಪುವುದು ಬಾಗೆಯದೊಂದು ಮಹೀಪ್ರದೇಶದೊಳ್‌ ॥ 256 ॥ 


ಪೊಸ ಪೊಂಗೇದಗೆ ಜಾಜಿ ಪಾಟಲಿ ಲಸತ್ಸೇವಂತಿ ನೀಲಾಬ್ಜಮು | 
ಧ್ವಸರೋಜಂ ಸುರಹೊನ್ನೆ ಸಂಪಗೆ ನವೋದ್ಯನ್ಮಲ್ಲಿ ಕಾದಿಪ್ರಸೂ | 


ನೆ,, .. ೬ ೬ ೬ ಹಿನಿಂ ಡೆಸೆಗೆ..ನಿಚೆ.. ಎ. «ಎ. ನನ್ವರ್ಥಮಾ | 
ಗೆಸೆಗುಂ ಪೂನಿನಬಾಗೆಯೆಂಂಬ ಪೆಸರಿಂದಿಂಬಾಗಿ ಚೆಲ್ಲಾಗಿರಲ್‌ 19257 
2. ಕ್ರೇತ್ರಗಣಿತ. 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇನೆ 
ವೃತ್ತಾಕಾರದ ಭೂಮಿಯ | ಸುತ್ತಳೆದರ್ಧಮನೆ ಬಿಡುವುದು ಆ'ದರ್ಧಜೊಳಂ | 
ಮತ್ತೆರಡು ಭಾಗಮಾಡಿಯೆ | ಮತ್ತೊಂದಅಕೊಳೊಂದನೊತ್ತೆ ಕಂಭಂ ಬರ್ಕುಂ 


258 
ಅತಿವೃತ್ತಮರ್ಧಚಂದ್ರಾ ಕೃತಿಯಾಗಿರೆ ಕ್ಲೇತ್ರಮದಣೊಳೊಂದಂ ಕೊಂಡಾ | 


ಗತಿಭಾಗೆಯೊಳೊಂದಂ ಕೊಂ|ಡತಿಶಯದಿಂ ರವಿಯ ಗುಣಿಸೆ ಸಮಪದಮಕ್ಕು 


12590 
ವೃತ್ತದ ವಳಯಮ ನಳೆದಾ|ಮೊತ್ತವ ಗುಣದಿಂ ದಮೆತ್ತಿ ಬಂ ದಾಲಬ್ಧಮ | 


ಸೊತ್ತುತೆ ತನ್ನಿಂ ತನ್ನಂ।ಬಿತ್ತರದಿಂ ಗತಿಯೊಳೆತೆ ಬಂದುದು ಕಂಭಂ 1200 ॥ 
3. ವ್ಯವಹಾರರತ್ತ. 
ಇದರಲ್ಲಿ ನ ಅಧಿಕಾರಗಳಿವೆ. ಇದರಿಂದ ಒಂದು ಪ್ರಶ್ನೆಯನ್ನು ಹಿಂದೆಯೇ 
ಉದಾಹರಿಸಿದ್ದೇವೆ. 
4. ಜೈನಗಣಿತಸೂತ್ರೋದಾಹರಣ 
ಪ್ರಶ್ನೆಗಳನ್ನು ಕೊಟ್ಟು ಉತ್ತರವನ್ನು ಪಡೆವ ವಿಧಾನವನ್ನು 
ಗ್ರಂಥಾರಂಭದಲ್ಲಿ ನೇಮಿಜಿನೇಶನನ್ನು ಸ್ತುತಿಸುವ ಈ ಪದ್ಯ 


ಇದರ 
ತೋರಿಸಿದ್ದಾ 
ಜಹಾ 

ಶ್ರೀಮದವಿಚಳಿತಲಸ್ಸ್ಮೇ | ಪ್ರೇಮಂ ತ್ರೈಲೋಕ್ಕಧಾಮನಾನತಶಕ್ರಂ 


ಸೋಮಂ ಸ್ವಾಧೀನಮುಖಂ | ನೇಮಿಜಿನಂ ಮಾಲ ನಮಗೆ ಬೋಧೋದ 
ಯಮಂ ॥ 261 


ನೆ. 


5, ಚಿತ್ರಹಸುಗೆ. 
ಇದು ಸೂತ್ರಟೀಕಾರೂಪವಾಗಿದೆ. 
6. ಲೀಲಾವತಿ. 
ಇದು ಪದ್ಯರೂಪವಾಗಿದೆ. ಲೆಕ್ಕಗಳನ್ನು ಮಾಡಿ ತೋರಿಸಿದೆ, 





128 ಕರ್ನಾಟಕ ಕನಿಚರಿತೆ, [12 ನೆಯ 


ಮೌಕ್ತಿಕಕವಿ. ಸು. 1120. 


ಚೆಂದ್ರನಾಥಾಷ್ಟಕವೆಂಬ ಗ್ರಂಥದ ಅಂತ್ಯದಲ್ಲಿರುವ 

ಕೃತಕೃತ್ಯಂ ಮಾಕ್ಕಿಕಂ ಸತ್ಮವಿ ವಿರಚಿಸಿದೀಸಾರಮಪ್ಸ ಷ್ಟಕಶ್ರೀ | 

ಸುತಿಯಂ ಪೇ ಟಸ್ಕೋದುವಾಲಿಪ್ಪವರ್ಗೆ ನಿರುಪಮಾನಂದಮಂ ಮಾಟ ನೀತಾ ॥ 
ಪತಿರಾಮಸ್ಥಾಪಿತೋದ್ಯತ್ತಿಭುವನತಿಲಕಾಲಂಕೃತಖ್ಯಾತಿನಾಮಾಂ | 
ಕಿತಮಾಗೊಪ್ಪಿರ್ಪ ಪೆಣ್ಣೆಂಗಡಲಪುರವರಾಧೀಶ್ವರಂ ಚಂದ್ರನಾಥಾ | 


ಎಂಬ ಪದ್ಯದಿಂದ ಈ ಅಷ್ಟಕವನ್ನು ಬರೆದವನು ಮೌಕ್ತಿಕಕವಿಯೆಂದು ತೋರು 
ತ್ತಜಿ. ಇಲ್ಲಿ ಹೇಳಿರುವ ಪೆಣ್ಣೆಂಗಡಲು ಅಥವಾ ಹೆಣ್ಣೆಗಡಲು ಎಂಬ ಸ್ಥಳವು 
ಜೈನರಾದ ಕೊಂಗಾಳ್ವರ ರಾಜ್ಯಕ್ಕೆ ಸೇರಿದ್ದಿತು. ಇದನ್ನು ವೀರಕೊಂಗಾಳ್ವ 
ದೇವನು ಸುಮಾರು 1120 ರಲ್ಲಿ ಮೇಘಚಂದ್ರನ ಶಿಷ್ಯನಾದ ಪ್ರಭಾಚಂದ್ರ 
ಸಿದ್ಧಾಂತದೇವನಿಗೆ ದಾನವಾಗಿ ಕೊಟ್ಟಂತೆ ಒಂದು ಶಾಸನದಿಂದ ತಿಳಿಯುತ್ತದೆ. 
ಸುಮಾರು 1189 ರಲ್ಲಿ ಈ ಸ್ಥಳದೊಳಗೆ ಶೈವರು ಪ್ರಬಲರಾಗಿದ್ದಂತೆ ಇತರ 
ಶಾಸನಗಳಿಂದ 8 ತಿಳಿವುದರಿಂದ ಅಲ್ಲಿ ಜೈನರ ಪ್ರಾಬಲ್ಯದ ಕಾಲವು ಸುಮಾರು 
1120 ಆಗಿರಬಹುದು. ಆ ಕಾಲವನ್ನೇ ಕವಿಗೆ ಕೊಟ್ಟಿದ್ದೇವೆ. 
ಈ ಗ್ರಂಥದಲ್ಲಿ 9 ವೃತ್ತಗಳಿವೆ; ಪ್ರತಿವೃತ್ತವೂ ಚಂದ್ರನಾಥ ಎಂದು 
ಮುಗಿಯುತ್ತದೆ. ಇದರಿಂದ ಒಂದು ಪದ್ಯವನ್ನು ಉದ್ಧರಿಸಿ ಬರೆಯುತ್ತೇವೆ: 
ಕುಮತೋಗ್ರಗ್ರೀಷ್ಮ ತಸ್ತಂಗಿದು ಹಿಮಕರಬಿಂಬಂ ಪಠಸ್ತೋತ್ರಪಿತ್ತ | 
ಭ್ರಮಹೃಜ್ಜಿಹ್ವಂಗೆ ಸೌಧಂ ಕಬಳಮನೃತದುರ್ವಾಸನಾವಾಸಿತಾತ್ಮಂ | 
ಗಮಳಾಂಭೋಜಂ ಕುದೃಷ್ಟ್ಯಾಮಯಿಗಿದು ಘುನಸಾರಾಂಜನಂ ಕುಶ್ರುತಾನಾ, | 
ಗಮದುರ್ಮಂತ್ರಂಗೆ ನಿನ್ನಾಕೃತಿಯಿದಮೃತಬೀಜಾಕ್ಷರಂ ಚಂದ್ರನಾಥಾ | 


ವಾದಿರಾಜ, 1123. 


ದಾವಣಗೆಕಿಯ 2 ನೆಯ ಶಾಸನದ (ಚಾಳುಕ್ಯ ವಿಕ್ರಮವರ್ಷ 48 
ಶೋಭಕೃತ್‌) ಕೊನೆಯಲ್ಲಿ" ಕವಿಮಾದಿರಾಜಂ ಬರೆದಂ? ಎಂದಿದೆ. ಈ ಮಾದಿ 
ರಾಜನು ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ ತಿಳಿಯದು. 


CN ಲ ಂಂಂಛಛಛ್ಟೃ 0 ಇ ಪಾಯು ಸಕ ಮ ಎಟ. ಚಾ ಆರರ ಭವ ಸಡಾ ವಜಾ ಜಾಲ ಹತತರ ಒಮ 


1 Mysore Archeologicat Report tor 1913, para 64, 
2. Arkalgud 79 and 81, 


ಶತಮಾನ] ಕೀರ್ತಿವರ್ಮ. 129 


ಮಹಾಪ್ರಭು ಕೇಶಿರಾಜ. 1124. 

ಚೆನ್ನಗಿರಿಯ 61' ನೆಯ ಶಾಸನದಲ್ಲಿ (ಚಾಳುಕ್ಯ ವಿಕ್ರಮವರ್ಷ 48 
ಕ್ರೋಧಿ) ಒಬ್ಬ ಕೇಶಿರಾಜನನ್ನು" ನಿಬುಧಜನವನಜನನಕಳಹೆಂಸಂ' "ಸರಸ್ವತೀ 
ಕಂಠಾವತಂಸಂ' ಎಂದು ಹೊಗಳಿದೆ. ಈ ಬಿರುದುಗಳನ್ನು ನೋಡಿದರೆ ಈತನು 
ಕನಿಯಾಗಿದ್ದಿರಬಹುದೆಂದು ತೋರುತ್ತದೆ. ಈತನನ್ನು ಸ್ತುತಿಸ.ವ ಪದ್ಯಗಳಲ್ಲಿ 
ಒಂದೆರಡನ್ನು ತೆಗೆದು ಬರೆಯುತ್ತೇವೆ: 

ಪರುಷಾರ್ಥದ ಕಣಿ ಸತೃದ | ಕರು ಪೆರ್ಮೆಯ ನೆರ್ಮಮೆಂದು ವಿಬುಧಾಗ್ರಣಿಗಳ್‌, 

ಕರಮ” ,ಯುಂದೆ ಫೊಗಂಂಲ್‌ | ಧರೆಗೆಸೆದಂ ಕೇಶಿರಾಜನೂರ್ಜಿತತೇಜೇ | 

ನಿನಯ ನಿ ಧಾನನೂರ್ಜಿ ತಮ ಹಾಮಹಿ ಮಾಸ ದನಬ್ಬಿವೇಷ್ಟಿತಾ | 

ವನಿತಳಪೊಜ್ಯನಿಷ್ಟಜನಕಲ್ಪಮಹೀರುಹಸೇಕವಾಕೃಸೆಂ sk 

ದನುನಯದಿಂ ಬುಗರ್‌ ಪೂಗಟ್ಟರಾಗಳುವಮಾ ನೆಗಟ್ಬರ್ದ ಕೇರಿರಾ | 

ಜನನಿನತೇಜನಂ ದ್ವಿಜಸರೋಜನನಾಶ್ರಿತಕಳ್ಳಭೂಜನಂ 1 


ರ ವಾ್‌, 


ಕೀರ್ತಿನರ್ಮ. ಸು. 1125. 
ಈತನು ಗೋವೈದ್ಯವನ್ನುು ಬರೆದಿದ್ದಾನೆ. ಈ ಗ್ರಂಥದಲ್ಲಿರುವ 


ಜಿನನಾಪ್ಮಂ ಗುರು ದೇವಚಂದ್ರಮುನಿಪಂ ತ್ರೆ ಲಶೋಕ,ಮಲಾ ಧಿಪಂ | 
0 ಬ ೧ 


ಜನಕಂ ಪಾಲಭವಂದ,...... ವಾಕಿ ವರಂ ವಿಕೃಮಾಂ ॥ 
ಬು ಹು 


ಕನರೇಂದ್ರಂ ತನಗಗೃಜಾತನೆನಲಂತಾಗ್‌ ನೋಂತರೀಕೇರ್ತ್ಶಿವ। 
ರ್ಮನರೇಂದ್ರಂಬರಮೆಂದು ಧಾತ್ರಿ ಪೊಗಟ್ನುಂ ನಿಚ್ಹೆಂ ಮಹೋತ್ಸಾಹದಿಂ | 


ಎಂಬ ಪದ್ಯದಿಂದ ಈತನ ತಂಡೆ ತ್ರೈಲೋಕ್ಯಮಲ್ಲಾಧಿನ, ಅಣ್ಣ ನಿಕ್ರಮಾಂಕ 
ನರೇಂದ್ರ, ಗುರು ದೇವಚಂದ್ರಮುನಿ, ಇಷ್ಟದೇವತೆ ಜಿನ ಎಂದು ತಿಳಿಯುತ್ತದೆ. 
ಸುಮಾರು ಈ ಕವಿಯ ಸಮಕಾಲದವನಾದ ಬ್ರಹ್ಮಶಿವಕವಿ ತನ್ನ ಸಮಯ 
ಪರೀಕ್ಷೆಯಲ್ಲಿ ಈತನ ವಿಷಯವಾಗಿ ಮೇಲೆ ಹೇಳಿದ ಅಂಶಗಳನ್ನು ಈ ಪದ್ಯಗಳಲ್ಲಿ 
ಹೇಳಿದ್ದಾನೆ 

ಜನತಾನಂದಂ ಚಳುಕ್ಕಾಭರಣನವನಿಪಾಳೋತ್ತಮಂ ಸಾರ್ವಭೌಮಂ | 

ಜನಕಂ ತೈಲೋಕ್ಕಮಲ್ಲಂ ಸಕ್‌ಳವಸುಮತಿ?ವಲ್ಲಭಂ ವಿಕ್ರಮಾಂಕಾ | 

ವನಿಪಂ ತಾನಗ್ರಜಾತಂ ತ್ರಿಭುವನಪತಿ ದೇವಾದಿದೇವಂ ಜಿನೇಂದ್ರಂ | 

ತನಗಾಸಪ್ತಂ ಮತ್ತೆನಲ್ಕೇಂ ಪಿರಿಯನೊ ಜಗತೀನಾಥರೊಳ್‌ ಕೀರ್ತಿವರ್ಮಂ | 


ಅರಸುಮಗಂ ಗಡ ಕನಿ ಗಡ | ಪಿರಿದೀವಂ ಗಡ ಬಲಕ್ಕೆ ಜೆ.ನಂ ಗಡೆನಲ್‌ | 
ಧರಣಿಪತಿ ಕೀರ್ತಿವರ್ಮಂ | ನಿರತಂ ಪೊನ್‌ ಕಮ್ಮಿ ತಾದುದೆನಿಸಿದನಿಳೆಯೊಳ್‌ 1 


9 


130 ಕರ್ಣಾಟಕ ಕವಿಚರಿತೆ. [12 ನೆಯ 


ಇದರಿಂದ ಕೀರ್ತಿವರ್ಮನು ಚಾಳುಕ್ಕರಾಜರ ವಂಶದಲ್ಲಿ ಹುಟ್ಟದವನೆಂದು 
ವ್ಯಕ್ತವಾಗುತ್ತದೆ. ಆ ರಾಜರಲ್ಲಿ ತೈಲೋಕ್ಯಮಲ್ಲನು 1042 ರಿಂದ 1068 ರ 
ವರಿಗೆ ಆಳಿದಂತೆಯೂ ಅವನ ಮಗನಾದ ವಿಕ್ರಮಾದಿತ್ಯನು 1076 ರಿಂದ 
1126 ರ ವರೆಗೆ ಆಳಿದಂತೆಯೂ ತಿಳಿಯುತ್ತದೆ. ಈ ವಿಕ್ರಮಾದಿತ್ಯನೇ ಕವಿಯ 
ಅಣ್ಣನಾಗಿರಬೇಕು. ಆದುದರಿಂದ ಕನಿ ಸುಮಾರು 1125 ರಲ್ಲಿ ಇದ್ದಿರಬಹುದು. 
ಮೇಟಿ ಹೇಳಿದ ವಿಕ್ರಮಾದಿತ್ಯನಿಗೆ ಜಯಸಿಂಹ 111, ವಿಷ್ಣುವರ್ಧನವಿಜಯಾ 
ದಿತ್ಯ, ಎಂಬ ಇಬ್ಬರು ತಮ್ಮಂದಿರಿದ್ದರು. ಇವರಲ್ಲಿ ಕವಿ ಒಬ್ಬನಾಗಿರಬಹುದೋ 
ಏನೋ ತಿಳಿಯದು. ತ್ರೈಲೋಕ್ಯಮಲ್ಲಸಿಗೆ ಕೇತಲದೇವಿಯೆಂಬ ಜೈನಧರ್ಮಾನು 
ಸಾರಿಣಿಯಾದ ಪತ್ನಿಯೊಬ್ಬಳು ಇದ್ದಂತೆಯೂ ಆಕೆ ಕೆಲವು ಜಿನಾಲಯಗಳನ್ನು 
ಕಟ್ಟಿಸಿದಂತೆಯೂ ಕಿಳಿಯಬರುತ್ತದೆ.' ಕವಿ “ಜಿನನಾಸ್ತಂ” ಎಂದು ಹೇಳಿ 
ಕೊಂಡಿರುವುದರಿಂದ ಈಕೆಯ ಮಗನಾಗಿದ್ದಿರಬಹುದು. ಶ್ರ. ಬೆ. 64 ನೆಯ 
ಶಾಸನದಲ್ಲಿ (1163) ಗುರುಪರಂಪರೆಯನ್ನು ಹೇಳುವಾಗ ರಾಘವಪಾಂಡವೀಯ 
ವನ್ನು ಬರೆದ ಶ್ರುತಕೀರ್ತಿತ್ರೆ ವಿದ್ಯನ ಸಮಕಾಲಿಕನಾದ ಒಬ್ಬ ದೇವಚಂದ್ರ 
ಮುನಿಯನ್ನು ಸ್ತುತಿಸಿದೆ. ಈತನೇ ಕವಿಯ ಗುರುವಾಗಿರಬಹುದು. ಈ ಕವಿ- 
ಕೀರ್ತಿಚಂದ್ರ, ವೈರಿಕರಿಹರಿ, ಕಂದರ್ಪಮೂರ್ತಿ, ಸಮ್ಯಕ್ತ್ವರತ್ನಾಕರ, ಬುಧ 
ಭವ್ಯಬಾಂಧವ, ವೈದ್ಯರತ್ವ ಪಾಲಭವಂದ್ಯ, ಕವಿತಾಬ್ದಿಚಂದ್ರಮ, ಕೀರ್ತಿ 
ವಿಳಾಸ--ಎಂದು ತನ್ನನ್ನು ವಿಶೇಷಿಸಿ ಹೇಳಿಕೊಂಡಿದ್ದಾನೆ. 

ಇವನ ಗ್ರಂಥ 

ಗೋವೈದ್ಯ. 

ನಮಗೆ ದೊರೆತ ಪ್ರತಿ ಅಸಮಗ್ರ, ಮತ್ತು ಅಶುದ್ಧ. ಈ ಪ್ರತಿಯ ಆದಿ 
ಭಾಗದಲ್ಲಿ ಮೂವತ್ತುಮೂರು ಓಲೆಗಳ ವರೆಗೆ ಕಲವು ಪದ್ಯಗಳಿವೆ. ಉಳಿದ 
ಐವತ್ತು ಓಲೆಗಳಲ್ಲಿ ಗದೃರೂಸವಾಗಿ ಗೋಗಳ ವ್ಯಾಧಿಗಳಿಗೆ ಔಷಧಗಳೂ ಯಂತ್ರ 
ಗಳೂ ಬರೆಹಾಕುವ ಕ್ರಮಗಳೂ ವಿಸ್ತಾರವಾಗಿ ಹೇಳಿವೆ. ಕೆಲವ್ರ ಪದ್ಯಗಳನ್ನೂ 
ಕೊನೆಯ ಗದ್ಯವನ್ನೂ ಪ್ರತಿಯಲ್ಲಿ ಇದ್ದ ಹಾಗೆ ಬರೆಯುತ್ತೇವೆ. 

ಆದಿಯಲ್ಲ 

ಬಡವಂ ಕೊಬ್ಬಿದ ಬಂಜೆಯ | ನುಡುಗದೆ ಹಯಮಾಡಿ ಕಜಕಿವ ತೆಜಿನಂ ಕುತ್ತಂ | 

ಬಿಡುವಂತು ವೈರಿಕರಿಹರಿ | ನುಡಿದಂ ಕಂದರ್ಪಮೂರ್ತಿ ಕೀರ್ತಿವಿಲಾಸಂ | 
ಎಂಬ ಪದ್ಯವಿಡೆ. 


ಅಂತ್ಯದಲ್ಲಿ 


pe ಹ ಇರ 


1, 111. ul. XIN, 268, 





ತನನ ರ ಡಿವಿ ಹಸಿದವನು 


ಶತಮಾ ನ] ಬ್ರಹ್ಮಶಿವ. 131 


ಇದು ದೇವೆ:ಂದ್ರಮುನೀಂದ್ರಚಂದ್ರಪಾದಾರವಿಂದಾಮಂದಮರಂದಮಧುಕರಾಯ 
ಹಸ ಸಿ2ಗಾ.ಯತಚ ಅಂಕಿ ಸುಧಾಚಾರಿತಿ ಮೇಘಚಂದ್ರಸಿದ್ಧಾಂತದೇವರವಿಂದಾರಕಂ 
ಕನಿತಾಬ್ಕಿಚಂದ್ರಮಂ 


ಎಂಬ ಅಬದ್ಧವಾದ ಗದ್ಯವಿದೆ. 
ಪದ್ಯಗಳು. 


ಬಡಿಯದೆ ಭಾರಮಂ ಪಿರಿದನಿಕ್ಕದೆ ಮೇಹುಜ(ಲ)ಂಗಳೆಂಬಿವಂ | 

ಕುಡದವಅ'ಂ ದಕ್ಕ ಟಂ ಬರದು ನೀಳದೆ ಕಾಯದೆ ಗೋಕುಲಂಗಳಂ | 
ಬಡವೆನಜಿ*ಯದಂತು ಕಡು ಗರುವಿಸಮಾನರಾಯಂ ಲನ ಯ(ಂ) | 

ಪಡೆದ (ಸ) ರಂದು ಪೇಟ್ಟನುದಿತೋತ್ಸವದಿಂ ಬುಧಭವ್ಯಬಾಂಧವಂ 203 
ಅಧಿಕಂ ರಕ್ತಪ್ರಭಂ ಕಾಲಆಚನನಮರ್ವಿರೆ ಅಂತಸ್ತಸತ್ತಾ | 

ಣದಜೀೇವಧನಂ ನೋಡಲ್‌ ಬಹಿಃಪ್ರಾಣಮುನಡೆನಿದಾನಂ ಜಗಕ್ಕೆಂದು ಕಾವ್ಯಂ | 
ಬುದೊಸದವೈದ್ಯರತ್ನಂ ದೆಸೆದೆಸೆಗೆಸೆಯಲ್‌ ಪೇಟ್ಟನುತ್ಸಾಹದಿಂಮಿ | 

ತಧರಾವಿಕ್ಕ ದರಪಾಲಭವಂದೃಂ ಸಹಜಕವಿಜಿತೋತ್ಸಾಹನಂ ಸೇರ್ತಿಚಂದ್ರಂ ॥264 ॥ 


ಮಾಮಾ ೌಲರರನಾು 





ಬ್ರಹ್ಮಶಿವ. ಸು. 1125. 


ಇವನು ಸಮಯಸರೀಕ ಕ್ಸೆಯನ್ನೂ ತ್ರೈಲೋಕ್ಯ ಚೂಡಾಮಣಿಸೊ ತ್ರವನ್ನೂ 
ಬರೆದಿದ್ದಾ ನೆ. ಈತನು ಜೈನಕನಿ ; ವತ್ಸಗೋತ್ರದವನು; ಇವನ ಸ pe 
ಗೆರೆ; ಇವನ ತಂಡೆಸಿಂಗರಾಜ. “ ಅಗ ಳಜೇವನ ಕೆಳೆಯಂ” ಎಂದು 'ಹೇಳಿಕೊಂಡಿ 
ದ್ದಾನೆ. ಈಯಗ್ಗಳದೇವನಾರೋ ತಿಳಿಯದು; ಚಂದ್ರಪ್ರಭಪುರಾಣವನ್ನು ಬರೆದ 
ಅಗ್ಗಳದೇವನು (1189) ಬೇರೆ ಅಲ್ಲ. ಈತನ ಗುರು ನೀರಣಂದಿಮುನಿ. ಇವನಿಗೆ 
“ಬ್ರಹ್ಮ” ಎಂಬ ಹೆಸರೂ ಉಂಟು. ಈತನು ಸೌರ, ಕೌಳೋತ್ತರ, ವೇದ, ಸ್ಮೃತಿ, 
ಮೊದಲಾದುವುಗಳನ್ನು ಓದಿ ಅವುಗಳ ಅಸಾರತೆಯನ್ನು ತಿಳಿದಿರುವಂತೆ 


ಸೌರಂ ಕೌಳೋತ್ತರಮಂ | ಬಾ ರಾಧನೆಗಳೊಳಮಖಿಳವೇ ದಸ್ತ್ರೃತಿತ | 
ತೌ ರಾಣಮೆನಿಪ್ಲುವಣೂಳೆ | ಸಾರಮನಿಂಬಾಗೆ ಬ್ರಹ ಶಿವಕವಿ ಬಲ್ಲಂ | 
ಎಂಬ ಸದ್ಯದಲ್ಲಿ ಹೇಳುತ್ತಾನೆ. 


ಪಿರಿದಟ', ಯತಿಂಡೆ ಮಾಹೇ | ಶ್ತ _ರಧರ್ಮದೊಳದಂಸೊಳೊಳ್ಳು ಗಾಣದೆ ಮಗು ರ್ಜ ೇ। 


\ 


ಸರವಮಿಜಿನಧರ್ಮದೊಳಪೊ | ಕು ರಾಗಿಪೊಡೆ ಸುಕವಿ ಬ್ರಹ್ಮ (ಶಿವನೇ ಬಲ್ಲ 0) | 


ಎಂಬ ಸದ್ಯದಿಂದ ಈತನು ಶೈವಮತವನ್ನು ಅವಲಂಬಿಸಿದ್ದು ಅದರ ಅಸಾರತೆ 
ಯನ್ನು ಕಂಡು ತಿರುಗಿ ಜೈನನಾದಂತೆ ಊಹಿಸಬಹುದಾಗಿದೆ. 


182 ಕರ್ಣಾಟಕ 'ಕವಿಚರಿತೆ. [12 ನೆಯ 


ತ್ರೆರೋಕ್ಕಚೂಡಾಮಣಿ ಸ್ತೋತ್ರದ ಅಂತ್ಯದಲ್ಲಿರುವ 


ವಿಡೆಯಾಡುತ್ತುಮನೂನಜೈ ನಭವನಕ್ಕಾನಂ ದದಿಂದಂ ತಳ | 
ರ್ನಡೆಗಲೈಂ ಪರಮಾಗಮಾಭ್ಸಸನದಿಂದಾಪೊಟ್ಮುಮಾಗಳ್‌ ತೊದ | 
ಲ್ನುಡಿಗಲ್ತೆಂ ಕಠಯಂದು ಪುಣ್ಯವಶದಿಂದಾರಾಜ್ಯಪೂಜ್ಛಾಸ್ಸದಂ | 
ಬಡೆದಾಗಳ: ಕನಿಚಕ್ರವರ್ತಿವೆಸರಂ ತೈ ಲೋಕ್ಕಚೂಡಾಮಣೀ | 


ಎಂಬ ಪದ್ಯದಿಂದ ಈತನು ರಾಜಮರ್ಯಾದೆಯನ್ನೂ ಕವಿಚಕ್ರವರ್ತಿಯೆಂಬ ಬಿರು 
ದನ್ನೂ ಪಡೆದಂತೆ ತಿಳಿಯುತ್ತದೆ. 


ನಮಗೆ ದೊರೆತ ಸಮಯಪರೀಕ್ಸೆಯ ಪ್ರತಿಯಲ್ಲಿ ಮೊದಲನೆಯ ಓಲೆಯಿಲ್ಲ. 
ಆ ಭಾಗದಲ್ಲಿ ಕವಿಯ ವಿಷಯವಾಗಿ ಆವ ಅಂಶಗಳು ಹೇಳಿವೆಯೋ ತಿಳಿಯದು. 
ಎರಡನೆಯ ಓಲೆಯಲ್ಲಿ `ದಾನವಿನೋದೆ' ಯೆಂಬ ಬಿರುದುಳ್ಳ ಒಬ್ಬ ಅತ್ತಿಮಬ್ಬೆ 
ಯನ್ನೂ, “ಜಿನಸಮಯವಾರ್ಧಿವರ್ಥನತಾರಾಪತಿ”ಯಾದ ಒಬ್ಬ ರಾಮತರಾಯ 
ನನ್ನೂ; ಚಾಳುಕ್ಯರಾಜನಾದ ತ್ರೈರೋಕ್ಯಮಲ್ಲನ ಮಗ ಕಪಿಕೀರ್ತಿವರ್ಮ 
ನನ್ನೂ" ದೇವನಾಗನ ಮಗನಾದ ಆಹವಮಲ್ಲಮಹೀಶನನ್ನೂ ಸ್ತುತಿಸಿ, ಗ್ರಂಥ 
ವನ್ನು ಆರಂಭಿಸಿದ್ದಾನೆ. ಇದರಿಂದ ಈ ಕವಿಗೆ ಕೇರ್ತಿವರ್ಮಕವಿ ಸಮಕಾಲ 
ದವನಾಗಿದ್ದಿರಬೇಕೆಂದು ತೋರುತ್ತದೆ. ಆದುದರಿಂದ ಈ ಕನಿ ಸುಮಾರು 1197 
ರಲ್ಲಿ ಇದ್ದಿರಬಹುದು. ಇವನ ಗುರುವಾದ ನೀರಣಂದಿಮುನಿ 1115 ರಲ್ಲಿ ಗತಿಸಿದ" 
ಮೇಘಚಂದ್ರತ್ರೆವಿದ್ಯನ ಮಗನಾಗಿರಬಹುದು. 


ನಮಗೆ ತಿಳಿದ ಮಟ್ಟಿಗೆ ಈತನನ್ನು ಆವ ಕವಿಗಳೂ ಸ್ಮುತಿಸಿಲ್ಲ, ಆದರೆ 
ಕೇಶಿರಾಜನು ಶಬ್ದಮಣಿದರ್ಪಣದ 78 ನೆಯ ಸೂತ್ರದ ಕೆಳಗೆ ಈ ಕವಿಯ 
ಗ್ರಂಥದಲ್ಲಿಯ-- 

ಪದೆದಾಡಂ ತವೆ ಕೊಂದು ಸಗ್ಗಮನದರ್ಕೂಲ್ಲೀವರಂತೀಯಲಾ | 

ಗದೆ ತತ್ಪುತ್ರಕಳತ್ರಮಿತ್ರನಿವಹಕ್ಕಾಡಿಂದಮಾಬಂಧು ಘೂ | 

ರದ (ರೇ) ಕೊಂದಡದಿಂಬ ಶಾಸ್ತ್ರದಿನಹಿಂಸಾಲಕ್ಸ ಣೋತೆ ಧರ್ಮ ಎಂ | 

ಬುದನೀತತ್ಸನಿತುರ್ವರೇಣ್ಯರಟಿ'ದರ್‌ ತ್ರೈ ಲೋಕ್ಕಚೂಡಾಮಣೀ* ll 


ವಿಂಬ ಪದ್ಯದ ಕೊನೆಯ ಭಾಗವನ್ನು ಉದಾಹರಿಸಿದ್ದಾ ಕ. 


SSS ಭಾ ಜಂ ಧ್ಣಭಾ ಭಾಸ ಖಲ ಚಾ ಚಾ ಐ ಅಭಾ ಜಾಣ 7 ಜಾ ಜೋ ಆ ಎಂ ಬ; ಜಾ ಇಂಟ ಹ ಬೊ 1 ಜೃ ತ 51333327323. 


]. ಸಟ 129. 

2. ಶ್ರ. ಬೆ ಶಾಸನ 127 

3 ಮೆ ಕಿಬ್ಬಲ್‌ ಮುದ್ರಿಸಿರುವ ಶಬ್ದಮಣಿದರ್ಪಣದಲ್ಲಿ "ಲಕ್ಷಣೊೋ' ಎಂಬುದಕ್ಕೆ ಪ್ರತಿಯಾಗಿ 
"ಪರಮೋ ಎಂದು ತಪ್ಪು ಬಿದ್ದಿದೆ. 

4. ಈ ಪದವು ತ್ನೈಲೋಕ್ಕಚೂಡಾಮಣಿ ಸ್ರೋತ್ರದಲ್ಲಯೂ ದೊರೆಯುತ್ತದೆ. 


ಶತಮಾನ] ಬ್ರಹ್ಮಶಿವ: ಸಮಯಸರೀಕ್ಷೆ. 133 


ನಮಗೆ ದೊರೆತ ಭಾಗದಲ್ಲಿ ಪೂರ್ವಕವಿಗಳನ್ನು ಸ್ತುತಿಸುವ ಪದ್ಯಗಳಿಲ್ಲ. 
ತನ್ನ ಗುಣಾದಿಗಳನ್ನು ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ 

೫ ೫ ಚಳಭೇ | ದನವಜ್ರಂ ಜೈನಮಾರ್ಗನಿಶ್ಚಿತಚಿತ್ತಂ | 

ಜಿನಸಮಯಸುಧಾರ್ಣವವ। ರ್ಧನಚಂದ್ರಂ ಪೇಟ್ಸನೆ್‌ಯೆ ಭವ್ಯರ ಮತದಿಂ | 

ಜಿನಧರ್ಮಾಮೃತವಾರ್ಧಿವರ್ಧನಶಶಾಂಕಂ ತೀವ್ರಮಿಥ್ಯಾತ್ವಬಂ 

ಧನಚಂಡಾಂಶರಿ ಕಷಾಯಮೂಡತಿಮಿರಧ್ಯಾಂತದಿಷಂ ಭವ್ಯಮಂ 1 

ಡನನಾನಂದಿತಸನ್ನು ನೀಂದ್ರನಿಕರಂ ರತ್ನತ್ರಯೋದ್ಧ್ವಾಸಿ ಸ | 

ಜ್ಹನಸಂಸ್ತುತ್ಯನನಾಪ್ತ್ಮರಂ ದಮೃನೆ ಪೇಟ್ಸಂ ಬ್ರಹ್ಮನೀಮಾಟಕ್ಕಿಯಿಂಂ | 

ಈತನ ಗ್ರಂಥಗಳಲ್ಲಿ 

1. ಸಮಯಪರೀಕ್ಷೆ. 


ಇದರಲ್ಲಿ "ಆಪ್ತಾಗಮಧರ್ಮಂ ಅನಾಪ್ತಾಗಮಧರ್ಮಂ' ಎಂಬ ಎರಡನ್ನೂ 
ಹೇಳಿದ್ದಾನೆ. ಸೌರಶೈವವೈಷ್ಥವಾದಿಮತದವರ ಪುರಾಣಗಳಲ್ಲಿಯೂ ಆಚರಣೆ 
ಗಳಲ್ಲಿಯೂ ಇರುವ ದೋಷಗಳನ್ನು ಶೋರಿಸಿ, ಜೈನಮತವೇ ಸರ್ವೋತೃಷ್ಟ 
ವಾದುದೆಂದು ಹೇಳಿದ್ದಾನೆ. ಗ್ರಂಥವು ಮೊದಲಿಂದ ಕಡೆಯವರೆಗೆ ಗದ್ಯಭಾಗ 
ವಿಲ್ಲದೆ ಕೇವಲ ಕಂದವೃತ್ತರೂಸವಾಗಿಯೇ ಬರೆದಿದೆ. ಇದು 15 ಅಧಿಕಾರ 
ಗಳಾಗಿ ಭಾಗಿಸಲ್ಪಟ್ಟದೆ. " ಅಧಿಕಾರಗಳ ಕೊನೆಯಲ್ಲಿ 

ಇದು ಭಗವದರ್ಹತ್ನರಮೇ ಶ್ವರಚರಣಸ್ಮ ರಣಪರಿಣತಾಂತಃಕರಣ ವೀರಣಂದಿಮುನೀ9 
ದ್ರಚರಣಸರನಿ ರುಹಷಟ್ಟಿರಣ ನು ಥ್ಯಾಸಮಯತಿ ವ್ರತಿ ನಿಂರಚಂಡಕಿರಣ ಸಕಳಾಗಮಾರ್ಥನಿಪುಣ 
ಮಹಾಕವಿ ಬೃಹ್ಮಶಿವನಿರಚಿತಮನ್ನ ಸಮಯಪರೀಕ್ರೆಯೊಳ್‌ 


೦ಬ ಗದ್ಯವಿದೆ. 


ಇವನ ಬಂಧವು ಬಹಳ ಸರಳವಾಗಿಯೂ ಲಲಿತವಾಗಿಯೂ ಇದೆ. ಈ 
ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಗರಿಸಿ ಬರೆಯುತ್ತೇನೆ: 
ಜೂದು. 
ಬವರದ ಬಿಟ್ಟು ವಂಚನೆಯ ಫುತ್ತಣಅವಿಂಗೆ ವಿಕಾರಹೇತು ದ| 
ರ್ಷ್ಪವಸೆಗೆ(?) ಕಾರಣಂ ಪರಿಭವಕ್ಕದು ವಿತ್ಮದ ಕೇಡು ರೌ್‌ದ್ರಸಂ | 
ಭವಮಸುಖಾಸ್ಪದಂ ಗುಣಗಣಂಗಳ ಕೇಡೆನಿಸಿರ್ದ ಜೂದನಾ | 
ಡುವ 'ನರ)ನೆಯ್ದನೇ ಸಕಳಹಾ ನಿಯನುತ್ತಮಸಾೌಖ್ಯಹಾನಿಯಂ i265 








i ರಾಕಾ. 


1 ಗ್ರಂಥದ ಆದಿಭಾಗವು ದೊರೆಯದ:ುದರಿಂದ ಇನನು ಸ್ತುತಿಸುವ ಡೇನರು ಗುರುಗಳು 


ವೊದಲಾದನರ ವಿಷಯವಾಗಿ ನನೂ ಹೇಳುವುದಕ್ಕಿಲ್ಲದೆ ಇದೆ. ದೊರೆತ ಭಾಗದಲ್ಲಿ ಇವನು ಹೇಳಿರುವ 
ಅಕ್ಕಿವುಟೆ ಮೊದಲಾದವರ ಹೆಸರುಗಳು ಓಂದೆಯೇ ಕೊಟ್ಟವೆ. 


184 


ಕರ್ಣಾಟಕ ಕನಿಚರಿತೆ. [12 ನೆಯ 


ಫಡತಲೆ ನೋಗುಂ ಕಣ್ಣಳ್‌ ಕಡುಗುಂ ಮೆಯ್‌ ಬೇನೆಗೆಯವೂಡಮೆಯುಪೊಳ್ಳುಂ। 
ಕಿಡುಗುಂ ಮೂಲವ್ಯೂಧಿಯಖ ಮಡಸುಗುನಿಂತಿನಿತೆ ಜೂದಿನಿಂ ಬರ್ಪ ಫಲಂ 1206 


ಉಡುಗದೆ ಸೊರ್ಕದಂದದೊಳೆ ಗೆಲ್ವೆಡೆಯೂಳ್‌ ಸಲೆ ಬಾಯ್ಲಿವಂದುದಂ | 
ನುಡಿವರಟಲ್ಲು ಸೋಲ್ಕ ಸದದೊಳ್‌ ದೆಸೆಗಾಣದೆ ಮಾನ್ಕರಪ್ಪರಂ | 

ಜಡಿ ವರನರ್ಥಮಂ ಬಗೆಯರಂತದಳ'ಂದಮೆ ಜೂದನಾಡಲುಂ | 

ನುಡಿಯಲುಮಾಗ ಸದ್ಗುಣ ನಿಭಾವಮನೆಯುವನೆಂಬ ದೂಸಣ`'€ (೪07 ॥ 


ಜಿನಸಮಯ. 
ಪುಸಿ ಕೊಲೆ ಕಳವು ಸರಸ್ಸಿ: | ವಸನಂ ಮಧುಮದ,ಮಾಂಸಸೇವನೆ ಪೊಲ್ಲೆಂ | 
ದು ಸದಾ ಬಗ್ಗಿಪ ಕತದಿಂ | ದೆ ಸಕಳಸಮಯಕ್ಕೆ ಸಮ್ಮ ತಂ ಜಿನಸಮಯಂ |2081 


ಪುಸಿವವನೆ ತೊಲಗು ಹಿಂಸೆಯೂ | ಉೆಸಗುತ್ತಿರ್ಪವನೆ ತೊಲಗು ಸರವಧುನಿಂಗಾ | 


ಟಿಸುವವನೆ ತೊಲಗೆನುತ್ತುಂ | ಪಸರಿಸುವುದು ಜೈನಭರ್ಮ ಭೇರಿ ನಿನದಂ ॥ 200 ॥ 


ಅಡದಿಂಬ ತೊಲಗು**ಪೆಜ | ರೂಡಮಗಳಂ ಕೊಳ್ಳ ತೊಲಗು ಮಧುವಂ ಕಳ್ಳೆಂ | 
ಕುಡಿವವನೆ ತೊಲಗೆನುತ್ತುಂ | ಸಪೂಡವಿಗೆ ಜಿನಧರ್ಮದೊಂದು ಗೋಸಣೆಯೆಸೆಗುಂ 
H 270 | 

ಜೀವದಯೆ. 


ನೀರಂ ತೊದೆ ಸನಿದುದ | ನಾರಯದೆ ಸುದೆಯಣಿ'ದು ನಿಲಿಸದೆ ಪಿರಿದುಂ | 
ನ 
ಭಾರಮನೆ ಸೇಜ' ನಸುವಂ | ದೂರಾಂಶರವತಿಯ ಉಗವೆಂಬಂ ಚೈನಂ | 971 


ಕಸಮಂ ಕಳೆವೆಡೆಯೊಳ್‌ ಸಾ| ಅಂಸುವಡೆಯೊಳಮತ್ಮಿಗುಟ್ಟುವೆಡೆಯೊಳ್‌ ಸಲೆಸೋ | 


ದಿನ ಜೀವನಿಕರಮಂ ರ | ಸೈಸುವರೆಸಲ್‌ ಜ್ರೈನರಿಂ ದಯಾಪರರೊಳರೇ | 270 ॥ 


ರೀತಿ. 3 
ಬಡವಂ ಗುಣಿಯಾದೊಡಮವ | ನೊಡನುಡಿಯಂ ಹಸ್ತಿಮೂರ್ಬನಾದೊಡಮಂತುಂ।| 


ಸುಡಿಗುಂ ನಿರಿವಂತನೊಳೆಂ | ದೊದೆ ಮತ್ತವನಜತದಲ್ಲಿ ಪುರುಳಅಆಸುನುದೆ? 1279 | 


ಆವಂಗಂ ತನಿ ಂದಂ | ಸಾವುಂ ಕೆ”ಡುಂ ಭಯಂಗಳುಂ ವಿಕಳತೆಯುಂ | 
ನೋ ವುಮಿನಿಸಾಗದಂತಿರ | ಲಾವಂ ಸಲೆ ನುಡಿವನೆಂತುಮಾತನೆ ದೇವಂ [974 ॥ 


ಪುನಿಯಂ ನುಡಿದವರ್ಗಳ ಮಾ | ನಸಿಕ್ಕೆಯುಂ ಗುಣಮುಮಟ್‌ಗುಮಂತನರಂವ | 
ನ್ನಿಸರಾರುಂ ಭಾವಿಸುವೊಡೆ | ಪುನಿಯೆ ಮೊದಲ್‌ ಪಾತಕಂಗಳೆನಿತನಿತರ್ಕ8॥ 277 | 


ಅಸವರ್ಗೋಚಿತಮಾರ್ಗಮಸ್ತದುರಿತಾತಂಕಂ ಸದಾಚಾರಸ್‌ | 
ಖಪದಂ ಸಜ್ಜ ನಸನ್ನು ತಂ ಬಗೆಯೆ ಸತ್ತ್ವಂ ನಾಸ್ತಿ ಸತ್ತಾತ್ಸರಂ | 


ಶತಮಾನ] ಬ್ರಹ್ಮಶಿವ: ಸಮಯಪರೀಕ್ಷೆ. 145 


ತಪ ಎಂದಿರ್ದಸುದಾಗಮೋಕ್ತಮದಲಂದಾರಾದೂಡಂ ಸತ್ಯವಾ | 
ಕೃಪನಿತ್ರೀಕೃತವಕ್ತರಾಗಿ ಪಡೆಯಿಂ ನಿರ್ವಾಣಕಲ್ಮಾಣಮಂ 1276 1 


ಇವನೆತ್ತುಂಗೊಳಂ ನೀ | ಮಿವನಂ ನಂಬದಿರಿಮೆಂದು ಕಂಡವರ್ಗಳ್‌ ಸಾ | 
ಜುವರತ್ತಲುಮತ್ತುತ್ತಮ | ಭವಮಲ'ಗುಂ ಸ್ತೇಯಮದಣ'ನೆಂತುಂ ಕಷ್ಟಂ-॥277॥ 


ಗಂಡನ ದೆಸೆಯುತ್ತಮರಂ | ಕಂಡೂಡ ಕಡೆಗಣಿಸುವರ್‌ ತನರ್ಮನೆಯವರಂ | 
ಕಂಡೊಡೆರಾಗಿಸಿ ಕರಿದೊಡ | ನುಂಡುಂ ಬೇಡಿದುದನೀವರಣಗುಲಿವೆಂಡಿರ್‌ ॥278 ॥ 


ಕಲಿಸದೆ ಮುಂ ಪೆಜಿಖಪೆಅತಂ | ಕಲಿಸುದು ಮಕ್ಕಳ್ಳೆ ದೇವತಾರಾಧನೆಯಂ | 
ಕಲಿಸುವುದು ಜೀವದಯೆಯಂ | ಕಲಿಪುದು ಸತ್ಲಾತ್ರಮಳಿ'ದು ದಾನಮನಿಯಲ್‌ 


1 279 
ನರವಿನ ಪುತ್ತಮೇಧ,ದ ತವರ್ಮನೆ ಕೀನಿನ ಕೊಂಡಮೆಲ್ವಿನಾ 


ಗರಮಟ'ದೋಲ ಪೆರ್ಬದುಕೆ ಜಂತುಗಳಾಗಳುಮಿರ್ಸ ಠಾವು ನೆ | 
ತ್ತರ ನೆಲೆವೆರ್ಚಿ ನಿಂದ ಮಡು ಚಿ: ಕಡುಕಷ,ಮೆನಿಪ್ಪುದಿಂಕಳೆಃ | 
ಬರಮನಿದೊಳ್ಳಿ ತೆಂ ಬರಣ'ನಿಲ್ಲ ದವರ್‌ ಸೆಣನೆಂಬರಾರ್ಹತರ್‌ | 280 ॥ 


ಇತರಮತವಿಡಂಬನ. 


ಒಗೆದುರಿಲಿಂಗದೊಂದುಪವಣಂ ಪರಿಭಾವಿಸಲಬ್ದನಾಭನುಂ | 

ನೆಗಬ್ಬ ನಿರಿಂಚಿಯುಂ ಕೆಲಗೆಯುಂ ನೆಣ: ಮೇಗೆಯುಮೆಯ್ಬುವಲ್ಲಿ ಕೇ 1 

ದಗೆ ಗಡ ಬೊಮ ನೊಳ್‌ ನುಡಿದು ಮುಂ ಪಸಿದಿರ್ದುದಜಿ'ಂದಮಿಶಪೂ | 

ಜೆಗೆ ಪೊಜಗಾದುದೆಂ ಬರೆಳ ಕೇದಗೆ ಮಖುನ್ನುಡಿಗಲ್ಲುದಕ್ಕುಮೆ: #೫ 281 | 


ಮರುಳರಸಂಗೆ ಮಲ್ಲಿಗೆಯ ಮೊಲ್ಲೆಯ ಹಾದಿಯ ಕಂಪನಾಳೃ ಸುಂ | 
ದರಕುಸುಮುಂಗಳಂ ಕುಡದ ಕಾರಣಮಾವುದೊ ಬನ್ನಿ ಯರ್ಕೆಯು I 

ತ್ತರಣೆಯ ಬೆಲಘೆತ್ತದ ತೊಳಂಚಿಯ ಪ ಯನೊಂದನಿತ್ತು ಚೆ | 

ಚ್ಚ ರಮಮರತ್ವಮಂ ಪಡೆದೆನೆಂಬರದರ್ಕೆ ನಿಮಿತ್ತಮಾವುದೋ । 0282 ॥ 
ಧರೆಗೊಡೆಯಂ ಚಕ್ರೇಶಂ | ತಿರಿನನೆ ಬಲಿಯಲ್ಲಿ ಬೇಡಿ ಮೂಣಡಿನೆಲನಂ | 
ಸಿರಿಯೊಡೆಯ ೭ ಕ €6ಖಾಳಾ | ಗಿರಲಜಿ'ವನೆ ಪರಿಸುತುಂ ಕಿರೀಟಿಯ ರಥಮಂ ॥281॥ 


ಬಸಿಜಕೊಳಗೆ ಬಯ ಹರಿ ರ| ಕ್ಸಿನಿದಂ ಗಡ ಜಗಮನಸುರರಲ್ಲಿಂದೇನೊಂ | 
ದೆಸೆಯೊಳ್‌ ಪೋಗಿರ್ದರೂ (ಪೇಟ್‌ | ಮ) ಸಗಿ ಕೊಲಲ್‌ ತಕ್ಕುದೋ ಸರಣ್ಣೊ 
ಕ್ಕವರಂ ॥ 284 ॥ 


ಬಗೆವೊಡದೇನಾನುಂ ಬಾ | ಟ್‌ ಗಲ್ಲವೆನಿಪರಳಿಗೊಲ್ಲು ಪೊಡೆಮಡುವವನಾ | 
ಚಿಗುರುಂ ಪೂವುಂ ಕಾಯಂ | ಸೊಗಯಿಪ ಮಾವಿಂಗೆಪುಣಿಸೆಗೆಆಗಲ್ತೇಡಾ ॥ 285 | 


136 


ಕರ್ಣಾಟಕ ಕನಿಚರಿತೆ. [12 ನೆಯ 


ಒರ್ಮಾನಂಗಣಿವಾವಿಂ | ಗೊರ್ಮೆಯುಮೆಜಿಗುತ್ತುವಮಿರದೆ ಕೊಡನಾಲ್ಲಜವೊಂ | 

ದೆರ್ಮೆಗೆಣಗಿದೊಡೆ ಪಶುವಿಂ | ನೂರ್ಮಡಿ ಫಲವಿಾವುದದಣಿನೆಇಗುಗೆ ಭಕ್ತಂ |286॥ 

ವೃತಗುಣಸಚ್ಚರಿತ್ರಯುತರಪ್ಪಮಹಾತ್ಮರ ಮೇಲೆ ಬಂದು ದೆ| 

ವತೆ ತನಗೊಲ್ಲೊಡಂ ಪರಕೆವೇಡಿದೊಡಪ್ಪುದು ನಂಬಲಂತದಂ || 

ಸಿತಗೆ ನಿಕೃಷ್ಟ ದುಶ್ಚರಿತೆ ತೋಲ ನಿಸಿರ್ದಳ ಮೇಲೆ ಬಂದು ದೇ] 

ವತ ನುಡಿದಪ್ಪಳೆಂದೊದ ನಿವೇತಿಗಳಂತದನೇಕೆ ನಂಬುವರ್‌ 1 287 | 

ಜಗಮಂ ಸುಡುವೊದೆ ರುದ್ರಂ | ಜಗದೊಳಗಿರ್ದಾತ್ಮ ಭಕ್ಕರೆಲ್ಲರುಮಂ ಮೆ | 

ಲ್ಲೆ ತೆಗೆದು ಬೇ ಪೊಜಗಿ | ಕ್ಕುಗುಮೊ: ಮೇಣ್‌ ಕೂಡೆ ಸುಟ್ಟು ಕಳೆಗುವೊ 

ಸೇಲಂ ॥ 288 | 

ಒಡಲೊರ್ವಾಗಮನಿತ್ತಂ | ಗಡ ಕಾಂತೆಗೆ ಶಂಭು ಶಂಭುಗಂ ಕೂಟ್ಟಳ್‌ ತ | 

ನ್ನೊ ಡಲೊರ್ವಾಗಮನಗಸುತೆ|ಗಡ ನಿಕ್ಟರಡರೆಯನಾ ರ್ಗೆ ಕೊಟ್ಟಿರೊ ಸೇಟಂ॥2891 

ಸಲೆ ಮೆಯ್ಸರ್ಚುವ ಪಲ್ಲಂ | ಸುಲಿವ ನಿಲೇಪನಮನಾಗಳುಂ ಪೂಸುವ ಶಂ | 

ಬುಲಮಂ ಮೆಲ್ಲ ತಪಸಿ ಗ | ಳೊಲಿಸರ್‌ ಬೆಲೆವಣ್ಣ ನೊಲಿಸರಮೃ ತಾಂಗನೆಯಂ/29/1॥ 
2. ತ್ರೆಲೋಕ್ಕಚೂಡಾಮಣಿಸ್ತೋ ತ್ರ. 

ಈ ಗ್ರಂಥದಲ್ಲಿ 16 ವೃತ್ತಗಳಿವೆ; ಇದಕ್ಕೆ ಛತ್ತೀಸರತ್ಸಮಾಲೆ ಎಂಬ 


ಹೆಸರೂ ಉಂಟು. ಪ್ರತಿ ಪದ್ಯವೂ ತ್ರೈಲೋಕ್ಯಚೂಡಾಮಣಿ ಎಂದು ಮುಗಿ 
ಯುತ್ತದೆ. ಇದರಿಂದ ಕೆಲವು ಪದ್ಯಗಳನ್ನು ತೆಗೆದು ಒರೆಯುತ್ತೇವೆ;-- 


ಅಜರವಿಲ್ಲೆಂಬುದನಕ್ಚ ಸೂತ್ರಮಣಿಯಿಂ ಕಾರುಣ್ಯಮಿಲ್ಸೆಂಬುದಂ | 

ಮಿಜುಗುತ್ತಿರ್ಪ ತಿಸೂಳದಿಂ ತನಗಣಂ ನಾಣ್‌ ಮಖನ್ನನಿಲ್ಲೆಂಬುದೆಂ i 
ಮೊಜ'ಗೆಟ್ಟರ್ಚನ ಲಿಂಗದಿಂ ತಪದ ಮಾತಿಲ್ಗೆಂಬುದಂ ಗೌರಿಯಿಂ | 
ದಜ'ದೇನೆಂದು ಜಡರ್‌ ಮೃಡಂಗೆಅಗುವರ್‌ ತ್ರೈ ಲೋಕ್ಸಚೊಡಾಮಗಿ: 1291 | 


ಸಡೆಮಾತೇಂ ಗಡ ಮತ್ತ ಕಚ ಸವರಾಹಾಕಾರಮಂ ತಾಳ್ಸಿದೆಂ | 
ಗಡ ಕುಬ್ಬದ್ದಿಜನಾಗಿ ದೈತ್ಯನಿದಿರೊಳ್‌ ದಾನಕ್ಕೆ ಕೆಯಾ,ಂತವಂ | 
ಒಪ 3 ನ 1) ಆ 
ಗಡ ಸಂಗ್ರಾಮದೊಳಾಂತು ಕಾದಿಯೆ ಜರಾಸಂಧಂಗೆ ಬೆನಿ ತ್ತವಂ | 
4 


ಗಡ ದೇವಂ ಗದ ಸೆ"ಟಕ್ಕೊಡಿನ ವಣಕಂ ತ್ರೈಲೋಕ,ಚೂಡಾಮಣೀ 1 0090 ॥ 


ಕೆಜ"ಯಂ ಸಂಜೆಯನಿಂದ್ರನಂ ಗಣಪನಂ ಗೌರೀಶನಂ ಭಾನುವಂ | 

ಸೆಜ*ಯಂ ಗೋಕುಳಮಂ ಗಿರಿಪ್ರಕರಮಂ ಬಾದುಂಬೆಯಂ ಕಾಂತಿಯಂ | 
ತೊಟ್‌ಯಂ ನಾರ್ಥಿಯನಯನ್ನು ಪಾಲುಮರನಂ ದೈವಂಗಳೆಂದಿಂತು ಕೂ | 

ರೆ ಜಗುತ್ತಿರ್ಸವರೆಂತು ಮುಕ್ತಿ ನಡೆವರ್‌ ತ್ರೈಲೋಕ್ಕಚೂಡಾಮಣೀ | 293 4 


ಶತಮಾನ] ಸಾಂತಮಹಂತ: 137 


ಜಿನಮಾರ್ಗಂಬಿಡದನ್ನಮಾರ್ಗಮನದೇಂ ಪೇಟು್‌ ದೊಷಣಂಗೆಯ್ಬು ದು | 
ರ್ಜನನಾದಂ ಕರಮೆನ್ನೆ ಮಚ್ಚ ದವರ್ಗಳ್‌ ಮಧ್ಯಸ್ಥರಾರಯ್ಯ ಪಾ | 

ನಿನ ಪಲ್ಲೊಳ್‌ ವಿಷಮುಂಟು ಕಚ್ಚು ಸುಡುಗುಂ ನಂಜಲ್ಕಿದೆಂಬಂತೆ ಪೇ | 

ಟ್‌ ಎನಿದಂ ವಸು ನಿಚಾರನಾತೆಜನಿದಂ ತ್ರೈಲೋಕ್ಕಚೂಡಾಮಣಿಃ | | 294 ॥ 








ನಿಷ್ಣುದಂಡಾಧಿಪ. 1130. 


ಚಿಕ್ಕಮಗಳೂರು 187 ನೆಯ ಶಾಸನದಲ್ಲಿ (ಶಕ 1051) ಈತನನ್ನು 
"ಉಪನಿಷದ್ಗಿರಾಂ ಆಹರ್ತಾ' " ಸತ್ಛಾವ್ಯಗೋಷ್ಠೀಶ್ರಿಯಃ ಜನಯಿತಾ? ಎಂದು 
ಸ್ತುತಿಸಿದೆ. ಈತನು ಕನಿಯಾಗಿದ್ದಿರಬಹುದೆಂದು ತೋರುತ್ತದೆ. ಇವನು 
ಹೊಯ್ಸಳ ವಿಷ್ಣುವರ್ಧನನ (1111-1141) ಆಶ್ರಿತನಾದ ರಾಯಣದಂಡ 
ನಾಥನ ಮಗನು. 


ನಾ ಎಪಾಹಾಖರಾಜಸಇರಸ ಸಾವು. ಅಹಾ -ಯಿಯಾಸುಖಾ`ಾಾತಾಪಾನ ಯಾತಾ. 


ಸಾಂತನಮಹಂತ. 1137. 


ಈತನು ನಾಗಮಂಗಲದ 28 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸ 
ನದ ಕೊನೆಯಲ್ಲಿರುವ 

ಕ್ಲಿತಿನಿನುತೆ ಸರ್ಬದೇವನ | ಸುತೆ ಸನ್ನುತೆ ಸೋಮಿಯಕ್ಕನಣುಗಿನ ಪುತ್ರಂ | 

ಸತುಕವಿ ಸಾಂತಮಹಂತಂ | ನ್ಸಿತಿಸಾರೆಂ ನೇಟ್ಸನಟ್ಟಯಿಂ ಸಾಸನಮಂ | 


ಎಂಬ ಸದ್ಯದಿಂದ ತಿಳಿಯುತ್ತದೆ. ಈ ಶಾಸನವು ಹೊಯ್ಸಳ ವಿಷ್ಣುವರ್ಧನನ 
ಆಳಿಕೆಯಲ್ಲಿ, 1137 ರಲ್ಲಿ, ಬರೆದುದು. ಇದರಲ್ಲಿ--ನಿಷ್ಣುವರ್ಧನನ ದಂಡನಾಥ 
ನಾದ ಏಚಿರಾಜನು ದೊರೆಯಿಂದ ಪಡೆದ ನಾನಲಕೆರೆಯನ್ನು ಮೂಲಸ್ಥಾನದ 
ಮಲ್ಲಿಕಾರ್ಜುನದೇವರಿಗೆ ಕೊಟ್ಟಂತೆ ಹೇಳಿದೆ. ಈ ಶಾಸನದ ಸದ್ಯಗಳನ್ನು 
ನೋಡಿದರೆ ಸಾಂತಮಹೆಂತನು ಕನಿಗಳಲ್ಲ ಗಣ್ಯುನೆಂಬುದರಲ್ಲಿ ಸಂಶಯವಿಲ್ಲ. 
ಈ ಪದ್ಯಗಳಲ್ಲಿ ಕೆಲವನ್ನು ಉದ್ಧರಿಸಿ ಬರೆಯುತ್ತೇವೆ: 
ಶಿವಸ್ತುತಿ. 
ಸತ್ತಿರೆ ಗಂಗೆಯ ಪನಿಗಳ್‌ | ಮುತ್ತಿನ ಬಾಸಿಗಮಿದೆನಿನಿ ವಾಸುಗಿ ಸುಖದಿಂ | 
ಸುತ್ತಿರ್ದ ಜೂಟದಾದೇ | ವೊತ್ತಮನೆಮಗೊಸದುಕುಡುಗೆಸುಖಸಂಪದಮಂ |297॥ 
ಎರೆಯಂಗ. 
ಪಜಪಣ್ಜಿಸಿ ಮುಳಿದು ಕಾಯ್ದುಂ | ದುಜಿದೆತ್ತಿದ ನೀರವೈರಿವರ್ಗದ ಬಾಯ್‌ ಹೊ| 


ನ್ನೊಆಯಾಗೆ ಕಟ್ಟಿ ದಲಗಂ | ಕೆಅ'ಪನೆ ರಣಮುಖದೊಳದಟಿನಿಂದೆಣ್‌ಯುಂಗಂ ॥ 296 | 


188 


ಕರ್ಣಾಟಕ ಕನಿಚರಿಶೆ. [12 ಸೆಯ 


ವಿಷ್ಣುವರ್ಧನ. 


ಚಿೀರಮ ವೈರಮಂ ಬಿಸುಡು ಪಾಂಡ, ಕಡಂಗದಿರಂಧ್ರ ರಂಧ್ರಮಂ 

ಪಾರದಿರೊಡ್ಡ ಗೊಡ್ಡಮನದಂ ಬಿಡು ಮಾಳವ ಕಾಳೆಗಕ್ಕೆ ಮೆ | 

ಯ್ಹೋ ಜದೆ ಸಾರೆಲೇ ತಿಗುಳ ನೀಂ ಜಗು ಓಿಸಂಬುದಪಾರವೀರದು | 
ರ್ನಾರಗಭೀರಧೀರತೆ (?) ವಿನಿಸ್ಕೃತಘೋಷಣೆ ಬಲು ಭೂಪನಾ iH 297 ॥ 


ಐತ್ತದ ಮುನ್ನಮೆತ್ತಿ ನಡೆಗೊಳ್ಳದ ಮುನ್ನಮಡುರ್ತು ಕೋಪದಿಂ| 

ಮುತ್ತದ ಮುನ್ನಮರ್ಥಮನೆ ತತ್ತಿರಿಮಿತ್ತಿರಿಮಾತ್ಮ ದುರ್ಗ ಮಂ | 

ಮತ್ತನವೇಡ ನಿರ್ಗಮಮಿದೆಂದು ನಿರೋಧಿಗೆ ನೀರಲಕ್ಸ ಸಾ| 

ಉತ್ತಿರೆ ನಿಷ್ಣುವಿಕ್ರಮದುಪಕ್ರಮಮಾಕ್ರೃಮಿಸಿತ್ತು ರೋಕಮಂ | 295 ॥ 
ಧುರದೊಳ್‌ ಬಂದೊಡ್ಮಿ ವೈರಿಪ್ರಕರಮಿರಲವಷ್ಟಂಭದಿಂ ಬಿಟ್ಟಿದೇವ | 

ಕರವಾಳಂ ತೋಡಿ ಕೂಂಡಿಂಬಂಕಮೆಲೆ ಮಹಾದೇವ ಕಾಳಾಗ್ಗಿರುದ್ರಂ I 
ಗುರಿಗಣ್‌ ಬಂದಂತೆ ಮಾಕಾಳಿಗೆ ಗರವಡರ್ದಂತಿಂದ್ರದಿಗ್ಸಂತಿ ಕಾಯಂ | 
ಪರಿಘಂಗೊಂಡಂತಗುರ್ಬುರ್ಬಿಫುದೆನೆಮುಳಿಸಿಂ ಮಾಣಿ' ಮಾಳಾಂಸನಾನಂ |290॥ 


ಏಚಿರಾಜ. 


ಬಾರಿಸೆ ದಂಡೆಯಂ ಕೂರಲ ಕೊಂಕಳವಟ್ಟಿರೆ ಕಾಲವೇಗಮಿಾ | 

ಧಾರಿಣಿಯೊಲ್‌ ಬೆಡಂಗನೊಳಕೊಂಡಿರಲೇಜ' ತುರಂಗರಾಜನಂ | 

ನೀರಮುಮಂ ವಿಳಾಸಮುಮನಿತನೆ ತಾಳ್ದಿ ದನೆಂದು ನೋಡಿ ಕೆ| 
ಯ್ವಾರದಿನೆಲ್ಲರುಂ ಪೂಗಲ್ರ* ತನ್ನನೆ ಐಚಣಮಂತ್ರಿ ರಂಜಿಸಂ । S00 ॥ 


ಹರಿಪಾಲ, ಸು. 1140. 
ಎರಡನೆಯ ನಾಗವರ್ಮನ (ಸು. 1145) ಭಾಷಾಭೂಷಣದಲ್ಲ 


“ ದ್ರಿತೀಯಾಂತಸ್ಪ ವಾ ಸ್ಪಕೀ!” ಎಂಬ ಸೂತ್ರದ ಕೆಳಗೆ “ ಹರಿಪಾಲಸ್ಯ 


ಸ್ರಯೋಗಃ-ಕಲ್ಲಾನೇಜದಂ : ಬಿಲ್ಲಾನೇಜಸಿದಂ ” ಎಂದಿಡೆ. ಇದರಿಂದ ಹರಿ 
ಫಾಲನು ನಾಗವರ್ಮನಿಗೆ ಹಿಂದೆಯೇ ಕನ್ನಡಗ್ರಂಥಗಳನ್ನು ಬರೆದು ಪ್ರಸಿದ್ದ 
ಕವಿಯಾಗಿದ್ದಿರಬೇಕೆಂಬುದು ವ್ಯಕ್ತವಾಗುತ್ತದೆ. ಇವನು ಸುಮಾರು 1140 ರಲ್ಲಿ 
ಇದ್ದಿರಬಹುದು. ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ ತಿಳಿಯದು 


177.121... ೨೧.೧೨೨... ಸ 


ವೆ EE ಳಾ ರಾ ಳಾ ಕಾ ಜಟಕ 


|, ಸತ್ರ 89 


ಶತಮಾನ] ಕರ್ಣಸಪಾರ್ರ, 189 


ಹಂಸರಾಜ. ಸು. 1140. 


ಕೇಶಿರಾಜನು (ಸು. 1260) ಶಬ್ದಮಣಿದರ್ಪಣದ 289 ನೆಯ ಸೂತ್ರದ 
ಕೆಳಗೆ“ ಎರಡು ಪದಮುಂ ತದ್ಭವ(ವ)ನೆಯ್ದುವಲ್ಲಿ ಒಂದು ಸದಮನುಲ್‌ಸಿ 
ತಪ್ಪಾದುದರ್ಕೆ ಹಂಸರಾಜನ ಪ್ರಯೋಗಂ--ತರವೇಬು್‌ ಮಾಣಿಕೃಭಂಡಾರದ 
ಫುಟಕೆಗಳಂ- ಇಲ್ಲಿ ಮಾಣಿಕ್ಯಶಬ್ದಮನುಬಾದು ಮಾಣಿಕಭಂಡಾರಮೆನೆ ಶುದ್ಧಂ” 
ಎಂದು ಬರೆದಿದ್ದಾನೆ. ಈ “ ತರವೇಟು್‌ ” ಎಂಬ - ಪದ್ಯವನ್ನು ಇದೇ ಸಂದರ್ಭ 
ದಲ್ಲಿ ನಾಗವರ್ಮನು(ಸು. 1147) ಕಾವ್ಯಾವಲೋಕನದಲ್ಲಿ ಹೀಗೆ ಸಮಗ್ರವಾಗಿ 
ಕೊಟ್ಟಿದ್ದಾನೆ ಟು 

ತರವೇ ಟ್‌ ಮಾಣಿಕ್ಯಭಂಡಾರದ ಪುಟಕೆಗಳಂ ಪುಂಜಿಸಲ್ತೇಟ” ಸುವರ್ಣೋ | 

ತ್ತರಮಂ ತೋ ಅಲೆ ವೇಟ್‌ ದಂತಿಗಳನಿರಿಸವೇಟಿರ್‌ ಮಧಂತೆ ವಾಹಂಗಳಂಬ ಬಿ] 

ತ್ತರಿಸಲ್ಲೇಟು್‌ ಚಿತ್ರಚೀನಾಂಬರಪರಿಕರಮಂ ಮಾಣದೆಂದೋಳಿಯಿಂ ಲಿಂ | 


ಕರನಾಗಳ್‌ ಪೇಟ್ಟ್ಜನೀಯಲ್ಕೆರೆದವರ್ಗೆ ಮಹಾದಾನಮಂ ವಿಕ್ರಮಾಂಕಂ | 


ಇದರಿಂದ ಹಂಸರಾಜನು ನಾಗವರ್ಮನಿಗಿಂತ ಹಿಂಜೆ ಇದ್ದವನೆಂಬುದು 
ವ್ಯಕ್ತವಾಗುತ್ತದೆ; ಸುಮಾರು 1140 ರಲ್ಲಿ ಇದ್ದಿರಬಹುದು. ಮೇಲೆ ಬರೆದಿರುವ 
ಸದ್ಯದಲ್ಲಿ ಹೇಳಿರುವ ವಿಕ್ರಮಾಂಕನು 1076 ರಿಂದ 1126 ರ ವರೆಗೆ ಆಳಿದ 
ಚಾಳುಕ್ಯ ವಿಕ್ರಮಾದಿತ್ಯನಾಗಿದ್ದ ಪಕ್ಸೃದಲ್ಲಿ ಈ ಕನಿ ಆ ರಾಜನ ಕಾಲದವನೆಂದು 
ಊಹಿಸಬಹುದಾಗಿದೆ. ಈತನು ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ 
ತಿಳಿಯದು. 


ಕರ್ಣಪಾರ್ಯ. ಸು. 1140. 


ಈತನು ನೇಮಿನಾಥಪುರಾಣವನ್ನು ಬರೆದಿದ್ದಾನೆ. “ ಮಾಳವೀಮಾಧವ ' 
ಎಂಬ ಒಂದು ಗ್ರಂಥವನ್ನು ಈತನು ಬರೆದಿರುವುದಾಗಿ ದುರ್ಗಸಿಂಹನ (ಸು. 
1145) ಪಂಚತಂತ್ರದಲ್ಲಿಯ 

ಸರಮಕನೀಶ್ವರಚೇ ತೋ | ಹರಮೆಂಬಿನಮೆಸೆನ ಮಾಳನೀಮಾಧವಮಂ | 

ವಿರಚಿಸಿದ ಕನ್ನಮಯ,೨ | ಬರಮಾಗಂ ಸುಕನವಿ ಬಗೆವೊಡಿನ್ನು ೨ಮಖನ್ನು ೨ 1 


ಎಂಬ ಪದ್ಯದಿಂದ ತಿಳಿಯಬರುತ್ತದೆ. ಅಲ್ಲದೆ ನೀರೇಶಚರಿತವೆಂಬ “ಬೇರೊಂದು 
ಗ್ರಂಥವನ್ನು ಬರೆದಿರುವುದಾಗಿ ದೊಡ್ಡಯ್ಯನ (ಸು. 1550) ಚಂದ್ರಪ್ರಭ 
ಸಾಂಗತ್ಕದಲ್ಲಿಯ 

ವರಶಾಂತಿನಾಥನ ಪೊಗ್ತಿ ಹೊನ್ನನ ಸ್ಮರ, ಹರನೆ:ಮಿನಾಥಚರಿತವ | 


೩ 63 


ಮರಿತಾರಿನೀರೇಶನ ಚರಿತವ ಪೇಬ್ರ | ಗರುವ ಕಣ್ಣಸನ ನುತಿಸೆನು | 
WM 4 


140 ಕರ್ಣಾಟಕ ಕವಿಚರಿತೆ. [32 ಸೆಯ 


ಎಂಬ ಸದ್ಯದಿಂದ ತಿಳಿಯಬರುತ್ತದೆ. ಮಾಳನೀಮಾಧವವೂ ನೀರೇಶಚರಿತವೂ 
ನಮಗೆ ದೊರಿತಿಲ್ಲ. 


'ಈತನು ಜೈನಕನಿ; ಇವನ ಹೆಸರು--ಕರ್ಣಪ, ಕಣ್ಣಪ, ಕಣ್ಣಮಯ್ಯ, 
ಕನ್ನಮಯ್ಯ, ಕಣ್ಣಮ ಎಂದೂ ಅಲ್ಲಲ್ಲಿ ದೊರೆಯುತ್ತದೆ. ಈತನಿಗೆ-- ಸರಮಜಿನ 
ಮತಕ್ಸೀರವಾರಾಶಿಚಂದ್ರ, ಭವ್ಯವನಜನನಮಾರ್ತಾಂಡ, ಸಹಜಕನಿತಾರಸೋ 
ದಯ--ಎಂಬ ಬಿರುದುಗಳು ಇದ್ದಂತೆ ತೋರುತ್ತದೆ. ಇವನ ವಿಷಯವಾಗಿ 
ನೇಮಿನಾಥಪುರಾಣದಿಂದ ಈಯಂಶಗಳು ತಿಳಿಯುತ್ತವೆ: ಜೀಮೂತವಾಹನ 
ವಿದ್ಯಾಧರಚಕ್ರನರ್ತಿವಂಶತಿಳಕ” ನಾದ ಗೋವರ್ಧನ ಅಥವಾ ಗೋಪಣ ಎಂಬ 
ರಾಜನು ಕೆಳೆಕಿಳದುರ್ಗಕ್ಕೆ ಅಧಿಪತಿಯಾಗಿದ್ದನು. ಇವನಿಗೆ ಗಂಡರಾದಿತ್ಯಭೂಪ, 
ಶ್ರೀಭೂಷಣ ಎಂಬ ಬಿರುದುಗಳುಂಟು. ಈತನ ಹೆಂಡತಿ ಕಂಚನ್ವೆ; ಇವನಿಗೆ 
ವಿಜಯಾದಿತ್ಯ, ಲಕ್ಷ್ಮಣ ಅಥವಾ ಲಕ್ಷ್ಮೀಧರ, ವರ್ಧಮಾನ, ಶಾಂತ ಐಂಬ 
ನಾಲ್ವರು ಕುಮಾರರ: ಇದ್ದರು. ವಿಜಯಾದಿತ್ಯನ ಹೆಂಡತಿ ಸೊನ್ನಲದೇವಿ. 
ಲಕ್ಷ್ಮಣನ ಹೆಂಡತಿ ಗೋಸ... ಮಗಳಾದ ಚಂದಲದೇನಿ. “ ಪ್ರಧಿತಯಶಂ 
ಸಮಸ್ತವಿಬುಧಾಗ್ರಣಿ” ಯಾದ ಈ ಲಕ್ಷ್ಮಣರಾಜನು ಈ ಪುರಾಣವನ್ನು 
ಹೇಳಿಸಿದನು. ಈ ಲಕ್ಷ್ಮಣರಾಜನ ಗುರು ನೇಮಿಚಂದ್ರಮುನಿ. ಕವಿಯ ಗುರು 
ಮಲಧಾರಿದೇವನ ಶಿಷ್ಯನಾದ ಕಲ್ಯಾಣಕೀರ್ತಿ. 


(1) ದುರ್ಗಸಿಂಹನು (ಸು. 114.) ಈ ಕನಿಯನ್ನು ಸ್ಮುತಿಸುವುದರಿಂದ ಈತನು 
ಅವನಿಗೆ ಹಿಂದೆ ಇದ್ದಿರಬೇಕು. (2) ಈತನು ನಾಗಚಂದ್ರನನ್ನು (ಸು. 1100) 
ಹೊಗಳುವಾಗ “ ಅದೃತನನಾಗಿಯುಂ ೫ ಬಂದು ಹೇಳಿರುವುದರಿಂದ ಅವನಿಗಿಂತ ಸುಮಾರು 
ಒಂದು ತಲೆ ಈಚೆಯವನಾಗಿದ್ದಿರಬಹುದು. (5) ತನ್ನ ಗುರುವಾದ ಕಲ್ಮಾಣಕೀರ್ತಿಯ 
ಜತೆಯಲ್ಲಿ ಶುಭಚಂದ್ರಮುನಿಯನ್ನೂ ಸ್ತುತಿಸಿದ್ದಾನೆ. ಒಬ್ಬ ಶುಭಚಂದ್ರಮುನಿ 1125 
ರಲ್ಲಿ ಗತಿಸಿದಂತ ಶ್ರ. ಬೆ. 117 ನೆಯ ಶಾಸನನಿಂದ ತಿಳಿಯುತ್ತದೆ. ಕಲ್ಯಾಣಕ ರ್ತಿ 1117 
ರಲ್ಲಿ ಗತಿಸಿದ ಮೇಘಚಂದ್ರಶೈವಿದ್ಯನ ಸಧರ್ಮನೆಂದು ಶ್ರ. ಬೆ. 69 ನೆಯ ಶಾಸನದಿಂದ 
ತಿಳಿಯುತ್ತದೆ. ಅಲ್ಲದೆ ಕನಿ ಬೆಟ್ಟಿದ ಮುನಿಯೆಂಂಬ ಒಬ್ಬ ಗುರುವನ್ನು ಹೊಗಳಿ 
ಬೆಟ್ಟದ ಮನಿಯಂ ಸೆನೆದೊಡೆ | ಮುಟ್ಟವು ರಾಕ ಸಪಿರಾಚವಿಷಮಾಹಿಗಳುಂ--ಎಂದು 
ಹೇಳಿದ್ದಾನೆ. ಶ್ರ. ಬೆ. 0% ನೆಯ ಶಾಸನದಲ್ಲಿ ಕಲ್ಮಾಣಕೀರ್ತಿ--ಶಾಕನ್ಯಾದಿಗ್ರಹಾ 
ಹಾಂಚ। 'ನಿರ್ಧಾಟನಧುರಂಧರಃ-ಎಂದು ಹೇಳಿರುವುದರಿಂದ ಬೆಟ್ಟಿದಮುನಿಯೆಂಬುದು 
ಕವಿಯ ಗುರುನಿನ ಮತ್ತೊಂದು ಹೆಸರಾಗಿಗಬಹುದು. (4) ಲೀಲಾವತಿಯನ್ನು ಬರೆದ 
ನೇಮಿಚಂದ್ರನಿಗೂ (ಸು. 1170) ಈ ಲಕ್ಷ್ಮ ಣರಾಜನೇ ಪೋಷಕನಾಗಿದ್ದಂತೆ ಆ ಗ್ರಂಥ 
ದಿಂದ ತಿಳಿಯಬರುತ್ತದೆ.! ನೇಮಿಚಂದ್ರನ ಕಾಲದಲ್ಲಿ ಲಕ್ಷ್ಮ ಣರಾಜನು ರಾಜ್ಯಭಾರ ಮಾಡು 


— ಸವಾ ಕಾಸಾ ಹ ಗ ಆ ತಾಜ ಕಾರವಾರ ದರಾ ಜು — 


] ಸೇವಿಚೆಂದನೆ ತರಿ ತನನ್ನು ನೋಡಿ, 
ಆ 


ಶತಮಾನ] ಕರ್ಣಪಾರ್ಯ. ಸೇಮಿನಾಥಪುರಾಣ. 141 


ತ್ತಿದ್ದಂತೆ ವ್ಯಕ್ತವಾಗುತ್ತದೆ. ಕರ್ಣಪಾರೃನ ಕಾಲದಲ್ಲಿ ಲಕ್ಷ್ಮ ಣರಾಜನು ರಾಜ್ಯಭಾರಮಾಡು 
ತ್ತಿರಲಿಲ್ಲ. ಅವನ ತಂದೆಯೋ ಅಥವಾ ಅಣ್ಣನಾದ ವಿಜಯಾದಿತ,ನೊೋ ಆಳುತ್ತಿದ್ದಂತೆ 
ತಿಳಿಯಬರುತ್ತದೆ. ಆದುದರಿಂದ ಕರ್ಣಪಾರ್ಯನು ನೇಮಿಚಂದ್ರನಿಗೆ ಸುಮಾರು ಒಂದು ತಲೆ 


ಹಿಂದೆ ಇದ್ದಿರಬೇಕು. 


ಈ ಕಾರಣಗಳಿಂದ ಈ ಕನಿ ಸುಮಾರು 1140 ರಲ್ಲಿ ಇದ್ದನೆಂದು 
ಊಹಿಸಬಹುದಾಗಿದೆ. 


ಈತನನ್ನು ರುದ್ರಭಟ್ಟ (ಸು. 1180), ಆಂಡಯ್ಯ (ಸು. 128), 
ಮಂಗರಸ (1508), ದೊಡ್ಡಯ್ಯ (ಸು. 1550) ಮೊದಲಾದ ಕವಿಗಳು 
ಸ್ತುತಿಸಿದ್ದಾರೆ. 

ಈತನು ಪೂರ್ವಕವಿಗಳನ್ನು ಈ ಪದ್ಯಗಳಲ್ಲಿ ಹೊಗಳಿದ್ದಾನೆ: 

ಹೊನ್ನನ ರನ್ನನ ಪಂಪನ | ಸನ್ನು ತಕವಿತಾಗುಣಕ್ಕೆ ಸರಿ ದೊರೆ ಸಮನ | 

ಸ್ಪನ್ನರ್‌ ಕಾವೃಕಳಾಸಂ | ಪನ್ನರ್‌ ಪೆಜರೊಳರೆ ಧರೆಯೊಳಿನ್ನು ೨ ಮುನ್ನು9 | 

ಅದೃತನನಾಗಿಯುಂ ನೆಗ | ಬದರ ದೊರೆಯೆ ನಿಸಿ ಮೆಜ್‌ದು ಸಾಹಿತ್ಯಕಲಾ | 

ಹೃದ್ಯತೆಯಿನೇ ದನಾನಿರ | ವದ್ಮಗುಣಂ ಸಂದ ನಾಗಚಂದ್ರಕವೀಂದ್ರಂ॥ 

ಇವನ ಗ್ರಂಥ 

ನೇನಿನಾಥಪುರಾಣ. 


ಇದು 22 ನೆಯ ತೀರ್ಥಕರನಾದ ನೇಮಿನಾಥನ ಚರಿತವು. ಇದರಲ್ಲಿ 
“ಹ೦ವಂಶಕುರುವಂಶನೆರಡುಮಂ”, “ಶ್ರೀಭೂಷಣಾರ್ಯಪ್ರಮುಖಬುಧಜನಂ 
ಫೇಬಿಕಿಂ” ಎನಲು 


ಅದಣಂದಮಾಪುರಾಣಮ | ನೊದನಿದ ಸದ್ಭಕ್ಮಿಯಿಂದಮಾಂ ವಿರಚಿಸುವೆಂ | 
ಮೃದುಪದವಿನೂತರಚನಾ | ಸ್ಪದಮಿದು ತಾನೆನೆ ಸಮಸ್ತಬುಧತತಿ ಸತತಂ | 


ಎಂದು ಕಥೆಯನ್ನು ಉಪಕ್ರಮಿಸಿದ್ದಾನೆ. ಈ ಪುರಾಣದಲ್ಲಿ ಕೃಷ್ಣಾವತಾರದ ಕಥೆ 
ಯೂ, ಪಾಂಡವರ ಕಥೆಯೂ, ಭಾರತಯುದ್ಧದ ಕಥೆಯೂ ಹೇಳಿವೆ. ಕನಿ ತನ್ನ 
ಪೋಷಕನಾದ ಲಕ್ಷ್ಮೀಧರರಾಜನನ್ನು ವಿಷ್ಣುವಿಗೆ ಹೋಲಿಸಿ ಬಹಳವಾಗಿ ಸ್ತುತಿಸಿ 
ದ್ದಾನೆ. ಲಕ್ಷ್ಮೀಧರರಾಜನು ಈ ಗ್ರಂಥವನ್ನು ಮಾಡಿಸಿದನೆಂಬ ವಿಷಯವನ್ನು 


ಶರದುದ್ದಚ್ಛ ಂದಚಂದಾ ಭರಣಸುರಸರಿತಾ ರತಾರಾಚಳಪ,| 
ಒಬ ೨ J ಡಿ J 


ಸು. ರಕೀರ್ತಿಶೀವಿಳಾಸಂ ಸಕಲಗುಣಗಣಾವಾಸನಾಗಿರ್ದ ಲಕ್ಮ | 
೪ J wh 


3 
ಧರನಿಂ ಸಂಸಿದ್ಧಮಾದೀಕೃತಿ ವಿಬುಧಜನಾಹ್ಲಾ ದಸಂಪಾದಿ ವಿಶ_ಂ | 
ಭರೆಯೊಳ್‌ ನಿಲ್ಕೆಯ ನಿಲ್ವನ್ನೆಗಮವನಿಕುಲಾದ್ರೀಂದ್ರಚಂದ್ರಾಬ್ಬಿತಾರಂ | 


142 ಕರ್ಣಾಟಕ ಕವಿಚರಿತೆ. . [12 ನೆಯ 


ಎಂಬ ಕೊನೆಯ ಪದ್ಯದಲ್ಲಿಯೂ ಹೇಳಿದ್ದಾನೆ. ಈ ಗ್ರಂಥವು ಚಂಪೂರೂಪವಾಗಿದೆ. 
ಇದರಲ್ಲಿ 14 ಆಶ್ವಾಸಗಳಿವೆ. ಗ್ರಂಥಾವತಾರದಲ್ಲಿ ನೇಮಿನಾಥನನ್ನು ಸ್ತುತಿಸಿದ್ದಾನೆ. 
ಬಳಿಕ ಸಿದ್ಧಾದಿಗಳನ್ನೂ ಯಕ್ಷಿಯಕ್ಸರನ್ನೂ ಸರಸ್ತತಿಯನ್ನೂ ಸ್ತುತಿಸಿ, ಆ ಮೇಲೆ 
ಸಮಂತಭದ್ರನಿಂದ ಅಕಳಂಕಚಂದ್ರನ ವರೆಗೆ ಗುರುಗಳನ್ನು ಪರಿನಿಡಿಯಿಂದ 
ಹೊಗಳಿದ್ದಾನೆ. ಆಶ್ರಾಸಗಳ ಕೊನೆಯಲ್ಲಿ 


ಇದು ನಿಖಿಳವಿಬುಧಜನವಿನುತಸಾಶ ರೃಚಾರಿತ್ರಚಕೃವರ್ತಿ ಕಲಾ,ಣಕೀರ್ತಿಮತನೀಂ 
«೨ ದಿ ಬ 
ದ್ರ ಚೆಂ ದ್ರವಾಕ್ಷ ಂದ್ರಿಕಾಪ್ರಸಾದ ಪ್ರಬೋಧಿತವಾಕ್ಕು ಮುದಸಮುದಯಂ ಸಹಜಕವಿತಾರ 
«ರ 
ಸೋದಯಂ ಶ್ರೀಕರ್ಣಪಾರ್ನೈ ನಿರಚಿ ತಮಸ ನೇಮಿನಾಗಫುರಾಣದೊಳ್‌ 
ಇ ಇ 


ಎಂಬ ಗದ್ಯವಿದೆ. 


ಈ ಗ್ರಂಥದಲ್ಲಿ ವರ್ಣನಾಭಾಗವು ನಿಶೇಷವಾಗಿಲ್ಲ; ಕಥೆ ಮಾತ್ರ ಸುಬೋಧ 
ವಾಗಿಯೂ ಲಲಿತವಾಗಿಯೂ ಹೇಳಿದೆ. ಇದರಿಂದ ಕೆಲವು ಪದ್ಯಗಳನ್ನು 
ಉದ್ದರಿಸಿ ಬರೆಯುತ್ತೇವೆ: 

ಕ ಸತ್ವತಿ. 
ಸಂದ ಸುವರ್ಣಮೊಸ್ಪ ಮೃದುರೇಃ ಖೆಯನಾ ೦5 ಪದಪ್ರಯೋಗದಿಂ 
ಸೌಂದರಮಸ್ಸ ಸದ್ವಚನಹೃದೃತಂಯಂ ಪುದಿದರ್ಥದೃಷ ಯಂ 1 


ದೊಂದಿ ಸುಪುಣ,ಕಾಮಿನಿಯೆ ಮಾಟ ಯನೆಯ್ಸು ವಿದೆಗ್ಗಕೊಸಟಗಾ | 
vu ಕ್ಯ 


ನಂದಮನಪು ಕಯ,ದೊದೆ ಸಲು ಕಹ ಸತ್ತ್ವ ಶಯನ ನಿರಂತರ | 301 1 
ಇ. ತ ೪) ೭ 
ಸಮುದ್ರ. 
ಜಳಮತ್ತೇಭಪೃತಾನಪ ಬಳತರಕರಾಸ್ತಾಲನೊ:ದೂ ತವೀಚಿ« | 


ಕುಳದಿಂ ಪ್ರಕ್ಲೋಭಿತೋದ್ದನ್ವಕರನಿಕರಹಸ್ತಪ ಹಾರನ ಭೂತಂ: I 
ಚ್ಚೆಳಿತಾಂಭೋಬಿಂದುಸಂದೋಹದಿನಮಿತತಿಮಿಸ್ತೂಂಮದಿಂ ಭಿನಮನಕಾ | 
ವಳಿಯಿಂದಾಕಿ೧್ಣಮಾದಂ ಸೊಗಯಿಸ ಲಅವಣಾಂಭೊಣಧಿ ಸೆಂಪಿಂದಗಾಧಂ (3092 ॥ 
ವನ. 

ಸುರಹೊನ್ನೆಯ ಸೌರಭಮ | ಬ್ಬರಿಸುವ ಮಲಿ ಗಯ ಕಂಪು ಸಂಪಗೆಯ ಮನೋ | 
ಹರಮೆನಿಪ ಪರಿಮಳಂ ಪ | ರ್ನಿರೆ ನಂದನದೆಂತಗಂ ಕರಂ ರಮಣೀಯಂ ॥ 803 | 
ಗಲುಪುವ ಗಿಳಿ ಬಗ್ಗಿಪ ಪಿಕ | ಮುಲರೊಳ್‌ ಮೊರೆವಳಿ ಸಮಂತು ನರ್ತಿಪ ಶಿಖಿ ಸಂ| 
ಚಳಿಪ ಕನಿ ಸುಟ'ವ ಹಂಸೆಯು | ಮಳುಂಬಮೆನೆ ರಯ್ನಮೆಂತುಮಾರಯೆ. 

ಬನೆಂ ॥804 ॥ 
|. ಸಮಂತಭದ್ರ. ಪೂಜ್ಯಪಾದ ಗೃಧ್ರಪಿಂಛ, ವೀರಸೇನ, ಗುಣಭದ್ರ. ಕೊಂಡಕ. :ದಾನ್ಹಯ 


ಮಲಧಾರಿ, ತಚ್ಛಿಷ್ಯವ) ಲಧಾರಿ, ಕೊಲ್ಲಾಪುರದ ಶುಭಚ ದ್ರ, ಬೆಟ್ಟಿ ದಮುಸಿ. ನೇವಿಚಂದ್ರಮುಸಿ, 
ಅಕಳಂಕಚೆಂದ್ರ. 


ಅಮಿ ಲತಾ ಜನರಾದ -ಎಡಾವಾಾರಾಾಮೆ ಸಿಗ ಲಾ ಸಾಲೆ ಎಂ. 








ಶತಮಾನ] ಕರ್ಣಪಾರ,: ನೇಮಿನಾಥಪುರಾಣ. 148 


ಕಂಸಸಭೆ. 


ಇರೆ ರಾಜಮಂಡಳಂ ವಿ ಸ್ಮರದಿಂ ಗುರುಬುಧಸಮೇತಮಾಗಳ್‌ ಸಭೆಯಂ | 
ಬರೆದಂತಿರೆಸೆಯೆ ಕಂಸಂ। ತರಣಿಯನನುಕರಿಸೆ ರಾಹುನೋಲ್‌ ಹರಿಯಿಂರ್ದಂ 305 ॥ 


ದೂತನಾಗಿ ಹೋದ ಕೃಷ್ಣನ ಉಕ್ತಿ. 
ಪಿರಿದುಂ ದೋರ್ಬಲಗರ್ವದಿಂದೆಸೆವ ನಿನ್ನಿ ಕರ್ಣನೀಶಲ್ಪನೀ | 
ಸುರಸಿಂಧೂದ್ಭವನೀಘಟಪ್ರಭವನೀತತ್ಸುತ್ರನೀತತ್ಸಹೋ | 
ದರರುಂ ನೆಟ್ಟನೆ ನೋಡೆ ನೋಡೆ ಸಬೆಯೊಳ್‌ ನಿಮ್ರಿರ್ವರಂ ಕಟ್ಟಿ ಖೇ | 
ಚರನುಯ್ಯತ್ತಿರ ತಂದ ಗಂಡಿನದಟಿಂ ನೀಂ ಕಂಡುಮೇಂ ನಂಬಯೋ | 9306 ॥ 


ಬಲರಾಮಪಾಂಡವರ ಧಿಕ್ಕಾರ. 
ಬಳಮಂ ನಚ್ಛುವೂಡೀಕೃಷೀವಳನುಮಾಜೂದಾಳಯಾಗಾಳಿಗಾ | 
ಪಲು'ಯಾಳಿ (ಬಳೆದೊಟ್ಟ ನಟ್ಟುವನುಮಾಗೋಪಾಳರಪ್ಪೀಯಮ | 
ಳಳ ದಲ್‌ ಚಂಡಭುಜರ್‌ ಬಭಾಪಿವರ್ಗಳಾಚಕ್ರೇ ಶಸ್ಯೆನ್ಯಾಗ್ರಮಂ 


ಡಳನಾಥರ್ಕಳನಾಂಸರಾನದಿರರಿ« ಬಲ್ಲಾಳ್ಗಳೇಸಂದೆಯಂ 907 | 


ಮಾವು. 
ಅನುಪಮಮಾಗಿ ಬಂದ ನನೆ ನುಣ್ಣೂನೆ ಗೂಂದಳಿನಸಿರ್ಪ ಕೆಂದಳಿರ | 
ಕೊನರ ಸುಸ” ರಭದ್ರವದ ಸೇವೆಯಿನುರ್ವಿ ಕುಕಿಲ್ಲ ಕೋಳಿಲಂ ; 
ಭನಶರದಿಂಚ೦ಂ ನೆಗೆಯ ಮುಂಚಿದ ಪೂನಿನ ಗೊಂಚಲಂ ಕರಂ | 


ಜನಿತನಿಮೊ:ಹದಿಂ ಮುಸು ಮುತ್ತುವ ಮತ್ತಮದಾಳಿ ಮಾವಿನೊಳ್‌ | 808 | 


ಕೃಷ್ಣ. 
ಜೀವಕಿಯ ನಯನಚಂದ್ರಿಕ | ಯಾವರಿನಿರೆ ಕೃಷ್ಣನಂಗಮೆಸೆದತ್ತಾಗಳ್‌ | 
ದೇವಾಸಗಾಪ್ರವಾಹದಿ ನಾವೃತಮಾಗಿರ್ದ ನೀಲಮಣಿಶಿಖರಿಯವೋ ಲ್‌ ॥ 30೧ ॥ 


ಸೈನ್ಯರಜಸ್ಸು. 
ಸದಸಂಘಟ್ಟನದಿಂದಮುಟ್ಟವನಿಯಂ ಪರ್ವಿರ್ದ ಕೆಂದೂಳಿ ದಿ| 
ಗೃದನಿವ್ರಾತದ ಕುಂಭಮುಂ ಪುದಿದು ತತ್ತಿಂದೂರದಂತಿರ್ದುದಂ | 
ತೊದವುತ್ತುಂ ಸೆಗೆದಭ್ರದೊಳ್‌ ಸರಿದು ಮಂದೃಸಿರ್ಪದುಂ ಭಾನುವಂ | 


ದುದಯಾದ್ರೀಂದ್ರದೊಳಿರ್ಪ ಪಾಂಗನೊಳಕೊಂಡಿರ್ದಂ ರಜೋರಂಜಿತಂ 32104 


144 ಕರ್ಣಾಟಕ ಕವಿಚರಿತೆ. [12 ನೆಯ 


ಮಾದಿರಾಜಮುನಿ. ಸು. 1140, 


ಈತನು ದುರ್ಗಸಿಂಹನ (ಸು. 1115) ಪಂಚತಂತ್ರವನ್ನು ತಿದ್ದಿದ 
ನೆಂದೂ ಕನಿಯಾಗಿದ್ದನೆಂದೂ ಆ ಗ್ರಂಥದ-.- 


ಕನಿಗಮಕಿವಾದಿವಾಗ್ಮಿ | ಪ್ರವರರ್‌ ಶ್ರೀಮಾದಿರಾಜಮುನಿಪುಂಗವರು | 
ತೃವದಿಂ ತಿರ್ದಿದರೆನೆ ಭೂ | ಭುವನದೊಳ ದನೆಯ್ದೆ ಕೊಂಡು ಕ್ರೊನೆಯದರೊಳರೇ | 


ಎಂಬ ಪದ್ಯದಿಂದ ವ್ಯಕ್ತವಾಗುತ್ತದೆ. ಇವನು ಸುಮಾರು 1140 ರಲ್ಲಿ ಇದ್ದಿರ 
ಬಹುದು; ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ ತಿಳಿಯದು. 


 ಾಾಯಕಹುಎಹುಳುಹಣಯನ-ಆೂಪಾಕಾವಾನ್‌ಸಹಾಂಬಾ -ಅಕುಜಖ್‌ವಾರುಇಟ್‌ಪುಸಭಾಿಭಾವಯೆಟಾ 


ಮಹಾದೇನಭಟ್ಟ. 1144. 


ಅಬ್ಬಲೂರಲ್ಲಿರುವ ಒಂದು ಕನ್ನಡಶಾಸನದ ಕೊನೆಯಲ್ಲಿ' “ ಸಹಜಕನಿ 
ಉಪಾಧ್ಯಾಯ ಮಹಾದೇವಭಟ್ಟನ ಬರೆವ ಎಂದಿದೆ. ಈ ಶಾಸನವು ಚಾಳುಕ್ಯ 
ಜಗದೇಕಮಲ್ಲನ (11358-1150) ಆಳಿಕೆಯಲ್ಲಿ ಬರೆದುದು. ಈ ಕನಿ ಆವ 
ಗ್ರಂಥವನ್ನು ಬರೆದಿದ್ದಾನೆಯೋ ತಿಳಿಯದು. 


ಎರಡನೆಯ ನಾಗವರ್ಮ. ಸು. 1145. 


ಈತನು ಕಾವ್ಯಾವಲೋಕನ, ಕರ್ಣಾಟಕಭಾಷಾಭೂಷಣ, ವಸ್ತು 
ಕೋಶ--ಈ ಗ್ರಂಥಗಳನ್ನು ರಚಿಸಿದ್ದಾನೆ. ಜನ್ನನು (1200) ಇತರಕವಿ 
ಗಳೊಂದಿಗೆ ಈ ಕವಿಯನ್ನೂ ಸೇರಿಸಿ. " ಈ ಕನಿಗಳಲ್ರೆ ಜಿನೇಂದ್ರ ಪ್ರರಾಣಕರ್ತ್ಥ 
ಗಳ್‌” ಎಂದು ಹೇಳುವುದರಿಂದ ಈತನ. ಆವುದೋ ಒಂದು ಜಿನಪುರಾಣ 
ವನ್ನೂ ಬರೆದಿರಬೇಕು. 

ಈತನು ಜೈನಕವಿ; ತನ್ನ ಹೆಸರನ್ನು ನಾಕಿಗ ಎಂದೂ ಹೇಳಿಕೊಂಡಿದ್ದಾನೆ. 
ಇವನ ತಂದೆ ದಾಮೋದರ. 

ಜನ್ನನು ತನ್ನ ಅನಂತನಾಥಪುರಾಣದಲ್ಲಿ-- 

ಜನನಾಥಂ.ಜಗದೇಕನಲ್ಲಿ ಕಟಿಕೋಪಾಧಾ,ಯಸಾನಾಗವ ! 


ರ್ಮನಿದಾನೀಂತನಶರ್ವವರ್ಮನೆ ಗಡಂ ಜನ್ಮಂಗುಪಾಧಾ,ಯಂ | 


ಎನ್ನುತ್ತಾನೆ. ಕಾವ್ಯಾವಲೋಕನದಲ್ಲಿಯ-- 


pS ಜು ಸಂ ಜಾ ಭಂಜ ಪರಾ ಚಾ ನ. 


l. Epegraphea 11111೧, VN, 234. 2 ಪುಟ ಗ 


ಶತಮಾನ] ಎರಡನೆಯ ಸಾಗವರ್ಮ. ‘145 


ಅಭಿಮತಶಬ್ದಸಂಸ್ಕರಣದಿಂ ಜನಮ ತಿಳಿವಂತುಮಾಡಿ ವಾ| 
ಗ್ವಿಭವಮದಪೃತರ್ಕ್ಯಮೆನೆ ಸಂದೆಸಕಂ ದೆಸೆಯಂತನೆಯ್ಸು ತ | 
ತ್ಸಭಯೊಳಗಗೃ ಪೂಜೆವಡೆದೊಂದು ಮಹಾಮಹಿಮಾನುಭಾವದಿ€ | 
ದಭಿನವಶರ್ವವರ್ಮ ನಿವನೆಂದಪುದುರ್ವರೆ ನಾಗವರ್ಮನಂ | 


ಎಂಬ ಪದ್ಯದಿಂದ ಈ ನಾಗವರ್ಮನಿಗೆ ಅಭಿನವಶರ್ವವರ್ಮ ಎಂಬ ಬಿರುದು 
ಇದ್ದಂತೆ ತಿಳಿಯಬರುತ್ತದೆ. ಆದುದರಿಂದ ಈ ನಾಗವರ್ಮನೇ ಜಗದೇಕನಲ್ಲಿ 
ಕಟಕೋಪಾಧ್ಯಾಯನಾಗಿಯೂ ಜನ್ನನಿಗೆ ಉಪಾಧ್ಯಾಯನಾಗಿಯೂ ಇದ್ದಿರ 
ಬೇಕು. ಈತನು ನಯಸೇನನ (1112) ಹೆಸರನ್ನು ಹೇಳುವುದರಿಂದ ಆತನಿ 
ಗಿಂತ ಈಜಿ ಇದ್ದ ನೆಂಬುದು ವ್ಯಕ್ತ ವಾಗಿದೆ. ಚಾಳ ಕ್ಕ ರಾಜರಲ್ಲಿ ಜಗದೇಕಮಲ್ಲನು 
118% ರಿಂದ 1150 ರ ವರೆಗೆ ಆಳಿದಹಾಗೆ ಚ ನಾಗ 
ನರ್ಮನು ಈತನಲ್ಲಿ ಸುಮಾರು 1148 ರಲ್ಲ ಕಟಕೋಪಾಧ್ಯಾಯನಾಗಿ ಇದ್ದಿರ 
ಬಹುದು. ಇವನು ಈ ಜಗದೇಕಮಲ್ಲನ ಕಾಲವಾದಮೇಲೆ ಬಹುದಿವಸ WE 
ಕಿದ್ದು ವಾರ್ಧಕದಲ್ಲಿ ಜನ ನಿಗೆ ಉಪಾಧ್ಯಾಯನಾದಂತೆ ತೋರುತ್ತದೆ. 


ಈತನಿಗೆ ಅಭಿನನತರ್ವನವರ್ಮ, ಕನಿಕರ್ಣಪೂರ, ಕನಿತಾಗುಣೋದಯ, 
ಕನಿಕಂಠಾಭರಣ ಎಂಬಬಿ .. ದುಗಳಿದ್ದಂಕೆ ತಿಳಿಯುತ್ತದೆ. 


ಈತನನ್ನು ಆಚಣ್ಣ (ಸು. 1195), ಜನ್ಮ, ಸಾಳ್ವ (ಸು. 1550), 
ದೇವೋತ್ತಮ (ಸು. 1600) ಮೊದಲಾದ ಕವಿಗಳು ಸ್ತುತಿ? ಸಿದ್ದಾರೆ. 


ತನಗೆ ಹಿಂದಿ ಇದ ಕನಿಗಳಲ್ಲ--"ದೀರ್ಫೊೋಕ್ತಿರ್ನಯಸೇನಸ್ಯ' 1 ಖಂಬ 
ಸೂತ್ರದಲ್ಲಿ ನಯಸೇನನನ್ನೂ 'ದ್ವಿತೀಯಾಂತಸ್ಯ ನಾ ಸ್ವರೇ?3 ಎಂಬ 
ಸೂತ್ರದ ಕೆಳಗೆ " ಹಂಸೂಲಸ್ಯ ಪ್ರಯೋಗಃ ತೆಫಾಗುಣವರ್ಮಕನೇರ್ಯುವನ್ಳೆ ಕ 
ವೀರಸ್ಕ್ಯ ಸಪ್ರಯೋಗಃ” ಎಂದು ಹೆರಿಪಾಲಗುಣವರ್ನ್ಮುರನ್ನೂ, ೫ 
ನ್ನಾಗನೋ ಬಹುಳಂ? * ಎಂಬ ಸೂತ್ರದ ಕೆಳಗೆ “ ಗುರುಹಂಪದೇವೋಕ್ತ 
ಪ್ರಯೋಗಃ” ಎಂದು ಆದಿಪಂಪನನ್ನೂ ಹೇಳಿದ್ದಾನೆ. ಕಾವ್ಯಾವಲೋಕನ 
ದಲ್ಲಿಯ- 


ಪ್ರಯತಗುಣರೆನಿಪ ವಿಬುಧಾ | ಗ್ರಣಿಗಳ್‌ ಕಯ್ತೊಂಡು ಸೊಗಲ ಸಲೆನೆಗಟ್ಟುವು ಧಾ | 
ರಿಣಿಯೊಳಗೆ ನಾಗವರ್ಮನ | ಗುಣವರ್ಮನ ಶಂಖವರ್ಮನಧಾ,ನಂಗಳ | 


ಎಂಬ ಪದ್ಯದಲ್ಲಿ ಒಂದನೆಯ ನಾಗವರ್ಮ, ಒಂದನೆಯ ಗುಣವರ್ಮ, 
ಶಂಖನವರ್ಮ ಈ ಕವಿಗಳ ಹೆಸರುಗಳು ಹೇಳಿನೆ. ಅಲ್ಲದೆ ಕಾವಾ ್ರವಲೋಕನ 


ee ಬಾ ಲ. ಅಗಾ: 














1, ಭಾಷಾಭೂಷಣ, ಸಣ 7 ೩ ಭೂ ಭೂ ಸೂ 00, 3 ಭಾ. ಛೂ. ಸೂ. 199, 
10 


146 ಕರ್ಣಾಟಕ ಕವಿಚರಿತೆ. [12 ನೆಯ 


ಇಭೂಷಣಗಳಲ್ಲಿ ಪೊನ್ನ, ರನ್ನ, ಹಂಸರಾಜ, ನಾಗಚಂದ್ರ ಮೊದಲಾದ 
ಕವಿಗಳ ಗ್ರಂಥಗಳಿಂದ ಅನೇಕ ಸದ್ಯಗಳು ಉದಾಹೃತವಾಗಿನೆ. 


ತನ್ನ ಕವಿತಾಚಾತುರಿಯನ್ನೂ ಗುಣಾದಿಗಳನ್ನೂ ಈ ಪದ್ಯಗಳಲ್ಲಿ ಹೇಳಿ 
ಕೊಂಡಿದ್ದಾನೆ: 


ಸಾರವಿಚಾರಬಂಧುರಮತಿಪ್ರ ಸರಂ ಪರಿಸಕ್ಕಶಾಸ್ತ್ರಸಂ | 
ಸ್ಮಾರನುಪೇತಕ” ತುಕರಸಂ ನಿದಿತಾಗಮಲೋಕವೃತ್ತನು | 
ತಳ್ಸಿರಿತಮತ್ಸರಂ ಸುಜನವತ್ಸಳನೆಲ್ಲಿಯುಮಾತನೆಂದು ಕ| 
ಯ್ವಾರದೆ ಬಣ್ಣಿಕುಂ ವಿಬುಧಮಂಡಳಿ ಪಂಡಿತನಾಗವರ್ಮನಂ | 
ಶ್ರುತದೇನೀಮಕರಂದಕಲ್ಲ ಲಪನಂ ವಾಸ £ನಿವಾಸಾಂಬುಜಾ | 
ಯತವಕ್ವ್ರಂ ರಸಭಾವಭಾಸು ಸುರಸಮುದೃದ್ಧಾ ಕಾ | 
ಚಿತರಂಗಪ ತಿಮಾನನಂ ಸ,ವಿಲಸದ್ವಾಕ್ನು ಂದರೀಕುಂಕುಮಾಂ 
ಕಿತಕೇಳೀಭವನಾಜಿರೋಪಮಮ:ಖಂ ಭೂಭಾಗದೊಳ್‌ ನಾಕಿಗಂ | 
ಸಾಮಾನ.ವಾಚಿಗಳನೀತೆಜದಿಂ ದನನ, | 

ಛಾಮಾನ.ಮಾ ನೃಸುಚರಿತ್ರಗು ಣಾವತಾರಂ | 

ಸಾಮಾನ್ಯಮಪ್ಪ ಜನಮುಂ ತಿಳಿವಂತು ಪೇ:0 | 
ದಾಮೊದರಪ್ರಿಯಸುತಂ ಕನಿಕರ್ಣಸೂರು | i 


ಇವನ ಗ್ರಂಥಗಳಲ್ಲಿ 


1. ಕಾನ್ಯಾನಲೋಕನ. 


ಇದು ಅಲಂಕಾರಶಾಸ್ತ್ರ; FU ಬ ಕರಣ 


$ಕರಣವುಗ ಸಂಗ್ರಹವಾಗಿ 
ಹೇಳಿದೆ. ಇದರಲ್ಲಿ ಸೂತ್ರಗಳನ್ನು ಸದರೂಸವಾಗಿ ಬರೆದು » ಲಸ್ಪೃಕ್ಕೆ ಪೂರ್ವ 
ಕವಿಗಳ ಗ್ರಂಥಗಳಿಂದ ಪದ್ಯಗಳನ್ನು ಉದಾ ದಾನೆ, ಈ ಗ್ರಂಥವು (1) ಶಬ್ದ 
ಸ್ಕ್ರೃತಿ, (೭) ಕಾವ್ಕಮಲನ್ಯಾವೃತ್ತಿ 4 (0) ಗುಣ Ne (4) ರೀತಿಕ್ರಮರಸನಿರೂ 


4 


ಗಳಲ್ಲಿ ಶಬ ಸ್ಕ್ರೃತಿಯೆಂಬುದೇ ವ್ಯಾಕರಣ ಭಾಗ ವನ್ರ. ಇದರಲ್ಲಿ ( ) ಸಂಧಿ. (2 
ನಾಮ, (3) ಸಮಾಸ, (4) ತದ್ಧಿತ. (5) ) ಆಖ್ಯಾತ ಬಿಂದು ನ ಅಧ್ಯಾಯಗಳಿವೆ 


ಪಣ, (5) ಕವಿಸಮಯ ಎಂದು ನ ಅಧಿಕರಣಗಳಾಗಿ ಭಾಗಿಸಲ್ಪಟ್ಟಿದೆ. ಇವು 


| ೦೨. 


ಕಾವ್ಯಮಲವ್ಯಾವೃತ್ತಿಯಲ್ಲಿ (1) ಸದಪದಾರ್ಥಸಂಧಿದೋಷನವಿನಿಶ್ಚ ಯ, (2) 
ವಾಕ್ಯವಾಕ್ಯಾರ್ಥದೋಷಾನುಕೀರ್ತನ ಎಂಬ ಎರಡು ಪ್ರಕರಣಗಳಿವೆ. ಗುಣವಿವೇ 
ಕದಲ್ಲಿ (1) ಮಾರ್ಗವಿಭಾಗದರ್ಶನ, (2) ಶಬಾ ಲಂಕಾರನಿರ್ಣಯ, (3) ಅರ್ಥಾ 
ಲಂಕಾರ ಎಂದು ಮೂರು ಪ್ರಕರಣಗಳಿವೆ. ರಿ (ತಿಕ ್ರಮರಸನಿರೂಪಣದಲ್ಲಿ (1) ರೀತಿ 


ಶತಮಾನ] ಎರಡನೆಯ ನಾಗವರ್ಮ : ಕರ್ಣಾಟಕಭಾ ಸಾಭೂಷಣ. 147 


ಭಾಗ, (2) ರಸಭಾಗ ಎಂದು ಎರಡು ಭಾಗಗಳಿವೆ. ಕನಿಸಮಯದಲ್ಲಿ(1) ಅಸದಾ 
ಖ್ಯಾತಿ, (2) ಸದಕೇರ್ತನ, (3) ನಿಯಮಾರ್ಥ, (4) ಐಕ್ಯ ಎಂದು ನಾಲು 
ಭಾಗಗಳಿವೆ. ಈ ಗ್ರಂಥದ ಉತ್ಕೃಷ್ಟತೆಯನ್ನು-- 


ಕನಿಗಳ್ಲಿದು ಕೆಯ್ದನ್ನಡಿ | ಕವಿತೆಗೆ ಬಾಲಾ ದಲುದಾತ್ರವಾಗ್ಹೇವತೆಗು | 
ದೃವಹೇತುಕೋಶಗೃಹಮನೆ | ಭುವನದೊಳಿದು ಸರೆದು ನಿಲ್ವುದೊಂದಚ್ಚರಿಯೇ | 


_ 


ಎಂಬ ಪದ್ಯದಲ್ಲಿ ಹೇಳಿದ್ದಾನೆ. ಗ್ರಂಥಾವತಾರದಲ್ಲ ವರ್ಧಮಾನನನ್ನೂ ಸರಸ್ಪತಿ 
ಯನ್ನೂ ್ತುತಿಸಿದ್ದಾ ನೆ. ಅಧಿಕರಣಗಳ ಅಂತ್ಯದಲ್ಲಿ 


ಇದು ಸಕಳಸುಕವಿಜನಮನಸ್ಸರೋಜನಿರಾಜಹಂಸಾಯಮಾನಾನೂನಕವಿತಾಗುಣೋ 
ದಯಂ ಶಿ (ನಾಗವರ್ಮವಿರಚಿ ತಮಪ್ಪ ಕಾವ್ಯಾ ವಲೋಕನದೊಳ೪* 


ಬಿಂಬ ಗದ್ಯನಿದೆ. 


ಕನಿತಾಮಾರ್ಗವನ್ನು ಬೋಧಿಸುವ ಈ ಪದ್ಯವನ್ನು ಈ ಗ್ರಂಥದಿಂದ ಉದ್ದ 
ರಿಸಿ ಬರೆಯುತ್ತೇವೆ ;- 

ಇದು ಸೌಂದರ್ಯಗುಣಪೃಕಾಶಮಿದು ತಾನಗ್ರಾಮೃತಾಧಾನಮಿಂ | 

ತಿದು ಭಾಸ್ಪತ್ಸರಭಾಗರಮ, ಮಿದು ಬಂಧಾಶೇಷವಿಚ್ಮಿತ್ತಿಗಾ | 

ಸ್ಪದಮೆಂದಿಂತುಚಿತಪ್ರಯೂೋಗವಿಧಿಯಿಂ ಸಯ್ಮುರ್ಪಿನಂ ತಿರ್ದಿ ಮಿ | 

ಮುದು ಫೂಮಾಜೆಯನಿಂಬಿನಿಂ ಸಮೆವನೋಲ್‌ ಸತ್ಕಾವ,ಮಂ ಕಬ್ಬಿಗಂ 1:11 / 


2. ಕರ್ಣಾಟ ಕಭಾಷಾಭೂಷಣ. 


ಇದು ಕನ್ನಡಭಾಷೆಯ ವ್ಯಾಕರಣಗ್ರಂಥವು. ಇದರಲ್ಲಿ ಸೂತ್ರಗಳನ್ನೂ ವೃತ್ತಿ 
ಯನ್ನೂ ಸಂಸ್ಕೃತಭಾಷೆಯಲ್ಲಿ ಬರೆದು, ಸೂರ್ವಕವಿಗಳ ಕನ್ನಡ ಗ್ರಂಥಗಳಿಂದ ಬ 
ಹರಣೆಗಳನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಒಟ್ಟು 280 ಸೂತ್ರಗಳಿವೆ. ಗ್ರಂಥವು 
(1) ಸಂಜ್ಞಾ, (2) ಸಂಧಿ, (8) ವಿಭಕ್ತಿ. (4) ಕಾರಕ, (5) ಶಬ್ದರೀತಿ. (6) 
ಸಮಾಸ, (7) ತವಿತ, (೪) ಆಖ್ಯಾತನಿಯಮ, (9) ಅನ್ಯಯನಿರೂಸಣ, (10) 


ನಿಪಾತನಿರೂಸಣ ಎಂದು ಚೂ: ಸಂಚ್ಛೇದಗಳಾಗಿ ನಿಭಾಗಿಸಲ್ಪಟ್ಟಿದೆ. ಕನ್ನಡ 
Fp ಲ್ಲಿ ಜ್ಞಾತವ್ಯಾಂಶಗಳು ಸುಲಭವಾಗಿಯೂ ಸಂಗ್ರಹವಾಗಿಯೂ ಈ 
ಗ್ರಂಥದಲ್ಲಿ ಹೇಳೆ ವೆ. ಸ ಥಿ ನ 


1. ಭಾಷಾಭೂಷಣದ ದ್ವಿಶೀಯ ಮುದ ಇದಲ್ಲಿ 96೧ ಸೂತ್ರಗಳಿನೆ. ಕವಿಚರಿತೆಯಲ್ಲ ಕೊಬ್ಬಿ ರುವ 


ಸೂತ ಸಂ ಯೈ ಗಳು ಪ್ರ ಥಮ ಮುದ ಇಕ್ಕೆ ಅನ್ತ ಯಿಸುತ್ಕವೆ 
ಖಿ 


148 ಕರ್ಣಾಟಕ ಕವಿಚರಿತೆ. [32 ನೆಯ 


ಸರ್ವಜ್ಞಂ ತದಹಂ ವಂದೇ | ಪರಂ ಜ್ಲೋತಿಸ್ತಮೋಪಹಂ | 
ನ 
ಸ್ಪವೃತ್ತಾ ಯನ್ಮು ಖಾದ್ದೇನಿೀ | ಸರ್ವಭಾಷಾ ಸರಸ್ತತಿೀ | 


ಎಂಬ ಶ್ಲೋಕವೂ, ಅಂತ್ಯದಲ್ಲಿ. 


[A 


ಕರ್ಣಾಟಶಬ್ದಸೂತಾ ಣಿ ರೋತಕನ್ರುತ್ಸತ್ತಿಹೇತವೇ 

ರಚಿತಾನಿ ಸ್ಫುಟಾರ್ಥಾನಿ| ಕೃತಿನಾ ನಾಗವರ್ಮಣಾ | 
ಎಂಬ ಶ್ಲೋಕವೂ ಇವೆ. 

3. ವಸ್ತು ಕೋಶ. 

re ಕನ್ನಡದಲ್ಲಿ ಉಪಯೋಗಿಸುವ ಸಂಸ್ಪೃತಸದಗಳಿಗೆ ಅರ್ಥವನ್ನು 
ಹೇಳುವ ಪದ್ಧರೂಸವಾದ ಸಂಸ್ಕೃತಕರ್ಣಾಟಕನಿಘಂಟು ಈ ಗ್ರಂಥದಲ್ಲಿ (1) 
ಏಕಾರ್ಥಕಾಂಡ, (8) ನಾನಾರ್ಥಕಾಂಡ, (8) ಸಾಮಾನ್ಯಕಾಂಡ ಎಂದು 
ಮೂರು ಕಾಂಡಗಳು ಇಪೆ; ವರ್ಗಗಳು 17; ಗ್ರಂಥರ್ರಮಾಣ 800. ವರರುಚಿ, 


ಹಲಾಯುಧ. ಭಾಗುರಿ, ಶಾಶ್ವತ, ಅಮರಸಿಂಹ ಮೊದಲಾದವರ ಕೋಶಗಳನ್ನು 


ಲ 


ನೋಡಿ ಈ ಗ್ರಂಥವನ್ನು ಬರೆದಂತೆ ಕಏ ಹೇಳುತ್ತಾನೆ. ಗೃ್ರಂಥಾವತಾರದಲ್ಲಿ 
ವರ್ಧಮಾನನನ್ನು ಸ್ತುತಿಸಿ, ಏಸನೆಯ ಸದ್ಯದಲ್ಲಿ ಸರಸ್ವತಿಯ ಸರ್ಯಾಯನಾಮ 
ಗಳನ್ನು ಕೊಟ್ಟು ಸ್ತುತಿಸಿ. ಬಳಿಕ ಜಿನನ ಸರ್ಯಾಯನಾಮಗಳನ್ನು ಹೇಳಿ ಸ್ಫುತಿ 
ಸದ್ದಾನೆ. ಈ ಗ್ರಂಥದ ಉತ್ಕೃಸ್ಟತೆಯನ್ನು ಈ ಪದ್ಯಗಳಲ್ಲಿ ಸೂಚಿಸಿದ್ದಾನೆ :-- 
ಪುದಿದ ಮನಸ್ಮಮಮುಂ ಸಿಗ ಬಿರ ಸದರ್ಧಪೃಕಾಶಮು: ಮಾಡುಗುವಮು | 
ಸ್ಪುದಳಿ'ಂ ಸಮಸ್ತವಿದಾ, | ಪೃದೀಸಮಭಿಧಾನಕೋಶಮಲೃದೆ ಸೆಜತೇಂ ; 
ಕರಮೆ ಜದವಮತಿಯುವುಣಿ' ವಂ | ಎರೆ ಕನ್ನದದಿಂ ಜಲಕ್ಕನಾಗಿರ್ಪಿನೆಗಂ | 
೧ರಚಿಸಿದಂ ಕನಿಕಂಠಾ | ಭರಣನಿದಂ ನಾಗನರ್ನುನೆನೆ ನುಚ್ಚದರಾರ್‌ ಸ 
ಕಾಂಡಗಳ ಅಂತ್ಯದಲ್ಲಿ ಈ ಗದ್ಯನಿದೆ;-- 
ಇದು ಸಮಸ್ಮ್ತಭುವನಜನಂಸ್ಕೂಯಮಾನ ಮಾನಾನೂನತನಿಕಾಗುಹೋದಯರಂ ಶಿ: 


ನಾಗವರ್ಮ ನಿರಚಿತಮುಸ್ತಭಿಧಾನವಸು ಕೋ ಶದೊಳ್‌. 
ಈ ಗ್ರಂಥದಿಂದ ಆಕ್ಸೌಹಿಣಿಯ ಅರ್ಥವನ್ನು ವಿವರಿಸುವ ಈ ಪದ್ಯವನ್ನು 
ಉದರಿಸಿ ಬರೆಯುತ್ತೇವೆ :--- 
ನಿರಿಯಕ್ತರ. 


ಒಂದುಸಾಮಜಮೊಂದುತೇರ್‌ ಮೂಜಶಮಯನ್ಹು ಕಾ(ಲಾಳ್ಗಳುಂ)ಪತ್ತಿಯಕ್ಕುಂ | 


ಸಂದ ಪತ್ತಿ ಮೂಲಾಗೆ ಸೇನಾಮುಖಂ ಮೂಜಿಜ'ಂ ಗುಲ್ಮಂ ಮೂಲುಗುಲ್ಕ | 


ಶತಮಾನ] ದುರ್ಗಸಿಂಹ. ’: 149 


ಕ್ಟೊಂದುಗಣಮವು ಮೂಜು ವಾಹಿನಿ ತ 
ಅಹಯಂದಿ ತೋಜ್‌ ಚಮು ಮೂಜುಮನಿ£ಃ 


೨೦ ಪೃ ತನಾಖ್ಯೆ ಪಸೃತನೆಗಳ್‌ಮೂ | 
0 

ಸತ ನೀ $ನಿಯಕ ಹಿಣೆಯೆನಿಕ್ಕು ೨ 

1319 ॥ 


ಚ್‌ 
೨ 
ನಿ 


ನಮಗೆ ದೊರೆತಿರುವ ಕನ್ನಡ ವ್ಯಾಕರಣಗ್ರಂಥಗಳಲ್ಲಿ ಇವನದೇ ಮೊದಲನೆ 
ಯದು. ಕಾವ್ಯಾವಲೋಕನದ ಪ್ರಥಮಾದಿಕರಣವಾದ ಶಬ್ದಸ್ಥೃತಿಯಲ್ಲಿ ಈತನು 
ಸಂಗ್ರಹನಾಗಿ ಹೇಳಿರುವ ವ್ಯಾಕರಣಸ್ರಕ್ರಿಯೆಗಳನ್ನು ಕೇಶಿರಾಜನು ಶಬ್ದ ಮಣಿ 
ದರ್ಪಣದಲ್ಲಿ ವಿಸ್ತರಿಸಿ ಬರೆದಿದ್ದಾನೆ. ಶಬ್ಬಸ್ಮ ಎಳೆಯಲ್ಲಿ ಉದಾಹೃ ತವಾದ. ಪದ್ಯ 
ಗಳನ್ನೇ ಕೇಶಿರಾಜನು ತನ್ನ ಗ್ರಂಥದಲ್ಲಿ ಪ ಪ್ರಾ ುಶಃ ಉಡದಾಹರಿಸಿದ್ದಾ ನೆ. ಕರ್ಣಾ 
ಟಕ ಭಾಷೆಗೆ ಸಂಸ್ಕೃತದಲ್ಲಿ ಸೂತ್ರರೂಪವಾಗಿ ಬರೆದಿರುವ ವ್ಯಾಕರಣಗ್ರ ೦ಥಗಳಲ್ಲಿ 
ಭಾಷಾಭೂಷಣನೇ ಟ್‌ ಇದರ ರೀತಿಯನ್ನೇ ಅನುಸರಿಸಿ ಭಟ್ಟಾ 
ಕಳಂಕನು (1604) ಶಬ್ಬಾನುಶಾಸನವೆಂಬ ದೊಡ್ಡ ವ್ಯಾಕರಣಗ್ರಂಥವನ್ನು 
ಬರೆದಿದ್ದಾನೆ. 


ನೃಪತುಂಗನು ಹೇಳುವಂತೆಯೇ ನಾಗವರ್ಮನೂ ಉತ್ತರಮಾರ್ಗ, 
ದೆಕ್ಸಿಣಮಾರ್ಗ ಎಂಬ ಭೇಸಗಳನ್ನು ಹೇಳುತ್ತಾನೆ. ಆದರೆ, ಈತನು ಹೇಳುವ 
ದಕ್ಷಿಣೋತ್ತರಮಾರ್ಗಗಳು ವೈದರ್ಭ ಗೌಡಮಾರ್ಗಗಳೇ ಹೊರತು ಕನ್ನಡದ 
ಭೇದಗಳಲ್ಲ ' ಅಲಂಕಾರಪ್ರಕರಣವು ನೃಸತುಂಗನ ಗ್ರಂಥದಲ್ಲಿರುವುದಕ್ಕಿಂತ 
ಈತನ ಕಾವ್ಯಾವಲೋಕನದಲ್ಲಿ ನಿಸ್ತಾರವಾಗಿ ಹೇಳಿದೆ. ಆದರೆ ಈ ಗ್ರಂಥದಲ್ಲಿ 
ಹೇಳಿರುವ ರಸನಿರೂಸಣ ಮೊದಲಾದ ಅಂಶಗಳು ನೃಪತುಂಗನ ಗ್ರಂಥದಲ್ಲಿಲ್ಲ. 
ಈಶನ ರಸಪ್ರಕರಣವನ್ನು ಅನುಸರಿಸಿ ಸಾಳ್ಯನು (ಸು. 1550) ರಸರತ್ನಾಕರ 


ವೆಂಬ ತನ್ನ pe ಬರೆದಂತೆ ಹೇಳುತ್ತಾನೆ. ಕನ್ನೆಡಭಾಸೆಯಲ್ಲಿ ನಮಗೆ 
ದೊರೆತಿರುವ ಥಿಘ “ಬಿ ವಸ್ಮುಕೋರನೇ ಮೊದಲನೆಯದು. ಮಂಗ 


ರಾಜನೂ Bais pr ಮನೊ (ಸು. 1600) ಈ ನಿಘಂಟುವನು 
ನೋಡಿ ತಮ್ಮ ಕೋಶಗಳನ್ನು ರಚಿಸಿದಂತಿ ಹೇಳುತ್ತಾಕೆ. 


ದುರ್ಗಸಿಂಹ, ಸು. 1145. 


ಈತನು ಸಂಚತಂತ್ರವನ್ನು ಬರೆದಿದ್ದಾನೆ. ಈತನ ವಿಷಯವಾಗಿ ಇವನ 
ಗ್ರಂಥದಿಂದ ಈಯಂಶಗಳು ತಿಳಿಯಬರುತ್ತವೆ:-- ಕರ್ಣಾಟಕದೇಶದಲ್ಲಿಯ ಕಿಸು 
ಕಾಡುನಾಡಿನಲ್ಲಿ ಸಯ್ಯಡಿಯೆಂಬ ಅಗ್ರಹಾರದಲ್ಲಿ “ಮನ್ಹಾದಿಪುರಾಣಮುನಿಗಣ 








1. ದ್ವಿತೀಯಸಂಪುಟಿದ ಅವತರಣಿಕೆಯ : ೨7ನೆಯ ಪುಟವನ್ನು ನೋಡಿ. 


( 


150 ಕರ್ಣಾಟಕ ಕನಿಚರಿತ. [19 ನೆಯ 


ಪ್ರಣೂಶಶ್ರುತಿವಿಹಿತವಿಶುದ್ಧಮಾರ್ಗನುಂ, ನಿತ್ಯಹೋಮಾಧ್ಯಯನಾನೇಕಯಾಗಾ 
ವಭೃತಸ್ನಾನಸನಿತ್ರ ಗಾತ್ರನುಂ, ಭಗವನ್ನಾರಾಯಣಚರಣಾಂಬುಜಸ್ಮರಣಪರಿಣ 
ತಾಂತಃಕರಣನುಂ, ತರ್ಕವ್ಯಾಕರಣಕಾವ್ಯನಾಟಿಕಭರತವಾತ್ಸ್ಯಾಯನಾದ್ಯಶೇಷ 
ವಿದ್ಯಾಸಮುದ್ರತರಣಗುಣ್ಸೆಕಪುಣ್ಯನುಂ, ಧರಾಮರಾಗ್ರಗಣ್ಯನುಂ” ಆದ ದುರ್ಗ 
ಮಯ್ಯನಿದ್ದನು. ಇವನ ಮಗ “ ದೇವದ್ದಿಜಗುರುಜನಪದಸೇವಾನಿರತ'' ನಾದ 
ಈಶ್ವರಾರ್ಯ, ಇವನ ಹೆಂಡತಿ ರೇವಕಬ್ಬೆ ; ಮಗ ಕವಿ ದುರ್ಗಸಿಂಹ. ಈತನು 
ಬ್ರಾಹ್ಮಣಕವಿ ; ಕಮ್ಮೆ ಕುಲದವನು; ಗೌತಮಗೋತ್ರದವನು. ಇವನ ಗುರು 
"ಮಹಾಯೋಗಿ'ಯಾದ ಶಂಕರಭಟ್ಟ. ಜಾಳ.ಕೃರಾಜರಲ್ಲಿ " ಕಲಿಕಾಲಕರ್ಣಂ,' 
" ನ್ಸಪಚಕ್ರವರ್ತಿತಿಲಕಂ,' " ಶ್ರೀಕೀರ್ತಿನಿದ್ಯಾಧರಂ,' "ಸತ್ಯಾಶ್ರಯಕುಲತಿಲಕಂ, 
. ಜೋಳಕಾಲಾನಲಂ' ಎಂಬ ಬಿರುದುಗಳು: ಜಗದೇಕಮಲ್ಲ ಅಥವಾ ಜಯ 
ಸಿಂಹ ಎಂಬ ರಾಜನಲ್ಲಿ ಶ್ರೀಗಂಡಭೂರಿಶ್ರಯ ನೆಂಬ ಬಿರುದುಳ್ಳ ಸಿಂಕುಸನ್ನಾಹ 
ನೆಂಬ ದಂಡನಾಯಕನಿದ್ದನು. ತಚ್ಚರಣಕಮಲಭೃಂಗನಾದ ಚಕ್ರವರ್ತಿದಂ 
ಡಾಧೀಶ, ಕೋದಂಡರಾಮಾಧಿಸ, ಮೊದಲಾದ ಬಿರುದುಗ"ುಳ್ಳ ಕುಮಾರ 
ಸ್ವಾಮಿ ಕವಿಗೆ ಜಗದೇಕಮಲ್ಲನಲ್ಲಿ ಸಂಧಿನಿಗ್ರಹಿಸದನಿಯನ್ನು ಕೊಡಿಸಿದನು. 
ತನ್ನ ಸ್ವಾಮಿಯಾದ ಜಗದೇಕಮಲ್ಲನ ಆಜ್ಞೆಯಂತೆ ಕವಿ ಸಯ್ಯಡಿಯಲ್ಲ ಹರಿಹರ 
ಭವನಗಳನ್ನು ಕಟ್ಟಿಸಿದನು. 

ಮಲ್ಲಿಕಾರ್ಬುನನು (ಸು. 124)) ಈ ಕನಿಯ ಪಂಚತಂತ್ರದಿಂದ 
ಪದ್ಯಗಳನ್ನು ಉದ್ದ ರಿಸಿ ಬರೆದಿರುವುದರಿಂದ ಈತನು 1247 ಕ್ಸು ಒಂದೆ ಇದ್ದ 
ನೆಂಬುದು ಸ್ಪಷ್ಟವಾಗಿದೆ. ಪೂರ್ವಕವಿಸ್ತವಾವಸರದಲ್ಲಿ ಈತನು ನಾಗಚಂದ್ರನ 
(ಸು. 1100) ಹೆಸರನ್ನು ಹೇಳುವುದರಿಂದ ಆತನ ಕಾಲಕ್ಕೆ ಈಚಯವನಾಗಿರ 
ಬೇಕು. ಆದುದರಿಂದ 1188 ರಿಂದ 1170 ರ ವರೆಗೆ ಆಳಿದ ಜಗದೇಕಮಲ್ಲ 
ನೆಂಬ ಚಾಳುಕ್ಯರಾಜನಲ್ಲಿಯೇ ಈತನು ಸಂಧಿನಿಗ್ರಹಿಯಾಗಿದ್ದಿರಬೇಕು; ಸುಮಾರು 
1117 ರಲ್ಲಿ ಇದ್ದಿರಬಹುದು. 

ವರರುಚಿ ಕಾಳಿದಾಸಸುಕುಮಾರಕುಮಾರಕವಾ.ಸಬಾಣನುಂ | 

ಹರಿ ಹರಸಾರ್ವಭೌಮಕವಿರನ ನು ರೇಚುಗದುರ್ಗಸಿಂಹನುಂ | 

ವರಕವಿಬತ್ತಲೇ ಶ್ವರಸು ರಾಘವನಗ್ಗಳರುದ್ರಭಟ್ಟನುಂ | 

ತುರು ಗಮಯೂರಹಂಫುಗನು ಕುಂತಿ ಚವುಂಡಿಯರೇ ಕವೀಂದ್ರರು i 
ಎಂಬ ಒಂದು ಪದ್ಯವು ದೊರೆಯುತ್ತದೆ." ಇದಾವ ಕವಿಯಿಂದ ರಚಿತವಾದುದೋ 
ತಿಳಿಯದು. ಇದರಲ್ಲಿ ದುರ್ಗಸಿಂಹನನ್ನೂ ಕನೀಂದ್ರರ ಗೋಸಿಯಲ್ಲಿ ಸೇರಿಸಿ 
ಹೇಳಿದೆ. 


1, ಬೆಂಗಳೂರಲ್ಲಿ ಅಚ್ಚಾಗಿರುವ ನೀತಿಸಾರ ಎಂಬ ಗ ಇಥದಲ್ಲಿ. 


ಬ ಅಜಾ ಇಂ ಅ 


ಶತಮಾನ] ದುರ್ಗಸಿಂಹ. 151 


ಈತನು ಪೂರ್ವಕವಿಗಳಲ್ಲಿ--ವಾಲ್ಮೀಕೆವ್ಯಾಸಾದಿಕವಿಗಳು, “ನಾಭೇಯಂ 
ಸುರಾಮಾತ್ಯನಿಂದ್ರ ನದೀನಂದನನುದ್ದ ವಂಮನುವಿಶಾಲಾಕೆ ಫೇಭದಂತಂ ಕುಬೇರನ 
ಜಾತ ಪ್ರಿಯಪುತ್ರ”ಕೆಂಬೀ ನೀತಿಶಾಸ್ತ್ರಪ್ರವರ್ತಕರು, ಚಂದ್ರ! ಗುಪ್ತನಿಗೆ ರಾಜ್ಯವನ್ನು 
ಸಂಪಾದಿಸಿ ಕೊಟ್ಟಿ ನೀತಿನಿದನಾದ ವಿಷ್ಣುಗುಪ್ತ, ಗುಣಾಢ್ಲ, ವರರುಚಿ, ಕಾಳಿದಾಸ್ಕ 
ಹರ್ಷರಾಜನಿಂದ ಕವಿಚಕ್ರ ಸ ನಡೆದ ಬಾಣ, ಸೂರ್ಯನನ್ನು ಮೆಚ್ಚಿಸಿದ 
ಮಯೂರ, ಧಾಫತನಿಡರಹವ ಕು. ಬರೆದ ಧನಂಜಯ, ತ 
ನುದ್ವಟಿ। ಭೀಮಂ ಭವಭೂತಿಭಾರನೀಭಟ್ಟವಚ। ಶ್ರಿ )ಿ ಮಾಘರಾಜಶೇಖರ।ಕಾಮಂ 
ದಕರು,' ದಂಡಿ, ಈ ಸಂಸ್ಕೃತ ಕವಿಗಳನ್ನೂ , ಶ್ರೀವಿಜಯ, ಮಾಳವೀಮಾಧವ 
ವನ್ನು ಬರೆದ ಕನ್ನಮಯ್ಯ, ಅಸಗ, ಮು ಚಂದ್ರ (ಭಟ್ಟ), ಪೊನ್ನ, 
ಮಾರ್ಗದ್ವಯಸರಿಣತಕನಿಮಾರ್ಗನಾದ ಪಂಷ್ಕ ದಂಡನಾಯಕ ಗಜಾಂಕುಶ್ಯ 
ಕನಿತಾವಿಲಾಸ್ಕ ಈ ಕನ್ನಡ ಕವಿಗಳನ್ನೂ ಸ್ತುತಿಸಿದ್ದಾನೆ. ತನ್ನ ಗ್ರಂಥವನ್ನು 
`ಕನಿಗಮಕಿವಾದಿವಾಗ್ಮಿಪ್ರವರ' ನಾದ ಶ್ರೀಮಾದಿರಾಜ ಮುನಿಪುಂಗವನು ತಿದ್ದಿದ 
ನೆಂದು ಹೇಳುತ್ತಾನೆ 

ತನ್ನ ಗುಣಾದಿಗಳನ್ನು ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ: 


ಅ ನವದೂ,ಚರಣಕ್ಕು ದಾ ಹರಣಮುಖಡ್ವತ್ವಿ * ತ೯ಗಾಧಾರಮಾ | 


A 


ಛ್ಲನ ಕಾರ್ಯಕ್ಕೆ ಮರುತ್ತನೂಜನೆನಿ-ರ್ದಾತ್ಮೀಯ ವಂಶಕ್ಕೆ ಮಂ 

ಡನರಠ ೦ ಕಟಕಾರ್ಣವಪ ತರಣಪ್ರ್ಯೂದ್ಭ್ರಾಸಿ ಸಿದ್ದೇಷ್ಟ್ಯಶಿ | 

ಷನಿಕಾಯಕ್ಕೆ ವಹಿತ್ರಮೆಂದು ಪೊಗಲ್ಲುಂ ವಿದ್ವಜ್ಜನಂ ದುರ್ಗನಂ | 
ನಿನಯಾಧೀ£ನನಹೀನಂ | ವಿನುಶಕುಲೀನಂ ನಿಜೇಶಕಾರ್ಯಧುರೀಣಂ | 
ಮನುನ. 5ಧರ್ಮಮಾರ್ಗಾ | ಧ್ವನೀನನಿವನೆಂದು (ದುರ್ಗನೆನಿಸಿ)ದನಲ್ಲೇ | 
ಅಜುವಿಂಗಾಕರಮೊಳ್ಳುಣಕ್ಕ ಕಣಿ ಶ್‌ ಚಕ್ಕಾಸ್ತದಂ ಜಾಣನ | 

A ಜೌವಬೂ ಳ್ಳು ಡಿಗಾರ್ಮಮಾಯತಿಗಡರ್ಪಾರ್ಪಿಂಗೆ ಲೀಲಾಗೃಹಂ | 

A ಧವ ನತ್ತ ವಿನೀೀತವೃತ್ತಿಗೆ ತವರ್‌ ಸತೃಕ್ಕಥಧಿಷ್ಟಾನಮೆಂ | 

ದೇಜ'ತಂ 1 ಆಕ. ೫ರ್ತಿಸುವುದುರ್ವಿ: ಮಂಡಲಂ ದುರ್ಗನಂ | 
ನಿಶ್ಚಿತಮನರಲ್ಲದರಂ | ದುಶ್ಬರಿತರಸೆಯ್ದೆ ಪಡೆದ ಡೋಷಕ್ಕಂ ಪ್ರಾ | 
ಯಶ್ಚಿತ್ತಮೆಂದು ಸಕಲವಿ | ಪಶ್ಚಿನಿಧಿಯನಿಪ ದುರ್ಗನಂ ಬಿದಿ ಪಡೆದಂ | 
ವಿನಯಾಂಭೋನಿಧಿ ಶಿಷ ಕಲ್ಪನುಟಜಂ ಸತ್ತ್ರಪೃತಂ ವಿಪ್ರವಂ | 
ಶನಭೋಮಂಡಲಚಂಡಭಾನು ವಿಲಸದ್ವಾಕ್ಮಿ ಮನೋ ರಾಮನೆಂ | 
ಹೆನಸುಂ ಧಾರಿಣಿ ಬಣ್ಣಿಕುಂ ನಿಜಯಶೋವಲ್ಲೀವೃತಾಂಭೋದಮಾ | 
ರ್ಗನನಾರಾಧಿತಭರ್ಗನಂ ಭ ತವಿಪಶ್ಚಿದ್ವರ್ಗನಂ ದುರ್ಗನಂ | 

ಜಗದೊಳ್‌ ಪತಿಹಿತದೆಡೆಯೊ ಳ್‌ | ನೆಗೇಖಛ್ಲಿನಜನಿನೇಕದೆಂತನಿಂ ಪವನಜನಿ | 
ಖಗರಾಜನಿನೀದುರ್ಗಂ | ದ್ವಿಗುಣಂ ತ್ರಿಗುಣಂ ಚತುರ್ಗುಣಂ ಪಂಚಗುಣಂ | 


159 ಕರ್ಣಾಟಕ ಕವಿಚರಿತೆ. [12 ಸಿಯ 


ದಾನಶೂರನಪವಾದಭೀರು ನಿ) ಜ್ಞಾನಮೂರ್ತಿ ಭುವನೈಕವತ್ಸಲಂ 
ಮಾನನೀಯಗುಣನೆಂಬ ಪೆಂಸಿನು | ದ್ಲಾನಿಯಂ ತಳೆದ ದುರ್ಗ ನನ್ನ ರಾರ್‌ | 
ಉದಯೋತ್ತ್ತುಂಗನಗಸ್ತಭಾವದಿನಪಂ ಖೊ ೨ £ದ್ಧಾಮಧರ್ಮಕ್ಷ ಮಾ | 

ಜದ ಬೇರ್‌ 0 ನೀತಿಶಾ | 

ಸ್ತ್ರದ ಮಂತ್ರಕ್ಕಧಿದೈವತಂ ದ್ವಿಜಕುಲಶ್ರೀಕೇಳಿಸಂವಾಸಮಂ 

ಬುದು ಸರ್ವೋರ್ವರೆ ಧರ್ಮನಿರ್ಮಳಯಶಸ್ಸದ್ರರ್ಗನಂ ದುರ್ಗನಂ | 
ಪತಿಹಿತನಂಜನಾತನಯನಾಪವನಾತ್ಮಜನಿಂ ಖಗೇಶ್ವರಂ 
ಪತಿಹಿತನಾಮರುತ್ತನಯನಿಂ ಖಗರಾಜನಿನರ್ಕನಂದನಂ | 
ಪತಿಹಿತನಾಮರುತ್ತನಯನಿಂ ಖಗರಾಜನಿನರ್ಕಜಾತನಿಂ | 
ಪತಿಹಿತನೀತನೆಂದು ಪೊಗಯ್ಗುಂ ಸಲೆ ದುರ್ಗನನುರ್ಮರಾಜನಂ | 


ಇವನ ಗ್ರಂಥ 
ಪಂಚತಂತ,. 


ಇದು ಚಂಪೂರೂಸವಾಗಿದೆ. ಇದರಲ್ಲಿ (1) ಭೇದಸ್ರಕರಣವರ್ಣನಂ. ಕ 
ಪರೀಕ್ಸಾವ್ಯಾವರ್ಣನಂ, (3) ವಿಶ್ವಾಸಪ್ರಕರಣವರ್ಣನಂ, (4) ವಂಚನಾಸ್ರ 
ರಣವರ್ಣನಂ, (ನ) ಮಿಪ್ರಕಾರ್ಯಪ್ರಕರಣಂ ಎಂಬ ಐದು ತಂತ್ರಗಳಿನೆ. 6 
ತಂತ್ರಕಥೆ ಹುಟ್ಟದ ನಿಷಯವನ್ನು ಈ ರೀತಿಯಾಗಿ ಹೇಳಿದ್ದಾನೆ: 


ರಜತಗಿರಿಯಲಿ ಸಮಸ್ತಾಮರಮಣಿಮಕುಟೋದ್ರ ಷ್ಟಪಾದಾರನಿಂದಂ ಗಿರಿಜಾ 
ಧೀಶನಿರ್ದಂ. ಅಂತಿರ್ದ ಪರಮೇಶ ರಂಗೆ ಗಿರಿರಾಜತನೂಜೆ ಕರಕವುಲಂಗಳಂ 
ಮಂಗಿರ್ದುದೇವಾ ನೀವೆನಗೊಂದಪೂರ್ವಮಪ್ಪ ಕಥೆಯಂ ಸೇಟಲ್ಕೇಟ್ಟುದೆನೆ, ಹರಂ 
ದರಹಸಿತವದನಾರವಿಂದನಾಗಿ ಪಾರ್ವತಿಗಪೂರ್ವಮಪ್ಪ ಕಥೆಯಂ ಸೇಟುತ್ತಿರಲಾಕಥಾ 
ಗೋಷ್ಠಿಯೊಳ್‌ ಪುಷ್ಪದಂತನೆಂಬಂ ಗಣಪೃಧಾನನಿರ್ದೆಲ್ಲಮಂ ಕೇಳ್ದೆ ತ್ತಾನುಮೊಂದು 
ಕಾರಣದಿಂ ಮಾನವಲೋಕದೊಳ್‌ ಪುಟ್ಟಿ ಗುಣಾಢ್ಯನೆಂಬ ಸತ್ವವಿಯಾಗಿ ಶಾಲಿವಾಹನನೆಂಬ 
ಚಕ್ರವರ್ತಿಯ ಕವಿಯಾಗಿರ್ದು ಸರಂ ಗಿರಿಸುತೆಗೆ ಪೇಟ್ಲಾಕಥೆಗಲಂ ಪ್ರೈ ಶಾಚಿಕಭಾಷಯೊಳ್‌ 
ಬೃಹತ್ಕಥೆಗಳಂ ಮಾಡಿ ಪೇಟಕ್ಳೂಡವಂ ವಸುಭಾಗಭಟ್ಟಿಂ ಕೇಲ್ಸಾ ಇಡ ಮುದ್ರ ದೊಳ್‌ 
ಪಂಚರತ್ತಮಸ್ಸಯ್ಹ ಕಥೆಗಳನಾಯು ಕೊಂಡು ಪಂಚತಂಶ್ರಮೆಂದು ಪೆಸರಿಟ್ಟು ಸಮಸ್ತ 
ಜನೋಪಕಾರಾರ್ಥಂ ಸೇಟ್ಜಿ 6h 


ಈ ವಸುಭಾಗಭಟ್ಟನ ಕೃತಿಯನ್ನೇ ತಾನು ಕನ್ನಡದಲ್ಲಿ ಬರೆವುದಾಗಿ 


ವಸುಭಾಗಭಟ್ಟಕೃತಿಯಂ | ವಸುಧಾಧಿಪಸಹಿತಮನಖಿಲನಿಬುಧಸುತಮಂ | 
:ಪೊಸತಾಗಿರೆ ವಿರಚಿಸುವೆಂ | ವಸುಮತಿಯೊಳ್‌ ಪಂಚತಂತ್ರಮಂ ಕನ್ನಡದಿಂ | 


ಎಂಬ ಪದ್ಯದಲ್ಲಿ ಹೇಳುತ್ತಾನೆ. 


ಶತಮಾನ] ದುರ್ಗಸಿಂಹ: ಪಂಚತಂತ್ರ. 153 


ಗ್ರಂಥಾವತಾರದಲ್ಲಿ ವಿಷ್ಣವನ್ನು ಸ್ತುತಿಸಿದ್ದಾನೆ. ಬಳಿಕ ಈಶ್ವರ, ಬ್ರಹ್ಮ, 
ಸರಸ್ವತಿ, ಚಂದ್ರ, ಮನ್ಮಥ, ಸೂರ್ಯ, ಗಣಪ, ದುರ್ಗಿ ಇವರುಗಳನ್ನು ಕ್ರಮವಾಗಿ 
ಸ್ತುತಿಸಿದ್ದಾನೆ. ತಂತ್ರಗಳ ಕೊನೆಯಲ್ಲಿ 

ಇದು ವಿನಮದಮರರಾಜಮ್‌ಳಿಮಾಣಿಕ್ಕಮರೀಚಿಮಂಜರೀಪುಂಜರಂಜಿತಭಗವದ್ಭವಾ 


ನೀವಲ್ಲ ಭಚರಣಸರಸಿರುಹಷಟ್ಟಿರಜಂ ಶ್ರ £ಮನ್ಮ ಹಾಸಂಧಿನಿಗ್ರಹಿ ದುರ್ಗಸಿಂಹವಿರಚಿತಮಪ್ಪ 
ಪಂಚತಂತ್ರದೊಳ್‌ | 


ಇವನ ಬಂಧವು ಪ್ರೌಢವಾಗಿಯೂ ಪ್ರಾಸಬದ್ಧವಾಗಿಯೊೂ ಇಡೆ. 
ಇವನ ಗ್ರಂಥದಿಂದ ಕೆಲವು ಸದ್ದುಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ನಿಂಗಳಕನೆಂಬ ಸಿಂಹವು. 
ಭಂಗುರಭೀಷಣಭ್ರುಕುಟಿದಂ ಸ್ಟ ನು ದಗ್ರದವಾನಳಪ್ರಭಾ | 
ಭಂಗಪಿಶಂಗಕೇಸರಸಟಾವನೃತರೌದ್ರಮಂಖಂ ಮದಾಂಧಮಾ | 
ಶಂಗಘಟಾವಿಘಟ್ಟಿನಪಟಿಷ್ಯಕಕೋರನಖಾಳಿ ನಾಮದಿಂ | 
ಪಿಂಗಳಕಂ ಮೃಗೇಂದ್ರನೆಸೆದಿರ್ಪದತರ್ಕ್ಯಪರಾಕೃಮಕೃಮಂ | 313 4 


13ಛದಳಕಂ ಹರ್ಷೋದ್ಗತ | ಪುಳಕಂ ನಖಮುಖವಿದಾರಿತೋಗೈೇಭಶಿರಃ | 
ಫಳಕಂ ಮೃಗತಿಳಕಂ ಸಿಂ | ಗಳಕಂ ಭೋಗೆಂದು ಕಳಿಪಿದಂ ದಮನಕನಂ | 28214 / 


ಸಮುದ್ರ. 
ಬಲವೈರಿಸ್ಸಾರವಜ್ರಾಧಿಕಭಯಚಕಿತೋದ್ಧೂತಮೈನಾಕಗೋತ್ತ್ಪಾ | 
ಚಲಸಕ್ಸ್‌ ತಾಯಿ ಸಿಂಧುಪ್ರಿಯೆತಮನತಿಗಂಭೀರನಂತರ್ನಿನಿಷ್ಠಾ | 
ಬಿಲಲೋಕಂ ನಕೃಚಕ್ರಸ್ಟುರದುರುತರಯಾದಶ್ಚರಾಧ್ಯಾನಿತಪ್ರೋ 
ತ್ಕಲಿತಾಂಭಃಕುಂಭಿಕುಂಭೋನ್ಮ ದರಸವಿಲಸತ್‌ ಕ್ರೋಭರೌ ದ್ರಂ ಸಮುದ್ರಂ ॥315॥ 


ಕತ್ತಲೆ. 


ಮೇದಿನಿಯಂ ಕ್ರಮಕೃಮದೆ ಪರ್ನಿದುದಾತ್ತನಭೋನಿಭಾಗಮಾ | 
ಚ್ಯಾದಿತದಿಜ್ಮುಖಂ ವ್ಯವಹಿತಾಖಿಲದೃಷ್ಟಿಪಥಂ ತಮಾಲಭ್ರಂ I 
ಗೋದರನೀರದಾಗಮಘನಸಪ್ರಕರಾಂಜನಪುಂಜಕೋಕಿಳಾ | 
ಬ್ಲೋದರಕಾಯಕಾಂತಿಶಿತಿಕಂಠಗಲಪ್ರತಿಮಪೃಭಂ ತಮಂ 1316 | 


pS NS ಹಾಲಾ ಸಲಹಾ. ಆ, EE ಒಂ ಅಹಾ ನ ಎ ಅಜಾ ಇಷಾ ಜಂ ಯಜ ಭೃ ಭಜಥಕ ಇಂ ಭಂ i ಈ. 


1, ಈ ಸದ್ಯವು ಶಬ್ದಾನುಶಾಸನದ. 140 ನೆಯ ಸೂತ್ರದ ವ್ಯಾಖ್ಯಾನದಲ್ಲಿ ಉದಾಹರಿಸಿದೆ. 


154 


ಕರ್ಣಾಟಕ ಕವಿಚರಿತೆ. [12 ನೆಯ 


ನರ್ಮದೆ. 


ಮದವದ್ವನ್ನಗಜಂದ್ರದಾನಮಲಿನೋದ್ಯದ್ಭಂಗಸಂಘಾತಸಂ 
ಪದೆಯಂ ಬಾಲಮೃ ಣಾಲಜಾಲಕಲಸತ್ಪ್ಪ್ವಾದುಪ್ರಪುಷ್ಬೋತ್ಕರ 7 
ಚ್ಚದೆಯಂ ತೀರನನೀನಚೂತಕುಸುಮವ್ರಾತಾಸವೋನ ತ್ಮಷ | 


ಆ 


ಟ್ರದೆಯಂ ನರ್ಮದೆಯಂ ಮಹಾ ಹ್ರದೆಯನಾವಿಪ್ರಂ ಸಮಂತೆಯ್ಣಿದಂ 121% ॥ 


ಸೂರ್ಯಾಸ್ತ. 
ಮುಗಿಯೆ ಸರೋಜಷಂಡಮಲರ್ದೊಪ್ಸ್ಪೆ ನವೋತ್ಸಲರಾಜ ಜಕ್ಕವ 
ಕ್ರಿ ಗಳ ಮನಕ್ಕೆ ತಾಪಮೊದವುತ್ತಿರ ವಿದ್ರುಮಭಂಗಕಾಂತಿ ಕ 
ಯ್ಶುಗೆ ಫನವೀಧಿಯೊಳ* ನಿಜಕುಲಾಯಶನಕ್ಕೆ ಪಾಅ್‌ ಸ | 
ಕ್ರಿಗಳಸರಾಂಬುರಾಶಿಗಿಲುದಂ ನಳಿ ಸೀವನಜೀನಿತೇಶ್ವರಂ । 318 ॥ 


ಸವತಾರಣ. 
ವಿದಳಿತಪುಸ್ಹಸೌರಭಮನಾವಗಮಿರ್ಕುಳಿಗೊಂಡು ಕೊಂಡು ಸ | 
ಟ್ರಿದಪದಪದಿ ನಿ:ನಿವಹಕ್ಕಿತ್ತದೊಳೊಯನೆ ಕೂಡಿ ಕೂಡಿ ಮಾ ॥ 
ಣದೆ ನಿನಿಧದ್ರುಮೋತ್ಕರದಿಉುಂಬಿನೊಳಿಂಬಿನೆ ನಿಂದು ನಿಂದು ತೀ | 
ಡಿದುದಘಹಾರಣಂ ಸಥಪರಿಶೃಮವಾರಣಮಾ ಸಮಾರಣಂ n 319 1 


ವಿವಿಧನೀತಿ. 
ಹಿತನಪ್ಪ ಭ್ಲತ್ಕನೆಂದುಂ | ಪತಿಗಪಜಯಮಾಗದಂತೆ ಪೇಟುದು ಪತಿ ದು | 
ರ್ಮತಿಯಾಗಿ ದುಷ್ಟಜನಸಂ | ಗತಿಗೆಜಗಿದೊಡೆಆಅಗಲೀಯದಿರ್ಪದಮೋಫಘುಂ 3920 ॥ 


ಅಅ'ದುದನಾಳ್ಸ ನೊಳ್‌ ಮಜಿಸಿ ಮಾಣ್ಸಿರದೊಯ್ತ ನೆ ಪೇಟದಾತನೇ | 
ತ ಹಿತನೆಯ್ದೆ ಕೂರ್ಪವರ ಪೇಟ್ಹುದನಿಂಬೆನೆ ಕೇಳದಾತನೇ | 
ತಜಿ ನಿಭು ಮಂತ್ರಿಯಂಂ ನೃಪತಿಯಂಂ ಬಗೆಗೊಂಡನುಕೂಲವೃತ್ತಿಯೊಳ್‌ | 
ಮೆಣಿಿದಿರೆ ಕೂಡುಗುಂ ನಿಖಿಳರಾಜ್ಕವಿಭೂತಿಗಳಾವಕಾಲಮುಂ | 391 1 
ಸುರಪತಿ ಗೃಧ್ರನಾಗಿ ತಗುಳಲ್‌ ಮಜ್‌ವೊಕ್ಸ ಕಪೋತನಂ ಕ್ಲಿತೀ | 
ಶ್ರರಕುಲಚಕ್ರವರ್ತಿ ಶಿಬಿಯೆಂಬ ನೃಪೋತ್ತಮನಾತ್ಮಮಾಂಸಮಂ i 
ಸುರಪತಿಗಿತ್ತು ರಕ್ತಿಸಿ ಪಯೋಧಿಪರೀತಧರಿತ್ರಿ ಬಣ್ಣಿಸು | 
ತ್ರಿರೆ ತಳೆದೆಂ ಶರತ್ಸಮಯಚಂದ್ರಕರೋಜ್ಜ್ವಲರುಂದ್ರಕೀರ್ತಿಯಂ ॥ 322 | 
ಸಾಲದೆ ಪೆ೫ರಂ ಪೊಡಮ | ಟ್ಬೋಲೈಸದೆ ನಿಚ್ಚವಯಣಮಿಲ್ಲದೆ ತನ್ನಿ | 
ರ್ದಾಲಯದೊಳಿರ್ದು ಬಾಟ್ತುದೆ | ಮೂಲೋಕಮನಾಳ್ಯ ಸುಖದಿನಗ್ಗಳಮ 

ಲ್ಲೇ 13231 


ಶತಮಾನ] ಮಧುಸೂದನದೇವ. 155 


ಪುರುಷಂ ದೈವಮೆ ಶರಣೆಂ | ದಿರಲಾಗದು ತನಗೆ ತಾನೆ ಮಾಡದು ದೈವಂ | 
ಪುರುಷಾರ್ಥಂಗೆಯುತ್ಛುತ್ತಿರೆ | ಪರಮಾರ್ಥಂ ದೈನಮುಂ ಕೃತಾರ್ಥಂಮಾ ಯಂ 1324 


ನಂಬಿಪರೆನ್ನರಪ್ಸರುಮನೇತೆಣದಿಂ ಸಲೆ ನಂಬೆ ಪಾಣೈೆಯರ್‌ 
ನಂಬಿಸರಿಂತನೇಕವಿಧದಿಂದೆ ನಿಚಾರಿನಿ ನೋಡೆ ಪೆಂಡಿರಂ | 

ನಂಬರೆ ಆಗ ನಂಬದಿರಲಾಗವರಿಲ್ಲದೆ ಬಾಟಲಾಗದೇ | 

ನೆಂಬುದಿದರ್ಕೆ ತಕ್ಕು ದನೆ ಬಲ್ಲವನುಳ್ಳೊಡೆ ದೇವನಲ್ಲನೇ H 3925 | 


ಲಾಲಿ ರಾರಾ ಅನಾ ಾಕಿರಿವಾರಾಾ 


ಸುಕರಸುಕನಿಕಂಠಾಭರಣ. ಸು. 1145. 


ಸೊರಬದ 138 ನೆಯ ಶಾಸನದಲ್ಲಿ ಒಬ್ಬ ಎಕ್ಟಲಡೇವನನ್ನು ವಿಶೇಷವಾಗಿ 
ಸ್ತುತಿಸಿ “ ಸುಕರಸುಕನಿಕಂಠಾಭರಣಾದೃನೇಕಕನಿಜನಪ್ರಿಯ” ಎಂದು ವಿಶೇಷಿಸಿ 
ಹೇಳಿದೆ. ಇದರಿಂದ ಸುಕರಸುಕನಿಕಂಠಾಭರಣ ಎಂಬ ಒಬ್ಬ ಕನಿ ಎಕ್ಕಲ 
ದೇವನ ಆಶ್ರಿತನಾಗಿದ್ದಂತೆ ತಿಳಿಯುತ್ತದೆ. ಈ ಕನಿ ಆವ ಗ್ರಂಥಗಳನ್ನು ಬರೆ 
ದಿದ್ದಾನೆಯೋ ತಿಳಿಯದು. ಕನ್ನಡಕವಿಗಳಾದ ನೇಮಿಚಂದ್ರನಿಗೂ (ಸು. 1170) 
ಸೋಮನಾಥ ಸಂಡಿತನಿಗೂ (1234) ಸುಕನಿಕಂಠಾಭರಣ ಎಂಬ ಬಿರುದಿದೆ. 
ಈತನನ್ನು ಅನುಸರಿಸಿ ಅವರಿಬ್ಬರೂ ಈ ಬಿರುದನ್ನು ಇಟ್ಟುಕೊಂಡಿದ್ದರೂ ಇರ 
ಬಹುದು. ಎರಡನೆಯ ನಾಗವರ್ಮನಿಗೆ (ಸು. 1145) ಕವಿಕಂಠಾಭರಣ 
ಎಂಬ ಬಿರುದುಂಟು. ಈ ಶಾಸನವು ಚಾಳುಕ್ಯ ಜಗದೇಕಮಲ್ಲನ (1138-1150) 
ಆಳಿಕೆಯಲ್ಲಿ ಬರೆದುದು. 


ಮಧುಸೂದನದೇವ. 1147. 


ಈತನು ದಾವಣಗೆರೆಯ 41 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸನ 
ದಲ್ಲಿಯ-- 

ಶ್ರೀವೀರಪಾಂಡ್ರದೇವವು | ಹೀ ವಲ್ಲಭಮಹಿತಪಾದಸರಮಾರಾಧ್ಯ | 

ಶ್ರೀನಿಭವರ್‌ ಮಧುಸೂದನ | ದೇವರ್‌ ನಿರಚಿಸಿದರೆಸೆಯೆ ಶಾಸನಕ್ಸ ತಿಯ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. `ಈ ಶಾಸನವು ಚಾಳುಕ್ಸ ಜಗದೇಕಮಲ್ಲನ 
(1138-1150) ಆಳಿಕೆಯಲ್ಲಿ 1147 ರಲ್ಲಿ ಬರೆದುದು. ಇದರಲ್ಲಿ ಜಗದೇಕ 
ಮಲ್ಲನ ಸಾಮಂತ ವೀರಪಾಂಡ್ಯರಾಜನು ಶಂಕರನಾರಾಯಣದೇವರಿಗೆ ಒಂದು 
ಗ್ರಾಮವನ್ನು ದತ್ತಿಯಾಗಿ ಬಿಟ್ಟಂತೆ ಹೇಳಿದೆ. ಈ ಶಾಸನದ ಬಂಧವನ್ನು 


56 ಕರ್ಣಾಟಕ ಕವಿಚರಿತೆ. [12 ಸೆಯ 


ನೋಡಿದರೆ ಮಧುಸೂದನದೇವನು ಉದ್ದಾಮಕನಿ ಎಂಬುದಕ್ಕೆ ಆವ ಅಡ್ಡಿಯೂ 
ಇಲ್ಲ. ಈತನು ವೀರಪಾಂಡ್ಯನ ಅಣ್ಣನಾದ ಸಂಡಿತಪಾಂಡ್ಯನಿಗೆ ಉಪಾಧ್ಯಾಯ 
ನಾಗಿದ್ದಂತೆ 
ಅಧಿಗತಸಮಸ್ತವಿದ್ಧಂ | ಮಧು ಸೂದನದೆೇವರಿಂದಮೆನೆ ಪಂಡಿತಪಾಂ | 
ಡೃಧರಾಧಿಸತಿಯ ಸೋಲ್ಕೆಗೆ | ಬಧಿರಧರಾಧಿೀಃಶರೆಂತುಮೇಂ ಬಂದಪರೇ | 


ಎಂಬ ಶಾಸನಪದ್ಯದಿಂದ ವ್ಯಕ್ತವಾಗುತ್ತದೆ. ಇವನು ಬ್ರಾಹ್ಮಣ ಕನಿ. 


ಅಧಿ 
ಈ ಶಾಸನದಿಂದ ಕೆಲವು ಸದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 
ಇ 
ಸಮುದ್ರ. 
ಮಕರವ್ರಾತಾಭಿಘಾತೋಚ್ಚಳಿತಕಮಠಸಂಘಟ್ಟಸಂಸ್ಥ ರ್ಧಿಮಿಾನ | 


ಪ್ರಕರಪ್ರಕ್ಸೋಭಿತೋದ್ಯತ್ತರಳತರತರಂಗೊೋತ್ಸರಂ ಕ್ಸಿಸ್ಮಮುಕ್ತಾ ॥ 

4 4 ಡ020 ಗ್‌ ಇ A ತಿ 

ನಿಕರಂ ಕಣ್ಣೆಯ್ದೆ ಚೆಲ್ಲಂ ಪಡೆದುದವಿರಳೋತ್ತಾಳಕಲ್ಲೋಳಮಾಳಾ | 

ಧಿಕಸಂಘರ್ಷ ಪ್ರಜಾತಪ್ರಬಳಘನಘನಧ್ವಾನರೌ ದ್ರಂ ಸಮುದ್ರಂ lH 326 ॥ 
ಅದು ನಾನಾನಕ್ರಚಕೃಕ್ರಮಕರಿಮಕರೋಡ್ಡೀನಪಾಠೀನಪುಚ್ಛ | 
ಚ್ಛದವಾತಾಘಾತಭೀತಾಚಳಚಳನಚಳತ್ತು ಂಗರಂಗತ್ತರಂಗೌ | 
ಘದುರಂತಪ್ರಾಂತಮುಜ್ಚ್ಯಂಭಿತಬಹಳತಡಿಜ್ಜಾಳಲೀಳಾವಿನೀಳಾಂ | 


ಬುದಬಿಂಬಾಡಂಬರಂ ಕಣ್ಣೆಸೆವುದು ಲಹರೀಲೋಳಬಾಳಪ್ರವಾಳಂ 1 3827 ॥ 
ಚಾಳುಕ್ಯಾನ್ವಯಾವತಾರ. 

ಶ್ರೀರಮಣೀರಮಣನ ಗಂ| ಭೀರತರೋದಾರನಾಭಿಕಾಸಾರಸರ | 

ದ್ವಾರಿಯೊಳಾ ದುದು ಸಿತಸರ| ಸೀರುಹಮತಿಬಹಳಸುರಭಿಪರಿಮಳಮಿಳಿತಂ ॥8281 

ಜಳರುಹಜಠರನ ಜಠರದ | ಜಳಜಾ ಕದೊಳೊಗೆದೆ ಜಳಸಜಾತನ ಹೃದಯ | 


ಸ್ಥಳೆಜಳರುಹಜಾತಂ ನಿಜ; ಕುಳಾದಿಭೂತಂ ಹರೀ ತನತಿನಿಖ್ಯಾತಂ nH 329 ॥ 
ತ್ಪೈಲಸ. 

ಗಣನಾತೀತವಿಚರದ | ಪ್ರಣತಪ್ರಣತಾವನೀಪಕವನೀಸಕಮಾ 

ರ್ಗಣಮಾರ್ಗಣಸ್ರದಾಯಕ | ರಣವಿತರಣಗುಣವಿನಿರ್ಜಿತೈಲಂ ತೈಲಂ u 330 ॥ 
ಚಂದ್ರ. 


ನಿಜಮೆನಲಂಬುಜಜನನಾ | ಬ್ಹಿಜನನವಖನಿನಯ ನಜನನಮೆಂಬೀಜನನ | 
ತ್ರಿಜನನಮನೆಯ್ಣಿ ಸೋಮಂ | ತ್ರಿಜಾತನೆಂತತ್ರಿ ಜಾತನಿದು ಚಿತ್ರತರಂ ॥ 881 ॥ 


ರಾಜರಾಜಪಾಂಡ್ಯ. 
ನೆನೆನೆನೆದು ರಾಜರಾಜೇಂ | ದೃನ ಪೃಥಧುಳಗದಾ ಶನಿಪ್ರತಾಸಮನಹಿತಾ | 
ವನಿಭ್ಸನ್ನಿಕಾಯಮಂಭೋ | ಧಿನಿಲೀನಂ ಮಿಡುಕಲಣ್ಮ ದಚಳಮೆನಿಕ್ಕುಂ 1 3392 ॥ 


ಶತಮಾನ] ಮುಖ್ಯಪ ಂಡಿತ. 157 


ವೀರಪಾಂಡ್ಯ. 


ಕರವಾಳಾಘಾತಶಾತಾಹಿತಕರಿವಿಲುಶದ್ದಂತಶಲ್ಕಂಗಳಿಂ ತ | 
ಶ್ರರಿಬರ್ಹೋದ್ದಾಮಹೇಮಾಭರಣಕಿರಣದಿಂ ತತ್ಪತಾಕಾಸ್ತ್ರವರ್ಮಾಂ | 
ಬರಚಿತ್ರೋದ್ಧ್ಯ್ಯೋತದಿಂ ತದುಧಿರವಿಸರಕಾಸಾರಿಕಾಪೂರದಿಂ ಪಾಂ | 

ಡುರಿತಂ ಪೈಶಂಗಿತಂ ಕರ್ಬುರಿತಮರುಣಿತಂ ಇತನಾ ಜಿರಂಗಂ 1 888 4 


ನಿಜಯಶ್ರೀಪತಿಸಾಂಡ್ಕಭೂಭುಜಭುಜಾವಷ್ಟ ಂಭವಿತ್ರ ಸವ 7 

ಇಟಟ ದೇಶದೊಳ್‌ ತಿಲಕಪುನಾ ್ಗಿ ಗಾಂಜನಸ್ಯ ೦ದನ | 

ಧ್ಲೇಜಬಾಣಾಸನಸಾ ಲಕಾಂಚನಸಿತಚ್ಛೆತ್ರಂಗಳೆಂದುಂ ಕುಜ। 

ವ್ರಜದೊಳ್‌ ತೋರ್ಪುವು ನೋಲು್ಫೊಡಿಲ್ಲಿ ತರನಸ್ತುಸ್ತೋಮನಾಮಂಗಳಿಂ ॥ 884 | 
ಅದಿರದಿದಿರಿದಿರನಿದಿರಿಡು | ವದಟರನದಟಕೆದು ಚಿದಜ್‌ ಬೆಂಕೊಂಡು ಸಮ | 
ಸ್ಮದಿಗಂತರಮಂ ಪುದಿದೊದ | ವಿದ ಜಸದಿಂದೆಸೆವನಸದಳಂ ಪಾಂಡ್ಯನೃಪಂ ॥ 385 ॥ 


ಕನಿಕಾಳಿದಾಸ, 1147. 


ಚೆಕ್ಕಮಗಳೂರು 140 ನೆಯ ಶಾಸನದಲ್ಲಿ (ಶಕ 1069) ಕಾಳಿದಾಸನೆಂಬ 

ಒಬ್ಬ ಕವಿಯ ಹೆಸರು “ಪೆಂಸನೆ ತಾಳ್ವಲ್‌ ಕನಿಕಾಳಿದಾಸನೆ ವಲಂ ಧನ್ಯಂ 

ರ್‌ ಧನ್ಯರೇ” ಎಂಬ ನದ್ಯಭಾಗನಲ್ಲಿ ಹೇಳಿದೆ. ಇನನ ತಂದೆ ಚೌಂಡ 

ಮಯ್ಯ, ಶಾಯಿ ಚಂದ್ರಾಮತಿ, ಸಹೋದರರು ಕಾವರಾಜ, ಜನಾರ್ದನ, ಮಲ್ಲಿ 
ದೇವ. ಈತನು ಆವ ಗ್ರಂಥವನ್ನು ಬರೆದಿದ್ದಾ ನೆಯೋ ತಿಳಿಯದು. 


ಮುಖ್ಯಪಂಡಿತ. 1147. 
ಈತನು ಲಕ್ಷ್ಮೇಶ್ವ ದಲ್ಲಿರುವ ಒಂದು ಶಾಸನವನ್ನು! ಬರೆದಂತೆ ಆ ಶಾಸ 
ನದ ಕೊನೆಯಲ್ಲಿರುವ « ಶ್ರೀಮತ್ಸರ್ಣಾಟ ಸುಕನಿ ಮುಖ್ಯಪಂಡಿತರ ಕವಿತೆ” 
ಎಂಬ ವಾಕ್ಯದಿಂದ ತಿಳಿಯುತ್ತದೆ. ಈ ಶಾಸನದಲ್ಲಿ ಚಾಳುಕೃರಾಜನಾದ 
2 ನೆಯ ಜಗದೇಕಮಲ್ಲನ ಆಳಿಕೆಯಲ್ಲಿ ಮೇಚರಸನು ಸೋಮನಾಥದೇವಸ್ಥಾ 
ನಕ್ಟ ಚಿನ್ನದ ಕಲಶವನ್ನು 1147 ರಲ್ಲಿ ಹಾಕಿಸಿ ಭೂಮಿಯನ್ನು ಬಿಟ್ಟನೆಂದು 
ಆ ಇದರಿಂದ i, ಪದ್ಯಗಳನ್ನು ತಿಗೆದು ನುತ 


ಮ a ಬೂಮಿ pS pe Ee pee 


1, pS 1110100, XVI, 46, 


158 ಕರ್ಣಾಟಕ ಕವಿಚರಿತೆ. 


ತೆ, ಲಸ. 

೮) 
ಶ್ರೀಮಚ್ಛಾರುಚಳುಕ್ಯವಂಶನಳಿನೀಬಾಳಾತಪಂ ದುರ್ವಿನೀ | 
ತಾಮೇಯಾರಿನೃ ಪಾಳಬಾಳಕದಳೀಷಂಡೋಗ್ರ ನೇದಂಡನು | 
ದ್ಹಾಮಾನಮ್ರ ನರೇಂದ್ರ ಮಾೌಳಿಮಣಿಸ ಸು ಸ್ಟಾಂಘಿ ಪದ್ಮ ದ್ವಯಂ 
ಭೂಮಿಾಶಂ ನೆಗಬ್ಬಂ ಮಸತ ಯಿತ: ತ್ರೈಲಪಂ 


ವಿಕ್ರಮಾದಿತ್ಯ. 


ಚಲಚಿ*ರೀಬಭೇರಿಯಿಂ ಕೀಚಕಕುಳವಿಳಸದ್ಗಾ ಯಕಾನೀಕದಿಂ ಭೂ | 
ತಲಭೂಭ್ಯ ತ್ಲೀೀಠದಿಂ ಪನ್ನ ಗಫಣಮಣಿದೀಪಂಗಳಿಂ ಸರ್ಪನಿರ್ಮೋ ॥ 
ಕಲಸದ್ವಸ್ತ್ರಂಗಳಿಂ ಬೇಖವರ್ಗೆ ವಿಭವಮಂ ಮಾಡಿ ವಿದ್ವಿಷ್ಟರಂ ದೊ: 
ರ್ಬಲದೃಪ್ತಂ ಭಿಲ್ಲಪಲ್ಲೀಸ್ಟಿತಿಯೊಳಿರಿಸಿದಂ ನಿಕ್ರಮಾದಿತ್ಯದೇವಂ 
ಜಗದೇಕಮಲ್ಲ. 
ಹಮಠಕಠೋರಕರ್ಸ್ಪರದ ತಾಸಮಡಂಗಿತು ನಾಗರಾಜನು | 
ತ್ರಮಮಣಿಮಸ್ತಕಕ್ಕೆ ಹೊ" ಹಿಂಗಿದುದಾದಿಗಿಭಕ್ಕ ಕಂಠಭಾ | 
ರಮುದುಡುಗಿತ್ತೆನಲ್‌ ವಸುಮತೀತಳಮಂ ಜಗದೇಕಮಲ್ಲನ | 
ಶ್ರಮದೊಳೆ ತಾಳ್ಸಿದಂ ನಿಜಭುಜದ್ರಢಿಮಸ್ರಬಳಸ್ಪ್ರದೇಶದೊಳ್‌ 
ಕೇಶಿರಾಜ 
ಸತತಾಳಂಕೃತಭದ್ರಲಕ್ಸ ಣಯುತಂ ಗೋತ್ರೋದ್ಭವಂ ದಾನಸಂ | 
ಭ್ಲೃತನಂಗೀಕ್ರತಗೋನಿನೀಪ್ರಿಯಕರಿಣ್ಯಾಲಿಂಗನೋದೃದೃಶೊ | 
ರ್ಜಿತನುದ್ಯ ಜ್ಜ ಗಡೇಕ್‌ಮಲ್ಲ ನಿಜಯಸ್ತ ೨ಬೇೀರಸೆಂಬೀಮರೋ | 
ನ್ನ ತಿಯಿಂದಾಸೆಯಕೇಸಿರಾಜನ ತನಾಧೀಶಂಗಿದನೃರ್ಥಕು 


ಕಂಚಿದಂಡಾಧಿಸ. 


ಕಾಲಾಗ್ನಿಸ್ಸುರಿತಶಿಖಾ | ಮಾಲೆ ಮಹಾರಾಹುರಸನಮಂತಕದಂಷ್ಯ ಂ 
ಕಾಲಾಹಯ ಫೂತ್ಮಾರಂ | ಸೂಲಿಗೆ ಸೂಲಿಗೆಯ ಕಂಚಿದಂಡಾಧಿಪನಾ 


ಮೇಚರಸ. 


ಕನಕಾಚಳಚೂಡಾಕಾಂ | ಚನಬಂದಿಮಕಳಶಮೆನಿಸ ದಕ್ಷಿಣಸೊ ಮೆ: | 
ಶನ ಮಂದಿರಕ್ಕೆ ಕಾಂಚನ | ಘನಕಳಶಮನಿಟ್ಟಿ ನನುಪಮಂ ಮೇಚರಸಂ 


[19 ನೆಯ 


lH ತೆ86 ॥ 


। ಲಿಲಿ ॥ 


| ತೆರೆಗೆ | 


| ರರ 


wu 340 ॥ 


1 341 


ಶತಮಾನ] ಉದಯಾಡಿತ್ಯ. 159 


ಮೇಘಚಂದ್ರ. 1148. 


ಈತನು ಪೂಜ್ಯಪಾದಕೃತಸಮಾಧಿಶತಕಕ್ಕೆ ಕನ್ನಡ ವ್ಯಾಖ್ಯಾನವನ್ನು 1148 
ರಲ್ಲಿ ಬರೆದುದಾಗಿ ತಿಳಿಯಬರುತ್ತದೆ. ಈತನು 1176 ರಲ್ಲಿ ಗತಿಸಿದ ನಯಕೀರ್ತಿ 
ಯ ಶಿಸ್ಯನಾಗಿರಬಹುದು. * ಈ ವ್ಯಾಖ್ಯಾನವನ್ನು "ವಿತತಯಶೋನಿಧಿ 
ಸಂಪನ ಸುತಂಗೆ ತಿಳಿನಂತು ಪೂಚ್ಛಪೊಸಗನ್ನಡದಿಂ ಬರೆದಂತೆ ಹೇಳುತ್ತಾನೆ. 
ಈ ಪದ್ಯಭಾಗದಲ್ಲಿ ಹೇಳಿರುವ ಪಂಪನು ನಾಗಚಂದ್ರನೇ ಆಗಿದ್ದ ಪಕ್ಸದಲ್ಲಿ 


ಅವನ ಕಾಲವಾದ ಮೇಲೆ ಅವನ ಮಗನಿಗೋಸ್ಕರ ಈತನು ಈ ವ್ಯಾಖ್ಯಾನ 
ವನ್ನು ಬರೆದಿರಬಹುದು. 


ಉದಯಾದಿತ್ಯ. ಸು. 1150. 


ಈತನು ಉದಯಾದಿತ್ಯಾಲಂಕಾರವೆಂಬ ಒಂದು ಅಲಂಕಾರ ಗ್ರಂಥವನ್ನು 
ಬರೆದಿದ್ದಾನೆ. ಈತನ ಬಿರುದುಗಳನ್ನೂ ರಚನಾಚಾತುರಿಯನ್ನೂ ನೋಡಿದರೆ 
ಇನ್ನೂ ಗ್ರಂಥಗಳನ್ನು ಬರೆದಿರುವಂತೆ ತೋರುತ್ತದೆ. ಆದರ ನಮಗೆ ಇವನ 
ಇತರ ಗ್ರಂಥಗಳಾವುವೂ ದೊರೆತಿಲ್ಲ. 


" ವಸುದಾನಾಥನ ಸೋಮನಾಥನ ಸುತಂ ಚೋಳೋದಯಾದಿತ್ಯಂ,” 
| ಸೋಮಮಹೀಭೃನ್ನಂದನಂ ” ಎಂದು ಹೇಳಿಕೊಂಡಿರುವುದರಿಂದ ಈತನು 
ಆವನೋ ಒಬ್ಬ ಸೋಮನಾಥನೆಂಬ ಜೋಳರಾಜನ ಮಗನೆಂದು ತಿಳಿಯುತ್ತದೆ. 

ಒದವಿರ್ದೊಂದು ತಮಂ ಜಗಕ್ಕೆ ಸ ಜಿವನ್ನೆಂ ತನ್ನ ಸಿಂಹಾಸನ | 

ಕ್ಕು ದಯಾದ್ರೀಂದ್ರಕೆ ಬರ್ಸ ಪೆರ್ಮೆ ಮೆಖವನ್ನಂ ಸತ್ವ ನಿಪ್ರೋಲ್ಲಸ ॥ 
ದ್ವದನಾಂಛಭೋರುಹಷಂಡಮುಳ್ಳಲರ್ನಿನಂ ಭೂಮ ಂಡಲಾಧೀ ಶನ | 
ಸ್ಸುದಯಾದಿತೃ್ರನುದಾರಕಾರ್ಯನೆಸೆದಂ ಸಾಹಿತೃವಿದ್ಯಾಧರಂ 1 


ಎಂಬುದರಿಂದ ಈತನು ಪಟ್ಟಾಭಿಷಿಕ್ತನಾಗಿ ಆಳುತ್ತಿದ್ದಂತೆ ತೋರುತ್ತದೆ. ತನ್ನ 
ಹೆಸರನ್ನು ಉದಯ, ಉದೆಗ ಎಂದೂ ಹೇಳಿಕೊಂಡಿದ್ದಾನೆ. ಈತನಿಗೆ ಕವಿರತ್ನ 
ಶೇಖರ, ಸಾಹಿತ್ಯನಿದ್ಯಾಧರ. ರಾಜಸುಕವಿರತ್ನಾಭರಣ, ಕನಿರಾಜಶೀಖರ, ಸಾಹಿ 
ತೃರತ್ನಾಕರ ಎಂಬ ಬಿರುದುಗಳು ಇದ್ದಂತೆ ತಿಳಿಯುತ್ತದೆ. 


"? ದವಿದ ಮರಿಂಜನ ಭೋಜನ | ನಿದಿತಶ್ರೀಹರ್ಷನುದಯ ಮತ್ಕ ತಿಯೊಳ್‌? 





i ವಂ ತಾಜ ತಾ 


“nd. Ant. XIV, 14. 
2. ಶ್ರ. ಬೆ. ಶಾ. 06, 3. ಪುಬ 103 


pe ರ ಮಾ ಅಮಾ 





160 ಕರ್ಣಾಟಕ ಕವಿಚರಿತೆ. [12 ನೆಯ 


ಎಂಬ ಪದ್ಯದಲ್ಲಿ ಭೋಜನ ಹೆಸರನ್ನು ಹೇಳುತ್ತಾನೆ. ಭೋಜನು 997 ರಿಂದ 
1058ರ ವಕಿಗೆ ಅಳಿದುದಾಗಿ ಫಿಳಿವುದರಿಂದ ಕನಿ ಆ ಕಾಲಕ್ಕೆ ಈಜೆಯವನಾಗಿರ 
ಬೇಕು. ಅಲ್ಲದೆ ಮಲ್ಲಿಕಾರ್ಜುನನು (ಸು 1245) ಸೂಸ್ತಿಸುಧಾರ್ಣವದಲ್ಲಿ 
ಮಹಾಕಾವ್ಯದ ಹದಿನೆಂಟಿಂಗನನ್ನು ಹೇಳುವ 


ಉದಧಿಸರಾಧಿಪಸುತಮಂ | ತ ದೊತಗಮನಾಜಿನಿರಹಸರಿಣಯಸುರತ | 
ರ್ತುದಿನೇಶಚಂದ್ರಮಧುಕುಭ : ದುದಕವನಸ್ಪತಿಯೆ ಕತಿಗೆ ಪದಿನೆಂಟಂಗಂ | 
ತ x ಕ್ರಿ 


ಎಂಬ ಪದ್ಯವನ್ನು ಈ ಕವಿಯ ಗ್ರಂಥದಿಂದ ಉದ್ದರಿಸಿ ಬರೆದಿರುವುದರಿಂದ ಈತನು 
1245 ಕೈ ಹಿಂದೆ ಇದನೆಂಬುದು ವ್ಯಕ್ತವಾಗುತ್ತದೆ. ಕರ್ಣಾಟಕದೇಶದಲ್ಲಿ 
ಚೋಳರ ಪ್ರಾಬಲ್ಯವು 12 ನೆಯ ಶತಮೂನಕ್ಸೆ ಹಿಂದೆಯೇ ಕ್ಸೀಣದಕೆಗೆ ಬಂ 
ದಂತೆ ಶಾಸನಗಳಿಂದ ತಿಳಿನುದರಿಂದ ಈತನು ಸ್ಪತಂತ್ರರಾಜನಾಗಿದಿ ರಲಾರನು. 
ಅವ ದೊರೆಯಲ್ಲಿಯೋ ಸಾಮಂತರಾಜನಾಗಿದಿ ಜ್‌ ಇವನು ಸುಮಾರು 
1150 ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 


ಸಾಳ್ವನು (ಸು. 1550) ತನ್ನ ರಸರತ್ನಾಕರದಲ್ಲಿ ಈತನ ಹೆಸರನ್ನು 
ಹೇಳಿದ್ದಾನೆ. 

ಈತನು ಪೂರ್ವಕವಿಗಳಲ್ಲಿ ಮುಂಜ, ಭೋಜ, ಶ್ರೀಹರ್ಷ ಇವರುಗಳ ಹೆಸ 
ರನ್ನು ಹೇಳಿದ್ದಾನೆ; ಆವ ಕನ್ನಡಕವಿಯ ಹೆಸರನ್ನೂ ಹೇಳಿಲ್ಲ. 

ತನ್ನ ಕವಿಶಾಚಾತುರಿ ಮುಂತಾದುದನ್ನು ಈ ಪದ್ಯದಲ್ಲಿ ಹೇಳಿಕೊಡಿ 
ದ್ದಾನೆ: 

ಸದಮಲಕಾಂತಿಯುಂ ಸಮತೆಯಂ ಸುಕುಮಾರತೆಯಿಂದೆ ಭಿನ್ನಭಾ | 

ವದ ನುತಲಕ್ಷ ದಿಂ ಸಕಲಭೂದಿನುಜ್ಜ್ವಳರೂಪದಿಂ ಪ್ರದ | 

ಟಿಕ್ಸೂ ದವಿದ ಕಾವ್ಕದಿಂ ಕನಿನಿಖಾಮಣಿಯಾದುದಣಜಿ'ಂದಮಾದನಿ3 | 

ತುದಯನೃ ಪೇಶ್ತ ರ ನ ಗ ಪಕನೀಶ್ವರರಿ: ಕವಿರಾಜಶೇಖರಂ | 

ಇದಲ್ಲದೆ ತನ್ನನ್ನೇ ಸ್ತುತಿಒಿಕೊಳ್ಳುವ ಆನೇಕಸದ್ಯಗಳು ಉದಾಹರಣ 
ಗಳಲ್ಲಿಯೂ ದೊರೆಯುತ್ತವೆ 

ಇವನ ಗ್ರಂಥ 

ಉದಯಾದಿತ್ಕಾಲಂಕಾರ. 

ಇದು ಸಣ್ಣ ಗ್ರಂಥ; ಇದರೊಳಗೆ 72 ಪದ್ಯಗಳವೆ. ಈ ಗ್ರಂಥದಲ್ಲಿ 
(1) ಕಾವ್ಯಭೇದ, (2) ರೀತಿ, (3) ರಸ, (4) ಕಾವೃಗುಣಗಳು, (5) ಅಲಂಕಾರ 
ಗಳು, ಇವುಗಳ ಲಕ್ಷಣವನ್ನು ಕ್ರಮವಾಗಿ ಹೇಳಿದ್ದಾನೆ. ಚಂದ್ರಾಲೋಕದಲ್ಲಿ 


ಶತಮಾನ] ಸುಮನೋಬಾಣ, " 161 


ಹೇಳಿರುವಂತೆಯೇ ಲಕ್ಟ್ಯಲಕ್ಸಣಗಳು ಪ್ರಾಯಶಃ ಒಂದೇ ಪದ್ಯದಲ್ಲಿ ಹೇಳಿವೆ. 
ನೃಪತುಂಗನು ಹೇಳುವ ಚತ್ತಾಣ, ಬೆದಂಡೆ ಎಂಬ ಕಾವ್ಯಭೇದಗಳನ್ನು 
ಈತನೂ ಹೇಳುತ್ತಾನೆ. ಗ್ರಂಥಾವತಾರದಲ್ಲಿ ಸರಸ್ವತಿಯನ್ನು ಸ್ತುತಿಸಿದ್ದಾನೆ. 
ಇವನ ಸೂತ್ರೋದಾಹರಣೆಗಳಲ್ಲಿ ಕೆಲವು ದಂಡಿಯ ಕಾವ್ಯಾದರ್ಶದಲ್ಲಿಯ 


ಸೂತ್ರೋದಾಹರಣೆಗಳ ಭಾಷಾಂತರವಾಗಿವೆ. 
ಈತನ ಬಂಧವು ಪ್ರೌಢನಾಗಿಜೆ. ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು 
ತೆಗೆದು ಬರೆಯುತ್ತೇವೆ: 
ರೂಪಕ. 
ಸಸಿಯಂ ಪೋಲ್ಕುದು ಮೊಗಮೆಂ | ದುಸಿರದೆ ನಗೆನೊಗಮೆ ಸನಿ ದಲೆಂದಿಂತು ಸಮಂ | 
ತುಸಿರ್ವೊಡೆ ರೂಪಕಮಕ್ಕುಂ | ವಸುಧಾಧಿಪ ರಾಜಸುಕವಿರತ್ಲಾ ಭರಣಾ (842% 
ಉತ್ಸ್ರೇಕ್ಸ್‌ 
ಇರೆ ವಸ್ತುವೊಂದು ತನ್ನಯ | ಪರಿಯಿಂ ಬೇಜಕೊಂದನದಜಕೊಳುತ್ತೆ ಕ್ಲಿ ಸುವಾ | 


ಪರಿಯುತ್ತೆ £ಕಾ ಲಂಕ್ಕತಿ | ಬಿರಿದುವು ನಗುವಂತೆ ಬಿರಯಿಯಂ ಮಲಿ ಗೆಗಳ* 


॥ 343 ॥ 
ರಸನತ್ತ್ವ. 
ಉದೆಗನೊಳಾಂಪರಾರ್‌ ಮುಳಿದೊಡಂತಕನಾಂತೊಡೆ ಕಂಡದಿಂಡೆಯಂ | 
ಕೆದಜುವನೊಡ್ಡಿದಾನೆಗಳನಿರ್ಕಡಿಮಾಡುವನಾತನೊಳ್ಳ ಸಂ 1 
ಬೆದಜ'ಸದಾರನೋಡಿಸದದಾರನದಾರನುದಾತ್ಮದೈನ್ಶದೊಳ್‌ | 
ವುದಿಯಿಸದಾರನಾಗಿ ಸದು ತಾಪಸವೃತ್ತಿಯನಬ್ಬಲೋಚನೇ 1 844 | 





ಸುಮನೋಬಾಣ. ಸು. 1150. 
ಜನ್ನನು ಅನಂತನಾಥಪುರಾಣದಲ್ಲಿ ಜೈನಪುರಾಣಗಳನ್ನು ಬರೆದ ಕವಿಗಳ 
ಗೋಷ್ಠಿಯಲ್ಲಿ “ ಪುಷ್ಪಬಾಣ” ಎಂದು ಈತನ ಹೆಸರನ್ನೂ ಸೇರಿಸಿರುವುದರಿಂದ 
ಇವನು ಆವುದೋ ಒಂದು ಜೈನಪುರಾಣವನ್ನು ಬರೆದಿದ್ದಾನೆ ಎಂಬುದರಲ್ಲಿ 
ಸಂಶಯವಿಲ್ಲ. ಇವನ ಗ್ರಂಥಗಳಾವುವೂ ದೊರೆತಿಲ್ಲ. 


ಈತನು ಜೈನಕವಿ: "(ಕವಿ) ಭಾಳಲೋಚನ' ಎಂಬ ಬಿರುದುಳ್ಳ ಜನ್ನನ 

(1209) ತಂದೆಯೆಂಬುದು ಆತನ ಯಶೋದಧರಚರಿತೆಯಲ್ಲಿಯ--“ ಭಾಳಲೋ 

ಚನಂ ಕವಿಸುಮನೋ । ಬಾಣನ ಮಗನೆಂದಖಿಳ। ಕ್ಸೋಣಿಗೆ ಪೆಸರಾಯ್ತು ” 

ಎಂಬ ಪದ್ಯಭಾಗದಿಂದ ತಿಳಿಯುತ್ತದೆ. ಅನಂತನಾಥಪುರಾಣದಲ್ಲಿ ಜನ್ನನು 
11 


162 ಕರ್ನಾಟಕ ಕವಿಚರಿತೆ. [12 ನೆಯ 


“ ಶಂಕರಪುತ್ರಂ ಕನಿ ಕಮ್ಮೆವಂಶನಧಿಕಜ್ಜಂ ಕಾಶ್ಯಸಂ” ಎಂದೂ, “ ಶಂಕರ 
ಶುದ್ಧಾಂತಾಂಗನಾಗಂಗೆಗೇನುದಯಂಗೆಯ್ದನೊ ಕಾಶ್ಯಪೋದ್ಭವಕರಂ ಸಾಹಿತ್ಯ 
ರತ್ನಾಕರಂ” ಎಂದೂ ಹೇಳುವುದರಿಂದ ಈ ಕವಿಯ ನಿಜವಾದ ಹೆಸರು 
ಶಂಕರ ಎಂದು ತಿಳಿಯಬರುತ್ತದೆ. ಈತನು ಕಮ್ಮೆವಂಶದವನೆಂದೂ ಕಾಶ್ಫಪ 
ಗೋತ್ರದವನೆಂದೂ ಈತನ ಹೆಂಡತಿ ಗಂಗೆಯೆಂದೂ ಮೇಲೆ ಬರೆದಿರುವ ಪದ್ಯ 
ಭಾಗಗಳಿಂದ ವ್ಯಕ್ತವಾಗುತ್ತದೆ. ಮಲ್ಲಿಕಾರ್ಜುನನು (ಸು. 1245) ಸೂಕ್ತಿ 
ಸುಧಾರ್ಣವದಲ್ಲ ತಾನು " ಯಾದವಕಟಕಾ ಚಾರ್ಯ ಕವಿಸುಮನೋಬಾಣನ 
ಜಾಮಾತೃ ” ಎಂಬುದರಿಂದ ಈತನು ಮಲ್ಲಿಕಾರ್ಜುನನ ಮಾವನೆಂದೂ, ಈ 
ಮಲ್ಲಿಕಾರ್ಜುನನ ಮಗನಾದ ಕೇಶಿರಾಜನು (ಸು. 1260) ಶಬ್ದಮಣಿದರ್ಪಣ 
ದಲ್ಲಿ "ಕನಿಸುಮನೋ ಬಾಣನ ಯಾ । ದವಕಟಕಾಚಾರ್ಯನೆಸೆನ ದೌಹಿತ್ರನೆನಾಂ' 
ಎಂಬುದರಿಂದ ಕೇಶಿರಾಜನ ಮಾತಾಮಹನೆಂದೂ ತಿಳಿಯುತ್ತದೆ. ಈತನು 
" ಯಾದವಕಟಕಾಚಾರ್ಯನು” ಎಂದು ಮಲ್ಲಿಕ:ರ್ಜುನನೂ ಕೇಶಿರಾಜನೂ 
ಹೇಳುವ ಅಂಶವನ್ನೇ ಜನ್ನನೂ ಈ ಸದ್ಯದಲ್ಲಿ ವಿವರಿಸಿದ್ದಾನೆ ಡ್‌ 


ಜನನಾಧಂ ಜಗದೇಕನಲ್ಲಿ ಕಟಕೋಪಾಧ್ಯಾಯನಾನಾಗವ | 
ರ್ಮನಿದಾನೀಂತನಶರ್ವವರ್ಮನೆ ಗಡಂ ಜನ್ನಂಗುಪಾಧ್ಯಾಯನಿಂ | 
ದು ನೃಸಿಂಹಕ್ಸಿ ತಿಪಾಲನಲ್ಲಿ ಕಟಕೋಪಾಧ್ಯಾಯನಾರೆಂಬ ಸೂ | 
ಕ್ರಿನನೀನೋಜ್ಜಳಬಾಣನಪ್ಸ ಸುಮನೋಬಾಣಂ ಕವಿಶ್ರೇಷ್ಟರೊಳ್‌ | 


ಇದರಿಂದ ಜನ್ನನ ಉಸಾಧ್ಯಾಯನಾದ ಎರಡನೆಯ ನಾಗವರ್ಮನು 
ಚಾಳುಕ್ಯ ಜಗದೇಕ ಮಲ್ಲನಲ್ಲಿಯೂ ಜನ್ನನ ತಂಜಡೆಯಾದ ಸುಮುನೋಬಾಣನು 
ಹೊಯ್ಸಳನರಸಿಂಹನಲ್ಲಿಯೂ ಕಟಿಕೋಪಾಧ್ಯಾಯರಾಗಿದ್ದಂತೆ ವ್ಯಕ್ತವಾಗುತ್ತದೆ. 
ಈ ನರಸಿಂಹನು 1141 ರಿಂದ 1178 ರ ನರೆಗೆ ಅಳಿದುದಾಗಿ ತಿಳಿಯಬರುವುದ 
ರಂದ ಕವಿ ಸುಮಾರು 1110 ರಲ್ಲಿ ಇದ್ದಿರಬಹುದು. 


ಮಲ್ಲಿಕಾರ್ಜುನ, ಜನ್ನ, ಕೇಶಿರಾಜ ಮೊದಲಾದವರು ಈತನನ್ನು 
ಸ್ತುತಿಸಿರುವ ರೀತಿಯನ್ನು ನೋಡಿದರೆ ಈತನು ದೊಡ್ಡ ಕವಿಯಾಗಿ ಇದ್ದಿರ 
ಬೇಕೆಂದು ತೋರುತ್ತದೆ. ಈ ಕವಿಯ ನಿಜವಾದ ಹೆಸರು ಶಂಕರ ಎಂದು ಜನ್ನನು 
ಹೇಳುವುದರಿಂದ ಸುಮನೋಬಾಣ ಎಂಬುದು ಇವನ ಬಿರುದಾಗಿರಬಹುದು. 
"ನವೀನೋಜ್ಜಳಬಾಣನಪ್ಪ” ಎಂಬುದರಿಂದ ಈತನಿಗೆ ಅಭಿನವಬಾಣ ಎಂಬ 
ಬಿರುದೂ ಇದ್ದಂತೆ ಊಹಿಸಬಹುದಾಗಿದೆ. 


ಈ ಕವಿಗೆ ಶಂಕರ ಎಂದೂ, ಈತನ ಹೆಂಡತಿಗೆ ಗಂಗೆ ಎಂದೂ, ಅಳಿಯ 
ನಿಗೆ ಮಲ್ಲಿಕಾರ್ಜುನ ಎಂದೂ ಹೆಸರುಗಳಿರುವುದರಿಂದ ಇವನು ಶೈನನಾಗಿದ್ದು 


ಶತಮಾನ] ಚಾವುಂಡರಾಯ: ಲೋಕೋಪಕಾರ. 168 


ಬಳಿಕ ಜೈನಮತವನ್ನು ಅವಲಂಬಿಸಿರಬಹುದೋ ಎಂಬ ಸಂದೇಹವುಂಟಾಗು 
ತ್ತದೆ. 


ಶಂಕರನಿಬುಧ. 1150. 


ಸೊರಬದ 19 ನೆಯ ಶಾಸನದ (ಶಕ 1072) ಕೊನೆಯಲ್ಲಿ “ ಕಡು 
ಜಾಣಂ ಸತ್ಸನೀಂದ್ರ ಶಂಕರನಿಬುಧಂ” ಎಂದಿಡೆ. ಈತನು ಆವ ಗ್ರಂಥವನ್ನು 
ಬರೆದಿದ್ದಾನೆಯೋ ತಿಳಿಯದು. 


ವಾನ ಸಚಖಾಾವಾಜನ ನಾರಾ ಬಖಾನಿಬ್‌ಜ ಜಾಪ್‌ನ-ಆಗಾ-ಇತಿಷಹಿಹಾಸಸರಾವನಯುಯಾಾಯು 


ಚಾವುಂಡರಾಯ. ಸು. 1150. 

ಈತನು ಲೋಕೋಪಕಾರ ಎಂಬ ಗ್ರಂಥವನ್ನು ಬರೆದಿದ್ದಾನೆ. .ಆಶ್ವಾ 
ಗಳ ಕೊನೆಯ ಗದ್ಯದಲ್ಲಿ “ ಶ್ರೀಮತ್ಸನಿಳಾಸತನೂಜಂ” ಎಂದಿದೆ. ಇಲ್ಲಿ 
ಕವಿತಾವಿಳಾಸ ಎಂಬುದಕ್ಕೆ ಪ್ರಕಿಯಾಗಿ “ ಕವಿಳಾಸ ಎಂದು ತಪ್ಪು ಬಿದ್ದಿರ 
ಬಹುದು. ಕವಿತಾನಿಳಾಸ ಎಂಬ ಬಿರುದುಳ್ಳ ಒಬ್ಬ ಕವಿ ಸು. 1100 ರಲ್ಲ 
ಇದ್ದನು. ಚಾವುಂಡರಾಯನು ಈ ಕನಿತಾನಿಳಾಸನ ಮಗನಾಗಿದ್ದಲ್ಲಿ ಸು. 1150 
ರಲ್ಲಿ ಇದ್ದಿರಬಹುದು. “ ಹೆರವರಪ್ರಸಾದೋತ್ಸನ್ನವಾಗ್ವಿಳಾಸಂ” ಎಂಬುದರಿಂದ 
ಇವನು ಬ್ರಾಹ್ಮಣಕನಿ ಎಂದು ತೋರುತ್ತದೆ. ಕೆಲವು ಪದ್ಯಗಳ ಕೊನೆಯಲ್ಲಿ 
ಜಯಬಂಧುನಂದನ, ಶಿಷ್ಟಕಲ್ಪದ್ರುಮ, ಅಚಳಿತನಚನ, ಬುಧ ಕಾಶ್ರಯ ಎಂಬ 
ಅಂಕಿತಗಳು ದೊರೆಯುತ್ತವೆ. ಇವುಗಳಕ್ತು ಜಯಬಂಧುನಂದನ ಎಂಬ ಅಂಕಿತ 
ವಿರುವ ಪದ್ಯಗಳು ಆ ಕವಿಯ ಗ್ರಂಥದ ಪದ್ಯಗಳಾಗಿರಬಹುದು. ಉಳಿದುವು 
ಇವನ ಬಿರುದುಗಳಾಗಿರಬಹುದೋ ಏನೋ ತಿಳಿಯದು. 


2೬ 


ಈ “ ಕವಿಳಾಸ? ಎಂಬುದು “ ಕಲಾನಿಳಾಸ' ಎಂಬುದಕ್ಕೆ ಪ್ರತಿಯಾಗಿ 
ಬಿದ್ದಿದ್ದ ನಕ್ಬದಲ್ಲಿ ಚಾವುಂಡರಾಯನು ಕಲಾವಿಲಾಸನ ಮಗನೆಂದು ತಿಳಿಯ 
ಬೇಕಾಗುತ್ತದೆ.  ಕಲಾನಿಲಾಸನೆಂಬ ಬಿರುದುಳ್ಳ ಒಬ್ಬ ಕನ್ನಡಕನಿ ಇದ್ದಂತೆ 
ಅಭಿನನನಾದಿನಿದ್ಯಾನಂದನ (1588) ಕಾವ್ಯಸಾರದ ಆಂತ್ಯಭಾಗದ ಪದ್ಯ 
ಗಳಂದ ತಿಳಿಯಬರುತ್ತದೆ. ಆತನ ಕಾಲವಾಗಲಿ ಗ್ರಂಥವಾಗಲಿ ಗೊತ್ತಿಲ್ಲ. 

ಇವನ ಗ್ರಂಥ 

ಲೋಕೋಪಕಾರ. 

ಇದರ ಸಮಗ್ರವಾದ ಪ್ರತಿ ದೊರೆತಿಲ್ಲ; 5, 6 ನೆಯ ಆಶ್ವಾಸಗಳು ಮಾತ್ರ 

ದೊರೆತಿವೆ. ಇವುಗಳ ವಿರಿ ನೆಯ ಅಶ್ವಾ ಸದಲ್ಲಿ ಬ ನರ ಬ 


ಸ... ಈ ಗ್ರ ಥಕ್ಕೆ ಒಂದು ಕನ್ನಡ ವ್ಯಾಖ್ಯಾನವೂ ಇದೆ. 





164 ಕರ್ಣಾಟಕ ಕವಿಚರಿತೆ. [12 ನೆಯ 


6 ನೆಯ ಆಶ್ವಾಸದಲ್ಲಿ ಸ್ತ್ರೀಪುರುಷರ ಸಾಮುದ್ರಿಕಲಕ್ಷಣವೂ ಇವೆ. ಗ್ರಂಥದ 
ಈ ಭಾಗವು ಕಂದವೃತ್ತರೂಪವಾಗಿದೆ. ಆಶ್ವಾಸಗಳ ಕೊನೆಯಲ್ಲಿ 

ಇದು ಸಮಸ್ಮಭುವನಜನವಿನೂತಂ ಹರವರಪ್ರಸಾದೋತ್ಸನ್ನವಾಗ್ವಿಳಾಸಂ ಶ್ರೀಮತ್ಕ 
ವಿಳಾಸತನೂಜಂ ಶ್ರೀಚಾವುಂಡರಾಯವಿರಚಿತಮಪ್ಪ ಲೋಕೋಪಕಾರದೊಳ್‌ 
ಎಂಬ ಗದ್ಯವಿದೆ. 

ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇವೆ; 

ತುಣುಗಿ ತಳಿರ್ತು ಪೂತು ಫಲಮಾದೆಲೆಯಿಕ್ಕಿ ದ ಕೊಂಬುಗಳ ನೆಲ | 

ಕ್ಕೊಣಗಿದ ನುಣ್ಣುವೆತ್ತ ಮರನುಳ್ಳೆ ಡೆಯೊಳ್‌ ಜಳಮಕ್ಕು ಮಲ್ಲಿಯೆಂ | 

ದಣ'ವುದು ತಾಣಿ'ದಂಬಿದ ನಖುಂಕೆದ ಕೊಂಬೊಣಗಿರ್ದ ಪೂಟೆಯೆ | 

ಲಕ್ಮೂ ಜಗಿದ ವೃಕ್ಸದಿಂದಲ ವುದಾಯೆಡೆಯೊಳ್‌ ಜಲಮಾಗದೆಂಬುದಂ [345 | 


ಪುಲ್ಲಿಲ್ಲದ ನೆಲದೊಳ್‌ ಪಸು | ರ್ನುಲ್ಲಾದೊಡಮಲ್ಲದಂದು ಪುಲ್ಲುಳ್ಳೆಡೆಯೊಲ್‌ | 
ಪುಲ್ಲಿನಿತುಮಿಲ್ಲದಿರ್ದೊಡ | ಮಲ್ಲಿಯ ನೀರಕ್ಕು ಮಲ್ಲಿ ಮೇಣ್‌ ನಿಧಿಯಕ್ಕುಂ 


1846 ॥ 
ಬೆವರದೆ ಬೆಚ್ಚನಾಗಿ ಮೃದುವಪ್ಪಡಿ ನೆಟ್ಟನೆ ಕೆಂಪುನೆತ್ತು ನಿ೨ಂ | 
ಚುವ ನಖಮಾದಮೊಂದಿದ ಬೆರಲ್ಲಳಡಂಗಿದ ಗುಲ್ಬ ಮೊಡ್ಡಿ ತೋ ॥ 
ಜುವ ಮಡಮುನ್ನತಾಂಫಿ) ಪರಿವೃತ್ತಮನೋಹರಜಂಘೆ ಹಸ್ತಿಹ | 
ಸ್ಮವನಿಟ'ಪುತ್ತುಮಿರ್ಸ ತೊಡೆಗಳ್‌ ಪಡೆಗುಂ ಶುಭಮಂ ನಿರಂತರಂ 1347 ॥ 





ಜಗದ್ದಳೆ ಸೋಮನಾಥ. ಸು. 1150. 


ಇವನು ಕರ್ಣಾಟಕ ಕಲ್ಯಾಣಕಾರಕವನ್ನು ಬರೆದಿದ್ದಾನೆ. ಈತನು ಜ್ಭೆನ 
ಕವಿ. ಇವನಿಗೆ ವಿಚಿತ್ರಕನಿ ಎಂಬ ಬಿರುದಿದ್ದಂತೆ ತಿಳಯುತ್ತದೆ. ತನ್ನಗ್ರಂಥ 
ವನ್ನು ಸುಮನೋಬಾಣಕವಿಯೂ ಅಭಯಚಂದ್ರಸಿದ್ಧಾಂತಿಯೂ ತಿದ್ದಿದಂತೆ 


ಸುಮನೋಬಾಣಕವೀಂದ್ರ ಪ್ರಮುಖಂಬೆರಸಭಯಚಂದ್ರಸಿದ್ಧಾಂತಿಗಳು 
ತ್ತಮಮಾಗೆ ತಿರ್ದಿದೀಕೃತಿ | ಗಮರ್ದುದು ಸ್‌ ಭಾಗೃಮೊಂದಿದಾಯುಂಶ್ರೀಯುಂ | 


ಎಂಬ ಪದ್ಯದಲ್ಲಿ ಹೇಳುವುದರಿಂದ ಕವಿ ಸುಮನೋಬಾಣನ ಸಮಕಾಲದವನು 
ಎಂಬುದು ವ್ಯಕ್ತವಾಗುತ್ತದೆ. ಸುಮನೋಬಾಣನು ಸುಮಾರು 1150 ರಲ್ಲಿ 
ಇದ್ದುದಾಗಿ ತಿಳಿವುದರಿಂದ ಕವಿಯ ಕಾಲವೂ ಅದೇ ಆಗಿರಬೇಕು. ಅಲ್ಲದೆ ಇವನು 
ಸ್ತುತಿಸುವ ಮಾಧನೇಂದು 1181 ರಲ್ಲಿ ಗತಿಸಿದ ಗಂಗರಾಜನ ಮಗನಾದ 
ಭೊನ್ಸನ ಗುರುವಾಗಿದ್ದಂತೆ ಸುಮಾರು 1185 ರಲ್ಲಿ ಬರೆದ ಶ್ರವಣಬೆಳ್ಗೊಳದ 


ಶತಮಾನ] ಜಗದ್ಧಳ ಸೋಮನಾಥ: ಕರ್ಣಾಟಕ ಕಲ್ಯಾಣಕಾರಕ. 165 


384 ನೆಯ ಶಾಸನದಿಂದ ತಿಳಿವುದರಿಂದ ಈ ವಿಷಯವೂ ನಾವು ಕವಿಗೆ ಕೊಟ್ಟ 
ರುವ ಕಾಲವನ್ನು ದೃಢಪಡಿಸುತ್ತದೆ. 

ಇವನ ಗ್ರಂಥ 

ಕರ್ಣಾಟಕ ಕಲ್ಯಾಣಕಾರಕ, 

ಇದು ವೈದ್ಯಗೃಂಥ; ಪೂಜ್ಯಪಾದಕೃತ ಕಲ್ಯಾಣಕಾರಕದ ಭಾಷಾಂತರವು. 
ನಮಗೆ ದೊರೆತ ಅಸಮಗ್ರಪ್ರತಿಯಲ್ಲಿ (1) ಪೀಠಿಕಾಪ್ರಕರಣ, (2) ಪರಿಭಾಷಾ 
ಪ್ರಕರಣ, (8) ಷೋಡಶಜ್ವರನಿದಾನಚಿಕಿತ್ಸಾನಿರೂಪಣ, (4) ಅತಿಸಾರಗ್ರಹಣೀ 
ನಿದಾನಚಿಕಿತ್ಸಾನಿರೂಪಣ, (1) ರಕ್ತಪಿತ್ತನಿದಾನಚಿಕೆತ್ಸಾನಿರೂಪಣ, (6) ಕ್ಷಯ 
ನಿದಾನಚಿಕೆತ್ಸಾನಿರೂಸಣ, (7) ಉದರರೋಗನಿದಾನಚಿಕಿತ್ಸಾನಿರೂಪಣ, (8) 
ಗುಲ್ಮನಿದಾನಚಿಕಿತ್ಸಾನಿರೂಸಣ ಎಂಬ 8 ಅಧ್ಯಾಯಗಳು ಮಾತ್ರ ಇವೆ. 
ಬಾಹಟ, ಸಿದ್ಧಸಾರ, ಚರಕ ಎಂಬ ವೈದ್ಯಗ್ರಂಥಗಳಿಗಿಂತ ಪೂಜ್ಯಪಾದನ 
ಕಲ್ಯಾಣಕಾರಕವು ಉತ್ಕೃಷ್ಟವಾದುದೆಂದೂ ಅದರಲ್ಲಿ ಹೇಳಿರುವ ಚಿಕೆತ್ಸೆ ಮದ್ಯ 
ಮಾಂಸಮಧುವರ್ಜಿತವೆಂದೂ ಈ ಪದ್ಯದಲ್ಲಿ ಹೇಳುತ್ತಾನೆ 

ಸುಕರಂ ತಾನೆನೆ ಪೂಜ್ಯಪಾದಮುನಿಗಳ್‌ ಮುಂ ಪೇಟ್ಟ ಕಲ್ಯಾಣಕಾ | 

ರಕಮಂ ಬಾಹಟಿಸಿದ್ದಸಾರಚರಕಾದ್ಯುತ್ಕೃ ಷ್ಟಮಂ ಸದ್ಗುಣಾ ॥ 


ಧಿಕಮಂ ವರ್ಜತಮದ್ಯಮಾಂಸಮಧುವಂ ಕರ್ಣಾಟದಿಂ ಲೋಕರ | 
ಕ್ಷ್‌ಕಮಂ ಚಿತ್ರಮದಾಗೆ ಚಿತ್ರಕನಿ ಸೋಮಂ ಪೇಟ್ಜನಿಂತಲಟಿ್ಮಿಯಿಂ | 


ಗ್ರಂಥಾವತಾರದಲ್ಲಿ ಚಂದ್ರನಾಥಸ್ತುತಿ ಇದೆ. ಬಳಿಕ ಕವಿ ಸಿದ್ಧಾದಿಗಳು *, 
ಸರಸ್ಪತಿ, ಮಾಧವೇಂದು, ಸೈದ್ಧಾಂತಿಕಚಕ್ರವರ್ತಿ ಅಭಯಚಂದ್ರ, ಕನಕಚಂದ್ರ 
ಸಂಡಿತದೇವ, ಇವರುಗಳನ್ನು ಹೊಗಳಿದ್ದಾನೆ. ಅಧ್ಯಾಯಾಂತ್ಯದಲ್ಲಿ.. 
ಚಿದು ವಿಚಿತ್ರಕನಿ ಜಗಬ್ಬಳಸೋಮನಾಥನಿರಚಿತಮಸಪ್ನ ಕರ್ಣಾಟಕ ಕಲ್ಯಾಣಕಾರಕದೊಳ-- 
ಎಂದಿದೆ. 

ಕೀರ್ತಿವರ್ಮನ (ಸು. 1125) ಗೋವೈದ್ಯವನ್ನು ಬಿಟ್ಟರೆ ಇದೇ ನಮಗೆ 
ದೊರೆತಿರುವ ಕನ್ನಡ ವೈದ್ಯಗ್ರಂಥಗಳಲ್ಲಿ ಪುರಾತನವಾದುದು. ಇದರಿಂದ ಕೆಲವು 
ಸದ್ಯಗಳನ್ನು ತೆಗೆದು ಬರೆಯುತ್ತೇವೆ: 

ಜ್ವರೋತ್ಸತ್ತಿ. 
ಮಲಸಂಗ್ರಹದಿಂದುದರಾ | ನಲನಲನಿಂದಾಮಚಲನೆಯಿ೨ಂ ಜೃರಮೊಗೆಗುಂ | 
ಕೆಲರಾತ್ರಿಪುರಧ್ವಂಸಿಯ | ಲಲಾಟಲೋಚನದಿನೊಗೆದುದೆಂಬರ್‌ ಜ್ವರಮಂ ॥848/ 


J; ಸಿದ್ದರು, ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು 


166 ಕರ್ನಾಟಕ ಕವಿಚರಿತೆ. [12 ನೆಯ 


ಚಿಕಿತ್ಸೆ. 
ಜೃರದಾದಿಯೊಳುಸವಾಸಂ | ಜೃರಮುಫ್ಯಮದಲ್ಲಿ ಗಂಜಿ ಪೇಟ್ವ ಕಷಾಯಂ | 
ಜ್ವರಪಾಕಮೊಳಸ್ತಮಿತ | ಜ್ವರದೊಳ್‌ ಮಲಹನಣಮಿನಿತಿವಾರೋಗ್ಯಕರಂ 1249 ॥ 
9 
ನಿತ್ತಜ್ವರಕ್ಕೆ ಕಲ್ಲ. 
ಸಿರಿಕಂಡಂ ಬಾಳಂ ಶ/ರ್ಕರೆ ಬೇವಿನ ಕಡ್ತಿ ಭದ್ರಮುಸ್ತೆ ದ್ರಾಕ್ಸಂ | 
ಬೆರಸರೆಯ ಕುಡಿಯರೆಣಕಿದೊಡೆ | ಸರಿಹರಿಸುಗುಮೆಯ್ಸು ಪಿತ್ತಜನಿತಜ್ವರಮಂ 
1 800 1 
ದ್‌್‌ 
ಪೊಸಚಿಕ್ಕಣಿಕೆಯ ಪುಲ್ಲಂ | ಪೊಸಬೆಳ್ಳುಳ್ಳಿಯ ರಸಂಗಳಂ ತಳದಿಂದಂ | 
ಪೊಸೆದಾಗಳೆ ನಸ್ಕಂಗೆಯೆ | ಬಸವಲ್ಲೆನಿಪಾ ಜೃರಂಗಳಂ ಮಸುಳಿಸುಗುಂ | 351 ॥ 


ಬಿದ್ದ ನಾಲಗೆಗೆ. 
ಪಲಕಾಲದ ಪುಣಿಸೆಯ ಪ ಣ್ಣ ಲೇಹೈಮಂ ಮಾಡೆ,ಸನ್ನಿ ಪಾತಜ್ವರದಿಂ | 


ಸಲೆ ಪೊರಳದಿರ್ದ ನಾಲಗೆ | ಗೆ ಲೇಸನೀಗುಂ ಜ್ವರಂಗಳಂ ಸಿಂಗಿಸುಗುಂ ॥|ನ0॥ 


9 ಇ 
ಸಿಶ್ತಾತಿಸಾರಕ್ಕೆ. 
ಪರಿವತಿಸಾರಂ ಪಿರಿದಾ | ಗಿರೆ ಹೂಲಿಯಚೇರ ತಿಗುಡನೆರ್ಮ್ಮಯಮೊಸರೊಳ* | 
ಬೆರಸಿಟ್ಟು ಸೈಂಧವಂ ಕೂ|ಡಿರೆಮೆಲ್ಬುದು ದಿವ್ಯಯೋಗಮಿ ದು ಸರಿಹರಿಕುಂ 351 
ರಕ್ತಪಿತ್ತಕ್ಕೆ. 
ಬೆರಸುವುದು ಅಕಿ ಘುತಮಂ ಶ| ರ್ಕರೆಯಂ ನೆಲ್ಸಿಯುಮನಮರ್ದುವಳ್ಳಿಯ 


ಪುಡಿಯಂ | 
ಪಿರಿದೆನಿಸ ರಕ್ತಪಿತ್ತದ| ಭರಮಂ ಪರಿಹರಿಕುಮಳಗಿದಮೃ ತಾಮಳಕಂ (3754 


ಸಕಲೇಶಮಾದರಸ. ಸು. 1150. 


ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ವೀರಶೈವಕವಿ. ಪದ್ಮ 


ಣಾಂಕನ (ಸು. 1885) ಹದ್ಮರಾಜಪುರಾಣದಿಂದ ಇವನ ವಿಷಯವಾಗಿ 
ಈಯಂಶಗಳು ಕಿಳಿಯುತ್ತವೆ: 


: “ ಇವನ ತಂದೆಯಾದ ಮಲ ರಸನು ಕಲ ಕುರಿಕೆಯಲಿ ದೊರೆಯಾಗಿದ್ದು ವಿರಳ ನಾಗಿ 
ಜ್‌ ಯ ಗಿಗಿ ಗಿ ೦ ಧಿ 
ಶ್ರೀಶೈಲಕ್ಕೆ ಹೋದನು. ಇವನೂ ಕೆಲನುಕಾಲ ಅಲ್ಲಿ ಆಳುತ್ತಿದ್ದು ವಿರಕ್ತಿ ಹುಟ್ಟಿ ಅಂಬೆಯ 


ಶತಮಾನ] ಸಕರೇಶಮಾದರಸ : ವಚನಗಳು. 167 


ಮಾರ್ಗವಾಗಿ ಶ್ರೀಶ ಲಕ್ಕೆ ಹೋಗಿ ತಂದೆಯನ್ನು ಕಾಣಲು ಅವರ್ನುನೀನು ಕಲ್ಯಾಣ 
ದಲ್ಲಿ ಧರ್ಮಸ್ಥಾ Sh ಹುಟ್ಟುವ ಬಸವನೊಡನೆ ಕಾಲವನ್ನು ಕಳೆಯಬೇಕು. ಎಂದು 
ಹೇಳಿ ಹಿಂದಕ್ಕೆ ತಟ, ಸತಿ ಮಗ ಮಾಯಿದೇವ, ಮಮ್ಮ ಗ ಕೆರೆಯ ಪದ ರಸ. 


ಬಸವನೊಡನೆ ಕೆಲವುಕಾಲ ಇದ್ದುಬಾ -ಎಂದು ಮಲ್ಲರಸನು ಇವನನ್ನು 
ಶ್ರೀಶೈಲದಿಂದ ಹಿಂದಕ್ಕೆ ಕಳುಹಿಸಿದನು: ಎಂದು ಭೀಮಕವಿಯ (1869) ಬಸವ 
ಪುರಾಣದಲ್ಲಿಯೂ (ಸಂಧಿ 20) ಹೇಳಿದೆ. 


ಇದರಿಂದ ಇವನು ಬಸವನಿಗಿಂತ (ಸು. 1160) ಕೆಲವುಕಾಲ ಹಿಂದೆ 
ಇದ್ದವನೆಂದೂ ಕೆರೆಯಪದ್ಮರಸನ (ಸು. 1165) ಪಿತಾಮಹನೆಂದೂ ತಿಳಿಯು 
ತ್ತದೆ. ಆದುದರಿಂದ ಇವನ ಕಾಲವು ಸುಮಾರು 1150 ಆಗಿರಬಹುದು. 


ipo ಮನಯ 


ವಚನಗಳು. 


ಇವನ ವಚನಗಳ ಸಂಖ್ಯೆ 113." ಇವುಗಳಲ್ಲಿ ಸಕಲೇಶ್ವರದೇವ ಎಂಬ 
ಅಂಕೆತವು ಉಪಯೋಗಿಸಿದೆ. ಒಂದೆರಡು ವಚನಗಳನ್ನು ತೆಗೆದು ಬರೆಯುತ್ತೇವೆ; 


(1) ಸರ್ವಸಂಗಪರಿತ್ಯಾಗಿಯಾದಡೇನು! ಭೋಗಕ್ಕೆ ಮಹುಗಿಸುವೆ; ಪಾಕ 
ಸೇಮನೆಂದಡೆ ಷಡ್ರಸಾನ್ನ ನಕ್ಕೆ ಅಗಿಸುವೆ; ಮ್‌ ನವ್ರ ತಿಯೆಎಂದಡೆ ಸನ್ನೆಯಲ್ಲಿ ಬೇಡಿಸುವೆ; 
ಬ್ರಹ್ಮಚಾರಿಯೆಂದಡ ಸುವೆ: ಸಕಲೇಶ್ವರದೇವ ಎನ್ನನಾಳವಾಡಿ 
ಕಾಡುವೆ. ` 1355 1 


(2) ಜನಮೆಚ್ಚೆ ಶುದ್ಧನಲ್ಲದೆ ಮನಮಚ್ಚೆ ಶುದ್ಧನಲ್ಲಯ್ಯಾ ; ವೇಷದಲ್ಲಧಿಕನಲ್ಲದೆ 
ಭಾಷೆಯಲ್ಲಧಿಕನಲ್ಲಯ್ಯಾ;, ನುಡಿಯಜಾಣನಲ್ಲದೆ ನಡೆಯಜಾಣನಲ್ಲಯ್ಯಾ ; ಧನದೊರೆಯ 
ದಿರ್ದೊಡ ನಿಃಫ್ರಿಯನಲ್ಲ ದೆ ಧನದೊರೆತು ನವಿ ಯನಲ್ಲ ಯ್ಯಾ ಕ ನಕಾಂತದ್ರೊ (ಹಿ ಗುಪ್ತ 
ಸಾತಕ ಯುರ್ಮ ಸ ಸಕಲೆ ಶ್ವ ರದೇವ ಐಂತೊಲಿವ, (2561 


(3) ಬಲೀಂದ್ರನ ಸಿರಿಯಿಂದಲಧಿಕರ ನಾನಾರನೂ ಕಾಣೆ; ಅಂತಹ ಸಂಪತ್ತು 
ಮೂಣಡಿಗೈದದೆ ಹೋಯಿತ್ತು. ಕೆಡುವಂತಿದ್ದಿತೇ ಕೌರವನ ರಾಜ್ಯ? ಮಡಿವಂತಿದ್ದಿತೇ 
ರಾವಳನ ಬಲ್ಲಾಳಿಕೆ? ಪರಸ್ತ್ರೀ ಒಸ್ಸ್ಮ್ಮೇದೇವಿಗೊಲಿದು ಒಂದು ಸಿಮಿಸದಲ್ಲಿ ಮಡಿದ. 
ಇದು ಸತ್ಯ; ಇದು ಸತ್ರ. ಸಿರಿಸೌಕರ್ಯವಂಬುದು ಆಕಾಶದ ರಚನೆ. ಇದನಜ'ದು ದೇಹ 
ದಿಚ್ಚೆಯನತಿಗಳೆದು ನಮ್ಮ ಸಕಲೇಶ್ವರದೇವಂಗೋತು ನೀನೆಂಬ ಭ್ರಮೆಯಟ'ಯಾ ಮರುಳೆ 


5578 


TE ತ್ಲ ಸಂ ಲ್ಪ ಂ ರಂ ಂ ಭಂ | SE 


1. ನಮಗೆ ದೊರೆತ ಪ್ರತಿಯಲ್ಲ ಕೆಲವು ವಚನಕಾರರ ವಚನಗಳ ಸಂಖ್ಯೆಗಳು ಕೊಟ್ಟಿವೆ. 


168 ಕರ್ಣಾಟಕ ಕವಿಚರಿತೆ. [19 ನೆಯ 


ನೀರಣಂದಿ. 1153. 


ಈತನು ಸೃಕ್ಕ ತವಾದ ಆಚಾರಸಾರಕ್ಕೆ ಕನ್ನಡ ವ್ಯಾಖ್ಯಾನವನ್ನು ಬರೆ 
ದಿದ್ದಾನೆ. ಇತ. ಜೈನಕವಿ; ಇವನ ಗುರು ಮೇಘಚಂದ್ರ. ಶಕ 1076 
ಶ್ರೀಮುಖದಲ್ಲಿ-ಎಂದರೆ 1158 ರಲ್ಲಿ ಈ ವ್ಯಾಖ್ಯಾನವನ್ನು ಬರೆದಂತೆ ಅದರಲ್ಲಿರುವ 


ಸ್ವಸ್ತ್ರಿಶ್ರೀೀಮನ್ನೆ ೇ(ಘಚಂದ್ರ ತೈವಿದ್ಯದೇವರ ಶ್ರೀಪಾದಪ್ರಸಾದಾಸಾದಿತಾತ್ಮ ಪ್ರಭಾವ ಸಮಸ್ತ 
ನಿದ್ಯಾಪ ಪ್ರಭಾವ ಸಕಲದಿಗ 1 ಟಃ ಶಿ "ಮುದಿ, (ರಣಂದಿಸಿದ್ಕಾ ಕ ವರ್ತಿಗಳ್‌ ಶಕ 
ಚ “1076 ಶ್ರ್ರೀಮುಖನಾಮಸಂವತ್ಸರದ ಚೈೇಷ್ಟಶುಕ್ಷ 1 MSN ತಾನು 
ಮಾಡಿದಾಚಾರಸಾರಕ್ಕೆ ಕರ್ಣಾಟಕವೃತ್ತಿಯಂ ಮಾಡಿದಪರ್‌ 1_ಎಂಬ ಗದ್ಯದಿಂದ 
ತಿಳಿಯುತ್ತದೆ. ಇದರಿಂದ ಮಾದರಿಗಾಗಿ ಒಂದು ಶ್ಲೋಕದ ವ್ಯಾಖ್ಯಾನವನ್ನು 
ತೆಗೆದು ಬರೆಯುತ್ತೇವೆ: 

ಪರಿವ್ರಾಡ್‌ಬ್ರಹ್ಮಕಲ್ಪಾಂತಂ ಯಾತ್ಯುಗ್ರಾಚಾರವಾ ನಪಿ | 

ಆಜೀವಕಃ ಸಹಸ್ರಾರಕಲ್ಪಾಂತಂ ದರ್ಶನೋಜ್ಸೈತಃ | 

ಪರಿವಾಟ್‌, ಪರಿವ್ರಾಜಕಂ. ಬ್ರಹ್ಮಕಲ್ಸಾಂತಂ; ಬ್ರಹ್ಮಕಲ್ಪಂಬರಂ. ಅತ್ಯುಗ್ರಾ 
ಟಾರನಾನನಿ, ಬೆಟ್ಟಿ ತೆಪ್ಪ ನೆಗಟ್‌ ಯನುಳ್ಳ ನಾದೊಡಂ. ಆಜೀವಕಃ, ಬೌದೃಭೇದಮಸ್ಸ 
ಕಾಂಜಭಿಕ್ಟು. ಸಹಸ್ರಾರಕಲ್ಲಾಂತಂ, ಸಹಸ್ರಾರಕಲ್ಪಂಬರಂ. ದರ್ಶನೋಷಜ್ಟಿತಃ, ಸಮ್ಯ 
ಕೃ_ಮಿಲ್ಲದಂ. ಯಾತಿ, ಪೋಕುಂ. 


ಶಾಂತಿವರ್ಮ. ಸು. 1160. 


ಈ ಕನಿಯನ್ನು ರುದ್ರಭಟ್ಟಿನು (ಸು. 1180) “ಶಾಂತಿವರ್ಮನ 
ನೆಯಂ” ಎಂದು ಹೊಗಳುವುದರಿಂದ ಈತನು ರುದ್ರಭಟ್ಟನಿಗೆ ಹಿಂದೆ ಇದ್ದನೆಂ 
ಬುದು ವ್ಯಕ್ತವಾಗುತ್ತದೆ. ಈತನು ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ 
ತಿಳಿಯದು. ನಂಜುಂಡನು (ಸು. 1525) ತನ್ನ ಕುಮಾರರಾವ:ಕಥೆ 
ಯಲ್ಲಿ ಇವ ನನ್ನು ಇತರ ಪೂರ್ವ pes ಸೇರಿಸಿ ಈ ಪದ್ಯದಲ್ಲಿ ಸ್ತುತಿ 
ಸಿದ್ದಾನೆ ; 

ಗಜಗನ ಗುಣವರ್ಮನ ನಾಗಚಂದ್ರನ | ಸುಜನೋತ್ತಂಸನೆಸಗನ | 

ಸುಜನರನ್ನನ ಶಾಂತಿವರ್ಮನ ಪದಸರ | ಸಿಜಗಳಿಗೊಲಿದೆಅಗುವೆನು | 


ಪುಸ್ತದಂತಪುರಾಣವನ್ನು ಬರೆದ ಎರಡನೆಯ ಗುಣವರ್ಮನು (ಸು 
1235) ತನ್ನ ಪೋಷಕನಾದ ಒಬ್ಬ “ ನಾಟ್ರ್ರಭು” ಶಾಂತಿವರ್ಮನನ್ನು ಹೊಗಳು 


ಜಾ ಬ ದ ಮ ಬ ಲ್‌ ರಹಾ ದ ಾ  ರರರರ್ಸಹರೈ[್ಠ್ಶಗತೃ ರ ುುುುರುೂರ್ಟ್ಟುುುಕರುರರ್ಟಡರರರ್ಡ್ಸ[್ಲ ರ 


1. Znd. Ant, 1,1, 88. 


SG 


ಶತಮಾನ] ವತ ನಿಲಾಸ. 169 
i ತ್ತ 


ತ್ತಾನೆ. ರುದ್ರಭಟ್ಟ ನು ಹೇಳುವ ಶಾಂತಿವರ್ಮನಿಗೂ ಈ ಶಾಂತಿವರ್ಮ 
ನಿಗೂ ಆವ ಸಂಬಂಧವೂ ಇಲ್ಲ. ಈ ಕವಿಯನ್ನು ರುದ್ರಭಟ್ಟನು ಸ್ತುತಿಸುವುದ 
ರಿಂದ ಇವನು ಅವನಿಗೆ ಹಿಂಡೆ- ಎಂದರೆ ಸುಮಾರು 1160 ರಲ್ಲಿ ಇದ್ದಿರ 
ಬಹುದು. 


ವೃತ್ತನಿಲಾಸ. ಸು. 1160. 


ಈತನು ಧರ್ಮಪರೀಕ್ಬೆಯನ್ನು ಬರೆದಿದ್ದಾನೆ. ಶಾಸ್ತ್ರಸಾರವೆಂಬ ಮ 
ತ್ತೊಂದು ಗ್ರಂಥವನ್ನು ಬರೆದಿರುವಂತೆ ತಿಳಿಯಬರುತ್ತದೆ. ಇದು ನಮಗೆ ದೊರೆ 
ತಿಲ್ಲ. ಆದರೆ ಪ್ರಾಕ್ಟಾವ್ಯಮಾಲಿಕೆಯಲ್ಲಿ ಈ ಗ್ರಂಥದ ಕೆಲವು ಭಾಗಗಳು 
ಉದ್ಭೃತವಾಗಿವೆ. 


ಈತನು ಜೈನಕನಿ; ತನ್ನ ವಿಷಯವಾಗಿ ಗ್ರಂಥದಲ್ಲಿ ಏನೂ ಹೇಳಿಕೊಂ 
ಡಿಲ್ಲ ಇವನ ಕಾಲವನ್ನು ನಿರ್ಣಯಿಸ:ವುದಕ್ಸೆ ಸರಿಯಾದ ಆಧಾರವಿಲ್ಲ; 
ಇವನು ಸ್ತುತಿಸಿರುವ ಜೈನಗುರುಗಳಿಂದ ಇವನ ಕಾಲವನ್ನು ಊಹಿಸಬೇಕಾಗಿದೆ. 
ಶುಭಕೀರ್ತಿವ್ರತಿ, ಸೈದ್ಧಾಂತಿಕಮಾಘಣಂದಿಯತಿ, ಭಾನುಕೀರ್ತಿಯತಿ, ಧರ್ಮ 
ಭೂಷಣ, ಅವನ ಮಗ ಮತ್ತು ಶಿಷ್ಯ ಅಮರಕೀರ್ತಿ (ಕವಿಯ ಗುರು), ಅಭಯ 
ಸೂರಿವಾದೀಶ್ವರ, ಇವರುಗಳನ್ನು ಸ್ತುತಿಸಿದ್ದಾನೆ. 


ಒಬ್ಬ ಅಭಯಸೂರಿ ಹೊಯ್ಸಳರಾಜನಾದ 1ನೆಯ ಬಲ್ಲಾಳನ (1100-1106) 
ಆಳಿಕೆಯಲ್ಲಿ ಚಾರುಕೀರ್ತಿಗೆ ಸಮಕಾಲದವನಾಗಿ ಇದ್ದಂತೆ ತಿಳಿಯುತ್ತದೆ." 1115 
ರಲ್ಲಿ ಗತಿಸಿದ ಮೇಘಚಂದ್ರನ* ಸಮಕಾಲದವನಾದ ಒಬ್ಬ ಶುಭಕೀರ್ತಿ ಇದ್ದನು.3 
1176 ರಲ್ಲಿ ಗತಿಸಿದ ನಯಕೀರ್ತಿಗೆ* ಮಾಘಣಂದಿ, ಭಾನುಕೀರ್ತಿ ಎಂಬ ಶಿಷ್ಕರುಂಟು." 
ಇವರ ಕಾಲವು ಸುಮಾರು 1150 ಆಗಬಹುದು. ಶ್ರವಣಬೆಳ್ಗೊಳದ 274 ನೆಯ 
ಶಾಸನದಲ್ಲಿ ಧರ್ಮಭೂಷಣನೆಂಬ ಒಬ್ಬ ಜೈನಗುರುವೂ ಅವನ ಶಿಷ್ಯನಾದ ಒಬ್ಬ 
ಅಮಲಕೇರ್ತಿಯೂ ಹೇಳಬ್ಬಟಿ ದ್ದಾರೆ. ಈ ಅಮಲಕೀರ್ತಿ ಕವಿಯ ಗುರುವಾಗಿರಬಹು 
ದೆಂಬ ಸಂದೇಹವುಂಟಾಗುತ್ತದೆ. ಆದರೆ ಕವಿಯ ಗುರು ಅಮರಕೇರ್ತಿ ಎಂಬುದ 
ರಿಂದ ಈತನು ತದ್ಭಿನ್ನನೆಂದು ತೋರುತ್ತದೆ. ಅಲ್ಲದೆ ಅಮಲಕೀರ್ತಿಯ ಕಾಲವು 
ಈ ಶಾಸನದ ಪ್ರಕಾರ ಸುಮಾರು 18350 ಆಗುತ್ತದೆ. ಕನಿ ಅಷ್ಟು ಈಚೆಯವನು 
ಬೇರೆ ಅಲ್ಲ. ಇವನು ಸುಮಾರು 1160 ರಲ್ಲಿ ಇದ್ದಿರಬಹುದೆಂದು ಊಹಿ 
ಸುತ್ತೇವೆ. 


ಕ ಕಕ ಸಪ ಪಿವಿಿ.ಪಸಷ್ವ್ಲ.ಡ ಿಿಿತೃಷೌಐಿಅೃವ ತಾ ಮಾಗಾ ಸಾಮಾ ಇ ಪ. eS 


1. ಶ್ರೆ. ಬೆ ಶಾ. 054. ೩. ಶ್ರ. ಬೆ. ಶಾ. 127. ತ, ಶ್ರ. ಬೆ. ಶಾ. 140, 4, ಶ್ರ, 
ಬೆ. ಶಾ. 66, 5. ಶ್ರ. ಜೆ. ಶಾ. 92). 


ಇ ರಾ 


170 ಕರ್ಣಾಟಕ ಕವಿಚರಿತೆ. [12 ನೆಯ 


ದೇನಚಂದ್ರನು ರಾಜಾವಳೀಕಥೆಯ 
ಕೇರ್ತಿರಾವುಳಯತಿಯರ ಶಿಷ್ಯಂ ವೃತ್ತನಿಳಾ 
ಯೆಂ ವಸ್ತುಕಮಾಗಿ ಮಾಡಿದಂ” ಎನ್ನುತ್ತಾನೆ. 


ಕ ಬಲ್ಲಾಳರ ಕಾಲದಲ್ಲಿ ಅಮರ 
ನೆಂಬಂ ಸಂಸ್ಕೃತಧರ್ಮಪರೀಕ್ಷೆ 


© 
೧ಗಿ 
ಸ 


ಈ ಕವಿ ಪೂರ್ವಕನಿಗಳಲ್ಲಿ ಆರನ್ನೂ ಹೇಳಲ್ಲ. “ಕನಿತಾಚಾತುರ್ಯರ್‌ 


ತಿರ್ದುಗೆ ಮದೀಯಕೃಶಿಯಂ ಪಯೆಯಿಂ? ಎಂದು ಮಾತ್ರ ಹೇಳಿದ್ದಾನೆ. 


ತನ್ನ ಗುಣಗಳನ್ನು ಈ ಸದ್ಯದಲ್ಲಿ ಹೇಳಿಕೊಂಡಿದ್ದಾನೆ: 
ಜಿನಪದಸೇವಕಂ ಜಿನಮಂಸೀಂದ್ರಸದಾರ್ಚಕನನ್ಯದೈವಮಂ | 
ಕನಸಿದೊಳಾದೊಡಂ ನೆನೆಯ ದುತ್ತಮ...... ನುದಾರಮೇರು ಸ | 
ಜ್ವನನಿಧಿ ಸತ್ಯಶೌಚಗುಣದಾಗರಮಾಜ್ಞಿಯ ಜನ್ಮಭೂಮಿಯೆಂ 
ದನುನಯದಿಂದೆ ಕೀರ್ತಿಪುದು ವೃತ್ತವಿಳಾಸನನೀಜಗಜ್ಜನಂ || 


ಇವನ ಗ್ರಂಥಗಳಲ್ಲಿ 
ಧರ್ಮಪರೀಕ್ಕೆ, 


ಅನಿತಗತಿಯೆಂಬವನು ಸಂಸ್ಕೃತದಲ್ಲಿ ಬರೆದಿರುವ ಧರ್ಮಪರೀಕ್ಷೆಯನ್ನು 
ಕನಿ ಎಲ್ಲರಿಗೂ ತಿಳಿವಂತೆ ಕನ್ನಡದಲ್ಲಿ ರಚಸಿದುದಾಗಿ “ಮುನ್ನಿನ ಚಾರು 
ಸಂಸ್ಕೃತದ ಧರ್ಮಸರೀಕ್ಷೆಯಂ ಸನ್ನುತಮಾಗೆಯೆಲ್ಲರಜಕಿವಂತ.ಟು ಕನ್ನಡದಿಂ 
ಪೇಟಕಿಂ” ಎಂಬ ಪವ್ಯಭಾಗದಲ್ಲಿ ಹೇಳಿದ್ದಾನೆ. ಇದು ಚಂಪೂಗ್ರಂಥ; 10 
ಆಶ್ವಾಸಗಳಾಗಿ ಭಾಗಿಸಲ್ಪಟ್ಟಿದೆ. ಈ ಗ್ರಂಥದಲ್ಲಿ ಮನೋವೇಗಪವನವೇಗರೆಂಬ 
ರಾಜಕುಮಾರರು ಪಾಟಲೀಪುರಕ್ಕೆ ಹೋಗಿ ಬ್ರಹ್ಮನ ದೇವಸ್ಥಾನದಲ್ಲಿದ್ದ ಭೇರಿಯನ್ನು 
ಹೊಡೆದು ಅಲ್ಲಿದ್ದ ಸಿಂಹಾಸನದಲ್ಲಿ ಕುಳಿತುಕೊಂಡಿರಲು, ಅಲ್ಲಿಯ ಶಾಸ್ತ್ರಜ್ಞರಾದ 
ಬ್ರಾಹ್ರಣರು ಬಂದು-ನಿದ್ದಾಂಸರಾದನರು ವಾದಾರ್ಥವಾಗಿ ಬಂದು ಭೇರೀರವವನ್ನು 
ಮಾಡಿ ವಾದದಲ್ಲಿ ಗೆದ್ದ ಮೇಲೆಯೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಪದ್ಧತಿ ಇದೆ. 
ನೀವು ಆವ ಶಾಸ್ತ್ರದಲ್ಲಿ ಸಂಡಿತರು? ಎಂದು ಕೇಳಲು, ರಾಜಕುಮಾರರು-ನಮಗೇನೂ 
ತಿಳಿಯದು, ಸುಮ್ಮನೆ ಬಂದು ಹುಳಿತುಕೊಂಡೆವು--ಎಂದು ಹೇಳಿ ಸಿಂಹಾಸನವನ್ನು 
ಬಿಟ್ಟು ಇಳಿದು ಕೆಳಗೆ ಕುಳಿತುಕೊಂಡು ಬ್ರಾಹ್ಮಣರಿಗೆ ಕಥೆಗಳನ್ನು ಹೇಳಿ ಅವರ ಮತ 
ವನ್ನು ಅನೇಕ ವಿಧವಾಗಿ ನಿರಾಕರಿಸಿ ಜಯಪತ್ರವನ್ನು ಹೊಂದಿದೆಂತೆಯೂ ಜೈನಮತದ 
ಉತ್ಕೃಷ್ಟತೆಯನ್ನು ಪ್ರಕಟಿಸಿದಂತೆಯೂ- ಕವಿ ಹೇಳಿದ್ದಾನೆ. 

ಈ ಗ್ರಂಥದ ಉತ್ಕೃಷ್ಟತೆಯನ್ನು-- 

ಇದು ದುರಿತತಿಮಿರರವಿರುಚಿ | ಯಿದು ಸತ್ಕ್ಯೈವಲ್ಯಪ ದದ ನಿಶ್ರೇಣಿ ಸಮಂ | 

ತಿದು ರತ್ನತ್ರಯಖನಿಯೆನಿ | ಪುದು ಧರ್ಮಪರೀಕ್ಷೆ ಭವ್ಯಜನಹಿತಕ”ಣಂ | 


ಶತಮಾನ] ವೃತ್ತನಿಲಾಸ : ಗರ್ಮಸರೀಕ್ಷೆ. 171 


ಎಂಬ ಪದ್ಯದಲ್ಲಿ ಹೇಳಿಕೊಂಡಿದ್ದಾನೆ. ಗ್ರಂಥಾವತಾರದಲ್ಲಿ ವರ್ಧಮಾನಜಿನ 
ನನ್ನು ಸ್ತುತಿಸಿದ್ದಾನೆ. ಬಳಿಕ ಸಿದ್ಧಾದಿಗಳನ್ನೂ ಯಕ್ಷಿ ಯಕ್ಸರನ್ನೂ ಸರಸ್ವತಿ 
ಯನ್ನೂ ಸ್ಕೋತ್ರಮಾಡಿ ಅನಂತರ ಕೇನಲಿಗಳು ಮೊದಲಾಗಿ ಚಿಕ್ಕಹೇಮ 
ದೇವನವರೆಗೆ ಗುರುಗಳನ್ನು ಹೊಗಳಿದ್ದಾನೆ. ಆಶ್ವಾಸಗಳ ಕೊನೆಯಲ್ಲಿ 


ಇದು ವಿನಮದಮರಮಕುಟತಟಘಟಿತಮಣಿಗಣಮರೀಚಿಮಂಜರೀಪುಂಜರಂಜಿತ 
ಪಾದಾರವಿಂದ ಭಗವದರ್ಹತ್ಪರಮೇಶ್ರರವದನವಿನಿರ್ಗ ತಶ್ರುತಾಂಭೋಧಿವರ್ಧ ನಸುಧಾಕರಂ 
ಶ್ರೀಮ ದಮರಕೀರ್ತಿರಾವುಳ್ಳವ್ರತೀಶ್ವರಚರಣಸತಸಿರುಹಸಟ್ಟದಂ ವೃತ್ತನಿಳಾಸವಿರಚಿತಮಪ್ಪ 
ಧರ್ಮಪರೀಕ್ಷೆಯೊಳ್‌ 


ಇವನ ಬಂಧವ್ರ ಸರಳವಾಗಿಯೂ ಲಲಿತವಾಗಿಯೂ ಇದೆ. ಈ ಗ್ರಂಥ 
ದಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇನೆ: 


ಕೋಳಿ. 


ಪರಿಹರಿಸಿ ನಿದ್ರೆಯುಡುಗಿದೆ | ಕೊರಲಂ ನಿಮಿರ್ದೆತ್ತಿ ನೋಡಿ ನಾಲ್ಮಿಸೆಯಂ ಕೇ | 
ಸರಮಂ ಬಿದಿರ್ದೇ ಜಿಂಕೆಯ | ನೆರಡಂ ಬಡಿದೆಟ್ಟು ಕೋಟ್‌ ಕೂಗಿದುವಾಗಳ್‌ 
n 358 | 
ಸೂರ್ಯೋದಯ. 
ತಳತಳಿಸಿ ಪೂಳೆವ ಪೊಸಕೆಂ | ದಳಿರ್ಗಳ ಕಾವಣಮೊ ಕಮಲಿನಿಯ ರಾಗದಷೆ | 
ರ್ವಳವಿಗೆಯೊ ಪೇ ಬ'ಮೆನೆ4ಕಂ | ಗೊಳಿನಿದುದರುಣೋದಯಂ ಸುರೇಂದ್ರನ 
ದೆಸೆಯೊಳ* | 859] 


ಬಾಡಿತು ನೆಯ್ದಲೋಡಿತು ತಮಂ ತೆಗೆದೋಡಿತು ದೈತ್ಯಸಂಕುಳಂ | 

ತೀಡಿತು ಸೌರಭಂ ನಲಿದು ನೋಡಿತು ಸಂಕಜವಲ್ಲಿ ಷಟ್ಟಿದಂ | 

ಪಾಡಿದುವೆಯ್ದೆ ಕೋಕಮಿಥುನಂ ನೆಜ್‌ ಕೂಡಿದುವೂಲ್ಲು ಮೂಡಿದ | 

ಮೂಡಣ ದಿಕ್ಕನೂಳ್‌ ತೊಳಗುತುಂ ಬೆಳಗುತ್ತೆ ಸರೋಜಬಾಂಧವಂ 1 360 | 
ಸಸಿಗೆ ಕಳಂಕಮೇಣಅ? ದನುಜರ್ಗ ಬಲೇ ಅ್‌ಯನಿಳೂಕವೃಂ ದಕು । 

ಬ್ಲಸಮಣಮೇ ಅಕಯಂಪ್ಪಳಿನಿಗುಮ್ಮ ಳಮೇ ಲಃ ಸರೋರುಹಕ್ಕೆ ಸಂ 


Re LS ನಾರಾ ಅರಾ ಪಾ ಮಾ ಮ ಮಾ ರಾ ಅ ವ ವ ಗ 


1. ಕೇವಲಿಗಳು, ಶ್ರುತಕೇವಲಿಗಳು, ಅನುಬದ್ಧಕೇನಲಿಗಳು, ಕೊಂಡಕುಂದ. ಸಮಂತ 
ಭದ್ರ, ಗೃಥ ನಿಂಛ, ಬಳಾಕಪಿಂಛ, ಮಯೂರಹಿಂಛ, ಉಳೂಕಭಟ್ಟಾ ಚಾರ್ಯ, ಪೂಜ್ಯಪಾದ, ಜಿನಸೇನ, 
ವೀರಸೇನ, ಶುಭಕೀರ್ತಿವೃತಿ, ಸೈದ್ಧಾಂತಿಕಮಾಘಣಂದಿ, ಭಾನುಕೀರ್ತಿ, ಧೆರ್ಮಭೂಷಣ, ಇವನ 
ಮಗನೂ ಶಿಷ್ಯನೂ ಆದ ಅಮರಕೀರ್ಶಿವ್ರತಿ (ಸ್ವಗುರು), ಹೇಮದೇವ. ಆಭಯಸೂರಿವಾದೀಶ್ವರ್ಯ 
ಮುನಿವಲ್ಲಭ, ತತ್ಸುತ್ರೆ ಚಿಕ್ಕಹೇನುದೇವ. 


172 


ಕರ್ಣಾಟಕ ಕನಿಚರಿತೆ. [12 ನೆಯ 
ತಸದೊದವೇ ಆಅ ಕೋಕಮಿಥುನಕ್ಸನುರಾಗತೆಯೇ ಟ್‌ ಲೀಲೆಯಿಂ0 | 
ಬಿಸರುಹಮಿತ್ರನಂದುದಯಪರ್ವತಮಂ ಭರದಿಂದಮೇರ೯ದಂ 123601 ॥ 
ನಕ್ಷತ್ರ 


ಸೆಲನಗಲಕೆ ತೀವಿದ ಕ | ಟು ಲೆಯಂ ಕಳೆಯಲ್ಲಿ ಗಗನತಳದೊಳ್‌ ಪಲವುಂ | 
ಬೆಳಗಂಡಿಗಳಂ ಸಮೆದಂ | ಜಳಜಜನೆನೆ ತೊಳಗಿ ಬೆಳಗಿದುವು ಭಗಣಂಗಳ್‌ ॥ 862 


ಮೇಲೋಗರ. 


ಹಾಗಲ ಹಡಲಂ ಕು . ಳಂ | ಕೂಗಲಿ ಕೂಷ್ಮಾಂಡಮವರೆಬದಣೆಗಳಿಂ ಲೃ 
ಸಾಗಿರೆ ಮಾಡಿದ ಸವಿಮೇ | ಲೋಗರಮೆಂ ತಂದು ಬಡಿಸಿದರ್‌ ಮಾನಿನಿಯರ್‌ |368॥ 


ಮುದುಕ. 


ನರೆದೆಲೆ ಜೋಲ್ಡ ಪುರ್ಬು ಕು 8 ದಕ್ಸಿಯುಗಂ ತುಟಿಯರ್ತ ಬೋಡ ಬಾಯ್‌ | 
ತೆರೆ ಮಸಗಿರ್ದ ಮೋರೆಯುಡುಗಿರ್ದುರಮಕ್ಕುಳಿಸಿರ್ದ ಪೊಟ್ಟೆ ಮೇ॥ 
ಲ್ಲೈರೆಮಸಗಿರ್ದ ಕಾಲ್‌ ಮುದ ಬೆನ್ನುಆ? ಕಂಪಿಪ ಹಸ್ತಮಸ್ತಕಂ | 
ಪರಿಕಿಸೆ ತಾಪಸಂಗೆನಗೆ ಪೇಸದೆ ಕನ್ನೆಯನೀಯಬಲ್ಲರೇ u 364 4 
ಸಮಯಮೂಡತೆ. 
ಪೂಸಿದ ಬೂದಿ ತೊಟ್ಟ ಮಣಿಯುಟ್ಟ ತೊವಲ್‌ ತಳಿರ್ಗಾಸೆ ಲಾಗುಳಂ | 
ಬಾಸಣಿಸಿರ್ದ ಜಾದು ಮಸಿಯಸ್ಥಿಯ ಮಾಲೆಯನಿಕ್ಕಿ ಕೊಂಡು ದು ॥ 
ರ್ವೇಷದೊಳಿರ್ಪರಂ ಸಮಯಿಯೆಂದು ತಪಸ್ವಿಗಳೆಂದು ನಾಡೆ ಸಂ | 
ತೋಷದೆ ಕಾಣ್ಟುದೇ ಸಮಯಮೂಡತೆಯೆಂಂಬುದು ನಿಶ್ವಧಾತ್ರಿಯೊಳ್‌ 1365 ॥ 
ಧೂರ್ತಸ್ತಭಾವ. 

ಮನೆಯೊಳ್‌ ಪಾಲುಂಡು ನಿಶ್ಚಿಂತದೆ ಬಳೆದು ಕರಂ ಸಾಧುವಾಗಿರ್ದು ಠಾವಿಂ | 
ದಿನಿಸುಂ ಬೆಕ್ಕತ್ತಲಿತ್ತಲ್‌ ಮಿಡುಕದೆ ಪಲವುಂ ಪ್ರಾಣಿಯಂ ಕಾಣುತುಂ ನೆ| 
ಟನೆ ನುಂಗುತ್ತಿರ್ಕುಮಂತಿನರರೊಳೆ ಕೆಲಬರ್‌ ಧರ್ಮಮಂ ಕೇಳುತುಂ ಸ| 
ಜ್ಮನರೊಳ್‌ ಬಟ್ಟುಂ ಬಟಕ್ಕ್‌ಂ ಬಿಡುವರೆ ಕೊಲೆಯಂ ಕ್ರೂರಮಂ ಕಷ್ಟ 

ಚಿತ್ತರ್‌ ॥ 366 ॥ 

ಸೇತುಬಂಧದ ಪರಿಹಾಸ. 

ಅಂದು ಕನಿವ್ರಜಂ ಪರಿದು ಬೆಟ್ಟು ಗಳಂ ನೆಆ ಕ ೮೨ ನೆತ್ತಿಯೊಳ್‌ | 
ಸಂದಿಸಿ ಮೂಳುನಾಲ್ಕ ನಡಕಿಲ್ಲಿ ರಿಯಾಗಿರೆ ಪೊತ್ತು ಬೇಗದಿಂ | 
ತಂದುಸ ಸಮುದ್ರಮಂ oe ಕಟ್ಟಿದರೆಂಬಿದು ನಿಮ್ಮ ಶಾಸ್ತ್ರದೊಳ್‌ | 
ಸಂದ ಪುರಾಣದೊಳ್‌ ಪದೆದು ಪೇಟ್ಟುದು ಸತ್ಯವೆ ಮೇಣಸತ್ಕ ಮೋ H 367 


ಶತಮಾ ನ] ಬಸವ. 178 


ಪ್ರಾಕ್ಯಾವ್ಯಮಾಲಿಕೆಯಲ್ಲಿ ಶಾಸ್ತ್ರಸಾರದಿಂದ ಉದ್ಭರಿಸಿ ಬರೆದಿರುವ ಭಾಗ 
ದಿಂದ ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ 

ಪಾಪ. 

ನಲಿನಲಿದಾಡಿ ಪಾಪಮನುಪಾರ್ಜಿಸಿ ತತ್ತರಿಪಾಕದಿಂದೆ ಕೋ | 

ಟಲೆಗೊಳಗಾಗಿ ಬಾಯ್ಕಿಡುನ ಮೂಢಜನಂಗಳ ಕೃತೃಮ ಟಿ ಯರೀ | 

ಜಲಜಲಿಪಗ್ಗಿಯಂ ಪಿಡಿದು ಬೆಂದ ಬಟಾಕ್ಕೆ ಕನಕ್ಹೊನಲ್ಲು ಮ | 

ಮ್ಮ ಲಮಖುಗುತ್ತೆ ಬಾಯಲವ ಬಾಲಕಜಾಲಕದಂದಮಲ್ಲನೇ 1268 ; 

ಬಯಸಿ ನಿಧಾನಮಂ ಸುಕೃತಮಿಲ್ಲದವಂ ಭರದಿಂ ತದಗ್ರಭೂ | 

ಮಿಯನಗಯಲುತ್ತುಮಿರ್ದು ನಿಧಿಗಾಣ್ಟೆಡೆಯೊಳ್‌ ಮರುಳಾಗಿ ಪೋಸ ಮಾ| 

ಟಿ ಯೊಳಪವರ್ಗಮಾರ್ಗದೊಲನಿಂ ಸಲರುಂ ಪಿರಿದೋದಿ ತತ್ತ್ವನಿ 

ರ್ಣಯ ಜನಿತೋಕ್ತಿಯಲ್ಲಿ ಜಡರಸ್ಪರಿದೇನಘಶಕ್ಕೆ ಚಿತ್ರಮೋ | 369 ॥ 
ದೈವಮೂಡತೆ. 

ಒಗೆವ ದಿನೇಶನಂ ಪರಿವ ಸಿಂಧುವನೂದುವ ಗಾಳಿಯಂ ಧಗಂ | 

ಧಗಿಸುವ ಸಿಚ್ಚನುಟ್ವ ನೆಲನಂ ಕಣಿವಾಕಳನಿರ್ಪ ಸದ್ಮಮಂ | 

ಸೊಗಯಿಸಿ ನಿಂದ ಪೆರ್ಮರಮನುಣ್ಬಗುಳಂ ಬೆಸಕೆಯ್ವ ತಮ್ಮ ಮು | 

ಟು ಗಳನೆ ದೈವಮೆಂದೆಆಗುವಾತನೆ ದೈವದ ಮೂಢನಲ್ಲವೇ 1370 | 
ಮೋಕ್ಸಚಿಂತೆ. 

ಹುಟ್ಟದ ಯೋನಿ ಮೆಟ್ಟಿದ ನೆಲಂ ನೆಣ ಕೊಳ್ಳದ ಕಾಲಮೊರ್ಮೆಯುಂ | 

ಮುಟ್ಟಿದ ಭಾವಮೊಂದದ ಭವಂ ಪೆ೫ಿತಿಲ್ದೆನೆ ದುರ್ನಿಮೋಹದಿಂ | 

ತಿಟ್ಟಿನೆ ಬಂದೆ ನೀಂ ತಿಳಿಯದಕ್ಕಟ ನಿನ್ನ ನಿಜಸ್ತರೂಪಮಂ | 

ನೆಟ್ಟನೆ ನೋಡಿ ಕೂಡಿ ಪಡೆ ನಿತ್ಕನಿರಂಜನಮೋಕ್ಸಲಕ್ಷ್ಮಿಯಂ H 371 | 

ಬಲಿಪ್ರದಾನಸರಿಹಾಸ. 

ಕುಣ'ಯಂ ಬೇಡಿದೊಡೀವನೊಂದು ಬಡವಂ ತನ್ನಿಚ್ಚೆಯಿಂ ದೈವಮಾ | 

ಕುಅವನಿಂಡಿರ್ದೆಡೆಗೆಯ್ದಿ ಯೊಂದೆರಡುಮೂಖುಂನಾಲ್ಕುಮಯ್ದಾಜು ಬ | 

ಲ್ಲುಜ”ಯಂ ತಿಂದೊಡೆ ಕಾಪಿನರ್‌ ಬಡಿಗುಮೋ ನಾಯ್‌ ತಿನ್ಲುಮೋ ದೈವಮಂ | 

ಪೆಜರಂ ಬೇಡುವ ದೈವಮೇಕೆ ಗಡ ಪೇಖಾತೋಳನಿಂ ಕಷ್ಟಮೇ 1872 


ಬಸವ. ಸು. 1160. 


ಈತನು ಷಟ್ಟಲವಚನ, ಶಿಖಾರತ್ವವಚನ, ಕಾಲಜ್ಞಾನನಚನ, ಮಂತ್ರ 
ಗೋಪ್ಯ ಎಂಬ ಗ್ರಂಥಗಳನ್ನು ಬರೆದಿದ್ದಾನೆ. 


174 ಕರ್ಣಾಟಕ ಕವಿಚರಿತೆ. [12 ನೆಯ 


ಇವನು ವೀರಶೈವಕವಿ; ಕರ್ಣಾಟಕದೇಶದಲ್ಲಿ ಪ ಶ್ರಸಿದ್ಧ ವಾದ ಇಂಗಳೇಶ್ವರ 
ಬಾಗವಾಡಿಯಲ್ಲಿ ಹುಟ್ಟಿದವನು. ಈತನ ಅಜ್ಜನು ಫಿಂಗಭಟ್ಟ; ; ತಂದೆ ಗ 
ವಾಡಿಯ ಅಗ್ರಹಾರದ “ ಗ್ರಾಮಣೀಮಣಿ, ಭೂಮಿಡೇವಾಗ್ರಣ್ಣಿ ಶೈವಾಂಬುರುಹ 
ತರಣಿ” ಯಾದ ಮಂಡಿಗೆ ಮಾದಿರಾಜ; ತಾಯಿ ಮಾದಾಂಬಿಕೆ; ಒಡಹುಟ್ಟಿ 
ದವಳು ನಾಗಾಂಬಿಕೆ. ಈಕೆಯ ಮಗನೇ ಚೆನ್ನಬಸವ. ಬಸವನ ಸೋದರದ 
ಮಾವನು ಬಲದೇವನು. ಈತನು ಬಿಜ್ಜಳರಾಜನಲ್ಲಿ (1156-1167) ಪ್ರಧಾನಿ 
ಯಾಗಿದ್ದನು. ಬಲದೇವನ ಮಗಳಾದ ಗಂಗಾಂಬಿಕೆ ಬಸವನ ಹೆಂಡತಿ. ಈತ 
ನಿಗೆ ನೀಲರೋಚನೆ ಅಥವಾ ನೀಲಮ್ಮ ಎಂಬ ಮತ್ತೊಬ್ಬಳು ಹೆಂಡತಿ ಇದ್ದಂತೆ 
ತಿಳಿಯುತ್ತದೆ. ಬಸವನಿಗೆ ಬಾಲಸಂಗಯ್ಯನೆಂಬ ಒಬ್ಬ ಮಗನಿದ್ದಂತೆಯೂ, 
ಆತನು ಇವನ ಕಾಲಕ್ಕೆ ಮುಂಚೆಯೇ ಗತಿಸಿದಂತೆಯೂ, ಆ ಕಾಲದಲ್ಲಿ ಬಸ 
ವನು “ಪುಷ್ಪನಿದ್ದಂತೆ ಮೊಗ್ಗೆಯನರ್ಪಿಸಿಕೊಂಡ ಶಿವನು; ಪಕ್ಷವಾದ ಫಳ 
ನಿದ್ದ ತೆ ಈ ಗಂ ಕೊಯ್ದ ಶಿವನು” ಎಂದು ಪ ಸ್ರ ಲಾಪಿಸಿದಂತೆಯೂ ತಿಳಿಯ 
ಬರುತ್ತದೆ. 


ಬಸವನು ನಂದೀಶ್ವರನ ಅವತಾರವೆಂದು ವೀರಶೈವ ಗ್ರಂಥಗಳಲ್ಲಿ ಹೇಳಿದೆ. ಈತನಿಗೆ 
ಎಂಟು ವಯಸ್ಸಾದಾಗ ಇವನ ತಂದೆಯಾದ ಮಾದಿರಾಜನು ಬ್ರಾಹ್ಮಣಸಂಪ್ರದಾಯಕ್ಕೆ 
ಅನುಸಾರವಾಗಿ ಉಪನಯನವನ್ನು ಮಾಡಬೇಕೆಂದಿರಲು. ಬಸವನು ತಂದೆಯನ್ನು 
ಕುರಿತು... 


ಜನಕ ಕೇಳ್‌ ಶಿವದೀಕ್ಲೆಯಿಲ್ಲದ | ವನಪೊಲೆನ್ನ ೨ ಮುಂಜಿಗಟ್ಟುವ | 

ಪುನವಿದೆಂತಾಯ್ತಾಗ ವ ಭಟ 

ಜನಿಸಿದಾಗಳೆ ಸಂಗಮೇಶ್ವರ | ನೆನಗೆ ಸದ್ಗು ರುವಾಗಿ ಬೋಧಿಸಿ | 

ವಿನುತಶೈ ವಾ 211 ೫0% ಸಲಹಿದನು | 

ಸಾರಸಂಸಾರದ್ವಿಜತ್ತವ | ಪಾರಪತಿತವಲಾ ಸದಮಳಾ | 

ಟಾರಸದ್ಗುರುವಿನ ಕರಾಬ್ಜದಿ ಜನ್ಮವಾದಂಗೆ | 

ಜಾತಿಗೋತ್ಪಾ ತೀತಸದ್ದುರು | ಜಾತನಂ ಬಹುಜಾತಿಗೋತ್ರಸ | 

ಮೇತದುಸಿ 'ಯದಾಶ ಯನ ನೀನೆಂತು ಮಾಡಿದಪೆ | 
ವಂದು ಹೇಳಿ ಬ್ರಾಕ್ಮ್‌ಣಕರ್ಮವನ್ನು ನಿರಾಕರಿಸಿದನು. ಬಳಿಕ ಕಲ್ಯಾಣಕ್ಕೆ ಹೋಗಿ 
ಬಲದೇ ವನ ಮಗಳಾದ ಗಂಗಾಂಬಿಕೆಯನ್ನು ಮದುವೆಯಾಗಿ ಬಲದೇವನ ಕಾಲಾನಂತರ 
ಬಿಜ್ಜಳನಿಗೆ ತಾನೇ ಮಂತ್ರಿಯಾದನು. ತರುವಾಯ ತನ್ನ ಅಧಿಕಾರದ ಬಲದಿಂದ ನೀರಶೈವ 
ಮತಕ್ಕೆ ಪ್ರಾಬಲ್ಯವನ್ನು ಉಂಟುಮಾಡಿ, ಆ ಮತಾವಲಂಬಿಗಳಿಗೆ ವಿಶೇಷವಾಗಿ ಸಹಾಯ 
ಮಾಡಿದನು. ಈ ಮತವು ಸ್ವಲ್ಪ ಕಾಲದಲ್ಲಿಯೇ ಕರ್ಣಾಟಕಾಂಧ್ರದೇಶಗಳಲ್ಲಿ ಹರಡಿ 


pe 





ಶಿ ಭೈಂವೇಶ್ವರ ಕಾವ್ಯದ ಕಥಾಸೂಶೃರತ್ನಾಕರ 


ಶತಮಾನ] ಬಸವ : ಷಟ್ಟಿಲವಚನ. 115 


ಕೊಂಡಿತು. ಹೀಗೆ ವೀರಶೈ ವರ ಮತವೂ ಅಧಿಕಾರವೂ ತನ್ನ ರಾಜ್ಯದಲ್ಲಿ ಹೆಚ್ಚಿದುದನ್ನು 
ನೋಡಿ ಜೈನನಾದ ಬಿಜ್ಜಳನು ಅಸಮಾಧಾನ ಪಟ್ಟು ಬಸವನನ್ನು ಅಧಿಕಾರದಿಂದ ತೆಗೆ 
ವುದಕ್ಕೆ ಪ್ರಯತ್ನ ಪಟ್ಟಿನು. ಆದರೆ ಈ ಪ್ರಯತ್ನವು "ಕೈಗೂಡಲಿಲ್ಲ. ಬಸವನ ಅಧಿಕಾರವು 
ಮತ್ತೂ ಹೆಚ್ಚಿ ಅವನ ಕಡೆಯವರು ಹಗೆ ತೀರಿಸಿಕೊಳ್ಳುವುದಕ್ಕಾಗಿ ಬಿಜ್ಜಳನನ್ನು 1167 
ರಲ್ಲಿ ಕೊಂದುಬಿಟ್ಟರು. ಬಿಜ್ಜಳನ ಮಗನಾದ ರಾಯವಮಖರಾರಿಸೋಯಿದೇವನು ಬಸವ 
ನನ್ನು ದಂಡಿಸಬೇಕೆಂದು ಸೈನ್ಶವನ್ನು ಕೂಡಿಸಲು ಬಸವನು ಉಳಿವೆಗೆ ಓಡಿಹೋದಂತೆ 
ಯೂ. ರಾಜನು ಬೆನ್ನಟ್ಟಿ ಕೊಂಡು ಹೋಗಿ ಆ ಸ್ಮಳಕ್ಕೆ ಮುತ್ತಿಗೆಹಾಕಲು ಬಸವನು 
ನಿರಾಶೆಯಿಂದ ಬಾವಿಯಲ್ಲಿ ಬಿದ್ದು 1168 ರಲ್ಲಿ  ಮೃತನಾದಂತೆಯೂ ಕೆಲವರು ಹೇಳು 
ತ್ತಾರೆ. 2 ಆದರೆ ನೀರಶೈವಗೃಂಥಗಳಲ್ಲಿ ಈತನು ಕೂಡಲ ಸಂಗಮೇಶ್ವರಲಿಂಗದಲ್ಲಿ 


ಐಕ್ಕವಾದಂತೆ ಹೇಳಿದೆ. ಈತನು 88 ಸವಾಡಗಳನ್ನು ಮಾಡಿದಂತೆ ಅನೇಕ ನೀರಶೈವ 
ಗ್ರಂಥಗಳಲ್ಲಿ ಹೇಳಿದೆ.3 


ಇವನ ನಿಷಯವಾಗಿ ಬಸವಪುರಾಣ, ಬಸನರಾಜನವಿಜಯ, ಮಲಬಸವ 
ಇಜಚಾರಿತ್ರ, ಬಸವಶತಕ, ಬಸವಸ್ತೋತ್ರದ ತ್ರಿವಿಧಿ, ಬಸವಸ್ತೋತ್ರದ ವಚನ 
ನೊದಲಾದ ಗ್ರಂಥಗಳು ಹುಟ್ಟಿವೆ. 


ಈತನ ನಚನಗಳಲ್ಲಿ ಕೂಡಲ ಸಂಗಮದೇವ ಎಂಬ ಅಂಕಿತವು ಉಪ 
ಯೋ!ಗಿಸಿದೆ. 
ಇವನ ಗ್ರಂಥಗಳಲ್ಲಿ 
1. ಸಟ್ಟಿಲನಚನ. 
ಇದು ವೀರಶೈವಸಿದ್ಧಾಂತಪ್ರತಿಪಾದವಕವಾದ ಗ್ರಂಥ. ಇದರಲ್ಲಿ « ಭಕ್ತ 
ಸ್ಮಲವಚನ--5%7, ಮಾಹೇಶ್ವರಸ್ಥಲವಚನ -240, ಪ್ರಸಾ ದಿಸ್ಥಲವಚ ನ--80, 
ಪ್ರಾಣಲಿಂಗಿಸ್ಸ ಲವಚನ 8, ಶರಣಸ್ಸಲವಚನ-6ರಿ, ನಐಕೃಸ್ಥಲವಚ ನ 


ಳ್ರ 


40, ಹ ಸ್ಥಲ () 3 ಸೇರಿದ ಮಿಶ್ರ "6 ಕೆ ಸೇರಿದ ವಚನ 960 ಟೆ ಇನೆ. 


ಇದರಿಂದ ಕೆಲವ್ರು ನಚನಗಳನ್ನು ಉದ್ದರಿಸಿ ಬರೆಯುತ್ತೇವೆ 

(1) ಉಳ್ಳವರು ಶಿವಾಲಯವ ಮಾಡಿಸೀಯರು. ನಾನೇ ಮಾಡುವೆ ಬಡವನಯ್ಯ 
ಬನ್ನ ಕಾಲೇ ಕಂಭ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ನೋಡಯ್ಯ. ಕೂಡಲ 
ಸಂಗಮದೇವಯ್ಯ ಕೇಳಯ್ಯ ಸ್ಥಾವರಕ್ಕ'ವುಂಟು ಜಂಗಮಕ್ಕಟುವುಂಟಿ? | 878 








1. ಚೆನ್ನಬಸವಪುರಾಣ ಕ್ರ ನೆಯ ಕಾಂ 3 0 ನೆಯ ಸಂಧಿ 18 ನೆಯ ಪದ್ಯದಲ್ಲಿ. ಬಸವನು 
ಶಾಲಿವಾಹನ ಶಕ 707 ನೆಯ ರಕ್ತಾಪ್ಸಿಸಂನತ್ಸರದಲ್ಲಿ ಗತಿಸಿದಂತೆ ಹೇಳಿದೆ 


2. Journa lof the Bombay Br. R.A. 5. VIII, 97, Rice’s Mysore I, 332, 
3. ಚೆನ್ನಬ ಸವಪುರಾಣ ಕ್ರ ನೆಯ ಕಾಂಡ 4 ನೆಯ ಸಂಧಿಯಲ್ಲಿ ಸಂಗ್ರಹವಾಗಿ ಹೇಳಿದೆ. 


116 ಕರ್ಣಾಟಕ ಕನಿಚರಿತೆ. [12 ನೆಯ 


(2) ಹಾಲತೊಣ್‌ಗೆ ಬೆಲ್ಲದಂತಹ *ೆಸಜು: ಸಕ್ಕರೆಯಂತಹ ಮಲು, ತವರಾಜ 
ನಂತಹ ನೊರೆತೆರೆಗಳು. ಇಂತಪ್ಪ ಆದ್ಯರ ವಚನವಿರಲು ಬೇಜ್‌ ಬಾವಿಯ ತೋಡಿ ಉಪ್ಪು 
ನೀರ ಸವಿದಂತಾಯಿತ್ತಯ್ಯಾ ವನ್ನ ಯುಕ್ತಿ. ನಿಮ್ಮ ವಚನಂಗಳ ಕೇಳದೆ ಅನ್ಯಪುರಾಣ 
ಗಳ ಕೇಳಿ ಕೆಟ್ಟೆನಯ್ಯಾ ಕೂಡಲಸಂಗಮದೇವ n 374 ; 

(3) ಇನ್ನೇವೆನಿನ್ನೇನೆನಯ್ಯಾ ಎನ್ನ ಮನವೆಂಬ ಮರ್ಕಟನ ದಾಟ ಘನವಾ 
ಯಿತ್ತು ; ಎನ್ನ ನಿಂದಲ್ಲಿ ನಿಲ್ಲಲೀಯದು ; ಎನ್ನ ಕುಳಿತಲ್ಲಿ ಕುಳ್ಳಿರರೀಯದು; ಕ್ಷಣದಲ್ಲಿ 
ಪಾತಾಳಕ್ಕೆದುತ್ತಿದೆ; ಕ್ಷಣದಲ್ಲಿ ಆಕಾಶಕ್ಕೆದುತ್ತಿದೆ; ಕ್ಷಣದಲ್ಲಿ ದಿಗ್ಗೆಸೆಗೈದುತ್ತಿದೆ; 
ಕೂಡಲ ಸಂಗಮದೇವ ಈ ಮನವೆಂಬ ಮರ್ಕಟನ ದಾಛಯನೆಂದಿಗೆ ನೀಗಿ ಎಂದು ನಿಮ್ಮ 
ನೊಡಗೂಡುವೆನಯ್ಯಾ ॥ 870 | 

(4) ಹೊನ್ನ ಹಾವುಗೆಯ ಮೆಟ್ಟಿದಾತನ, ಮಿಡಿಮುಟ್ಟಿದ ಕೆಂಜೆಡೆಯವನ, ಮೈ 
ಯಲ್ಲಿ ವಿಭೂತಿಯ ಪೂಸಿದವನ, ಕರದಲ್ಲಿ ಕಪಾಲವ ಹಿಡಿದವನ, ಶರೀರದಲರ್ಧವ ಸತಿಗೆ 
ಕೊಟ್ಟಿ ವನ, ಬಾಣನ ಬಾಗಿಲ ಕಾದವನ, ನಂಬಿಗೆ ಕುಂಟಣಿಯಾದವನ, ಚೋಳಂಗೆ ಹೊನ್ನ 
ಮ ಕಯ ಕಳಿ೨ದವನ, ಮಾಡಿದ ಪೂಜೆಯ ಕೊಂಬವನ, ಸದ್ಭಕ್ತರ ಹ್ನದಯೆದಲಿವ್ದ ವನ 


೪ 
ಕೊಂಡುಬಾರೆಲವ್ವಾ ಕೂಡಲಸಂಗಯ್ಯನೆಂಬವನ u 576 | 


2. ಶಿಖಾರತ್ನನಚನ. 


ಇದರಲ್ಲಿ 34 ವಚನಗಳಿವೆ. ಒಂದನ್ನು ಉದಾಹರಿಸುತ್ತೇವೆ :- 

ಕಲ್ಲದೇವರು ದೇವರಲ್ಲ ; ಮಣ್ಣದೇವರು ದೇವರಲ್ಲ; ಮರದದೇವರು ದೇವರಲ್ಲ ; 
ಪಂಚಲೊ?ಹದಲ್ಲಿ ಮಾಡುವ ದೇವರು ದೇವರಲ್ಲ; ಸೇತುರಾಮೇಶ್ವರ ಗೋಕರ್ಣ ಕಾಶಿ 
ಕೇದಾರ ಮೊದಲಾದ ಅಷ್ಟಾಸಸ್ಟಿಕೋಟಿಪುಣ್ಯತೀರ್ಥಂಗಳು ವುಣ್ಯಕ್ಷೇತ್ರಂಗಳಲ್ಲಿ ಇಹ 
ದೇವರು ದೇವರಲ್ಲ ; ತನ್ನ ತಾನಣ'ದು ತಾನಾರೆಂದು ತಿಳಿದದೆ ತಾನೇ ದೇವ ನೋಡಾ 
ಅಪ್ರಮಾಣ ಕೂಡಲಸಂಗಮದೇವಾ 377 


3. ಕಾಲಜ್ಞಾನವಚನ. 
ಇದರಲ್ಲಿ 64 ಪದಗಳಿವೆ. ಗ್ರಂಥಾಂತ್ಯದಲ್ಲಿ.- 


ಕಾಲಕರ್ಮವ ದಹಿಸುದು ಬಸವಣ್ಣನು | ಪೇರ್ಭ್ಗಿದ ಕಾಲಜ್ಞಾನವನು | 
. ಶೂಲಧರನ ಭಕ್ಕರಾಲಿಸಿ ಕೇಳಲು | ಮೇಲೆ ಮುಕ್ತಿದೊರಕುವುದು | 
ಎಂಬ ಪದ್ಯವಿದೆ. 
ಈ ಗ್ರಂಥದಿಂದ ಎರಡು ಪದಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಸೃಷ್ಟಿಯೊಳಿರುತಿಹ ಭ್ರಷ್ಟಮನುಷರಲ್ಲಿ ಕೆಟ್ಟಪಾಪವು ಹಣ'ವುದಕೆ | 
ಹೊಟ್ಟುಹಾರ್ಜಸಿ ಘಟ್ಟಿಯು ಟಿ'ಸುವುದಕೆ ಶಿವ ಬಿಟ್ಟುಕಳುಹುವನು ಮಾರಿಯನು ॥ 878 | 


ಶತಮಾನ] ಚೆನ್ನ ಬಸವ : ಷಟ್ಸ್ಮಲವಚನ. 1?) 


ಮಲಕಯಲ್ಲ ಬೆಳೆಯಿಲ್ಲ ಹೊಆಕಿಯಿಲ್ಲ ಕೆಣಿ'ಯಿಲ್ಲ ನೆಜಲಿಲ್ಲ ಉದಕ ಮುನನ್ನಿಲ್ಲ | 
ಮೊಳೆಯಿಲ್ಲ ಸೂರ್ಯನ ಕಳೆಯಿಲ್ಲ ಗೆಲನಿಲ್ಲ ಉಲನಿಲ್ಲ ಆ ಪಾಪಿಗಳಿಗೆ ॥ 879 ॥ 


4, ಮಂತ್ರ ಗೋಪ್ಕ್ಯ ಕ 


ಇದು ಹಾಡಿನ ರೂಪನಾಗಿದೆ. ಇದರಲ್ಲಿ ವೀರಕ್ಷೆ ಶೈವಸಿದ್ದಾಂತವು ಸಂಗ್ರಹ 
ವಾಗಿ ಹೇಳಿದೆ. 


ಚೆನ್ನ ಬಸನ. ಸು. 1160. 


ಈತನು ಹಟ್ಟ ಎಲವಚನ, ಕರಣಹಸುಗೆ, ಮಿಶ್ರಾರ್ಪಣ, ಪದಮಂತ್ರ 
ಗೋಪ್ಯ, ಮಂತ್ರಗೋಪ್ಯ, ಕಾಲಜ್ಞಾ ನ--ಎಂಟಬ ಗ್ರಂಥಗಳನ್ನು ರಚಿಸಿದ್ದಾನೆ. 
ಘಟಚಕ್ರದವಚನ, ಜ್‌] ರುಪ್ರಭಾರತದಸೃಷ್ಟಿ ಎಂಬ ಗ್ರಂಥ 
ಗಳನ್ನೂ ಬರೆದಿರುವಂತೆ ತೋರುತ್ತದೆ. 


ಇವನು ವೀರಶ್ಸನಕನಿ: ಬಸವನ ಸಹೋದರಿಯಾದ ನಾಗಲಾಂಬಿಕೆಯ 
ಮಗನು. ಈತನು ಬಿಜ್ವಳರಾಜನಿಂದ (1156-1167) ಮಾನಿತನಾಗಿದ್ದಂ 
ತೆಯೂ ಸೊನ್ನಲಿಗೆಯ ಸಿದ್ದ ರಾಮನಿಗೆ ವೀರಶೈವಸಿದ್ಧಾಂತವನ್ನು ಉಪದೇಶ 
ಮಾಡಿದಂತೆಯೂ ತಿಳಿಯಬರುತ್ತದೆ. ಈತನ ವಿಷಯವಾಗಿ ಚೆನ್ನಬಸವ 
ಪುರಾಣ, ಚೆನ್ನಬಸವಸ್ತೋತ್ರದರಗಳೆ ಮುಂತಾದ ಗ್ರಂಥಗಳು ಹುಟ್ಟಿವೆ. 


ಇವನ ಗ್ರಂಥಗಳು ಪ್ರಾಯಶಃ ವಚನರೂಪವಾಗಿವೆ; ಎಲ್ಲವೂ ವೀರಶೈವ 


ಮತವನ್ನು ಪ್ರತಿಕಾದಿಸುತ್ತ ನೆ. ವಚನಗಳಲ್ಲಿ ಕೂಡಲಚೆನ್ನ ಸಂಗಮಜೇನ 
ಎಂಬ ಅಂಕಿತವಿದೆ. 


ಈ ಗ್ರಂಢಗಳಲ್ಲಿ- 
1 ಷಟ್ಟ ಲನಚನ. 


ಇದು ಬಸವನ ಷಟ್ಸ ಎಲನಚನದಂತೆಯೇ ಇದೆ. ಇದರಿಂದ ಒಂದೆರಡು 
ವಚನಗಳನ್ನು ತೆಗೆದು ಬರೆಯುತ್ತೆ ಅವ್ರೆ ಬಾ 


(1) ಪರರಾಶೆಯೆಂಂಬ ಜ್ವರಹತ್ತಿ ನಾನು ಕಳವಳಿನಿ ನುಡಿವೆನಯ್ಯಾ ; ಹೊನ್ನು 


ಹೆಣ್ಣು ಮಣ್ಣು ಬಯನಿ ವಿಕಳತೆಗೊಂಡಂತೆ ಪ್ರಲಾಪಿಸ ಸುತ್ತ ನುಡಿವೆನಯ್ಕಾ. ಈ ಕಳವಳವ 
ನಿಲಿಸಿ ನಿಮ್ಮ ಕರುಣಾಮೃತವೆಂಬ ಕಷಾಯವನೆಣದು ಸಹ ಜ್ವರವ ಮಾಣಿಸು 


ಬಸವಪ್ರಿಯ ಕೂಡಲಚೆನ್ನ ಸಂಗಮದೇವ ॥ 380 ॥ 
12 


17೬ ಕರ್ಣಾಟಕ ಕವಿಚರಿತೆ. [12 ನೆಯ 


(2) ಆನೆಯನೇಣದ ಮಾವತಿಗ ಚಕ್ರೇಶ್ವರನಾಗಬಲ್ಲನೆ? ಅಯ್ಯಾ. ವೇದಶಾಸ್ತ್ರಾ 
ಗಮಪುರಾಣಂಗಳನೋದಿ ಕಳಿ ಹೇ ಉವರೆಲ್ಲರೂ ನಡೆನುಡಿಪೂರಾಯವಾದ ಪುರಾತನರಾಗ 
ಬಲ್ಲರೆ ? ಅಯ್ಯಾ. ತೊತು ಲಕ್ಷ ಣವಿರಲು ನಾಣ್ಯವ ನುಡಿಸಿ ನವರತ್ನದಾಭರಣಂಗಳಂ 
ತೊಡಿಸಿ ದಂಡಿಗೆಯನೇಆ'ಸಲು *ಶಂಕರಸ್ಕ ಯಥಾ ಗೌರೀ? ಎಏನಿಸಿಕೊಳಬಲ್ಲಳೆ ? 
ಅಯ್ಯಾ. ಖ್ಯಾತಿಯಾಗಿ ನಿಜತತ್ವಂಗಳನೋದಿ ಕೇಳಿ ಹೇಟ'ದಡೇನು? ಅದಕ್ಕೆ ತಕ್ಕ 
ಅಣವು ಆಚಾರವು ನಡೆನುಡಿಯಲ್ಲಿ ನಿರ್ಣಯವಿಲ್ಲದಿದ್ದಡೆ ಕುಂಭೀಪಾಕ ನಾಯಕನರಕ 
ತಪ್ಪದು ಕೂಡಲಚೆನ್ನ ಸಂಗಮದೇವ । 381 1 


2. ಕರಣಹಸುಗೆ. 


ಇದು ಗದ್ಯಗ್ರಂಥ; ವೇದಾಂತಕ್ಕೆ ಸಂಬಂಧಿಸಿದ ಸಾಂಕೇತಿಕ ಶಬ್ದಗಳನ್ನು 
ವಿವರಿಸುತ್ತದೆ. ಇದರೊಳಗೆ ಅಲ್ಲಲ್ಲಿ ಸಂಸ್ಕೃತ ಶ್ಲೋಕಗಳು ಅನುವಾದಮಾಡ 


ಲ್ಪಟ್ಟವೆ. ಈ ಗ್ರಂಥದಿಂದ ಸ್ವಲ್ಪ ಭಾಗವನ್ನು ಉದ್ದರಿಸಿ ಬರೆಯುತ್ತೇವೆ: 


ಇನ್ನು ಪೃಥ್ವಿ ಸಲಿಲ ಪಾವಕ ಪವನ ಅಂಬರ ರವಿ ಶಶಿ ಆತ್ಮ ಎಂಬುವು ಅಷ್ಟ 
ಮೂರ್ತಿಯ ಮದಂಗಳು. ಇವಕ್ಕೆ ವಿವರ. ಪೃಥ್ವಿೀ"ಮದವೆತ್ತಿ ದಲಿ ತನುಗುಣಭರಿತ 
ನಾಗಿ ವಸ್ತ್ರಾಭರಣಾನುಲೇಪನತಾಂಬೂಲವುಂ ಬಯಸುತ್ತಿಹನು. ಸಲಿಲಮದವೆತ್ತಿದಲ್ಲಿ 
ಸಂಸಾರಭರಿತನಾಗಿ ಎನಗೆ ಬೇಕು. ಮನೆಗೆ ಬೇಕು, ಮಕ್ಕಳಿಗೆ ಬೇಕೆನುತ್ತಿಹನು. ಪಾವಕ 
ಮದವೆತ್ತಿದಲ್ಲಿ ಕಾಮರಸಭರಿತನಾಗಿ ಕರಸಬೇಕು, ನೋಡಬೇಕು. ನುಡಿಸಬೇಕು, ಆಲಿಂಗಿ 
ಸಬೇಕು ಖನುತಿಹನು. ಸವನಮದವೆತ್ತಿದಲಿ ಪಯಣಭರಿತನಾಗಿ ಹೋದಹೆ, ಬಂದಹೆ, 
ಕೊಂಡಹ, ಕೊಟ್ಟಿಹ ಎನುತ್ತಿಹನು.  ಅಂಬರಮದನೆತ್ತಿದಲ್ಲಿ ವಾಹನಭರಿತನಾಗಿ ಆಸೆ 
ಬೇಕು, ಕುದುರೆ ಬೇಕು, ಅಂದಳ ಬೇಕು; ಸೇನೆ ತಳತಂತ್ರ ಛತ್ರಚಾಮರಂ ಗಳಂ ಬಯುಸುತ್ತಿಹ 
ನು. ರವಿಮದವೆತ್ತಿದಲ್ಲಿ ಕೋಪಾಗ್ನಿಭರಿತನಾಗಿ ಸಾಧಿನಿ ಚೇದಿನಿ ಕೊಂದಹ ತಿಂದಹನೆನುತ್ತಿ 
ಹನು. ಶಶಿಮದವೆತ್ತಿದಲ್ಲಿ ಚಿಂತಾಭರಿತನಾಗಿ ಆದೀೀಕೊಂ ಆಗದೋ. ಇದ್ದೀೀತೊೋ ಇಲ್ಲವೋ, 
ಏನೋ ಎಂತೊ" ಎಂದು ಚಿಂತಿಸುತ್ತಿಹನು. ಆತ್ರಮದವತ್ತಿದಲ್ಲಿ ಅಹಂಕಾರಭರಿತನಾಗಿ 
ನನ್ನಿಂದ ಬಲ್ಲಿದರಿಲ್ಲ. ಎನಗೆ ಇನ್ನಾರು ಇದಿರಿಲ್ಲವೆಂದು ಅಹಂಭಾವದಿಂದ ಅಹಂಕರಿಸು 
ತ್ರಿಹನು. ಇಂತಿವು ಅಷ್ಟಮೂರ್ತಿಯ ಮದಂಗಳು 1 582 ॥ 


3. ಮಿಶ್ರಾರ್ಪಣ. 
ಇದೂ ಗದ್ಯಗ್ರಂಥ. ಇದರಿಂದ ಒಂದು ವಾಕ್ಯವನ್ನು ಉದ್ಭರಿಸಿ ಬರೆ 
ಯುತ್ತೇವೆ:-- 
ಇನ್ನು ಆಚಾರಲಿಂಗ ಮಿಶೃಷಡ್ವಿಧಲಿಂಗಾರ್ಸಣದ ನಿವರವೆಂತೆಂದೊಡೆ--ಆವುದಾ 


ನೊಂದು ಅರ್ಪಣಕ್ಕೆ ಬೇಕಾದುದು ಬೇರು ಗೆಣಸು ಮೊದಲಾದ ಗಂಧವನಣ:ವುದು 
ಆಚಾರಲಿಂಗದಲ್ಲಿ. ಮರದ ತಿಗುಡು ಹಗಿನ ಮೊದಲಾದ ಗಂಧನನಅವುದು ಗುರುಲಿಂಗ 


ಶತಮಾನ] ಚೆನ್ನಬಸನ : ರುದ್ರಭಾರತದ ಸೃಷ್ಟಿ. 179 


ದಲ್ಲಿ. ಚಿಗುರು ಮೊದಲಾದ ಪತೈಯ ಗಂಧವನಜ'ವುದು ಶಿವಲಿಂಗದಲ್ಲಿ. ಮೊಗ್ಗೆ ಮೊದ 
ಲಾದ ಪುಷ್ಪದ ಗಂಧವನಣವುದು ಜಂಗಮಲಿಂಗದಲ್ಲಿ. ಕಾಯಿ ಶ್‌ಣ್ಣು ಮೊದಲಾದ 
ಫಲಗಳ ಗಂಧವನಣ'ವುದು ಪ ಸಾದಲಿಂಗದಲ್ಲಿ. ಇವೆಲ್ಲವಣಿಲ್ಲಿಯೂ ಗಂಧವನಅಣ ವುದು 
ಮೆಹಾಲಿಂಗದಲ್ಲಿ. ಇಂತೀ 1? ಮಿಶ್ರಾರ್ಸಣ 1188 ॥ 


4, ಪದಮಂತ್ರಗೋಪ್ಯ. 
ಇದು ಪದಗಳ ರೂಪದಲ್ಲಿದೆ. ಇದರಲ್ಲಿ ಜೆನ್ನಬಸವನು ಸಿದ್ಧರಾಮನಿಗೆ 
“ಶಿವಯೋಗಸ ಸುಮಾರ್ಗಲಕ್ಟಣ ” ವನ್ನು ಬೋಧಿಸುತ್ತಾನೆ. ಇದರಿಂದ ಒಂದೆ 
ರಡು ಪದಗಳನ್ನು ಉದ ರಿಸಿ ಬರೆಯುತ್ತೇವೆ ಚತ 
ನೋಡನೋದಲು i ತಾನಾಗಿ | ನಾದಬಿಂದುವಿನ ಕಳೆ ಶಿವಕಳೆಯೊಳು | 
ಕೊಡೆ ಬಲಿದಾಲಿಂಗ ತಾನು ತಾನಾದಲಿ | ನಾದಬಿಂದುಕಲಾತೀತನಾದ 1 984 
ಸಂಚದೋವರಿಯೊಳಗೆ ಸಂಚಸೂತ್ರವು ನಮಿಂಚಿ। ಕಂಚುಮಿಂಚಿನ ಸಂಚಲವ ನುಂಗಿ | 
ಸಂಚಸೂತ್ರವು ನಿಂಂಚಿ ಸಂಚದೋವರಿಗೊಂಡು | ಪಂಚಮುಖಪರಮಗುರುವಾದ ಶರಣ 
॥ 5385 ॥ 
5. ಮಂತ್ರಗೋಪ್ಯ." 
ಗ್ರಂಥದಲ್ಲಿ 27 ಹಾಡುಗಳಿವೆ; ಒಂದೆರಡನ್ನು ಉದ್ದೆರಿಸಿ ಬರೆಯು 
ತ್ತೇವೆ: 
ಮುಟಿ ದಲ್ಲಿ ಮುಟ್ಕದಲ್ಲಿ ತೂಟು, ಬಿಟ್ಟ ಹಣ್ಣಿನಂತೆ | 
ಬಟ್ಟೆ ಬಯಲ ತುಟ್ಟಿ ತುದಿಯ ಮೆಟ್ಟಿ ಮ 1 
ಸ್ರ ಷಿ ಯಂತೆ EA ಆದು] 
ಸುಟ್ಟು ಗೆಟ , ಬಟ್ಟಿ ಬಯಲ ಮಟ್ಟಿ ನಿಂದನು | 3896 | 
ಸ ಗತಿ ತ್ರಿನಿಧವನು ಮೂಳು ಲಿಂಗ] 
ದನು ವನನುಕರಿಸಿ ಅವಣಜಿಕೊಳರ್ಪಿಸುವನು | 
ತನುಮುಟ್ಟ ಮನಮುಟ್ಟಿ ಧನಮುಟ್ಟಿಯರ್ಪಿಸುವ | 
ಅನುವನಜ'ದಾತನೆ ತುರೀಯಕೊಪ್ಪುವನು | 587 \ 


6. ಕಾಲಜ್ಞಾನ. 
ಇದು ಬಸವನ ಕಾಲಜ್ಞಾ ನದಂತೆಯೇ ಇದೆ. 
7. ರುದ್ರಭಾರತದ ಸೃಷ್ಟಿ. 


ಇದು ಗದ್ಯಗ್ರಂಥ ; ಅಲ್ಲಲ್ಲಿ ಸಂಸ್ಕೃತ ಶ್ಲೋಕಗಳು ಉದಾಹೃತವಾಗಿವೆ. 
ಇದರಲ್ಲಿ ಸೃಷ್ಟಿಕ್ರಮ, ಯುಗ ಮೊದಲಾದ ವಿಷಯಗಳು ಹೇಳಿವೆ. 





1 9-5 ಗ್ರಂಥಗಳಿಗೆ ₹ ಕನ್ನ ಡ ವ್ಯಾಖ್ಯಾನಗಳಿನೆ. 





ಹಾ 


180 ಕರ್ಣಾಟಕ ಕನಿಚರಿತೆ. [12 ನೆಯ 


ಪ್ರಭುದೇವ. ಸು. 1160. 


ಈತನು ಷಟ್ಸೈಲಜ್ಞಾನಚಾರಿತ್ರ, ಶೂನ್ಯಸಂಪಾದನೆ, ಮಂತ್ರಗೋಪ್ಯ, 
ಸೃಷ್ಟಿಯವಚನ, ಬೆಡಗಿನವಚನ, ಮಂತ್ರಮಾಹಾತ್ಮ್ಯ, ಕಾಲಜ್ಞಾನವಚನ 
ಎಂಬ ಗ್ರಂಥಗಳನ್ನು ಬರೆದಿದ್ದಾನೆ. ಇವನಿಗೆ ಅಲ್ಲಮ ಎಂಬ ಹೆಸರೂ ಉಂಟು; 
ಮಾಯಾಕೋಳಾಹಳ ಎಂಬ ಬಿರುದೂ ಇದ್ದಂತೆ ತಿಳಿಯುತ್ತ ದೆ. ಈತನ ವಿಷಯ 
ವಾಗಿ ಚೆನ್ನಬಸವಪುರಾಣ, ಪ್ರಭುಲಿಂಗಲೀಲೆ ಮೊದಲಾದ ಗ್ರಂಥಗಳಿಂದ ಈ 
ಯಂಶಗಳು ತಿಳಿಯಬರುತ್ತವೆ :-- 


ಇವನು ವೀರಶೈವ ಕನಿ: ಈತನ ತಂದೆ ನಿರಹಂಕಾರ; ತಾಯ ಸುಜ್ಞಾನಿ. ಇವನ 
ಚಿತ್ತಸ್ಥೆ ರೃವನ್ನು ಪರೀಸೈ ಸುವುದಕ್ಕಾಗಿ ಪಾರ್ವತಿದೇವಿ ತನ ತಾಮಸಗುಣವನ್ನು 
ಸ್ತೀರೂಪವಾಗಿ ಹುಟ್ಟುವಂತೆ ಅಟಿ,ದಳು. ಅದು ಬೆಳವೊಲನಾಡಿನ ಬನವಸೆಯ 
ರಾಜನಾದ ಮಮಕಾರನ್ರಸನ ವತ್ತಿ ಮೋಡಿನೀದೇನಿಯ ಗರ್ಭದಲ್ಲಿ ಮಾಯ ಎಂಬ 
ಹೆಣ ನುಮಗಳಾಗಿ ಹುಟ್ಟ ನನ ಆ ಹೆಣ್ಣುಮಗಳು ಈತನನ್ನು ಮನೋಹಗೊಳ ಸಲು ಯತ್ತಿ 
ಸಿದಾಗ ಈತನು ಅವಳನ್ನು ತಿರಸ್ತೃ ರಿಸಿದನು. ಇವನು ಅನಿಮಿಷನ_ ಕೈಯ ಲಿಂಗವನ್ನು 
ಸ್ವೀಕರಿಸಿದನು : ಗೊಗ್ಗಯ, ತ ೦ಬಿಗಳಿಗೆ ಬೋಧಿಸಿ ಮುಕ್ತ ಯನ್ನು ಕೂಟ್ಟ ನು: 


ಸೊನಲಿಗೆಗೆ ಹೋಗಿ ನಿದ್ದೆ ರಾಮನಿಗೆ ಶಿವತತ್ತ .ವನ್ನು ತಿಳಿಸಿ ಅವನೊಡನೆ ಕಲ್ಯಾ ಣಕೆ 
he ಗಾ ರ್ತ 


ಮತ ರರ ರಾರಾ 


ಹೋಗಿ ಬಸವನಿಂದ ಸತ್ಯ್ಯೃತನಾಗಿ ಶೂಸ,ಪಿ :ಠವನ್ನು ಹತ್ತಿ ದನು. ಬಳಕ ಶ್ರೀ ಶೈ ಲಕ್ಷ 
ಹೋಗಿ ಅಲ್ಲಿ ಸ 0 ನಿಗೆ ನಿರ್ವಾಣಪದವಿಯನ್ನು ಉಪದೇಶಿನಿ ಬಸವನಿಗಿಂಶ ಸ ಸ್ವಲ್ಪ 


ಕಾಲ ಮುಂಚೆ ಕದಳಿಯಲ್ಲಿ ಬಯಲಾದನು. 


ಇವನು ವೀರಶೈವಗುರುಗಳಲ್ಲಿ ಬಹಳ ಪ್ರಖ್ಯಾತನು; " ಶ್ರೀಮದ್ದೇಶಿಕ 
ಸಟ್ಟೃಲಚಕ್ರ ವರ್ತಿ ಬ್ರಹ್ಮಾನಂದ ಪರಶಿವಮೂರ್ತಿ ವಿರಕ್ತತಿಖಾಮಣಿ ಮಾಯಾ 
ಕೋಳಾಹಳ ಪ್ರಭುದೇವರು” ಎಂದು ಕೆಲವರು ವೀರಶ್ಶೆ ಶೈವಗೃಂಥಕರ್ತರು ಈತ 
ನನ್ನು ವಿಶೇಷಿಸಿ ಬರೆದಿದ್ದಾರೆ. ಇವನ ವಿಷಯವಾಗಿ ಪ್ರಭುಲಿಂಗಲೀಲೆ, ಪ್ರಭು 
ದೇವರ ಪುರಾಣ, ಪ್ಲಭುನಟಿನತಾರಾವಳಿ, ಪ್ರಭುಚರಿತ್ರೆ, ಪ್ರಭುಗೀತಿ ಮೊದಲಾದ 
ಗ್ರಂಥಗಳು ಹುಟ್ಟಿವೆ. 

ಈತನ ವಚನಗಳಲ್ಲಿ ಗುಹೇಶ್ವರ ಎಂಬ ಅಂಕೆತವು ದೊರೆಯುತ್ತದೆ. 

ಇವನ ಗ್ರಂಥಗಳಲ್ಲಿ-- | 

1. ಷಟ್ಟಿಲಜ್ಞಾನಚಾರಿತ್ರ 


ಇದು ಬಸವ, ಚೆನ್ನಬಸವ, ಇವರುಗಳ ಷಟ್ಟ ಲವಚನದಂತೆಯೇ ಇದೆ. 
ಇದರಲ್ಲಿ 694 ವಚನಗಳಿವೆ. ಇದಕ್ಕೆ ಒಂದು ಕನ್ನಡ ವ್ಯಾಖ್ಯಾನವೂ ಇದೆ. 


ಶತಮಾನ] ಪ್ರಭುದೇವ: ಮಂತ್ರಗೋಪ್ಯ. 181 


ಈ ಗ್ರಂಥವನ್ನು ಗುಹೇಶ್ವರವಚನ ಎಂದೂ ಕಕೆನಂತೆ ತೋರುತ್ತದೆ. ಇದರಿಂದ 
ಕೆಲವು ವಚನಗಳನ್ನು ಉದ್ಗರಿಸಿ ಬರೆಯುತ್ತೇವೆ:-- 

(1) ಕೂಸಮುತ್ತಿನ ಸುಪ್ಪಾಣಿಯಂತೆ ಆಲಿಂಗೈಕೃವು : ಸ್ಪಟಿಕದ ಫುಟದೊಳಗಣ 
ಪ್ರಭೆಯಂತೆ ವಾಯುವಿನ ಸಂಚದ ಪರಿಮಳದ ನಿಲನಿನಂತೆ ಲಿಂಗೈಕ್ಸನ ಸಂಬಂಧವದು 
ಗುಹೇಶ್ವರ 1 388 ॥ 

(2) ಪಾತಾಳದಿಂದತ್ತ ಮಾತ ಬಲ್ಲವರಿಲ್ಲ. ಗಗನದಿಂದಾಮೇಲೆ ಅನುಭಾವಿ ತಾನಿಲ್ಲ. 
ಒಳಗಣ ಜ್ಯೋತಿಯ ಬೆಳಗಬಲ್ಲವರಿಲ್ಲ. ಹೊಜಿಗಣ ಹೊಣಗನು ಅಜ'ಯಬಲ್ಲವರಿಲ್ಲ. 
ಹಿಂದಣ ಹಿಂದನು ಮುಂದಣ ಮುಂದನು ತಂದೆ ತೋ ಟ'ದನು ನಮ್ಮ ಗುಹೆ ಶ್ವರ |389॥ 


(3) ಸುತ್ತಿ ಸುತ್ತಿ ಬಂದಡಿಲ : ಅಕ್ರ ಗಂಗೆಯ ಮಿಂದಡಿಲ್ಲ; ತುಟ ತುದಿಯ 


ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ; ನಿತ್ಯನೇಮದಿಂದ ತನುಮುಟ್ಟಿ ಕೊಂಡಡಿಲ್ಲ; 
ನಿಚ್ಚಕ್ಕೆ ಮನವನಂದಂದಿಂಗೆ ಅತ್ತಿತ್ತ ಹರಿಯಲೀಯದೆ ಚಿತ್ತದಲ್ಲಿ ಧರಿಸಬಲ್ಲಡೆ ಬಚ್ಚ 
ಬಜ"ಯ ಬೆಳಗು ಗುಹೇಶ್ವರಲಿಂಗವು i 290 ॥ 


(4) ಈರಿ ಸ್ಪರ್ಶನೇಂದ್ರಿಯದಿಂದ ಬಂಧನವಡೆದಲ'ಯಿತು ; ಪತಂಗನು ರೂಪೇಂದ್ರಿ 
ಯದಿಂದ ಬಂಧನವಡೆದಟಿ' ಗುತ್ತು; ಕುರಂಗನು ಶ್ರೋತ್ರೇಂದ್ರಿಯದಿಂದ ಬಂಧನವಡೆದ 
ಚಿಯತ್ತು; ಮತ್ಸೃವು ಜಿಹ್ವೇಂದ್ರಿಯದಿಂದ ಬಂಧನವಡೆದಟ'ಯಿತ್ತು ; ಇಂತೀಯೊಂ 
ದೊಂದು ಇಂದ್ರಿಯೋದ್ರೇಕದಿಂದ ಒಂದೊಂದು ಪ್ರಾಣಿ ಪ್ರಳೆಯವಾಯಿತ್ತು ; ಪಂಚೇಂ 
ದ್ರಿಯಂಗಳ ಒಂದು ಫುಟದಲ್ಲಿ ತಾಳಿಹ ಮನುಷೃಪ್ರಾಣಿಗಳಿಗೆ ಮಣವೆಯೆಡೆಗೊಂಡು 
ದೇಹನೋಹಭಾ)ಂತು ಮುಸುಕಿ ಮಾಯೆಯ ಬಾಯ ತುತ್ತಹುದು ಚೋದೃವೇನು 


ಹೇಳಾ ಗುಹೇಶ್ವರ | | 3೫1 
2. ಶೂನ್ಯಸಂಪಾದನೆ. 
ಇದರಿಂದ ಒಂದು ವಚನವನ್ನು ಉದ್ದರಿಸಿ ಬರೆಯುತ್ತೇವೆ: 
ಕನಕಾಚಲದಲಿ ದಿನನಾಯಕನೆಂಬ ರತ್ನ ಹುಟ್ಟಿ ಅಹುದಲ್ಲ ಎಂಬ ಕೊಳಗದ 
ಕೊರಳಲ್ಲಿ ಅಳೆಯುತ್ತೈ ದಾರೆ. ಕೊಳಗದ ಕೊರಳು ತುಂಬಿ ಅಳೆವಾತನ ಹೈದಯ 
ತುಂಬಿ ಗುಹೇಶರಲಿಂಗದ ಕಂಗಳು ತುಂಬಿ ಮಂಗಳಮಯವಾಯ್ತು. ಭಕ್ತಿಯೇ 
ಓಗರವಾಗಿ ಸತವೇ ಮೇಲೋಗರವಾಗಿ ನಿಜತತ್ತ ಮೇ ಸನಿಯಾಗಿ ಗುಹೇಶ್ವರಲಿಂಗಕ್ಕಿಕ್ಕ 
ಬಲ್ಲವ ಸಂಗನ ಬಸವಣ್ಣನಲ್ಲದಿಲ್ಲ 1 392 ॥ 
3. ಮಂತ್ರಗೋಪ್ಯ. 
ಇದರಲ್ಲಿ 27 ಪದಗಳಿವೆ; ಒಂದೆರಡನ್ನು ತೆಗೆದು ಬರೆಯುತ್ತೇವೆ ;-- 
ಹಜ್ಜೆಯಿಲ್ಲದ ಮೃಗವು ಹಲವು ದ್ವೀಪಕೆಹೋಗಿ | ವೆಜ್ಜನಿಲ್ಲದೆ ಮಣಿಯನೋಡಿ ಕಂಡು, 
ಪ್ರಜ್ವಲಿಸಿ ಬೆಳಗು ವಾರಚನೆಯಲಿ ಹೊಸೆದು | ವೆಜ್ಜವಿಲ್ಲದ ಮಣಿಯ ಪವಣಿಸಿದನು ॥899॥ 


182 ಕರ್ಣಾಟಕ ಕನಿಚರಿತೆ. [12 ನೆಯ 


ಹೃತ್ಯಮಲಕರ್ಣಿ ಕಾವಾಸದೊಳಗಿರುತಿರ್ಪ | ಇಕ್ಕೆಹಿಕ್ಕೆಗಳ ತಾನೊಂದುಮಾಡಿ | 
ಸಿಕ್ಕಿಲ್ಲ ತೊದಕಿಲ್ಲದರ್ಶಜಲಪಂಜರವ | ಮಿಕ್ಕುಮಾಣಿಯೆಿನಿಂದ ಪರಮಯೋಗಿ 8941 


ವಿಂಟಿಸಳ ಕಮಲದಾ ನವಬ್ರಹ್ಮ ಪುರದೊಳಗೆ | ಖಂಟು ಬೀದಿಯೊಳೆಂಟು ಕರಿಗಳುಂಟು | 
ಎಂಟುಕರಿಗಳ ಸುಟ್ಟು ಕಂಟಕಂಗಳ ಗೆಲಿದು | ದಾಂಟಿದೆನು ಸಂಸಾರಸಾಗರವನು ;3 95 


4. ಸೃಷ್ಟಿಯನಚನ.' 
ಇದು ಗದ್ಯಗ್ರಂಥ. ಇದರಿಂದ ಒಂದು ವಾಕ್ಯವನ್ನು ಉದಾಹರಿಸುತ್ತೇವೆ;-- 
ತತ್ಸದವೇ ಲಿಂಗ ತ್ತಂಪದವೇ ಅಂಗ ಈ ಏಎರಡಣ ಐಕ.ವೇ ಅನಿ | 396 4 


5, ಬೆಡಗಿನ ವಚನ. 


ಜ್ಯೋತಿರ್ಮಯಶಾಂಭವೀಜ್ಞಾನದೀಕ್ಸಾಬೋಧೆಯೆಂಬ ಗ್ರಂಥದಲ್ಲಿ “ ನೀರ 
ಶೈವವು ಈಶ್ವರಪ್ರೋಕ್ತವು. ಅದನ್ನು ಅಲ್ಲಮಪ್ರಭು ಕಲ್ಯಾಣಸಟ್ಟಣದಳಿ ಬಸ 
ವಾದಿ ಪ್ರಮಥಗಣಂಗಳಿಗೆ ಎರಡೆಂಬತ್ತು ಕೋಟಿ ಬೆಡಗಿನ ವಚನಗಳಿಂದ ಉಪ 
ದೇಶ ಮಾಡಿದರು” ಎಂದಿದೆ. 


ಮಡಿವಳ ಮಾಚಯ್ಯ. ಸು. 1160. 


ಈತನು ವಚನಗಳನ್ನು ಬರೆದಿದ್ದಾನೆ. ಒಂದು ಕಾಲಜ್ಞಾನವನ್ನೂ ಬರೆ 
ದಿರುವಂತೆ ತೋರುತ್ತದೆ. 


ಇವನು ವೀರಶೈೆವಕವಿ, ಇವನಿಗೆ ಮಡಿವಾಳಯ್ಯ ಎಂಬ ಹೆಸರೂ ಉಂಟು. 
ಈತನ ವಿಷಯವಾಗಿ ಬಸವಪುರಾಣದಿಂದ ಈಯಂಶಗಳು ತಿಳಿಯುತ್ತವೆ:-- 


ಇವನು ಹಿಪ್ಪಲಿಗೆಯಲ್ಲಿ ಹುಟಿ,ದವನು : ಕಲ್ಯಾಣದಲ್ಲಿ ಜಂಗಮರ ಬಟ್ಟೆಯನ್ನು 
ಒಗೆಯುತ್ತ ಮಡಿವಳಕಾಯಕವನ್ನು ಮಾಡುತ್ತಿದ್ದನು. ll ದಿವಸ ಇವನು ಮಡಿ 
ಗಳನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಇದಿರಲ್ಲಿ ಬರುತ್ತಿದ್ದ ಒಬ್ಬ ಭವಿ ಅವುಗ 
ಳನ್ನು ಸೋಕಲು ಅವನನ್ನು ಕೊಂದುಹಾಕಿದನು. ಪಟ್ಟಣದ ಜನರು ಬಿಜ್ಜಳರಾಯ 
ನಲ್ಲಿ ದೂರನ್ನು ಹೇಳಿಕೊಳ್ಳಲು ದೊರೆ ಮಾಚಯ, ನನ್ನು ಕೊಲ್ಲುವಂತೆ ಭಟರಿಗೆ ಆಜ್ಞಾಸಿ 
ಸಿದನು, ಆಗ ಸಭೆಯಲ್ಲಿದ್ದ ಬಸವನು. ಶಿವಶರಣರ ಮಹಿಮೆ ತಿಳಿಯದೆ? ಎತಕ್ಕೆ 
ದುಡಿಯುತ್ತಿೀಯೆ- ಎನಲು; ಜಗು ನಿಟ್ಟು, ಗೊಂಡು ಮಾವಂತರನ್ನು ಕರೆಯಿಸಿ ಮಾಚಯ. 
ನನ್ನು ಆನೆಯಿಂದ ಮೆಟ್ಟಿಸಿ ಕೊಲ್ಲುವಂತೆ ಆಜ್ಞಾ ಪಿಸಿದನು. ಮಾಚಯ್ದನು ಆ ಆನೆಯೊ 
ಡನೆ ಕಾದಿ ಅದನ್ನು ಸಂಹರಿಸಿದನು. 


1. 2-4 ಗ ಥಗಳಿಗೂ ಕನ್ನಡ ವ್ಯಾಖ್ಯಾನಗಳಿವೆ, 


ಶತಮಾ ನ] ಸಿ ದ್ವರಾಮ. 188 


ಇವನ ವಿಷಯವಾಗಿ ಮಡಿವಾಳಯ್ಯನ ಚರಿತೆ, ಮಡಿವಾಳಯ್ಯನ ತಾರಾ 
ವಳಿ ಮೊದಲಾದ ಗ್ರಂಥಗಳು ಹುಟ್ಟಿವೆ. 


ವಚನಗಳು. 
ಇವನ ವಚನಗಳ ಸಂಖ್ಯೆ 100. ಇವುಗಳಲ್ಲಿ ಅರ್ಕೇಶ್ವರಲಿಂಗ ಎಂಬ 
ಅಂಕೆತವಿದೆ. ಒಂದೆರಡು ವಚನಗಳನ್ನು ತೆಗೆದು ಬರೆಯುತ್ತೇವೆ: 


(1) ತನು ನಿರ್ವಾಣ, ಮನ ಸಂಸಾರ; ಮಾತು ಬ್ರಹ್ಮ: ನೀತಿ ಅಧಮ; ಅದೆಂತ 
ಅಜಿ'ವು ಘಾತುಕನ ಕೈಯ ಕತ್ತಿಯಂತೆ. ಅದು ನಿಹಿತವಲ್ಲ ಅರ್ಕೇಶ್ವರಲಿಂಗವ ಅಜ 
ವುದಕ್ಕೆ ॥ 397 ॥ 

(2) ನೆನಹು ನಿಜದಲ್ಲಿ ನಿಂದಲ್ಲಿ ಸುರುಳಿನ ತೊಡಕುಗಟ್ಟುಂಟಿ: ಅಂಬರವ 
ನಡರಿದವಂಗೆ ಚೀಜಟೊಂದು ಇಂಬುಮಾಡಲುಂಟಿ? ವಸ್ತುವಿನ ಅಂಗದಲಿ, ಸರ್ವವು ಹಿಂಗಿ 
ದಲ್ಲಿ ಅರ್ಕೇಶ್ವರಲಿಂಗವ ಕಟ್ಟುವುದಕ್ಕೆ ತಾವುಂಟಿ? । 898 ॥ 





ಸಿದ್ಧರಾಮ. ಸು. 1160. 

ಈತನು ವಚನಗಳು, ಮಿಶ್ರಸ್ತೋತ್ರದ ತ್ರಿವಿಧಿ ಬಸವಸ್ತೋತ್ರದ ತ್ರಿವಿಧಿ, 
ಅಷ್ಟಾವರಣಸ್ತೋತ್ರದ ತ್ರಿವಿಧಿ, ಕಾಲಜ್ಞಾನ, ಮಂತ್ರಗೋಪ್ಯ ಎಂಬ ಗ್ರಂಥ 
ಗಳನ್ನು ಬರೆದಿದ್ದಾನೆ. 

ಇವನು ವೀರಶೈವಕವಿ, ಈತನ ವಿಷಯವಾಗಿ . ರಾಘವಾಂಕನು 
(ಸು. 1165) ಬರೆದಿರುವ ಸಿದ್ದರಾಮಸಪುರಾಣದಿಂದ ಈಯಂಶಗಳು ತಿಳಿಯ 
ಬರುತ್ತವೆ: 

ಈತನು ಸೂನ್ನಲಗಯಲ್ಲಿ 60 ವರ್ಷ ವಯಸ್ಸಾಗಿ ದೃ ಸುಗ್ಗವೈಗೂ ಮುದ್ದಗೌಡ 





ನಿಗೂ ಮಗನಾಗಿ ಜನಿನಿದನು. ಆ ಕಾಲದಲ್ಲಿ ಸೂನ್ನಲಿಗೆಯಲ್ಲಿ ನನ್ನಸ್ಲನೆಂಬವನು ದೊರೆ 
ಯಾಗಿಯೂ, ಚಾಮಲದೇವಿ ಎಂಬವಳು ರಾಣಿಯಾಗಿಯೂ ಇದ್ದರು. ಸಿದ್ಧರಾಮನು 
ಜ್ಞಾನಭಕ್ತಿವೈರಾಗ್ಯವುಳ್ಳವನಾಗಿ ಸೊನ್ನಲಿಗೆಯಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿ, ಅನೇಕ 
ಲಿಂಗಗಳನು ಪತಿಷೆಮಾಡಿ, ವಿದಾಸಮುದಸನೆಂಬ ಬಿರುದನು ವಹಿಸಿದ ಕರ್ಪರನೆಂಬ 
ಡ್ನ ಚ. ಟು ಬ 4 ಖಿ 2 

ಜೋಗಿಯನ್ನು ಸೋಲಿಸಿ, ತಾನು ಕಟ್ಟಿಸಿದ ಕರಯ ಮಧ,ದಲ್ಲಿ ಸಮಾಧಿಯನ್ನು ಮಾಡಿಸಿ 
ಕೊಂಡು, ಅಲ್ಲಿಯೇ ಬಯಲಾದನು. 

ಇವನ ಜನನವನ್ನು ಸುಗ್ಗವ್ಮಗೆ ರೇವಣಸಿದ ನು ಸೂಚಿನಿದಂತೆಯೂ ಸಿದ್ಧರಾಮನು 
ಚೆನ್ನಬಸವನಿಂದ ಲಿಂಗದೀಕ್ಸೆಯನ್ನು ತಾಳಿ ತತ್ತ್ತೋಪದೇಶವನ್ನು ಸಡೆದಂತೆಯೂ ಇತರ 
ನೀರಶೈವಗೃಂಥಗಳಿಂದ ತಿಳಿಯುತ್ತದೆ. 


184 ಕರ್ಣಾಟಕ ಕವಿಚರಿತೆ. [12 ನೆಯ 


ಈತನ ವಚನಗಳಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕೆತನಿದೆ. 
ತ್ರಿವಿಧಿಗಳಲ್ಲಿ ಯೋಗಿನಾಥ ಎಂಬ ಸಂಬೋಧನವಿದ. ಈ ಯೋಗಿನಾಥ ಶಬ್ದವು 
ಜೆನ್ನಬಸವನಿಗೆ ಅನ್ವಯಿಸುತ್ತದೆ. 

ಇವನ ಗ್ರಂಥಗಳಲ್ಲಿ 

1. ವಚನಗಳು. 

ಈ ವಚನಗಳಲ್ಲಿ ಎರಡು 1256 ರಲ್ಲಿ ಬರೆದ ಸೊರಬದ 761 ನೆಯ ಶಾಸ 
ನದ ಆದಿಭಾಗದಲ್ಲಿ ಅನುವಾದಮಾಡಲ್ಪಟ್ಟವೆ. ಈ ಶಾಸನದಲ್ಲಿ ಅಭಿನನ ಶ್ರೀ 
ಶೈಲವೆನಿನ ಸೊನ್ನಲಿಗೆಯಪುರದ ಕಪಿಲಸಿದ್ದಮಲ್ಲಿಕಾರ್ಜುನದೇವರಿಗೆ ಬೀರ 
ರಸನು ಗ್ರಾಮವನ್ನು ಬಿಟ್ಟಂತೆ ಹೇಳಿದೆ ಈ ಗ್ರಂಥದಿಂದ ಒಂದೆರಡು ವಚನ 
ಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 

(1) ಸಂಸಾರನೆಂಬ ಸರ್ಪನ ಅಣಲೊಳಗಿಹೆನಯ್ಭಾ. ಆವಾಗ ನುಂಗೀತೆಂದ 
ಜ':ಯು:ಆವಾಗಉಗು ಓಕೀತೆಂದಜಯೆನಯ್ತಾ, ಅದರ ಬಾಯಿಂದೆನ್ನ ತೆಗೆದು ಕಾಯಯಾ, 
ಕನಿಲಸಿದ್ದಮಲ್ಲಿ ಕಾರ್ಜುನ | 399 | 


(2) ಧರೆಯ ದೆಸೆವಳಯೆನೆಲಾ ತನಗಾದಡದಂ ನಿಲ್ಲಳು; ಎನಿತು ತ್ರಿ ಭುವನರಾಜ, 
ಪದಂಗಳು ತನಗಾದದಂ ನಿಲ್ಲಳು; ಅನಿತಜ್‌ೊಳೆಂ ತ್ರಪ್ತಿವದೆಯಳು. ಈಯಾಶೆಯೆಂಬ 
ವಳಿಂದಲೆ ನಿಮ್ಮೆ ಡಗಾಣದಿರ್ಪೆ. ಈಯಾಶೆಯೆಂಂಬ ಪಾತಕಿಯನೆಂದಿಂಗೆ ನೀಗಿ ನಿಮ್ಮ ನೊಡ 
ಗೂಡಿ ಬೇಜಗದೆಂದಿರ್ಪೆನೋ ಕಪಿಲನಿದ್ದಮಲ್ಲಕಾರ್ಜುನ i 400 | 


2. ಮಿಶ್ರಸ್ತೋತ್ರದ ತ್ರಿನಿಧಿ. 
ಇದರಲ್ಲಿ109 ಪದ್ಯಗಳಿನೆ. ಎರಡು ಸದ್ಯಗಳನ್ನು ತೆಗೆದು ಬರೆಯುಕ್ತೇನ :- 
ಇಹಪರದ ಪರಿಯನು ಅಯ್ದ ನೀನೇ ಬಲ್ಲೆ | ನಿಮ್ಮ ಶರಣನು ಬಲ್ಲ ಪ್ರಭುರಾಯನು | 
ಆತನನುಮತದಿಂದ ಮಾಯೆುಯನು ಗೆಳುವುದನು | ನೀಪೆನಗೆ ಕಲಿಸುವುದು 
ಯೋಗಿನಾಥ ॥ 401 ॥ 


ಚೆನ್ನೆಯರ ಬಲೆಯಲ್ಲಿ ಎನ್ನನಿರಿಸಿದೆ ನ್ರಃ pa ಭಾನಜನು ಬೇಂಟೆಗಾಜ | 
ಕುನಿ ಗಳು ತಾವೈದು ಎನ್ನ ಗ್ರೃಹಿಸದಪಖನ | ಚಿನಯ ಸೃಭು ಸಲಹೊ 


ಯೋಗಿನಾಥ | 409 | 
3. ಬಸವಸ್ತೋತ್ರದ ತ್ರಿವಿಧಿ. 
ಇದರಲ್ಲಿ 127 ಪದ್ಯಗಳಿವೆ. ಗ್ರಂಥಾದಿಯಲ್ಲಿ ಚೆನ್ನಬಸವಾದಿಗಳ ಸ್ತುತಿ 
ಯಿದೆ. ಇದರಿಂದ ಎರಡು ಸದ್ಯಗಳನ್ನು ತೆಗೆದು ಬರೆಯುತ್ತೇನೆ: 
ಹನ್ನೆ ರಡು ಮನೆಯೊಳಗೆ ಹದಿನಾಜನಿರಿಸಿದನು | ಉನ್ನಂತ ಶರಧಿಯನು ದಾಂಟಿ ನಿಂದ | 
ಇನ್ನು ನಿರ್ಮಲವಾದ ಕಳೆಮೊಳೆಯಸೊಳಕೊಂಡ | ಚಿನ್ಮೂರ್ತಿ ಬಸವನೈ 
ಯೋಗಿನಾಥ 403 | 


ಶತಮಾನ] ಕೊಂಡಗೂಳಿ ಕೇಶಿರಾಜ. 185 


ರೋಕಲೋಕವನೆಲ್ಲ ಲೋಕಿಸದೆ ನಿಂದಲ್ಲಿ | ಬೇಕುಮಾಡಿದನೆನ್ನ ಬಸವಲಿಂಗ .| 
ಮಕುಟಮಂಡಲದಲ್ಲಿ ಮನೆಗಟ್ಟಿ ನಿಂದವನು | ಅಕಳಂಕಬಸವನೈ ಯೋಗಿನಾಥ 404 ॥ 
4. ಅಷ್ಟಾನರಣಸ್ರೋತ್ರದ ತ್ರಿನಿಧಿ. 
ಇದರಲ್ಲಿ 144 ಪದ್ಯಗಳಿವೆ. ಈ ಗ್ರಂಥವು ಗುರು, ಲಿಂಗ, ಜಂಗಮ, ವಿಭೂತಿ, 
ರುದ್ರಾಕ್ಷಿ, ಮಂತ್ರ, ಪ್ರಸಾದ, ಪಾಜೋದಕ, ಇವುಗಳ ಮಹಿಮೆಯನ್ನು ವಿವರಿಸು 
ತ್ತದೆ. ಇದರಿಂದ ಒಂದು ಪದ್ಯವನ್ನು ಉದಾಹರಿಸುತ್ತೇನೆ: 
ಶಿವಭಕ್ಕಿ ಶರಧಿಯಲಿ ನೆಲೆಗೊಳಿಸಿದಾತ ಗುರು | ಪರಿಕಿನಿಯೆ ಭವವ ಹಣಿ'ದಾತ 
ಗುರುವೈ | 


ಶ್ರೀಗುರುನೆ ಖಂಬ ನಾಮಾಕ್ಷ ರತ್ರಯದಲ್ಲಿ | ಆನು ಪ್ರಜ್ವಲಿತನೆ, ಯೋಗಿನಾಥ॥ 407 


5. ಕಾಲಜ್ಞಾನ. 
ಇದರಿಂದ ಒಂದು ವಚನವನ್ನು ತೆಗೆದು ಬರೆಯುತ್ತೇವೆ: 
ನಾನಾಕೃತೃ ನೇಮಂಗಳಾದಾವು. ಸತ್ಸಶುದ್ಧ ಕಾಯಕ ನಿತ್ಕನೇಮಂಗಳಾದಾವು. 
ಖಂಡಿತಕಾಯಕದ ಅಖಂಡಿತರ ಖಂಡಿತರ ಕಂಡೆನು. ನಮ್ಮ ಕಪಿಲಸಿದ್ದಮಲ್ಲಿ ಕಾರ್ಜುನ 
ದೇವರಲ್ಲಿ ಅಂದಿಗೆ ನೂಜು ತುಂಬಿತೆಂಬ ಪುರಾತನರ ಕಂಡೆವು i 406 ॥ 


ಲ್ಸ ರಾದರು ಸಾಕಾಣಿಕಾ ಕೂಸ ಪಾಸವಾಖಾ 


ಕೊಂಡಗೂಳಿ ಕೇಶಿರಾಜ. ಸು. 1160. 

ಈತನು ಷಡಕ್ಸರಕಂದವನ್ನು ಬರೆದಿದ್ದಾನೆ, ವಚನಗಳನ್ನೂ ಬರೆದಿರು 
ವಂತೆ ತಿಳಿಯುತ್ತದೆ. 

ಇವನು ನೀರಶ್ಸೆವಕನಿ; ಈತನ ವಿಷಯವಾಗಿ ಭೈರವೇಶ್ವರಕಾವ್ಯದ ಕಥಾ 
ಸೂತ್ರರತ್ನಾಕರದಲ್ಲಿ ಹೀಗೆ ಹೇಳಿದೆ:--ಕೊಂಡಗೂಳಿಯೆಂಬ ಪುರದಲ್ಲಿ ಕೇಶಿ 
ರಾಜಯ್ಯನು ವಸ್ತು ಕನರ್ಣಕದಿಂದ ಷಡಕ್ಟರನಮುಂತ್ರಮಹತ್ತವನು ನವರಸಾರ್ಥ 
ಯುಕ್ತವನಾಗಿ ಸ್ತುತಿಗೆಯ್ಯುತ್ತಿದ್ದನು. ಕಲ್ಯಾಣದಿಂದ ಪೆರ್ಮಡಿರಾಜನು ನಿಯೋಗಿ 
ಗಳ ಕಳುಹಿ ಕರೆಯತರಿಸಿ ಪ್ರಧಾನಸಟ್ಟವಂ ಕಟ್ಟ ಫೇಶಿರಾಜದಣಾಯಕನೆಂದು 
ಹೆಸರಿಟ್ಟನು. ಹೀಗಿರಲು ಪರವಾದಿಗಳ ಕೃತಕದಿಂದ ದಣಾಯಕನ ನಂದಿಮುದ್ರೆ 
ಯುಂಗುರವಂಅರಸು ತೆಗೆದುಕೊಳಲು ಕೇಶಿ ಕೈಮುಗಿಯದೆ ಮನೆಗೆ ಹೋದನು. 


ಇತರ ಗ್ರಂಥಗಳಿಂದ--ಈತನು ಶಿವಪುರಕ್ಕೈ ಬಂದು ಜಂಗಮಾರ್ಚನೆ 
ಯನ್ನು ಮಾಡುತ್ತ ಪ್ರತಿದಿನವೂ ಶಿವನನ್ನು ಎಂಟು ಶ್ಲೋಕಗಳಿಂದ ಸ್ತುತಿಸು 
ತ್ತಿದ್ದಂತೆಯೂ ಬಸವೇಶ್ವರನೊಡನೆ ಸಂಗಮೇಶ್ವರಕ್ಕೆ ಹೋದಂತೆಯೂ ತಿಳಿಯು 
ತ.ಜಿ. 


ಇದಿ 


196 ಕರ್ಣಾಟಕ ಕವಿಚರಿತೆ. (12 ನೆಯ 


ಹಿಕಾರಿಪುರದ 119 ನೆಯ ಮತ್ತು 128 ನೆಯ ಶಾಸನಗಳಿಂದ ಈತನ 
ನಿಷಯವಾಗಿ ಈಯಂಶಗಳು ತಿಳಿಯುತ್ತವೆ: 


ಈತನು ಭಾರದ್ವಾಜಗೋತ್ರದವನು. ಇವನ ತಂದೆ ಹೊಳಲಮರಸ; 
ತಾಯಿ ದುರ್ಗಾದೇವಿ. ಈತನು ಬಿಜ್ಜಳರಾಜನ (1156-1167) ಕೈಯ ಕೆಳಗೆ 
ದಂಡನಾಯಕನಾಗಿ ಬನವಸೆ ಪನ್ನಿರ್ಭಾಸಿರವನ್ನು ಆಳುತ್ತ ಬಲಿಪುರದಲ್ಲಿ ಇದ್ದನು. 
ಬಿಜ್ಜಳನ ಕಾಲವಾದ ಮೇಲೆ ಅನನ ಮಗ ರಾಯೆಮುರಾರಿಸೋಯಿದೇವನ ಕಾಲ 
ದಲ್ಲಿಯೂ ಇದ್ದನು. ಇವನು ಬಹಳ ಪರಾಕ್ರಮಶಾಲಿ. 


ಇವನನ್ನು ಸ್ತುತಿಸುವ ಕೆಲವು ಶಾಸನಸದ್ಯಗಳನ್ನು ಇಲ್ಲಿ ಬರೆಯುತ್ತೇವೆ: 
ಧುರದೊಳ್‌ ಕೇಶವದಂಡನಾಥನ ಭುಜೋತ್ಪಾತಾಸಿಘಾತಕ್ಕೆ ವಿ | 
ಶ್ವರಿಪೂರ್ವೀಶ್ವರರಂಜಿ ಹುತ್ತಡರ್ದು ಜೀವಂಬೆತ್ತೊಡೆಮ್ಮಮ್ಮ ಕಾಂ | 
ತರನೊಲ್ಲಿಂತಿದು ರಕ್ಷಿ ಸಿತ್ತಿದುವೆ ದೈವಂ ತಾನೆನುತಾ ವಧೂ | 
ತ್ವರದಿಂದಾದುದು ಹುತ್ತನೂದುವ ಕೃತವ್ಯಾಪಾರವೀಧಾತ್ರಿಯೊಳ್‌ 1 
ಪುಸಿಯಲ್ತು ಬೇಟ್ಬರಂ ಪು |ಟೈ ಸುವ ಬೆಸಂ ಬರ್ಮನದು ಸಮಂತವರಂ ರ | 
ಶೌ ಸುವ ಬೆಸಂ ತನ್ನದು ಗಡ | ನಿಸದಂ ಕೇಶವನಿದೇನುದಾತ್ಮನೊ ಧರೆಯೂಳ್‌ | 
ಇನಜಂ ಕೊಟ್ಟ, ತೂವಲ್‌ ಶಿಬಿ | ಮುನಿ ಕೊಟ್ಟಡಗಾದಧೀಚಿ ಕೊಟ್ಟೆಲ್ಲುಗಳೇಂ | 
ಧನದಂತೆ ಸೇವೃ್ವಮೇ ವೇ | ಟಿಿನುತುಂ ಹೊಂಗಳನೆ ಕೇಶವಂ ಕುಡುತಿರ್ಪಂ | 


ಈತನ ಗ್ರಂಥಗಳಲ್ಲಿ-- 
ಷಡಕ್ಸರಶಕಂದ. 


ಈ ಗ್ರಂಥಕ್ಕೆ ಮಂತ್ರಮಹತ್ತ_ದ ಕಂದ ಎಂಬ ಹೆಸರೂ ಉಂಟು. ಇದ 
ರಲ್ಲಿ ಓಂನಮಶ್ಶಿವಾಯ ಎಂಬ ಷಡಕ್ಟರಮಂತ್ರದ ಮಹಿಮೆ ಹೇಳಿದೆ. ಕಂದಗಳು 
110. ಒಂದೊಂದು ಕಂದವೂ "ಓಂನಮಶ್ಶಿವಾಯೆಂಬ ಪದಂ” ಎಂದು ಮುಗಿ 
ಯುತ್ತದೆ. 

ಇವನ ಬಂಧವು ಪ್ರೌಢವಾಗಿದೆ. ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು 
ಉದ್ಧರಿಸಿ ಬರೆಯುತ್ತೇವೆ: 


ಅಟಿಮಟದ ಮಾತನಾಡಿಯೆ | ತುಟ ಮಿಡುಕಲದೇಕೆ ಜನನಮರಣಾರ್ಣವದಾ | 
ತಟವಂ ಸಾರ್ಚುವ ತೆಪ್ಪಂ | ದಿಟಮಿದೆ ಕೇಳೋಂನಮಶ್ಶಿವಾಯೆಂಬ ಪದಂ | 407 | 


ಉಬ್ಬಿನಲಿನಲಿದು ನಿಷಯದೊ | ಳಬ್ಬರಿಸುವ ಮುನಿಸು ಮನದ ಕನಲಿಕೆ ಕಾಮಂ | 
ಬೊಬ್ಬಿಡುವ ದುರಿತಕೋಟಿಯ |ನೆಬ್ಬಟ್ಟುವುದೋಂನಮಶ್ಶಿವಾಯಂಬ ಪದಂ | 408 | 


ಶತಮಾ ನ] ಮಹಾದೇ ನಿಯಕ್ಕ. 187 


ತಜೀಯಲ್‌ ಮೋಹದ ಕಚ್ಚಂ | ಪಜ್‌ಯಲ್‌ ಭವಪಾಶಮಂ ಮನೋಜನ ಬಿಲ್ಲಂ | 
ಮುಟಜಿ'ಯಲ್‌ ಮಾಯೆಯ ಬೇರಂ | ಕೊಣ್‌ಯಲ್‌ ಜಪಮೋಂನಮಶ್ಯಿವಾಯೆಂಬ 


ಪದಂ ॥ 409 ॥ 
ಇವನ ವಚನಗಳು ನಮಗೆ ದೊರೆತಿಲ್ಲ. 


ಸೊಡ್ಡಳ ಬಾಚರಸ. ಸು. 1160. 


ಈತನು ವಚನಗಳನ್ನು ಬರೆದಿದ್ದಾನೆ; ಒಂದು ಕಾಲಜ್ಞಾನವನ್ನೂ ಬರೆ 
ದಿರುವಂತೆ ತೋರುತ್ತದೆ. 


ಇವನು ವೀರಶೈವಕವಿ, ಬಿಜ್ಜಳರಾಜನಲ್ಲಿ (1156-1167) ಕರಣಿಕ 
ನಾಗಿದ್ದನು. ಈತನು ಸುಳ್ಳುಲೆಕ್ಸವನ್ನು ಬರೆದನೆಂದು ಕೊಂಡೆಯರು ದೊರೆಯಲ್ಲಿ 
ದೂರಲು, ಬಸವನು ಸೂರ್ಯಗತಿಯನ್ನು ಹನ್ನೊಂದು ದಿವಸ ನಿಲ್ಲಿಸಿ ಲೆಕ್ಕವನ್ನು 
ಪೂರ್ತಿಮಾಡಿ ತೋರಿಸಿದಂತೆಯೂ ಬಿಜ್ಜಳನು ಇಬ್ಬರನ್ನೂ ಮನ್ನಿಸಿದಂತೆಯೂ 
ಇತಿಹಾಸವಿದೆ. 
ವಚನಗಳು. 


ಇವನ ವಚನಗಳಲ್ಲಿ ಸೊಡ್ಡಳ ಎಂಬ ಅಂಕಿತನಿದೆ. ಒಂದೆರಡು ವಚನ 
ಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 

(1) ಗಂಡನುಳ್ಳ ಹಂಡಿರ ಕಂದು ಅಳಿಪದಿರಾ ಮನವೇ ! ಬಂದ ಬನಿಜನು ಉಂಡ 
ಮೊಲೆಯನು ಕಂಡು ಮಜುಗದಿರಾ ಮನವೆ" ! ಉದ್ಭಂಡತನದಳಿ ನಡದ ಭಂಡರನು ಹುಟು 
ಗೊಂಡದಲ್ಲಿಕ್ಕದೆ ಬಿಡುವನೆ ನಮ್ಮ ದೇವರಾಯ ಸೊಡ್ಡಳ 1410 | 

(2) ಗಂಗಾನದಿಯಲ್ಲಿ ಮಿಂದು ಗಂಜಳದಲ್ಲಿ ಹೊರಳುವರೆ? ಚಂದನವಿದ್ದಂತೆ 
ದುರ್ಗಂಧವ ಮೈಯಲ್ಲಿ ಪೂಸುವರ? ಸುರಭಿ ಮನೆಯಲ್ಲಿ ಕಜ್‌ಯುತ್ತಿರೆ ಹರಿವರೆ ಸೂಣಗನ 
ಹಾಲಿಂಗೆ? ಬಯಸಿದಮೃತವಿದ್ದಂತೆ ಅಂಬಿಲವನೆಜ*್‌ದುಂಬ ಭ್ರಮಿತಮಾನವ ನೀನು ಕೇಳಾ ' 


ಪರಮಸದನಿಯಸೀವಚಿನ್ನಸೊದ್ದಳನಿದ್ದಂತೆ ಸಾವದೈೆ ವವನೂಂಂತಡ ಕಾವುದೇ ನಿನ್ನ? i411 


ಲಾಲಾ ರಾಯನಾಳ 


ಮಹಾದೇನಿಯಕ್ಕ. ಸು. 1160. 


ಈಕೆ ವಚನಗಳನ್ನೂ ಯೋ ಗಾಂಗತ್ರಿವಿಧಿಯನ್ನೂ ಬರೆದಿದ್ದಾಳೆ; ಸೃಷ್ಟಿಯ 
ವಚನ, ಅಕ್ಕಗಳ ಪೀಠಿಕೆ ಎಂಬ ಗ್ರಂಥಗಳನ್ನೂ ಬರೆದಿರುವಂತೆ ತಿಳಿಯುತ್ತದೆ. 


188 ಕರ್ಣಾಟಕ ಕವಿಚರಿತೆ. [12 ನೆಯ 


ಇವಳು ವೀರಶೈವಕವಿ; ಉಡುತಡಿಯೆಂಬ ಪಟ್ಟಣದಲ್ಲಿ ಹುಟ್ಟಿದಳು. 
ಆ ಪಟ್ಟಣದ ದೊರೆ ಕೌಶಿಕನು ಇವಳನ್ನು ಮದುವೆಯಾಗಬೇಕೆಂದು ಬಯಸಲು. 
ಭವಿಯೆಂದು ಅವನನ್ನು ಪರಿಹರಿಸಿ ವಿರಕ್ತಳಾಗಿ ಕಲ್ಯಾಣಕ್ಕೆ ಹೋಗಿ ಬಸವಾದಿ 
ಗಳೊಡನೆ ಇದ್ದಳು. 


ಇವಳ ವಿಷಯವಾಗಿ ಮಹಾಜೀವಿಯಕ್ಕನ ಪುರಾಣ ಎಂಬ ಗ್ರಂಥವು 
ಹುಟ್ಟಿದೆ. 

ಈಕೆಯ ಗ್ರಂಥಗಳಲ್ಲಿ 

1. ನಚನಗಳು. 

ಈಕೆಯ ವಚನಗಳಲ್ಲಿ ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತನಿದೆ. 
ಕೆಲವು ವಚನಗಳನ್ನು ತೆಗೆದು ಬರೆಯುತ್ತೇವೆ: 

(1) ಅಮೇಧ್ಯದ ಹಡಿಕೆ; ಮೂತ್ರದ ಕುಡಿಕ ; ಎಲುವಿನ ತಡಿಕೆ; ಕೀನಿನ ಹಡಿಕ ; 
ಸುಡಲಿ ದೇಹವ. ಒಡಲುನಿಡಿದು ಕೆಡದಿರು, ಚೆನ್ನಮಲ್ಲಿ ಕಾಜಿ ನನನ: ಮರುಳೆ 1412 


(2) ಒಮ್ಮೆ ಕಾಮನ ಕಾಲಹಿಡಿವೆ; ಮತ್ತೊಮ್ಮೆ ಚಂದ್ರಮಂಗೆ ಸೆರಗೂಡ್ಮಿಬೇಡುವೆ ; 
ಸುಡಲಿ ವಿರಹವ. ನಾನಾರಿಗೆ ಧೃತಿಗೆಡುವೆ? ಚೆನ್ನಮಲ್ಲಿ ಕಾರ್ಜು ನದೇವನೆನ್ನನೊಲ್ಲ ದಕಾರಣ 
ಎಲ್ಲರಿಗೆ ಹಂಗುಗಿತ್ತಿಯಾದೆನವ್ವಾ 41d 

(3) ಬೆಟ್ಟಿದದೇಲೊಂದು ಮನೆಯಮಾಡಿ ಮೃಗಂಗಳಿಗಂಜಿದಡೆಂತಯ್ಯಾ! ಸಮು 
ದ್ರದ ತಡಿಯಲ್ಲಿ ಮನೆಯಮಾಡಿ ನೊರೆತೆರೆಗಳಿ ಗಂಜದಡೆಂತಯ್ವಾ ? ಸಂತೆಯೊಳಗೊಂದು 
ಮನೆಯಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯಾ ? ಚೆನ್ನಮಲ್ಲಿಕಾರ್ಜುನದೇವ ಕೇಳಯ್ಯಾ. 
ಲೋಕದೊಳಗೆ ಹುಟ್ಟಿದೆಬಟಿ'ಕ ಸ್ಮುತಿನಿಂದೆಗಳು ಬಂದದೆ ಮನದಲ್ಲಿ ಕೂ:ಸವ ತಾಳದೆ 
ಸಮಾದಧಾನಿಯಾಗಿರಬೇಕು 1114; 


2. ಯೋಗಾಂಗ ತ್ರಿವಿಧಿ. 
ಇದರಿಂದ ಒಂದು ಪದ್ಯವನ್ನು ಉದಾಹರಿಸುತ್ತೇವೆ : 


ಅಷ್ಟದಳಕಮಲದಾ | ಬಟ್ಟಿಬಯಲೊಳಗೊಂದು | ಮುಟ್ಟಬಾರದ ಘನವಿಹುದು | 
ಮನದೊಳಗೆ | ದೃಷ್ಟಿಯಿಟ್ಟವನೆ ಕಡುಜಾಣ 1415 | 


3. ಸೃಷ್ಟಿಯವಚನ. 
ಇದು ಗದ್ಯರೂಪವಾಗಿದೆ. ಇದಕ್ಕೆ ಒಂದು ಕನ್ನಡ ವ್ಯಾಖ್ಯಾನವಿದೆ. 


ಶತಮಾನ] ಮೋಳಿಗೆಯ ಮಾರಯ್ಯ. 189 


ಘಟ್ಟಿವಾಳಯ್ಯ. ಸು. 1160. 

ಈತನು ವಚನಗಳನ್ನೂ ಕಾಲಜ್ಞಾನವನ್ನೂ ಬರೆದಿದ್ದಾನೆ. ಇವನು 
ವೀರಶೈವಕವಿ; ತನ್ನ ಮಹಿಮೆಯನ್ನು ಬಸವನ ಹೆಂಡತಿಯಾದ ನೀಲಮ್ಮ ನಿಗೆ 
ಹೇಳಿದಂತೆ ತಿಳಿಯುತ್ತದೆ. 

ಇವನ ಗ್ರಂಥಗಳಲ್ಲ 

1. ವಚನಗಳು. ` 

ಇವನ ವಚನಗಳ ಸಂಖ್ಯೆ 56. ಇವುಗಳಲ್ಲಿ ಚಿಕ್ಕಯ್ಯಪ್ರಿಯಸಿದ್ಧಲಿಂಗ 

ಎಂಬ ಅಂಕಿತನಿದೆ. ಒಂದೆರಡು ವಚನಗಳನ್ನು ತೆಗೆದು ಬರೆಯುತ್ತೇವೆ:-- 


(1) ರೋಗಿಗೆ ಹಾಲು ಸಿಹಿಯಪ್ಪುದೆ? ಗೂಗೆಗೆ ರವಿ ಲೇಸಪ್ಪುದೆ? ಚೋರಂಗೆ ಬೆಳಗು 


ಗುಣವಪ್ಪುದೆ? ಭವಸಾಗರದ ಸಮಯದಲಿದ್ದವರಿಗೆ ನಿರ್ಭಾವನ ಭಾವನೆಯಿತ್ತಹುದು? ಚಿಕ್ಕ 
ಯಪ್ರಿಯನಿದ್ದೈಲಿಂಗ ಇಲ್ಲ ಇಲ್ಲ ಖಂದೆ 141061 
(2) ಆಸೆಗಾಗಿ ವೇಷವ ಹೊತ್ತು ತಿರುಗುವ ವೇಷಗಾಣಿರ ಗಂಡ; ಈಷಣತ್ರಯಕಾಗಿ 
ಈಶನ ಪೂಜಿಸುವ ದಾಸರ ಗಂಡ; ಇಷ್ಟನಣ'ದು ತನುನಿಗೆ ಆಸೆಯಮಾಡುವ ಭಾಷೆವಂತರ 
ಗಂಡ: ನಾನಂಜುವೆ ತ್ರಿನಿಧದ ಹಂಗಟ'ದವರಿಗೆ. ನಾನವರಿಗಿಟ್ರ'ದ ಬಂಟ, ಚಿಕ್ಕಯೃಪ್ರಿಯ 
ಸಿದ್ದಲಿಂಗ ಬಲ್ಲ ವಿಂದೆನು 1417 
2. ಕಾಲಜ್ಞಾನ. 
ಇದರಲ್ಲಿ ಸಂಧಿ7, ಪದ 893 ಇವೆ. ಒಂದೆರಡು ಪದಗಳನ್ನು ಉದ್ಭರಿಸಿ 
5) * 
ಬರೆಯುತ್ತೇವೆ: -- 

(1) ಅತ್ತೆಯ ಮಾತ ಸೂಸೆ ಕೇಳಳಮ್ಮ ಅತ್ತೆಯನೆ ಒತ್ತಿ ದುರ್ಭಾಷೆಯಮ್ಮ | 
ಪತಿವೃತವು ಕೆಟ್ಟು ಹೋದಿ:ತಮ್ಮ | ಇನ್ನುಪತಿಯ ಮಾತನು ಸಡೈಗೊಳ್ಳರಮ್ಮ 14101 
(2) ಮುಕ್ತಿಯೆಂಬುದು ಮುಯಗಿಹೋದೀತಮ್ಮ | ವಿರಿ ಯೆಂಬುದು ನಿಲ್ಲಲಾರದಮ್ಮ 
ಸೂಕಿ ಯೆಖಂಬುದು ಸವೆದು ಹೋದೀತಮ್ಮ | ತಮ್ಮ ನಿತ್ಠನೇಮವು ಅಮಂಗಲವಾದೀ 
ತಮ್ಮ ॥419॥ 


ಮೋಳಿಗೆಯ ಮಾರಯ್ಯ. ಸು. 1160. 


ಇವನು ವಚನಗಳನ್ನು ಬರೆದಿದ್ದಾನೆ. ಈತನು ವೀರಶೈವಕವಿ; ಇವನಿಗೆ 
ಮೋಳಿಗಯ್ಯ ಎಂಬ ಹೆಸರೂ ಉಂಟು. ಇವನ ಹೆಂಡತಿ ಮಹಾದೇವಿ. 


100 ತರ್ಜಾಟಕ ಕವಿಚರಿತೆ. [12 ನೆಯ 


ಈತನು ಬಂದರುದೇಶದ ಮಾಂಡವ್ಯಪುರವನ್ನು ಆಳುತ್ತ ಶಿವಭಕ್ತರನ್ನು 
ಆರಾಧಿಸುತ್ತಿದ್ದನು. ಬಸವನು ಇವನಲ್ಲಿದ್ದ ಶಿವಭಕ್ತರನ್ನು ಕರೆದುಕೊಂಡು 
ಹೋಗಲು, ಆತನನ್ನು ಇರಿದು ಕೊಲ್ಲುವಂತೆ ಇಬ್ಬರು ಬಂಟಿರನ್ನು ಕಳುಹಿದನು. 
ಅವರು ಜಂಗಮವೇಷವನ್ನು ಹಾಕಿಕೊಂಡು ಬಸವನ ಮನೆಯಲ್ಲಿ ಶಿವಭಕ್ತರ 
ನಡುವೆ ಕುಳಿತಿರಲು. ಬಸವನ ಮಹಿಮೆಯಿಂದ ಅವರ ಕೊರಳಲ್ಲಿದ್ದ ಬದಣೆಯ 
ಕಾಯಿಗಳು ಲಿಂಗವಾದುವು. ಇದನ್ನು ಕೇಳ ಮೋಳಿಗಯ್ಯನು ವೈರಾಗ್ಯದಿಂದ- 


ಓರಿಯರ ದರ್ಶನ ನಯನಕ್ಕ ಚೆಲುವು; ಸತ್ಪಾತ್ರಕ್ಕೆಡುವುದು ಹಸ್ತಕ್ಕೆ ಬೆಂದ: ಸತ್ಯವ 
ನುಡಿನುದು ವಾ ಕೃಕ್ಕ ಭೂಷಣ : ಶಿವಸ್ತುತಿ ಕೇಳುವುದು ಕರ್ಣಕ್ಕೆ ಅಲಂಕಾರ; ಶರಣರಕೂದೆ 
ಸಂಭಾಷಣೆ ಪ್ರಾಣಕ್ಕೆ ಶೃಂಗಾರ; ಇಂತಿಲ್ಲದ ನರನ ಬಾಲು ಹೊಲೆಯ ಜೋಗಿಯ ಕೆಯ 
ಪಾತೃದಿಂದ ಕಡೆ. 


ಎಂದು ಗೀತವ ಹಾಡಿ ರಾಜ್ಯವನ್ನು ಬಿಟ್ಟು ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಕಟ್ಟಿಗೆಯ 
ಮಾರುವ ಕಾಯಕದಿಂದ ಜಂಗಮಕ್ಕೆ ನೀಡುತ್ತಿದ್ದನು. 


ವಚನಗಳು. 


ಇವನ ವಚನಗಳ ಸಂಖ್ಯೆ 2೫೦. ಈ ವಚನಗಳಲ್ಲಿ ನಿಃಕಳಂಕ ಮಲ್ಲಿ 
ಕಾರ್ಜುನ ಎಂಬ ಅಂಕಿತವಿದೆ. ಒಂದೆರಡು ವಚನಗಳನ್ನು ಉದಾಹರಿಸು 
ತ್ತೇವೆ: 

(1) ತಲೆಯಿಲ್ಲದೆ ಕಾಲು ನಡೆಯ ಬಹುದೆ? ಕುಕ್ತಿಯಲ್ಲದಿರೆ ಬಾಯಿ ಉಣಬಲ್ಲುದೆ! 
ಆತ್ರ ನಿಲ್ಲದೆ ಕರಚರಣಾದಿಗಳಗೆ ಏತಜ ಹೊಲಬು? ನಿನ ಭಕ್ಮಯಬೆಳೆ ಎನಗೆ ಸತ್ತದ ಹಾದಿ 


ಯದು ನಿೀಕಳಂಕಮಲ್ಲಿಕಾರ್ಜುನಾ 1400 | 


(2) ವಸ್ತುವಕುಅ'ತು ಇಷ್ಟವ ನೋಡಬೇಕಲ್ಲದೆ ಇಷ್ಟವ ಕುಜ'ತು ವಸ್ತುವ ನೊಡ 
ಬಹುದೆ? ಹಿಡಿತೆಯ ಓಡಿದು ಇಜ'ಯಬೇಕಲ್ಲದೆ ಮೊನೆಯ ಹಿಡಿದು ಇಜ'ದವರುಂಟಿ? ನೆನಹ 
ರೂಪಿನಲ್ಲ ಅನುಕರಿಸಬಹುದಲ್ಲದೆ ರೂಪ ನೆನಹಿನಲ್ಲಿ ಆನುಕರಿಸಬಹುದೆ? ತಿಟ್ಟಿವ ಲ್ಲ ಸು 
ವುದು ಲೆಕ್ಕಣಿಕಯಲ್ಲದ ಆ ತಿಟ್ಟ ರೆಕ್ಕಣಿಕೆಯ ಲಕ್ಷ್‌ ಸಬಹುದೆ? ಇಂತೀೀದ್ವಂದ್ವವನಜದು 
ಉಭಯದ ಸಂದಿನಜಿಸುಗೆ ಒಂದೆಂದಲ್ಲಿ ಐಕಾನುಭಾನ ನಿಃಕಳಂಕಮಲ್ಲಿಕಾಜರ್ನಿನಾ 421 


ಮಹಾದೇವಿ. ಸು. 1160. 


ಈಕೆ ವಚನಗಳನ್ನು ಬರೆದಿದ್ದಾಳೆ. ಇವಳು ವೀರಶೈವಕವಿ; ಮೋಳಿಗೆಯ 
ಮಾರಯ್ಯನ ಹೆಂಡತಿ. ಇವಳ ವಚನಗಳಲ್ಲಿ ಕೆಲವು ಗಂಡನ ವಚನಗಳಿಗೆ 
ಪ್ರತ್ಯುತ್ತರವಾಗಿವೆ. 


ಶತಮಾನ] ಅಂಬಿಗರ ಚಳ ಡಯ್ಕ. 191 


ವಚನಗಳು. 


ಇವಳ ವಚನಗಳ ಸಂಖ್ಯೆ 41. ಇವುಗಳಲ್ಲಿ ಇಮ್ಮಡಿ ನಿಃಕಳಂಕನುಲ್ಲಿ 
ಕಾರ್ಜುನ ಎಂಬ ಅಂಕೆತನಿದೆ. ಒಂದು ವಚನವನ್ನು ತೆಗೆದು ಬರೆಯುತ್ತೇವೆ 
| ಪೂಜಿಸಿ ಕಂಡಿಹೆನೆಂದೊಡೆ ಪೂಜೆಗೆ ತನ್ನಯ ಮೂರ್ತಿ ನೀನು; ನೆನಹಿನಲ್ಲಿ ಆತುರಿಸಿ 
ಕಂಡಿಹನೆಂದೊದೆ ಆ ನೆನಹಿಂಗ ಆತ್ಮಸ್ವರೂಪ ನೀನು; ಎಲ್ಲ ಎಡೆಯಲ್ಲಿ ಭಿನ್ನನಮಾಡಿ 
ಕಂಡಿಹೆನೆಂದೊಡ ಅಣೋರಣೀರ್ಯಾ ಮಹತೋ ಮಹೀಯ ನೀನು; ಸತ್ಕವೆಲ್ಲಿದ್ದಿತ್ತು 
ಅಲ್ಲಿ ತಪ್ಪದಿಪ್ಲೆ ಏನಯ, ಸಿಯ ಇಮ್ಮಡಿ ನಿಃಕಳಂಕಮಲ್ಲಿ ಕಾರ್ಜುನನು ವಿಶ್ವಾಸ 
ವೆಲ್ಲಿಪ್ಪು ದಲ್ಲಿ ತಪ್ಪದಿಪ್ಟನು 1 4220 ॥ 


ಆಯ್ದಕ್ಕಿಯ ಮಾರಯ್ಯ. ಸು. 1160. 
ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ವೀರಶ್ಸೈನ ಕವಿ. 
ವಚನಗಳು. 


ಇವನ ವಚನಗಳ ಸಂಖ್ಯೆ ೧8. ಇವುಗಳಲ್ಲಿ ಅಮಲೇಶ್ವರಲಿಂಗ ಎಂಬ' 
ಅಂಕೆತವಿದೆ. ಒಂದೆರಡು ವಚನಗಳನ್ನು ತೆಗೆದು ಬರೆಯುತ್ತೇನೆ: 


(1) ಭಕ್ತರಿಗೆ ಬಡತನವುಂಟಿ? ಸತ್ಕರಿಗೆ ಕರ್ಮವುಂಟಿ? ಚಿತ್ತಮುಟ್ಟಿ ಸೇವೆಯ 
ಮಾಡುವ ಭಕ್ತಂಗೆ ಮರ್ತ್ಯ ಕೃಲಾಸನೆಂಬುದುಂಟಿ? ಆತನಿದ್ದುದೇ ಸುಕ್ಷೇತ್ರ, ಆತನ 
ಅಂಗವೆ: ಅಮಶಲೇಶ್ವರಳಿಂಗದ ಅಂಗದ ಸುಖ 1 4ಬ) || 

(2) ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು; ನಡೆಯಿಲ್ಲದ ನುಡಿ ಅಜ: 
ವಿಂಗೆ ಹಾನಿ; ಕೂಡದೆ ತ್ಯಾಗಿಯೆನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ; ದೃಢ 
ನಿಲ್ಲದ ಭಕ್ತಿ ಅಡಿಯೊಡೆದ ಕುಂಭದಲ್ಲಿ ಸುಜಲನ ತುಂಬಿದಂತೆ, ಅಮಲೇಶ್ವರಲಿಂಗವ 
ಮುಟ್ಟಿದ ಭಕ ॥ 424 ॥ 


ಅಂಬಿಗರ ಚೌಡಯ್ಯ. ಸು. 1160. 
ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ವೀರಶೈವ ಕವಿ. 
ವಚನಗಳು. 


ಇವನ ವಚನಗಳ ಸಂಖ್ಯ 108. ಇವುಗಳಲ್ಲಿ ಇವನ ಹೆಸರು ವ್ಯಕ್ತವಾಗಿ 
ಹೇಳಿದೆ. ಒಂದೆರಡು ವಚನಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 


102 ಕರ್ಣಾಟಕ ಕವಿಚರಿತೆ. [12 ನೆಯ 


(1) ಬತ್ತ ಸುತ್ತಿ ಬಂದಡಂ ಊಟ ಬಪ್ಪುದೆ ತಪ್ಪದು. ಹಲವು ಮಾತನಾಡಿದ 

ಡೇನು? ಮೂಜುಮಲವ ಮಣದಿರಬೇಕು. ಹೊಲಬುದಪಿ ಮಗ ಬಲೆಯೊಳಗೆ ಬಿದ್ದಂತಾಗ 
ಇ ೪ 

ಬೆಡ. ಇದನಜ'ತು ಬದುಕೆಂದನಂಬಿಗರ ಚೌಡಯ, | 425 | 


(2) ಶುಕ್ಲ ಶೋಣಿತಪಿಂಡೈಕ್ಸನ ಚಿತ್ತವಾಯು  ಆಜುದಳದ ಪದ್ಮದಲ್ಲಿಹುದು. 
ಮೊಲೆ ಮೂಡಿ ಬಂದಡೆ ಆ ಪಿಂಡವನು ಹೆಣ್ಣೆಂಬರು. ಗಡ್ಡಮಿಾಸೆಗಳು ಬಂದಡೆ ಆ ಪಿಂಡ 
ನನು ಗಂಡೆಂಬರು. ಆ ಇಬ್ಬರ ನಡುವೆ ಸುಟಿವ ಆತ್ಮ ನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ 
ನೋಡಾ. ಇವಳಂಶುವ ಜಡ ನೋಡಿಹೆನೆಂದಡ ಶು ತಿಗಗೊೋಚರವೆಂದಾತನಂಬಿಗರ 
ಚೌಡಯ, (426 1 


ಕೋಲಶಾಂತಯ್ಯ. ಸು. 1160. 


ಇವನು ವಚನಗಳನ್ನು ಬರೆದಿದ್ದಾನೆ. ಈತನು ವೀರಕೆ ಶ್ಸಿವಕನಿ; “ಚಿತ್ರಮಂ 
ನೋಡಿ ಜಂಗಮವನಿಜ*ದನಂ? ಕೊಂದನು ಎಂದು ಜೆನ್ನಬಸವಪುರಾಣ ' 
ದಲ್ಲಿ ಹೇಳಿದೆ. 
ವಚನಗಳು. 


ಇವನ ವಚನಗಳ ಸಂಖ್ಯೆ 100. ಇವುಗಳಲ್ಲಿ ಪುಣ್ಯಾರಣ್ಯದಹನ ಭೀಮೇ 
ಶ್ರರಲಿಂಗ ನಿರಂಗಸಂಗ ಎಂಬ ಅಂಕೆತವು ನೊಕೆಯುತ ವೆ . ಕೆಲವು ವಚನ 
ಗಳನ್ನು ತೆಗೆದು ಬರೆಯುತ್ತೇವೆ: 

(1) ಜಡೆ ಮುಡಿ ಚೊ: ಹೇಗಾದಡಾಗಲಿ. ನಡೆ ನುಡ ಸಿದ್ಧಾಂತವಾದಡೆ 
ಸಾಕು; ಆತ ಪರಂಜೊ:ಶಿಗುರುವಹ. ಆ ಇರವ ನಿನ್ನನಿ"-ನಜ" ವುಣಾ,ರಣ,ದಹನ ಭಿೀಮೆ: 
ಶ್ರರಲಿಂಗ ನಿರಂಗಸಂಗಾ | 497 ॥ 

(2) ಕ್ಲಮಯುಲ್ಲದ ಭಕ್ತಿ, ನಯರತಿಯಿಲ್ಲದ ಮಾಟ, ಶ್ರೃಷ್ಟೆಯಿಲ್ಲದ ಕೂಟ, 
ಶವಲಿಂಗಾರ್ಚನೆಯಿಲ್ಲ ದನನ ಹೃದಯ, ನಂದಿಸಿದ ಕಜ್ಜ ಳದಂ ತೆ. ಆ ಸಂದೇಹವ ನಿನ್ನ ನೀನಜ: 


ಪುಣಾರಣ ದಹನ ಭೀಮೆ:ಶ್ನರಲಿಂಗ ನಿರಂಗಸಂಗಾ 1108 ॥ 
(ತಾ ಆಪತ: ಸಲಹಿ ಕೊಲ್ಲ ರತ ಬಿತ್ತಿಕೀಟಲೇ ತಕ್ತ ? ಕಟ್ಟಿ 
ಹಾ ? ಮಾಡಿ ಮಾಡಿ ಮನಗುಂದುವ ನೀಡಿ ಸೀಡಿ ನಿಜಗುಂದುವ ಭೇದ. ಆ 


ಮಾಟವ ನಿನ್ನ ನೀ (ಆನಅ” ಪು ಫುಣಾ,ರಣ್ಯ ದಹನ ಭೀ ಮೆಂಶ್ತರಲಿಂಗ ನಿರಂಗಸಂಗಾ | 420 ॥ 


NN 


pS ಲ ಭು ತನಂ ಹ ಜಮ ಇಬ ~ poe - ಜಬ ತಮೆ 


1. ಕಾಂಡ ಗ್ರ ಸಂಧಿ | ಪದ್ಯ 69, 


ಹ ಪ ನರ್ಸ್‌ 


ಶತಮಾನ] ನಿಜಗುಣದೇವ. 193 


ನುಲಿಯ ಚಂದಯ್ಯ. ಸು. 1160. 


ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ವೀರಶೈವಕವಿ; ಕಲ್ಯಾಣ 
ದಲ್ಲಿ ನೊಜೆಯ ಹುಲ್ಲನ್ನು ನುಲಿಹೊಸೆದು ಮಾರಿ ಜೀವಿಸುತ್ತಿದ್ದನು. ಇವನ 
ವಿಷಯವಾಗಿ ನುಲಿಯಚಂದಯ್ಯನ ಕಥೆ ಎಂಬ ಗ್ರಂಥವು ಹುಟ್ಟಿದೆ. 


ವಚನಗಳು. 
ಇವನ ವಚನಗಳ ಸಂಖ್ಯೆ 49. ಇವುಗಳಲ್ಲಿ ಚಂಡೇಶ್ವರಲಿಂಗ ಎಂಬ 
ಅಂಕೆತವಿದೆ. ಒಂದೆರಡು ವಚನಗಳನ್ನು ತೆಗೆದು ಬರೆಯುತ್ತೇವೆ :-- 


(1) ಕೈದ ಹಿಡಿದಾಡುವರೆಲ್ಲರು ಇಣ`ಯಬಲ್ಲರೆ ? ಸಾಧನೆಯ ಮಾಡುವ ಬಾಲ 
ರೆಲ್ಲರು ಕಾದಬಲ್ಲರೆ ? ಅರ್ಥಿಗೆ ಮಾಡುವ ಕೃತ್ಯವಂತರೆಲ್ಲರು ಸದ್ಭಕ್ತರಪ್ಪರೆ? ಅದು 
ಚಂಡೇಶ್ವರಲಿಂಗಕ್ಕೆ ಸಲ್ಲದ ಮಾಟ | 480 ॥ 

(2) ಹಿಂದಣ ಭವಾಗರವನು ದಾಂಟಿದೆ; ಮುಂದಣ ಮುಕ್ತಿಸಢಥಕ್ಕೆ ಜ್ಞಾನ 
ವಂಕುರಿಸಿತ್ತು; ಇನ್ನಂಚೆನಂಜೆನಯ್ಯ. ವನ್ನ ಮಸೋಮೂರುತಿಯಪ್ಪ ಚಂಡೆಃಶ್ವರನ 
ಕಾರುಣ್ಯವಾಯಿತ್ತು. ಗೆದ್ದೆ ಗೆದ್ದೆ ಮಹಾಮಾಯೆಯ 1 481 / 


ಅಜಗಣ್ಣ. ಸು. 1160. 
ಇವನು ವಚನಗಳನ್ನು ಬರೆದಿದ್ದಾನೆ. ಈತನು ವೀರಶೈವಕವಿ. 
ವಚನಗಳು. 


ಇವನ ವಚನಗಳಲ್ಲಿ ಈತನ ಹೆಸರು ಸೂಚಿತವಾಗಿದೆ. ಒಂದು ವಚನ 
ನನ್ನು ಉದ್ದರಿಸಿ ಬರೆಯುತ್ತೇವೆ: 

ಉಟ್ಟುದ ತೊಅದವಂಗೆ ಊರೇನು ಕಾಡೇನು ನಷ್ಟಸಂತಾನಕ್ಕೆ ಕುಲವೇನು 
ಚಲವೇನು ? ಹುಟ್ಟುಗೆಟ್ಟಾತಂಗ ಪುಣ್ಯವೇನು ಪಾಸವೇನು? ಅದು ಕೆಟ್ಟುದು ಕಟ್ಟುದು ; 
ತನ್ನ ತಾನಜ'ಯದೆ ಬಟ್ಟ ಬಯಲಲ್ಲಿ ಬಿದ್ದ ಅಜಗಣ್ಣತಂದೆ | 4324 


ನಿಜಗುಣದೇವ. ಸು. 1160. 


ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ವೀರಶೈವಕನಿ. 
13 


194 ಕರ್ಣಾಟಕ ಕದಿಚರಿತೆ. [12 ನೆಯ 


ವಚನಗಳು. 
.., ಈತನ ವಚನಗಳಲ್ಲಿಯೂ ಇವನ ಹೆಸರು ಸೂಚಿತವಾಗಿದೆ. " ಒಂದು 
ವಚನವನ್ನು ಉದಾಹರಿಸುತ್ತೇವೆ:- 
ಆನುಳ್ಳನಕ ನೀನುಂಟೆಲಮಾಯೆ, ಆನಿಲ್ಲದಿರ್ದಡೆ ನೀನಿಲ್ಲ. ಆನ ನೀನೆಂಬು 
ಭಯವಂ'ಯಲು ಆನಂದನಿಜಗುಣಯೋಗ | 4010 | 


ಅಮುಗಿದೇವಯ್ಯ. ಸು. 1160. 
ಇವನು ವಚನಗಳನ್ನು ಬರೆದಿದ್ದಾನೆ. ಈತನು ನೀರಶೈವಕನಿ. 


ವಚನಗಳು. 
ಇವನ ವಚನಗಳಲ್ಲಿ ಅಮುಗೇಶ್ವರಲಿಂಗ ಬಿಂಬ ಅಂರತವಿದೆ. ಒಂದು 
ವಚನವನ್ನು ತೆಗೆದು ಬರೆಯುತ್ತೇವೆ :-- 
ವಿಶ್ವಮಯರೂಪಾಗಿ ಬಂದೆಯಯಾ,. ಭಕ್ತಿಗೆ ಎನ್ನ ಮನಕ್ಕೆ ಸಲೆ ಸಂದ ನಿಲವು 
ಅವಖಗೇ ಶ್ವರಲಿಂಗಕ್ಕೆ ಮಾಟವಾಯಿತ್ತು 1 404 ॥ 


ಗಾ ಜಾಂ ಅಜಾ ವಾ ಪ ಶಪೂಜಚಾಣಾ ಸಜಜ 


ಕಲಿದೇವಯ್ಯ. ಸು. 1160. 
ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ವೀರಶೈನಕವಿ. 
ವಚನಗಳು. 

ಈತನ ವಚನಗಳಲ್ಲಿ ಕಲಿದೇವರದೇವ ಎಂಬ ಅಂಕಿತವಿದೆ. ಒಂದು 
ವಚನವನ್ನು ಉದಾಹರಿಸುತ್ತೇವೆ 

ಹುಟ್ಟಿದ ಬೀಜವಿದ್ದ ಡೇನಯ್ಯಾ ಧರೆಯೊಳಗೆ ; ಅಟ್ಟುಣಬಾರದ ಮಡಕೆಯಿದ್ದಡೇ 
ನಯ್ಯಾ ಮನೆಯೊಳಗೆ; ಶಿವನಿಮ್ಮ ಮುಟ್ಟಿದ ಮನವಿದ್ದಡೇನಯ್ಯಾ ತನುನಿನೊಳಗೆ. ಕೆಚ್ಚಲ 
ಕಚ್ಚಿಹ ಉಣ್ಣೆ ಬಲ್ಲುದೇ ಕ್ಲೇರದ ರುಚಿಯನು? ಬಚ್ಚರೊಳಗಣ ಬಾಲಹುಉ ಬಲ್ಲುದೇ 
ನಿಚ್ಚಳದ ನೀರ ಸುಖವನು? ನಿಚ್ಚನಿಚ್ಚಲೋದುವ ಗಿಳಿ ಬಲ್ಲುದೇ ತನಗೆ ಬಹ ಬಿಕ್ಕಿ ನ 
ಬಾಡೆಯನು? ಹುಚ್ಚುಗೊಂದ ನಾಯಿ ಬಲ್ಲುದೇ ಸಾಕಿದೊಡೆಯನನು? ಇದು ಕಾರಣ 
ಒಡಲ ಪಡದಡೇನು? ಮಡದಿಯರ ನೆರಹಿದದೇನು? ಒಡವೆಯ ಗಂ9ಅಸಿದಡೇನು? ಶಿವನೇ 
ನಿಮ್ಮನಜ'ಯದ ಮನುಜನ ಒಡಲೆಂಬುದು ಹೊಲೆಜೋಗಿಯ ಕೈಯ ಒಡೆದ ಸೊರೆಯಂತೆ 
ಕಾಣಾ ಕಲಿದೇವರದೇವ i 435 ॥ 


ಶತಮಾನ] ನಿಮ್ಮಲಿಗೆಯ ಚಿನ್ನಯ್ಯ. 195 
ಗಜೇಶ ಮಸಣಯ್ಯ. ಸು. 1160. 
ಇವನು ವಚನಗಳನ್ನು ಬರೆದಿದ್ದಾನೆ. ಈತನು ವೀರಶೈವ ಕನಿ. 


ವಚನಗಳು. 


ಇವನ ವಚನಗಳ ಸಂಖ್ಯೆ 60. ಇವುಗಳಲ್ಲಿ ಮಹಾಲಿಂಗಗಜೇಶ್ವರ 
ಎಂಬ ಅಂಕಿತವಿದೆ. ಒಂದೆರಡು ವಚನಗಳನ್ನು 'ಉದ್ದೆರಿಸಿ ಬರೆಯುತ್ತೇವೆ: 


(1) ಇಂದುನಿನಲ್ಲಿ ಉದಯವಾದ ಆಲಿಕಲ್ಲಿನಂತೆ ಮುನಿಸ ಮಣ್‌ದಿರ್ದಳನವೆ. 
ಅವನ ಸುಖದಲ್ಲಿ ಸುಖಿಯಾದಳು ; ಅಗಲಿದಡೆ ಕಲಿಗೊಂಡಳು. ಮಹಾಲಿಂಗಗಜೀಶ್ನರ 


ದೇವರಲ್ಲಿ ಮನಸೋಂಕಿ ಮನಲೀನವಾದಳನ್ನಾ 436 1 


(2) ಒಲಿದವಂ ಕೊಲುವಡೆ ಮಸೆದ ಕೂರಲಗೇಕೆ? ಅವರನೊಳೆ ನೆಂದದೆ ಸಾಲದೆ? 
ಮಹಾಲಿಂಗಗಜೇಶ್ನರನ ಶರಣರನಗಳಿದಡೆ ತುಪ್ಪದಲ್ಲಿ ಕಿಚ್ಚ ನಂದಿಸಿದಂತಾದೆನವಾ, |417] 


ನಾನಾನಾ ಖಾಣಾ ಣಾ) ಪಾವಾ 


ಸಿಮ್ಮಲಿಗೆಯ ಚೆನ್ನಯ್ಯ. ಸು. 1160. 
ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ವೀರಶೈವ ಕನಿ, 


ನಚನಗಳು. 


ಇವನ ವಚನಗಳಲ್ಲಿ ಸಿಮ್ಮಲಿಗೆಯ ಚೆನ್ನರಾಮ ಎಂಬ ಅಂಕಿತವಿದೆ. 
ಒಂದು ವಚನವನ್ನು ಉದಾಪೆರಿಸುತ್ತೇವೆ: 


ಬಟ್ಟೆಯಲ್ಲಿ ಹೋಗುತ್ತಿಪ್ಪ ಮನುಜನೊಬ್ಬನನು ಹುಲಿ ಕಾಡುಗಿಚ್ಚು ರಕ್ತ ಸಿ 
ಕಾಡಾನೆಗಳು ನಾಲ್ಕು ದಿಕ್ಕಿನಲ್ಲಿ ಅಟ್ಟಿ ಬರುತ್ತಿರಲು, ಅವಂ ಕಂಡು ಭಯದಿಂದ 
ಹೋಗಲು ದಿಕ್ಕು ತೊ ಅದೆ ಹಾಂಖಬಾನಿಯಂ ಕಂಡು ಸಲೆಯೂಳ' ಬೀ ವಲ್ಲಿ ಹಾವ 
ಕಂಡು ಬೀ ಟಲಮ್ಮದ ಇಲಿ ಕಡಿದ ಬಳ್ಳಿಯಂ ಹಿಡಿದು ನಿಲ್ಲಲು, ಜೇನಹುಟು ಮೈನೂಣು 
ವಾಗ ಮೂಗಿನ ತುದಿಯಲೊಂದು ಹನಿ ಮಧುಬಿಂದು ಬೀಟಲಾಗಿ ಆ ಮಧುವಂ ಕಂಡು 
ಹಿರಿದಪ್ಪ ದುಃಖವನೆಲ್ಲವ ಸೈರಿಸಿ ನಾಲಗೆಯಲ್ಲಿ ಆ ಮಧುವ ಸೇವಿಸುವನಂತೆ ಈ ಸಂಸಾರ 
ಸುಖವ ವಿಚಾರಿಸಿ ನೋಡಿದಡೆ ದುಃಖದಾಗರವು.. ಇದನಣ ದು ಸಕಲನಿಷಯಂಗಳ 
ಲ್ಲಿಯ ಸುಖವಿಂತುಟೆಂದು ನಿರ್ವಿಷಯಿಯಾಗಿ ನಿಂದ ನಿಲವು ನೀನೆ ಸಿಮ್ಮಲಗೆಯ 
ಚೆನ್ನರಾಮ | 488 | 


196 ಕರ್ಣಾಟಕ ಕವಿಚರಿತೆ. [12 ನೆಯ 


ಮಸುಮುನಿಗುಮ್ಮಬದೇನ. ಸು. 1160. 


ಈತನು ವಚನಗಳನ್ನು ಬರೆದಿದ್ದಾನೆ. ನಮಗೆ ದೊರೆತ ಇವನ ವಚನ 
ಗಳ ಪ್ರತಿಯ ಆದಿಭಾಗದಲ್ಲಿ ಈತನ ವಿಷಯವಾಗಿ ಹೀಗೆ ಬರೆದಿದೆ: 


ಬಿಜ್ಜಳಂಗೆ ಹದಿನೆಂಟು ದೋಷಗಳಂ ತೀರ್ಚಿ ಎಂಬತ್ತುನಾಲ್ಕು ಲಕ್ಷ ಜೀವರಾಶಿ 
ಗಳ ಸರ್ವ ಆತ್ಮಭೂತಹಿತನಾಗಿ ಇರಂದು ಆತಂಗೆ ಉಪದೇಶಗುರುವಾದ ಮಾಮಾಂಸಕ 
ಅಮಾಮಾಂಸಕಂಗೆ ಸಕಲವ್ರತನೇಮ ನಿತ್ತವರ್ತಮಾನಕ್ಸತ್ವ್ಥ ಜೀವನೇಮಗುಣನಾಮವಂ 
ಬೋಧಿಸಿದ ಬೌದ್ಧ ಅವತಾರಕ್ಕೆ ಮುಖ್ಯ ಆಚಾರ್ಯನಾದ ತನ್ನ ಸಮಯಕ್ಕೆ ಸಿಂಧುಚಂದ್ರಮ 
ನಾದ ಮನುಮುನಿ ಗುಮ್ಮ ಟದೇವರು. 


ಇದರಿಂದ ಇವನು ಬಿಜ್ಜಳನ ಸಮಕಾಲದವನೆಂದೂ ಅವನ ಗುರುವಾಗಿದ್ದ 
ನೆಂದೂ ತಿಳಿಯುತ್ತದೆ. ಇವನನ್ನು ಜೈನನೆಂಬುದಕ್ಕೆ ಬದಲಾಗಿ ಬೌದ್ಧನೆಂದು 
ಹೇಳಿರುವುದು ತಪ್ಪಾಗಿರಬಹುದು. ವೀರಶ್ಚವವಚನಕಾರರ ಗೋಷ್ಟಿಯಲ್ಲಿ 
ಈತನನ್ನೂ ಸೇರಿಸಿರುವುದನ್ನು ನೋಡಿದರೆ ಇವನು ಜೈನನಾಗಿದ್ದು ಆಮೇಲೆ 
ನೀರಶೈವನಾಗಿರಬಹುದೋ ಎಂಬ ಸಂದೇಹವುಂಟಾಗುತ್ತದೆ. 


ವಚನಗಳು. 


ಇವನ ವಚನಗಳ ಸಂಖ್ಯೆ 100. ಇವುಗಳಲ್ಲಿ ಗುಮ್ಮಟಿನಾಥನೊಡೆಯ 
ಅಗಮ್ಮೇಶ್ವರಲಿಂಗ ಎಂಬ ಅಂಕಿತವಿದೆ. ಒಂದೆರಡು ವಚನಗಳನ್ನು ತೆಗೆದು 
ಬರೆಯುತ್ತೇವೆ: 


(1) ತತ್ತ ಮಸಿ ಬಿಂಬ ತ್ರಿನಿಧಭೇದಂಗಳಲ್ಲಿ ತ್ರಿ ವಿಧಮಯನಾಗಿ, ತ್ರಿಗುಣಾತ್ಮಕ 
ನಾಗಿ; ತ್ರಿಶಕ್ತಿಪತಿಯಾಗಿ ಗತಿಯ ತೋಣ್‌-ಹೆನೆಂದು ಪೃತಿರೂಪಾದೆ. ಎಳ್ಳ ನೊಳಗಣ 
ಎಣ್ಣೆ, ಕಲ್ಲಿನೊಳಗಣ ಬೆಂಕಿ, ಬೆಲ್ಲದೊಳಗಣ ಮಧುರ ಅಲ್ಲಿಯೇ ಅಡಗಿ ಮಧನದಿಂ 
ದಲ್ಲದೆ ತೋಜದವೋಲ್‌ ಅಲ್ಲಿಯೇ ಅಡಗಿದೆ ಗುಡಿಯೊಳಗೆ ಗುಮ್ಮ ಟನಾಥನೊಡೆಯ ಅಗ 
ಮ್ಮ್ಮಃಶ್ವರಲಿಂಗ 1 439 | 


(2) ಕಣ್ಣಿ ನಲ್ಲಿ ನೋಡುವರ ತೊಗಲಿನವನಲ ; ಕೈಯಲ್ಲಿ ಓಡಿವರೆ ಮೈಯವನಲ್ಲ ; 
ಭಾವದಲ್ಲಿ ನೋಡುವರ ಬಯಲಸ್ವರೂಪ : ನಿನ್ನೊದಗ ಏತಣ್ಯಂದಣಿವೆ? ಎನ್ನ ಭ್ರಾಂತಿನ 
ಬಲೆಗೆ ಸಿಕ್ಕಿಸಿ ಹೋದೆ ಗುಡಿಯಗುಮ್ಮ ಟನಾಥನೊಡೆಯ ಅಗಮ್ಮೇ ಶ್ವರಲಿಂಗ 1440 


ಹಡಸದ ಅಪ್ಪಣ್ಣ, ಬಿಜ್ಜಳದೇನಿ, ಕಾಳನ್ನೆ ಬಾಚಿಕಾಯಕದ 
ಬಸವಪ್ಪ ಇವರುಗಳು ವಚನಗಳನ್ನು ಬರೆದಿರುವಂತೆ ತಿಳಿಯಬರುತ್ತದೆ. 


ಶತಮಾನ] ಮೈದುನರಾಮಯ್ಯ. 197 


ಕೊಂಡಗೂಳಿ ಕೇಶಿರಾಜ್ಯ' ನುರುಳುಡೇನ ಇನರುಗಳೂ ವಚನಗಳನ್ನು 
ಬರೆದಿದ್ದಾರೆ. ಈ ವೀರಶೈವ ಕವಿಗಳ ವಚನಗಳು ಅವರವರ ನಾಮನಿರ್ದೇಶ 
ದೊಡನೆ ನಮಗೆ ದೊರೆತಿಲ್ಲ. ಇವರು ಉಪಯೋಗಿಸಿರುವ ಅಂಕೆತಗಳು ಇಂಥವು 
ಎಂದು ತಿಳಿದರೆ ನಮಗೆ ದೊರೆತಿರುವ ವಚನರಾಶಿಯಲ್ಲಿ ಆ ಅಂಕಿತವುಳ್ಳುವು 
ಗಳನ್ನು ಆರಿಸಿ ಇಂಥಿಂಥವರವು ಎಂದು ಹೇಳಬಹುದು. ಪ್ರಕೃತದಲ್ಲಿ ಇದಕ್ಕೆ 
ಅವಕಾಶವಿಲ್ಲದಿರುವುದಕ್ಕಾಗಿ ನಿಷಾದಿಸಬೇಕಾಗಿದೆ: 


ಈ ಕವಿಗಳ ವಿಷಯವಾಗಿ ವೀರಶೈವ ಗ್ರಂಥಗಳಿಂದ ತಿಳಿದುಬರುವ ಅಂಶ 
ಗಳನ್ನು ಸಂಗ್ರಹವಾಗಿ ಬರೆಯುತ್ತೇವೆ: 


ಹಡಪದ ಅಪ್ಪಣ್ಣ. ಸು. 1160. 
ಈತನು ಒಂದು ಕಾಲಜ್ಞಾನನನ್ನೂ ಬರೆದಿರುವಂತೆ ತಿಳಿಯುತ್ತದೆ. 


ಬಸವನು ಸಂಗಮೇಶ್ವರನಲ್ಲಿ ಐಕ್ಕವಾದುದನ್ನು ಕಂಡು ಇವನೂ ತನ್ನ ಇಷ್ಟ 
ಲಿಂಗದಲ್ಲಿ ಐಕ್ಯವಾದನು. 


ಬಿಜ್ಜಳದೇವಿ. ಸು. 1160. 


ತಾಯಿಲ್ಲದ ತಬ್ಬಲಿಯಾದುದರಿಂದ ಶಿವನಿಗೆ ತಲೆಯೆಲ್ಲಾ ಜಡೆಗಟ್ಟಿ 
ಕೊಂಡು ಮೈಯೆಲ್ಲಾ ಬೂದಿಯಾಗಿದೆಯೆಂದು ಈಕೆ ಹಲುಬಿ, ಆತನಿಗೆ ನಾನಾ 
ದರೂ ತಾಯಾಗಿ ಸಲಹುವೆನು ಎಂದು ನಿಜಲಿಂಗವನ್ನು ನೋಡಲು ಅದು ಶಿಶು 
ರೂಪವನ್ನು ತಾಳಿತು. ಅದನ್ನು ಪ್ರೀತಿಯಿಂದ ಸಲಹಿ ಅದರ ಬಾಲಲೀಲೆಯನ್ನು 
ನೋಡಿ ಆನಂದಿಸಿದಳು. 


ಕಾಳವ್ನೆ. ಸು. 1160. 


ಈಕೆ ಕಗ್ಗಲ್ಲಿನಿಂದ ಹಾಲನ್ನು ಕರೆದು ಈಶ್ವರನಿಗೆ ಉಣಿಸಿದಳು. 


ಮಾವಾ ಕಾಜ ಅನಾ ನಾಸಾ, ನವರು ರು ನರಾಮನಿವ 


ಮೈದು ನರಾಮಯ್ಯ. ಸು. 1160. 
ಇವನು ಕನ್ನಡದಲ್ಲಿ ಗೀತಿಗಳನ್ನು ಹಾಡಿದಂತೆ ತಿಳಿಯಬರುತ್ತದೆ. 


ಈತನು ನೀರಶೈವಕವಿ; ಇವನ ತಂದೆ ಸೋಮನಾಥ, ತಾಯಿ ಮಹಾದೇವಿ, 
ಸ್ಥಳ ಆಂಧ್ರದೇಶದ ಭೀಮಾವತೀಪುರ. ದೀಪಾವಳಿಗೆ ಹುಡುಗರೆಲ್ಲಾ ಅಕ್ಕಬಾವಂದಿ 


ಹ್‌ ಹ ್ಹ್ಹಕಹ್ಹ್ಕಕಸಗಕ್ಕ್ದಕ್ದದ್ದದ್ದ್ದಿಿ್ದು್ದ್ದೆಿದಿದದದದೊದದ್ದುದಾೂಬ ಎಉಇಲ್ಬಾಾ ತಾ ತಾತನ ಕಾಕಾ ಅಸಾ ರಾ ಅ ಖಾ ಕಾನ ಘಾನ ಅಂ ಪಾಜಾ ಅಹಾ ರಾಜ ಲಾಜ 


1. ಪುಟ 185. 








Ce 


198 ಕರ್ಣಾಟಕ ಕವಿಚರಿತೆ. [12 ನೆಯ 


ರನ್ನು ಕರೆದುತರಲು, ಇವನು ತನ್ನ ಅಕ್ಟಬಾವಂದಿರನ್ನು ತಾನೂ ಕರಿದುತರ 
ಬೇಕೆಂದು ತಂದೆತಾಯಿಗಳನ್ನು ಕಾಡಿದನು. ಅವರು ನಿನಗೆ ಪಾರ್ವತಿಯೇ 
ಅಕ್ಕನು, ಈಶ್ವರನೇ ಬಾವನು- ಎಂದು ಹೇಳಿದಾಗ, ಶ್ರೀಶೈಲಕ್ಕೆ ಹೋಗಿ 
ಪಾರ್ವತಿಯನ್ನೂ ಈಶ್ವರನನ್ನೂ ಕರೆದುಕೊಂಡು ಬಂದನು--ಎಂದು ಇತಿಹಾಸ 
ವಿದಿ. 

ಇವನ ನಿಷಯವಾಗಿ ಮೈದುನರಾಮಯ್ಯನ ರಗಳೆ ಮೊದಲಾದ ಗ್ರಂಥ 
ಗಳು ಹುಟ್ಟಿವೆ. 


ಖಾರಾ. ರಾನಾ ಲಿನ 


ನೀಲ ಮ್ಮ. ಸು. 1160. 


ಈಕೆ ಪ್ರಸಾದಸಂಪಾದನೆಯನ್ನೂ ಒಂದು ಕಾಲಜ್ಞಾನವನ್ನೂ ಬರೆದಿರು 
ವಂತೆ ತಿಳಿಯಬರುತ್ತದೆ. 

ಇವಳು ವೀರಶೈವಕನಿ; ಬಸವನ ಸೋದರದ ಮಾವನಾದ ಬಲದೇವ 
ಮಂತ್ರಿಯ ತಮ್ಮನಾದ ಸಿದ್ದಣ್ಣಮಂತ್ರಿಯ ಮಗಳು. ಈಕೆಗೆ ಬಸವನು 
ಸಂಗಮೇಶ್ವರನ ಕೈಯಲ್ಲಿ ದೀಕ್ಷೆಕೊಡಿಸಿ ಈಕೆಯನ್ನು ಮದುವೆಯಾದನು. 

ನೀಲಮ್ಮನ ಸ್ತೋತ್ರ, ನೀಲಾಂಬಿಕಾಸಂಚನಿಂಶತಿ, ನೀಲಮ್ಮನ ತ್ರಿವಿಧಿ 
ಮೊದಲಾದ ಗ್ರಂಥಗಳು ಇವಳ ಸ್ಮೃತಿರೂಪವಾಗಿವೆ. 





ಕನಿರಾಮ., ಸು. 1160. 
ಸಿಂಗಿರಾಜನು (ಸು. 1700) ತನ್ನ ಮಲಬಸವರಾಜ ಚಾರಿತ್ರದಲ್ಲಿ 
ರಸಕನಿರಾಮ ಎಂಬವನನ್ನು ಬಿಜ್ಜಳನ ಆಸ್ಪಾನದಲ್ಲಿದ ಕೊಂಡೆಯರ ಗುಂಪಿ 
ನಲ್ಲಿ ಸೇರಿಸಿ ಹೇಳಿದ್ದಾನೆ. ಇವನು ಬ್ರಾಹ್ಮ ಣಕವಿಯೆಂದು ತೋರುತ್ತದೆ; ಆನ 
ಗ್ರಂಥವನ್ನು ರಚಿಸಿದ್ರಾನೆಯೋ ತಿಳಿಯದು. 





ನಿಂಬಾಣದ ಗಣೇಶ್ವರ. ಸು. 1160. 


ಇವನು ಶಿವನ ಸಗುಣಲೀಲೆ, ನಿರ್ಗುಣಾನಂದಲೀಲೆ, ಭಕ್ತ್ಯಾನಂದಲೀಲೆ 
ಇವುಗಳನ್ನು ರಚಿಸಿರುವಂತೆ ತಿಳಿಯಬರುತ್ತದೆ." ಈತನು ವೀರಶೈವಕವಿ. 











ಲ: 








ಎ ರ 


1. ಬೈರವೇಶಸರಕಾವುದ ಕಥಾಸೂತರತ್ನಾಕರ, 
ಳ್ಳ 95 [) Kb ತ್ತ 


ಶತಮಾ ನ] ಶೀಲನಂತಯ್ಯ. 199 


ಶಿನಯೋಗಿದೇನ. ಸು. 1160. 


ಈತನು ಸಿರಸಿಗೆಯೆಂಬ ಪುರದಲ್ಲಿ ಹೊಸ ಹೊಸದಾಗಿ ಕಂದ ವೃತ್ತ ರಗಳೆ 
ತ್ರಿಪದಿ ದಂಡಕ ವಚನ ಅಷ್ಟಕ ಮೊದಲಾದುವನ್ನು ರಚಿಸಿ ಶಿವನನ್ನು ಸ್ತುತಿಸುತ್ತಿದ್ದ 
ನೆಂದು ತಿಳಿಯುತ್ತದೆ ರಾಘವಾಂಕನು (ಸು. 1165) ತನ್ನ ಹರಿಶ್ಚಂದ್ರಕಾವ್ಯ 
ದಲ್ಲಿ ಶಿವನೆಂಬ ಒಬ್ಬ ಕವಿಯನ್ನು ಸ್ತುತಿಸಿದ್ದಾನೆ. ಈತನೇ ಆಗಿರಬಹುದೋ 
ಏನೋ ತಿಳಿಯದು. ಇವನು ವೀರಶೈವ ಕನಿ; ಈತನ ಗ್ರಂಥಗಳಾವುವೂ ದೊರೆತಿಲ್ಲ. 


ಜಯಾರ ಖೂಇರುಸರಾಾಗಾಾಹಾು ರಾಸಾಾರಾರವಾರಯುವಿಮಿವಾಜಾ ಭಾನ 


ಶೀಲನಂತಯ್ಯ. ಸು. 1160. 


ಈತನು ಆತ್ಮಲಿಂಗಪ್ರಣವಸಂಯೋಗಸ್ಥಲದ ತ್ರಿನಿಧಿಯನ್ನು ಬರೆದಿದ್ದಾನೆ. 
ಇವನು ವೀರಶ್ಛಿ ವಕನಿ; ಜಟ್ಟಿಕಾಯಕದವನು. ಈತನು ಮೊರದರಕ್ಕೆ ಪವಾಡವನ್ನು 
ಮಾಡಿ ಜಯಚಂದ್ರರಾಜನನ್ನು ಮೆಚ್ಚಿಸಿ ಕಾಶೀಕ್ಷೇತ್ರದಲ್ಲಿ ಮಠವನ್ನು ಕಟ್ಟ 
ಮಲ್ಲಿಕಾರ್ಜುನನೆಂಬವನಿಗೆ ಪಟ್ಟಿ ಕಟ್ಟಿ ಆ ಮಠದ ಕಂಬದಲ್ಲಿದ್ದು ಅದೃಶ್ಯನಾದನು 
ಎಂದು ಕಳದಿನೃಸನಿಜಯದಲ್ಲಿ ಹೇಳಿದೆ. 


ಇವನ ಗ್ರಂಥ 
ಆತ್ಮಲಿಂಗಪ್ರಣನಸಂಯೋಗಸ್ಥಲದ ತ್ರಿವಿಧಿ. 


ಇದಕ್ಕೆ ಶೀಲನಂತಯ್ಯನ ತ್ರಿವಿಧಿಎಂದು ಸಾಧಾರಣವಾದ ಹೆಸರು; ಗುರು 


ಸ್ತೋತ್ರ ಎಂಬ ಹೆಸರೂ ಉಂಟು. ಇದರಲ್ಲಿ 111 ಪದ್ಯಗಳಿವೆ; ಸದ್ಯಗಳು 
ಪ್ರಾಯಿಕವಾಗಿ : ಗುರುಲಿಂಗ? ಎಂದು ಮುಗಿಯುತ್ತವೆ ಇದಕ್ಕೆ ಎರಡು ಕನ್ನಡ 


ವಾಖ್ಯಾನಗಳಿವೆ. ಗ್ರಂಥಾದಿಯಲ್ಲಿ ಯತಿವರಮರುಳಾರ್ಯನ ಸ್ತುತಿ ಇದೆ. 
ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 
ಗುರುನೆ ಇಹಸರಸುಖದ ವರವೆ ಅಂತಸ್ತಿಮಿರ| ಹರನೆಸುಜ್ಞಾನದಿರನೆ | 
ಕಾರುಣ್ಯಸಾ | ಗರವೆ ಮರುಳೇಶ ಶರಣಾಗು 1441 


ಸುರಚಾಪ ನಭದಲ್ಲಿ ಮರುತನೊಳ್‌ ಸುಲ ಶಿಖಿಯೊ |ಳುರಿವಾರಿಯಲ್ಲಿ ಕರಕ | 
ಧರೆಯೊಳು ಪಾಂಸು | ಬೆರೆದಂತೆ ಗುರುವಿನೊಳೇಕ ।॥ 440 ॥ 
ಬಿಂದುರೂಪವೆ ಪೀಠ ಮುಂದೆ ನಾದವೆ ವೃತ್ತ | ಸಂದಗೋಮುಖವೆ ಕಳೆ ತ್ರಿವಿಧ | 
ಹೃದಯದೊಳು | ನಿಂದ ಚಿನ್ಮಯನೆ ಗುರುಲಿಂಗ ॥ 440 ॥ 








1. ಚ್ರೈರನೇಶ್ವರಕಾವ್ಯದ ಕಥಾಸೂತ್ರರತ್ನಾ ಕರ, 


200 ಕರ್ಣಾಟಕ ಕವಿಚರಿತೆ. [12 ನೆಯ 


ಮರುಳುದೇವ. ಸು. 1160. 


ಈತನು ಮರುಳುದೇವರ ಕಂದ, ಮರುಳುದೇವರ ನಚನ' ಎಂಬ ಗ್ರಂಥ 
ಗಳನ್ನು ಬರೆದಿದ್ದಾನೆ. ಇವನಿಗೆ ಮರುಳುಶಂಕರದೇವ, ಉಜ್ಜಿನಿಯ ಮರುಳು. 
ದೇವ ಎಂಬ ಹೆಸರುಗಳೂ ಉಂಟು. ಈತನು ವೀರಶೈವಕನಿ; ಕಾಳಿಂಗದೇಶದಿಂದ 
ಬಂದು ಕಲ್ಯಾಣದಲ್ಲಿ ಹನ್ನೆರಡು ವರ್ಷ ವಾಸಮಾಡಿದಂತೆ ತಿಳಿಯಬರುತ್ತದೆ. 


ಇವನ ಗ್ರಂಥಗಳಲ್ಲಿ 


ಮರುಳುದೇವರ ಕಂದ. 


ಇದಕ್ಕೆ “ಮರುಳುದೇವರು ನಿರೂಪಿಸಿದ ಪ್ರಭುದೇವರಕಂದ” ಎಂಬ 
ಹೆಸರೂ ಉಂಟು. ಇದರಲ್ಲಿ 186 ಪದ್ಯಗಳಿವೆ. 


ಪದ್ಯಗಳು ಪ್ರಾಯಶಃ "ಪರಮಪ್ರಭುವೇ' ಎಂದು ಮುಗಿಯುತ್ತವೆ. 
ಗ್ರಂಥವು ಶಿವಸ್ತುಕಿರೂಪವಾಗಿದೆ. ಇದು ""ಲಿಂಗಾಂಗದ ಸಂಗದ ಸದಮಳ 
ಸದ್ಭಾವಪೂಜೆ” ಎಂದು ಕನಿ ಹೇಳುತ್ತಾನೆ. ಇದರಿಂದ ಕೆಲವು ಪದ್ಯಗಳನ್ನು 
ವತ್ತಿ ಬರೆಯುತ್ತೇವೆ :-- 


ಹೊರೆಯೇುತೆ ತನು ಪುಳಕಾಂ | ಕುರದೋಹುತೆ ಕರಣತತಿಗಳುರವಣಿಸುತ್ತುಂ | 

ಸೆರೆ ಬಿಗಿಯುತುಮಶ್ರುಜಲಂ | ಸುರಿಯುತುಮಿಹ ಸೊಗದ ಸೊಗಸದೆಂದಾದಪುದೋ 
॥ 444 ॥ 

ಕಂಟಕವ ಕಳೆದೆನೆಲೆ ಶಿವ | ದಾಂಟಿದೆ ಸಂಸಾರಶರಧಿಯಂ ಕರದೊಳ೯ ನಿ: | 

ನಂಟಿ ನೆಲೆಗೊಂಡಕಾರಣ | ನಾಂಟಿದೆನಾನಂದಸುಧೆಯ ಸರಮ ಪ್ರಭುವೇ ॥ 447 ॥ 


ಸರದೈವಕೆ ಪರವನಿತೆಗೆ | ಪರಹಿಂಸೆಗೆ ಪರಧನಕ್ಕೆ ಪರನಿಂದೆಗೆ ನಾಂ | 
ಪರರ ತುತಿಗೈವ ದೈನ್ಯ | ಕ್ಕುರವಗೆಸದ ತೆಜಿನ ಮಾಡು ಪರಮಪ್ರಭುವೇ ॥ 440 ॥ 


ಬಾರೆನ್ನ ಕುಲವೆ ಚಲವೇ | ಬಾರೆನ್ನಯ ಸುಕ್ರ ತದೊಲವೆ ನಿತ್ಸದ ಬಲನೆಂ | 
ಬ 
ಬಾರೆನ್ನ ಬಗೆಯ ನಲವ | ಬಾರನ್ನಯ ನಿಜದ ನಿಲನೆ ಪರಮಪ್ರಭುವೇ H 447 | 


ಎಲೆ ದೇವ ನಿನ್ನ ಕರುಣಾ | ನಿಲನಟ್ಟುಳಿ ಗಂಜಿ ತೊಲಗಿ ತಘಘನನಿಚಯಂ | 
ಸಿಲುಕಿತ್ತು ಮನಂ ನಿಮೊಳ್‌ | ಸಲುಗೆಯ ಮಗನಾದೆನಯ್ಯ ಪರಮ ಪ್ರಭುವೇ 
॥ 448 | 


NE 


1. ಪುಟ 197. 


ಶತಮಾನ] ಜೇಡರ ದಾಸಿಮಯ್ಯ. 901 


ಆತರ ನಚೆನಕಾರರು. 


ಬಸವನಿಂದ ಈಚೆಗೆ ಇದುವರೆಗೂ ಹೇಳಿದ ಕವಿಗಳು ಸ್ವಲ್ಪ ಹೆಚ್ಚು 
ಕಡಮೆ ಬಸವನ ಸಮಕಾಲದವರೆಂದು ತಿಳಿಯಬರುತ್ತದೆ. ಇವರಲ್ಲಿ ಹಲವರು 
ವಚನಗಳನ್ನು ಬರೆದಿರುವುದು ವಾಚಕರಿಗೆ ವೇದ್ಯವಾಗಿಯೇ ಇದೆ. ಇನ್ನೂ ಕೆಲ 
ವರು ವಚನಕಾರರು ಇದ್ದಾರೆ. ಇವರಲ್ಲಿ ಸ್ವಲ್ಪ ಜನ ಬಸವನ ಕಾಲಕ್ಕೆ ಹಿಂದಣ 
ವರೆಂದೂ ಉಳಿದವರು ಬಹಳಮಟ್ಟಿಗೆ ಅವನ ಸಮಕಾಲಿಕರೆಂದೂ ತಿಳಿಯುತ್ತದೆ. 
ಇವರೆಲ್ಲರೂ ವೀರಶೈವರು. ಇವರ ವಿಷಯವಾಗಿ ವೀರಶೈವ ಗ್ರಂಥಗಳಿಂದ ತಿಳಿದು 
ಬರುವ ಅಂಶಗಳನ್ನು ಸಂಗ್ರಹಿಸಿ ಬರೆದು ಅವರವರ ವಚನಗಳನ್ನು ಉದಾಹರಿಸು 
ತ್ತೇವೆ. 


ಜೇಡರ ದಾಸಿಮಯ್ಯ. ಸು. 1040. 

ಇವನು ಜೈನರನ್ನು ಜಯಿಸಿ ತನ್ನ ಶಿಷ್ಯೆಯಾದ ಸುಗ್ಗಲಜೀವಿಯ ಗಂಡ 
ಜಯಸಿಂಹರಾಜನನ್ನು (ದೇಸಿಂಗರಾಯ) ವೀರಶೈವನನ್ನಾಗಿ ಮಾಡಿದಂತೆ ತಿಳಿಯು 
ತ್ತದೆ. ಬ್ರಹ್ಮಶಿನನು (ಸು. 1127) ಈ ಕವಿಯ ಹೆಸರನ್ನು ಹೇಳುವುದರಿಂದ 
ಇವನು ಅವನ ಕಾಲಕ್ಕೆ ಹಿಂದೆ ಇದ್ದಿರಬೇಕು. ಆದುದರಿಂದ ಈರಾಜನು 1018 
ರಿಂದ 1042 ರ ವರೆಗೆ ಆಳಿದ ಚಾಳುಕ್ಯರಾಜನಾದ 1 ನೆಯ ಜಯಸಿಂಹೆನಾಗಿರ 
ಬೇಕು. 

ವಚನಗಳು. 

ಇವನ ವಚನಗಳ ಸಂಖ್ಯೆ 106. ಇವುಗಳಲ್ಲಿ ರಾಮನಾಥ ಎಂಬ ಅಂಕೆಶ 
ವಿದೆ. ಕೆಲವು ವಚನಗಳನ್ನು ತೆಗೆದು ಬರೆಯುತ್ತೇವೆ: 

(1) ಕಡೆಗೀಲಿಲ್ಲದ ಬಂಡಿ ಹೊಡಗೆಡೆವುದಂ ಮಾಣ್ಬುದೆ? ಕಡೆಗೀಲು ಬಂಡಿ 
ಗಾಧಾರ. ಕಡುದರ್ಪನೇಜಂದ ಒಡಲೆಂಬ ಬಂಡಿಗೆ ಮೃ ಡಶರಣರ ನುಡಿಗಡಣವೇ 
ಕಡಗೀಲು ಕಾಣಾ ರಾಮನಾಥ 1 449 ॥ 


(2) ಅಡಗ ತಿಂಬರು ಕಣಕದಡಿಗೆಯಿರಲ್ಲಿ ; ಸುರೆಯ ಕುಡಿವರು ಹಾಲಿರಲ್ಲಿ ; 


ಮುಕ್ಕು ವರು ಬಂಗಿಯ ಸಕ್ಕರೆಯಿರಲ್ಕೆ ; ಸ್ವಸ್ತೀಯಿದ್ದಂತೆ ಪರಸ್ತ್ರೀಯರಿಗೆ ಅಳುಪುವರು ; 
ಸತ್ತ ನಾಯ ಭಕ್ಬಿಸುವ ಹಡಿಕಿಗರನೇನೆಂ ಬೆನಯ್ಯಾ ರಾಮನಾಥ 1 4ನಿ0 | 


(3) ಮರದೊಳಗೆ ಮಂದಾಗ್ನಿಯನುರಿಯದಂತಿರಿಸಿದೆ; ನೊರೆವಾಲೊಳಗೆ ತುಪ್ಪವ 
ಕಂಫಿಲ್ಲದಂತಿರಿಸಿದೆ; ಶರೀರದೊಳಗಾತ್ಮ ನನಾರುಂ ಕಾಣದಂತಿರಿಸಿದೆ,; ನೀ ಬೆರಸಿಹ ಭೇದಕ್ಕೆ 
ಬೆಜಿಗಾದೆನಯ್ಯ ರಾಮನಾಥ ॥ 401 | 


1. ಬಸವಪುರಾಣ, ಸಂಧಿ 51; ನೃಷಭೇಂದ್ರನಿಜಯ, ಆಶ್ಚಾಸ 9. 


202 ಕರ್ಣಾಟಕ ಕವಿಚರಿತೆ. [12 ನೆಯ 


(4) ಹರ ತನ್ನ ಭಕ್ತರ ತಿರಿವಂತೆ ಮಾಡುವ; ಒರೆದು ನೋಡುವ ಸುವರ್ಣದ ಚಿನ 
ದಂತೆ; ಅರೆದು ನೋಡುವ ಚಂದನದಂತೆ; ಅರಿದು ನೋಡುವ ಕಬ್ಬಿನ ಕೊಲಿನಂತೆ , 
ಬೆದಅದೆ ಬೆಚ್ಚದೆ ಇದ್ದಡೆ ಕರನಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು 1452 | 


ಪಾ ರಾವಾಾಿನಸಹನಿಳಿಲಿವದಾಲ ಮಾರಾರ್‌ಯಟಿರಪುತಲಪನಲನರಿವನುವರ 


ಮೆರೆಮಿಂಡಯ್ಯ. ಸು. 1100. 


ನಂಬಿಯಣ್ಣನ (ಸುಮಾರು 8 ನೆಯ ಶತಮಾನ) ಸಮಕಾಲಿಕನಾದ 
ಮೆರೆಮಿಂಡನಾರ್‌.ಎಂಬ ಒಬ್ಬ ದ್ರಾವಿಡದೇಶದ ಶಿವಭಕ್ತನ ಚರಿತೆ ಬಸವಪುರಾಣದ 
26 ನೆಯ ಸಂಧಿಯಲ್ಲಿಯೂ ವೃಷಭೇಂದ್ರನಿಜಯದ 16 ನೆಯ ಆಶ್ವಾಸ 
ದಲ್ಲಿಯೂ ಹೇಳಿದೆ. ಕನ್ನಡ ವಚನಗಳನ್ನು ಬರೆದಿರುವ ಮೆರೆಮಿಂಡಯ್ಯನು 
ಈತನಲ್ಲವೆಂದು ತೋರುತ್ತದೆ. ಅವನು ಈ ಹೆಸರನ್ನು ಧರಿಸಿದ ಕನ್ನಡ ದೇಶದ 
ಕವಿಯಾಗಿರಬಹುದೆಂದೂ ಸುಮಾರು 1100 ರಲ್ಲಿ ಇದ್ದಿರಬಹುದೆಂದೂ ಅಭಿ 
ಪ್ರಾಯಸಡುತ್ತೇವೆ. 


ವಚನಗಳು. 


ಈತನ ವಚನಗಳ ಸಂಖ್ಯೆ 101. ಇವುಗಳಲ್ಲಿ ವಿಘಟಿದೂರ ರಾಮೇಶ್ವರ 
ಲಿಂಗ ಎಂಬ ಅಂಕಿತವಿಜೆ. ಒಂದೆರಡು ವಚನಗಳನ್ನು ಉದಾಹರಿಸುತ್ತೇವೆ: 


(1) ಸ್ವಪ್ನದ ಭಾಸೆ: ಮರ್ತೃರ ಮಾಟದ ಭಕ್ತಿ. ಚಿತ್ತವನಣ`ಯದೆ ಕಾಡುವನ 
ಯುಕ್ತಿ; ಮೃತ್ತಿನ ಬೊಂಬೆ ಅಸ್ಪುನಿನ ಮಂದಿರಕ್ಕೆ ಹೋದಂತಾಯಿತ್ತು. ವಿಘಟದೂರ 
ರಾಮೇಶ್ವರ ಉಂಗವನಣ:' " 1 4ಗಿಳೆ ॥ 


(2) ತನ್ನವರನ್ಯರಹರು. ಹೆಣ್ಣು ಹೊನ್ನು ಮಣ್ಣು ಹಿಡಿದು ಹೋರಲಾಗಿ ; 
ಆಮೂಅಟ ಬಿಟ್ಟಡ ಅನ್ನರು ತನ್ನ ವರಹರು. ಅಜ'ದವಂಗು ಸರಿ, ಜಗದ ಒಡಲಾದವಂಗು ಸರಿ; 
ಆಸೆಯೊಂದೇ ಭೇದ: ಉಭಯಕ್ಕೆ ಹೊಜಿಗಾಗು ವಿಘಟದೂರ ರಾಮೇಶ್ವರ ಲಿಂಗವನಜ' 


ವುದಕ್ಕ 1 404 / 


ಬಿಬ್ಬಬಾಚಯ್ಯ. ಸು. 1150. 


ಇವನ ಸ್ಪಳ ಗೊಬ್ಬೂರು. ಇವನು ಶಿವಭಕ್ತರ ಪ್ರಸಾದವನ್ನು ಎಂಜ 
ಲೆಂದು ದೂಹಿಸಿದ ವಿಪ್ರರಿಗೆ ಪ್ರಸಾದಮಹಿಮೆಯನ್ನು ತೋರಿಸಿದನು. 


ee 





ಆಹಹಾ... ಇಾಪ-.... ಒಡ... ಆ... 





RE 


1.ಬ.ಪು. ಸಂ ದಿ, 


ಶತಮಾನ] ಆದಯ್ಯ. 204 


ವಚನಗಳು. 


ಇವನ ವಚನಗಳ ಸಂಖ್ಯೆ 100. ಇವುಗಳಲ್ಲಿ ಏಿಣಾಂಕಧರ ಸೋಮೇ 
ಶ್ವರಲಿಂಗ ಬಿಂಬ ಅಂಕಿತನಿದೆ. ಒಂದೆರಡು ವಚನಗಳನ್ನು ತೆಗೆದು ಬರೆಯು 
ತ್ರೇವೆ 
(1) ಹುಳಿ ಬೆಳೆದು ಸಿಹಿಯಹ ತೆಜನುಂಟು : ಸಿಹಿ ಬಲಿದು ಹುಳಿಯಹ ತೆಜನುಂಟು; 
ಇಂತೀ ಉಭಯಸ್ಕಲಭೇದ ತದ್ಭಾವವಲ್ಲದೆ ಅನ್ಯವಲ್ಲ ಏಹೌಂಕಧರ ಸೋಮೇಶ್ವರ 
ಲಿಂಗಕ್ಕೆ ॥ 4ರ5 ॥ 


(2) ಎಲೆಯಿಲ್ಲದ ವೃಕ್ಷ ದಲ್ಲಿ ಹೂವಿಲ್ಲದ ಕಾಯಾಯಿತ್ತು; ಕಾಯಿ ಉದುರಿ 
ಹಣ್ಣು ಬಲಿಯಿತು ; ಕಣ್ಣಿಗೆ ಹಣ್ಣಲ್ಲದೆ ಮೆಲುವುದಕಲ್ಲ. ಖಣಾಂಕಧರ ಸೋಮೇಶ್ವರ 


ಲಿಂಗಕ್ಕೆ ಅರ್ಸಿತವಾಯಿತ್ತು ॥ 456 ॥ 


ಏಲೇಶ್ವ ರದ ಕೇತಯ್ಯ. ಸು. 1150. 


ಈತನು ಭವಿಸಂಪರ್ಕವೇ ಇಲ್ಲದೆ ಇರಲು ದ್ರೇಷಿಗಳು ಇವನ 10೫ಕ್ಕಿ 
ಬೆಂಕಿಯನ್ನು ಹಾಕಿ ಉರಿಸಿಬಿಟ್ಟಾಗ ಬೆಂದ ಬೀಜವನ್ನು ಬಿತ್ತಿ ಬೆಳೆದನು.” 


ವಚನಗಳು. 

ಇವನ ವಚನಗಳ ಸಂಖ್ಯೆ 200. ಇವುಗಳಲ್ಲಿ ರಾನೇಶ್ವರ ಲಿಂಗ ಅಥವಾ 
ಏಲೇಶ್ವರ ಲಿಂಗ ಎಂಬ ಅಂಕಿತವಿದೆ. ಒಂದೆರಡು ವಚನಗಳನ್ನು ಉದ್ದರಿಸಿ 
ಬರೆಯುತ್ತೇವೆ: 

(1) ಭಕ್ತಂಗೆ ಬಯಕೆಯುಂಟಿ? ನಿತೃಂಗೆ ಸಾವುಂಟಿ? ಸದ್ಭಕ್ಕಂಗೆ ಮಿಥೃತಥ, 
ವುಂಟಿ? ಕೃತ್ಯಭ್ಛತ್ಯನಾದ ಠಾವಿನಲ್ಲಿ ಪ್ರತ್ಯುತ್ತರಂಗೆಯ್ದಡೆ ಸತ್ತ ಸದಾಚಾರಕ್ಕೆ ಹೊಜಗು. 
ಆಚಾರವೇ ಪ್ರಾಣವಾದ ರಾನೇಶ್ವರಲಿಂಗದ ಆಣೆ I 457 | 

(2) ದಾಯಗಾಜನ ಶೀಲ, ತ್ರಿ ವಿಧಡಾಳಕನ ಭಕ್ತಿ, ಶಬರನ ದಯೆ; ಚೋರನ ಲಲ್ಲೆ, 
ಕಳ್ಳೆಯ ಬಲ್ಲತನ, ಇವೆಲ್ಲವು ಕಲ್ಲಿಯ ಮಣಿಯದಂತೆ ಅಲ್ಲಿಗಲ್ಲಿಗೆ ದಾಯ. ಇಂತೀ 
ಕಳ್ಳರ ವ್ರತನೇಮ ಸುಟಿದಲ್ಲಿಯೇ ಕಾಣಬಂದಿತ್ತು ಏಲೇಶ್ವರ ಲಿಂಗಕ್ಕೆ 458 ॥ 


ನ ವ ವ ವನಂ ಅಪ್ಪನ ಪಾ ಸಾರ 


ಆದಯ್ಯ. ಸು. 1150. 
ರಾಘುನಾಂಕನ (ಸು.1165) ಸೋಮನಾಥ ಚರಿತೆಯಿಂದ ಈತನು 
ಸೌರಾಷ್ಟ್ರದಲ್ಲಿ ಜನಿಸಿ ಪುಲಿಗೆರೆಗೆ ಬಂದು ಜೈನರನ್ನು ಜಯಿಸಿದಂತೆ ತಿಳಿಯುತ್ತದೆ. 


ಹಿ ಹವ ಮ ಜು ಭಾ ಜರಾ ಜಾ“ 


1, ಬ. ಪು ಸಂ 60, 


204 ಕರ್ಣಾಟಕ ಕವಿಚರಿತೆ. [12 ನೆಯ 


ವಚನಗಳು. 

ಅವನ ವಚನಗಳ ಸಂಖ್ಯೆ 206. ಇವುಗಳಲ್ಲಿ ಸೌರಾಷ್ಟ್ರ ಸೋಮೇಶ್ವರ 
ಲಿಂಗೆ ಎಂಬ ಅಂಕಿತವಿದೆ. ಒಂದೆರಡು ವಚನಗಳನ್ನು ಉದ್ಧರಿಸಿ ಬರೆಯು 
ತ್ತೇವೆ: 

(1) ಬೆಚ್ಚು ಬೇಖ'ಲ್ಲದ ಸುಖವಚ್ಚಾದ ಸರಿಯ ನೋಡಾ. ಅಯ ಅಂಗನಿಲ್ಲದ 
ಕೂಟ, ಸಮರಸವಿಲ್ಲದ ಬೇಟ, ಸಮರತಿಯಿಲ್ಲದ ಆನಂದ ಸನ್ನಹಿತವಾಗಿ ಸೌರಾಷ್ಟ್ರ) 
ಸೋಮೇ ಶ್ವರಲಿಂಗದ ಸಂಗ ಏನೂ ಅಲ್ಲದ ನಿಸ್ಸಂಗದ ನಿಜಸುಖವನೇನೆಂ ಬೆನಯ್ಯ 1479 

(2) ಸೂಕರಂಗೆ ಸುಗಂಧಸೊಗಸುವುದೆ? ಶುನಕಂಗೆ ಷಡ್ರಸಾನ್ನಸಂಘಟ್ಟವೆ? ಕತ್ತೆಗೆ 
ಕರ್ಪೂರ ಯೋಗ್ಯವೆ? ಮರ್ಕಟಂಗೆ ಮುಕುರ ಸಾಮೃವೆ? ದುರ್ವಿಷಯಿಗಳಪ್ಪ ದುರಾತ್ಮರ್ಗೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗ ಸನ್ನಹಿತವೆ! ॥ 460 1 


ಹಾವಿನಹಾಳ ಕಲ್ಲಯ್ಯ. ಸು. 1150. 

ಈತನು ತನ್ನನ್ನು ಕಚ್ಚಿ ಸತ್ತ ಹಾವನ್ನು ಬದುಕಿಸಿದನು; ನಾಯಿಂದ ವೇದ 

ವನ್ನು ಹೇಳಿಸಿದನು.' 
ವಚನಗಳು. 

ಇವನ ವಚನಗಳ ಸಂಖ್ಯೆ 58. ಇವುಗಳಲ್ಲಿ ಮಹಾಲಿಂಗ ಕಲ್ಲೇಶ್ವರ 
ಎಂಬ ಅಂಕಿತವಿದೆ ಕೆಲವು ವಚನಗಳನ್ನು ಉದಾಹರಿಸುತ್ತೇವೆ ;-- 

(1) ಅತ್ಯಾಶೆಯಿಂಬುದೇ ಪಾಪದ ಬೇರು. ಪಾಪವೆಂಬುದಿಲ್ಲ ಕಂಡಿರೆ ಅಯ್ಯ. 
ಪರಿಣಾಮವೆಂಬುದೇ ಸರಮಾನಂದ, ಬೇ ಪರಲೋಕವಿಲ್ಲ ಕಂಡಿರೆ ಅಯ್ಯ. ಇಹಪರ 
ದಾಶೆಯಿಲ್ಲದಿಹುದೇ ಶಿವಯೋಗ. ಮಹಾಲಿಂಗ ಕಲ್ಲೇಶ್ವರ ಬಲ್ಲ 1 401 | 


(2) ಹಗಲು ಹಸಿನೆಗೆ ಕುದಿದು ಇರುಳು ನಿದ್ರೆಗೆ ಮುಜುಗಿ ಉಲ'ದಾದ ಹೊತ್ತೆಲ್ಲ 
ವಿಷಯದಲ್ಲಿ ಬೆಂದು ನಾ ನಿಮ್ಮ ನೆನೆಯಲಳ'ಯದ ಪಾಪಿ ನೋಡಯ್ಯಾ. ನಾ ನಿಮ್ಮ 
ದೆಸೆಯ ಅ'ಯದ ಕರ್ಮಿ ನೋಡಯ್ಯ. ಮಹಾಲಿಂಗಕಲ್ಲೇಶ್ವರ! ಅಸಗ ನೀರಡಸಿ ಸಾವ ತೆಜ 
ನಂತೆ ಎನ್ನ ಯುಕ್ತಿ 1 469 ॥ 


(3) ಒಳಿದು ಒಲಿಸಿಕೊಳ್ಳಬೇಕು. ಒಲಿದಲ್ಲದೆ ಇಲ್ಲ. ಹಲವುಕೊಂಬೆಗೆ ಹಾ 
ದಿರು ಮರುಳೆ, ಅಟ್ಟಿ ನೋಡುವ; ಮುಟ್ಟಿ ನೋಡುವ ; ತಟ್ಟಿ ನೋಡುವ; ಒತ್ತಿನೋಡುವ. 
ಅಟ್ಟಿದಡೆ ಮುಟ್ಟಿ ದಡೆ ತಟ್ಟಿ ದಡ ಒತ್ತಿದಡೆ ನಿಷ್ಟೆಯ ಬಿಡದಿರ್ದಡೆ ತನ್ನನೀವ ಮಹಾಲಿಂಗ 
ಕಲ್ಲೇಶ್ವರ ॥ 463 1 


ಮಾ ಗಾ ರಾನಾ ಬರ್‌ ಮಾ ಮಾತಾ ದವರ ವರರ್ನ್‌ತೌಲ್‌ಲ ಎನ ಎಂ ಪಾವಾ ಸ ಾರ್‌ಧಾರ್‌ರ್‌ಲ್‌ ಲಗಾ ರಾದಾ ಅಕಾ ಡ್‌: 


1, ಬ. ಪು. ಸಂ. 55, w 


ಶತಮಾನ] ಬಾಹೂರ ಬೊಮ್ಮಣ್ಣ. 205 


ಮಾದರ ದೂಳಯ್ಯ. ಸು. 1150. 


ಇವನಿಗೆ ದೂಡಯ್ಯ ಎಂಬ ಹೆಸರೂ ಉಂಟು. ಇವನ ಬಚ್ಚಲಮನೆಯ 
ನೀರಿನ ಸಂಪರ್ಕದಿಂದ ವಿಪ್ರನ ಕುಷ್ಟವು ಪರಿಹಾರವಾಯಿತು." 


ವಚನಗಳು. 


ಇವನ ವಚನಗಳ ಸಂಖ್ಯೆ 102. ಇವುಗಳಲ್ಲಿ ಕಾಮುಧೂಮ ಧೂಳೇ 
ಶ್ವರ ಎಂಬ ಅಂಕಿತವಿದೆ. ಎರಡು ವಚನಗಳನ್ನು ಉದಾಹೆರಿಸುತ್ತೇವೆ :- 


(1 ) ನೆನೆವುದು ಸೆನೆಹಿಸಿಕೊಂಬುದು ಜಡನೆಂದ ಮತ್ತೆ ನಾನೀನೆಂಬುದಿಲ್ಲ. ಗಾಲ 
ಯ ಫಲದೆಂತೆ ಚೇಳಿಗೆ ಗರ್ಭವಾದಂತೆ ವೇಣುವಿಗೆ ಅಕ್ಕಿ ಹುಟ್ಟಿದ ಮತ್ತೆ ಬಾಟುವೆ 
ಯುಂಟೆ? ನೀನೆಂಬುದ ನಾನಜಿ:ದಲ್ಲಿ ನಾನೀನೆಂಬ ಭಾವವೇನೂ ಇಲ್ಲ ಕಾಮಧೂಮ 
ಧೂಳೇ ಶೃರನನಆ'ಯಬಲ್ಲ ಡೆ 1 404 ॥ 


(2) ಕುಸುಮದೊಳಡಗಿದ ಸುವಾಸನೆಯಂತೆ. ರಸಿಕನಲ್ಲಿ «ಅಡಗಿದ ಎಸಕದಂತೆ, 
ಕೇಶದಲ್ಲಿ ಅದಗಿದ ರಸರಂಜನೆಯಂತೆ. ಅಣಿದಖಹಿಸಿಕೊಂಬುದು ಎರಡಲಿದು ಪರಿ 
ಪೂರ್ಣವಾದಲ್ಲಿ ಹಲವು ಮಾತಿನ ಹೊಲಬಿನ ಸೂತಕವೇಶಕ್ಕೆ ಕಾಮಧೂಮ ಧೂಳೇ 

ಶ್ವರ ॥ 465 ॥ 


ಬಾಹೂರ ಬೊಮ್ಮಣ್ಣ. ಸು. 1160. 


ಇವನು ಕಲ್ಲುನಂದಿಯನ್ನು ಹುಲ್ಲು ಮೇಯಿಸಿದನು; ಮದಕರಿಯನ್ನು 
ಭಂಗಿಸಿದನು.* 
ವಚನಗಳು. 


ಈತನ ವಚನಗಳ ಸಂಖ್ಯೆ 45. ಇವುಗಳಲ್ಲಿ ಸಂಗನ ಬಸವಣ್ಣಪ್ರಿಯ 
ಹ್ಮೇಶ್ವ ರಲಿಂಗ ಎಂಬ ಅಂಕೆತವಿದೆ. ಒಂದು ವಚನವನ್ನು ತೆಗೆದು ತು: 
ವೆ 

ಸದ್ಭತಕ್ತಿಯಿಲ್ಲದ ವಿಶ್ವಾಸಹೀನನು ವಾಚಾ ರಚನೆಗಳಿಂದ ಮಾತಿನ ಮಾಲೆಯ 
ಎಷ್ಟ ನುಡಿದಡೇನು? ಹೆ. ದಂಡದಂತೆ ಮೃತಘಟದಂತ ಸಿಡಿಲ ಫಳದಂತೆ ಅದಾರಿಗೆ 
ಯೋಗ್ಯ ? ಸಂಗನ ಬಸವಣ್ಣ ಸಾಕ್ನಿಯಾಗಿ ಬ್ರಹ್ಮೇ£ಶ್ವರಲಂಗವು ಅವರಲ್ಲಿ ನಿಲ್ಲನಾಗಿ 


॥ 466 ॥ 


Let © 











206 ಕರ್ಣಾಟಕ ಕವಿಚರಿತೆ. [12 ನೆಯ 


ಪ್ರಸಾದಿ' ಭೋಗಣ್ಣ. ಸು. 1160. 


ಇವನ ವಚನಗಳ ಸಂಖ್ಯೆ 102. ಇವುಗಳಲ್ಲಿ ಚೆನ್ನಬಸನಣ್ಣಪ್ರಿಯ 
ಭೋಗಮಲ್ಲಿಕಾರ್ಜುನಲಿಂಗ ಎಂಬ ಅಂಕಿತವಿದೆ. 


ವಚನ, 
ನಿಹಂಗನ ತತ್ತಿಗೆ ಸ್ಪರ್ಶನದಿಂದ, ಕೂರ್ಮನ ಶಿಶುನಿಂಗೆ ಕೂರ್ಮೆಯಿಂದ. ಚತು 
ಸ್ಬಾದಿ ನರಕುಲಕ್ಕ ಕುಚಗಳಿಂದ, ಮಿಕ್ಕ್ಯಾದ ಜೀವಜಾತಿಲಕ್ಷಣಕ್ಕೆ ತಮ್ಮ ಸ್ವಸ್ಥಾನದ 
ಲ್ಲಿಯೇ ತೃಪ್ತಿ. ಆವ ಸ್ಥಲವ ಸೆಮ್ಮಿದಲ್ಲಿಯೂ ಭಾವ ಶುದ್ಧವಾದಲ್ಲಿಯೇ ಮುಕ್ತ. 
ಉಭಯಕ್ಕೆ ಉಪಮಾತೀತನಾದಾಗಲೇ ನಿರ್ವಿಜ (1) ಚೆನ್ನ ಬಸವಣ್ಣಪ್ರಿಯ ಭೋಗಮಲ್ಲಿ 
ಕಾಜರ್ನಿನ ಲಿಂಗದಲ್ಲಿ ll 4671 


.ಿಡ-ಎಸನಿಸುನಗಯಸಯಸುರಾವಾನತಾರಾಣ ಭು. ಪಾಯನಿ-ರರಾಖಂವಾರಾಚಿಯಿಹುಣಾಯಾಬಾವಾ 


ಅರಿವಿನ ನತಾರಿತಂದೆ. ಸು. 1160. 


ಈತನ ವಚನಗಳ ಸಂಖ್ಯೆ 301. ಇವುಗಳಲ್ಲಿ ಸದಾಶಿನಮೂರ್ತಿಲಿಂಗ 
ಎಂಬ ಅಂಕಿತವಿದೆ. 


ವಚನಗಳು. 

(1) ಓಗರ ಹಸಿಯಿತ್ತೆಂದು ಉಂಬವರಿಲ್ಲ ; ನೀರು ಬಾಯಾಜ'ತೆಂದು ಕುಡಿವವ 
ರಿಲ್ಲ; ಭೂಮಿಗೆ ಬಡತನವಂದು ಬಿತ್ತುವರಿಲ್ಲ. ತಮ್ಮ ಒಲವರಕ್ಕೆ ತಾವು ಮಾಡುವಲ್ಲಿ 
ಗನ ದ ಆಶೆ ಬೇಡ ಸದಾಶಿವಮೂರ್ತಿಲಿಂಗವಜವುದಕ್ಕೆ 468 ॥ 

(2) ಹಾಲುಬತ್ತಿದ ಹಸುನಿಂಗೆ ಕಣುವ ಬಿಟ್ಟಡೆ ಒದೆವುದಲ್ಲದೆ ಉಣಲೀಸುವುದೆ ? 
ಅಜುವು ನಷ್ಟವಾ ದವ ಕ್ರಿಯೆಬಲ್ಲನೆ? ಕ್ರಿಯೆಯೆಂಬುದೆ ಹಸು, ಅಖವೆಂಬುದೆ ಹಾಲು, 
ಬಯಕೆಯೆಂಂಬುದೆ ಕಣು. ಇಂತಿ: ತ್ರಿವಿಧವನಣದಲ್ಲಿ ಸದಾಶಿವಮೂರ್ತಿಲಿಂಗವು ತಾನೆ 

1400 ॥ 


ಮನಸಂದ ವತಾರಿತಂದೆ. ಸು. 1160. 
ಇವನ ವಚನಗಳ ಸಂಖ್ಯೆ 102. ಇವುಗಳಲ್ಲಿ ಮನಸಂದಿತ್ತು ಮಾರೇ 
ಶ್ವರ ಎಂಬ ಅಂಕಿತವಿದೆ. 
ವಚನಗಳು. 
(1) ಮನವಣ'ದು ನಯನಕಂಡು ಕೈಯಲ್ಲಿ ಹಿಡಿದು ತೀರಬೇಕು. ಬನನಜಂ 
ದಲ್ಲಿಯೂ ಕಾಯಕ್ಕೆ ಕರ್ಮನವಟೂದು ಜೀವಕ್ಕೆ ಭವಹಣಾದು ಉರಿಕೊಂಡ ಕಪ್ಪುರದಂತೆ 
ಉಭಯಕ್ಕೊಡಲಿಲ್ಲದೆ ನಿಂದ ನಿಜ ಮನಸಂದಿತ್ತು ಮಾರೇಶ್ವರ 14170 ॥ 


ಶತಮಾನ] ಕಲ್ಯಾಣದ ವಚನಭಂಡಾರಿ ಶಾಂತರಸ. 207 


(2) ನೇದವ ಕಲಿತಲ್ಲಿ ಸಾಠಕನಲ್ಲದೆ ಜ್ಞಾನಿಯಲ್ಲ ; ಶಾಸ್ತ್ರಪುರಾಣನನೋದಿದಲ್ಲಿ 
ಪಂಡಿತನಲ್ಲದೆ ಜ್ಞಾನಿಯಲ್ಲ ; ವೃತನೇಮಕೃತ್ಥಪೂಜಕನಾದಡೇನು? ದಿವೃ ಜ್ಞಾನದ ಠಾವ 
ನಅಯಬೇಕು. ಈ ಭೇದಂಗಳನಟುದು ತಿಳಿದಲ್ಲಿ ಮನ ಸಂದಿತ್ತು ಮಾರೇ ಶ್ವರ 1471 


 ಬಾನಾಾಾರಾಲಯಮನಾಷುಲಾಸಬಿನಾಸಣ ಇಡನಾಂರಾನಿಭಿರದಸಾವಗುನಾಂಡೋದಾದ್‌ಂ-ನಾ 


ನಗೆಯ ಮಾರಿದಂತೆ. ಸು. _1160. 


ಈತನ ವಚನಗಳ ಸಂಖ್ಯೆ 100. ಇವುಗಳಲ್ಲಿ ಆತುರವೈರಿ ಮಾರೇಶ್ವರ 
೦ಬ ಅಂಕಿತವಿದೆ. 


ವಚನಗಳು. 


(1) ಸಮತೆಯ ಸಮಾಧಾನವ ಹೇಟುವ ಪುಸ್ತಕ ಖತ್ತಿನಮೇಲೆ; ಹೊಯಿದೊಣ್ಣೆ 
ಕೃಯಲ್ಲಿ ಶೇಸಾಯಿತ್ತು. ಈತನಿರವು ಮಾತಿನಲ್ಲಿ ಆಗಮ ಮನದಲ್ಲಿ ತೂತಿನ ಕುಡಕೆಯ 
ಆಸ. ಇದು ನೀತಿಯಲ್ಲ ಆತುರವೈರಿ ಮಾರೇಶ್ವರ 14792 


(೩) ಎಲ್ಲರಂತೆ ಮಾಡಿ ಮನಗುಂಧಲಾಜ್‌, ಅಜಃತು ಮಳಕಯಲಾಜ್‌; ಕಂಡು 
ಕಾಣದಂತಿರಲಾಜ್‌. ಹೇಟು'ದಡೆ ಭಕ್ತರ ಒಡಕು, ಹೇಟದಿದ್ದರೆ ನಿನ್ನ ತೊಡಕು. ಇಂತೀ 
ವರಡಣ್ರ ಖರನಿನಲ್ಲಿ ಗುಜ"ಯಾಗಲಾಜ*. ಆತುರನೈೆರಿ ಮಾರೇಶ್ವರ 473 


ಕಲ್ಯಾಣದ ನಚನಭಂಡಾರಿ ಶಾಂತರಸ. ಸು. 1160. 


ಇವನ ವಚನಗಳ ಸಂಖ್ಯೆ 62. ಇವುಗಳಲ್ಲಿ ಅಲೇಖನಾಥ ಎಂಬ ಅಂಕಿ 
ತವಿಡೆ. 


ವಚನ. 


ಮಲವ ತೊಳೆಯ ಬಹುದಲ್ಲದೆ ಅಮಲವ ತೊಳೆಯಬಹುದೆ ಅಯ್ಯಾ ; ಮಾತನಾಡ 
ಬಹುದಲ್ಲದೆ ಅಜಾತನ ಅಣ`ಯಬಹುದೆ ಅಯ್ಯಾ; ಮಾಟವ ಮಾಡಬಹುದಲ್ಲದೆ ಮರ್ಮದ 
ಕೂಟವ ಕೂಡಬಹುದೆ ಅಯ್ಯಾ; ರಣದ ಪಂಥವ ಹೇಟಬಹುದಲ್ಲದೆ ಕಾದಬಹುದೆ 
ಅಯ್ಯಾ ; ಮಾತುಗಳ ಕೂಡಿ ಓತು ಹೇಟುವರೆಲ್ಲರು ಉಮಾಕಾಂತನ ಬಲ್ಲರೆ ? ಈ ಮಾತಿನ 
ಮಾಲೆಗೆ ಅಂಜಿ ಅಲೇಖನಾಥ ಶೂನ್ಯಕಲ್ಲಿನೊಳಗೆ ಆದೆ ಹೇಲಿ 474 ॥ 


20% ಕರ್ಣಾಟಕ ಕವಿಚರಿತೆ. [12 ನೆಯ” 


ಡಕ್ಕೆಯ ಬೊಮ್ಮಣ್ಣ. ಸು. 1160. 


ಈತನ ವಚನಗಳ ಸಂಖ್ಯೆ 89. ಇವುಗಳಲ್ಲಿ ಕಾಲಾಂತಕ ಭೀಮೇಶ್ವರ 
ಶಿಂಗೆ ಎಂಬ ಅಂಕಿತವಿದೆ. 


ವಚನ. 


ಬ್ರಹ್ಮಂಗೆ ಸರಸ್ತತಿಯಾಗಿ ಬೆನ್ನಿನಲ್ಲಿ ಬಂದಳು ಮಾಯೆ ; ವಿಷ್ಣುವಿಂಗೆ ಲಳ್ಸ್ಮಯಾಗಿ 
ಭವಕ್ಕೆ ತಿರಿಗಿಸಿದಳು ಮಾಯೆ; ರುದ್ರಂಗೆ ಉಮಾದೇವಿಯಾಗಿ ಶಿರವ ತೊಡೆಯಲ್ಲಿ ಕಾಡಿ 
ದಳು ಮಾಯೆ. ಏಳ್ಗೆ ಎಣ್ಣೆ, ಮುಳ್ಗೆ ಮೊನೆಯಾಗಿ ಹೂವಿಗೆ ಗಂಧವಾಗಿ ಅವರವರಂಗದಲ್ಲಿ 
ಹಿಂಗದ ಪ್ರಕೃತಿರೂಪಾಗಿ ಸಂದಿಲ್ಲದೆ ಕಾಡುತ್ತಿದ್ದಾಳೆ. ಮಾಯೆ. ಡಕ್ಕೆಯ ಉಲುಹದ 
ಗುವುದಕ್ಕೆ ಮುನ್ನವೇ ನಿಶ್ಚಯಸಿಕೂಳ್ಳಿ ಶಾಲಾಂತಕ ಭೀಮೇಶ್ವರಲಿಂಗವನಜ'ಯ 
ಬಲ್ಲಡೆ 147ರ ॥ 


ಸಗರದ ಬೊಮ್ಮಣ್ಣ. ಸು. 1160. 


ಇವನ ವಚನಗಳ ಸಂಖ್ಯೆ 5೫5. ಇವುಗಳಲ್ಲಿ ಸಂಗಮೇಶ್ವರ ಎಂಬ ಅಂಕಿ 
ತವಿರುವುದಲ್ಲದೆ ಈತನ ಹೆಸರೂ ಉಕ್ತವಾಗಿದೆ. 


ವಚನ. 
ಮಾಡುವ ಮಾಟದವರಲ್ಲರೂ ಆರೈಕೆಗೊಂಬರಿಲ್ಲದಿರೆ ಕೋಡಗಸತ್ತ ಜೋಗಿಯಂತಾ 
ದರು. ಅಗಡುಹೇಟುವ ಅಣ್ಣಗಳೆಲ್ಲರೂ ಕೊಡುವರಿಲ್ಲದಿರೆ ಹಾವ ಹಿಡಿದ ಕೋಡಗದಂತಾ 
ದರು. ನಾನಿನ್ನಾರ ಹೇಳುವೆ? ಇನ್ನಾರಿಗೆ ಹೇಟುವೆ? ಇಾ ನಂಬುವೆ ಸಗರದ ಬೊಮ್ಮ 
ನೊಡೆಯ ತನುಮನಸಂಗಮೇಶ್ವರ 14176 ॥ 


ಅಶಾಶಕುನಾಡಬಾಂಾಹಹಾ-ಆಸಾಡಸಸುಹಾಡಿಗರರುಂಷ್ಟಾ..ಐಾಘಾಾಡಪಾಶಂರಿಯರವಾಂಖುಕಾರುವಿಯು. 


ಅವಸರದ ಕೇರಣ್ಣ. ಸು. 1160. 

ಈತನ ವಚನಗಳ ಸಂಖ್ಯೆ 100. ಇವುಗಳಲ್ಲಿ ಸದ್ಯೋಜಾತಲಿಂಗ 

ಎಂಬ ಅಂಕೆತವಿದೆ. 
ವಚನ. 

ದಾಸಿ ಣ್ಯದ ಭಕ್ತಿ, ಕಲಿಕೆಯ ನಿರಕ್ತಿ; ಮಾತಿನಮಾಲೆಯ ಬೋಧೆ, ತೂಶಜ್ಞಾನಿ 
ಗಳ ಸಂಸರ್ಗ: ಬೀತ ಕುಂಭದಲ್ಲಿ ಅಮೃತವ: ಹೂಯ್ದಿರಿಸಲಿಕ್ಕೆ ಅದು ಎಷ್ಟು ದಿವಸ ಇರ 
ಲಾಪುದು? ಇಂತಿವ ಕಳೆದುದು ನಡೆನುಡಿಸಿದ್ದಾಂತವಾಗಿ ಕೂಡಬೇಕು ಸದ್ಭೋಜಾತ 
ಲಿಂಗವ 1477 ॥ 


ಶತಮಾನ] ಗುಸ್ತಮಂಚಣ್ಣ. 209 


ತುರುಗಾಹಿ ರಾಮಣ್ಣ. ಸತಿ. 1160. 


ಇವನ ವಚನಗಳ ಸಂಖ್ಯೆ 45. ಇವುಗಳಲ್ಲಿ ಗೋಪತಿನಾಥ ವಿಶ್ವೇ 
ಶ್ವರಲಿಂಗ ಎಂಬ ಅಂಕೆತವಿದೆ. 


ವಚನಗಳು. 
(1) ಕ ಯಾಶುದ್ಧತೆಯಾದಲ್ಲಿ ಭಾವಶುದ್ದೆವಾಗಿಪ್ಪುದು ; ಭಾವಶುದ್ಧವಾಗಿಸಪ್ತಲ್ಲಿ 
ಸರ್ವೇಂದ್ರಿಯಂಗಳು ಏಕೇಂದ್ರಿಯವಾಗಿ ಚಿತ್ತಶುದ್ಧವಾಗಿಪ್ಪುದು; ಚಿತ್ರಶುದ್ಧಿ ಸಿದ್ಧಿ 
ಯಾದಲ್ಲಿ ಸರ್ವ ಜಾ ನಸಂಪನ್ನನಪ್ಪನು. ಆಗುಣ ನಿಜದ ನೆಲೆಯಾದಲ್ಲಿ ಗೋಪತಿನಾಥ 
ವಿ 


ಶ್ಲೇಶ್ವರಲಿಂಗವ ಬೆಚ್ಚಂತಿಪ್ಪನು ॥ 410 ॥ 


ರೂ 


೨) ಕಂಗಳದೃಷ್ಟದಿಂದ ಇಷ್ಟವ ಕಂಡು, ಮನದದೃಷ್ಟದಿಂದ ನಿಷ್ಟೆಯನಜುತುಃ 


% 
Ad 


ನಿಷ ನಿಜದಲ್ಲಿನಿಂದು ಅಜು'ವು ಕರಿಗೊಂಡಲ್ಲಿ ಗೋಪತಿನಾಥ ವಿಶ್ವೇಶ್ವರಲಿಂಗವು ದೃಗ್ಸೈ 
ವಾಯಿತು । 4170 ॥ 


ರ್ಯ ಅಳೂರಲಾಸಿಮಡಾ್‌ನಾಖುತಾ ಬಹರಿ. ಇ. 


ದಾಸೋಹದ ಸಂಗಣ್ಣ. ಸು. 1160. 

ಇವನ ವಚನಗಳ ಸಂಖ್ಯೆ 100. ಇವುಗಳಲ್ಲಿ ಮಾತುಳಾಂಗ ಮಧು 

ಕೇಶ್ಚರ ಎಂಬ ಅಂಕೆತನಿದೆ. 
ವಚನ. 

ಹುತ್ತಕ್ಕೆ ಸರ್ಪನಾಗಿ ಉದಕಕ್ಕೆ ಒಳ್ಳೆಯಾಗಿ ಕೂಂಬಿಗ ಕೋಡಗವಾಗಿ ಅವರವರ 
ಬೆಂಬಟ'ಯಲ್ಲಿ ಅಜಬಿಜವ ಕಾವ ಜಂಬುಕನಂತೆ ತಿರುಗಲೇತಕ್ಕೆ? ಆಯುಷ್ಕ ತೀರಿದಲ್ಲಿ 
ಮರಣ, ಐಶ್ವರ್ಯ ಹೋದಲ್ಲಿ ದಾರಿದ್ರ, ಬಸ್ಸುದು ಎಲ್ಲಿದ್ದೆಡಂ ತಸ್ತದೆಂದಳ'ದ ಮತ್ತೆ 
ಬಾಯ ಮುಚ್ಚಿ ಸತ್ತಂತಿಸ್ಲುದೇ ತೆಜ. ಇದು ಭಕ್ತಿ ವಿರಕ್ತಿಯ ಪಥ. ಶಂಭುಗಿಂದಿತ್ತ 


ಸ್ಪಯೆಂಭುಗಿಂದತ್ತ ಅತಿಬಳ ನೋಡಾ ಮಾತುಳಾಂಗ ಮಧುಕೇಶ್ವರನು ॥ 480 ॥ 








ಗುಹಮಂಚಣ. ಸಂ. 1160. 
ಇನಿ ne) 


ಈತನ ವಚನಗಳ ಸಂಖ್ಯೆ 99. ಇವುಗಳಲ್ಲಿ ನಾರಾಯಣಸಪ್ರಿಯ 
ರಾಮನಾಥ ಎಂಬ ಅಂಕಿತನಿದೆ. 

ವಚನಗಳು. 

(1) ಕುರುಡನ ಕೈಯ ಕೋಲು ಹಿಂಗಿದಾಗ ಅವ ಆಡಿಯಿಡಬಲ್ಲನೆ? ಮೃಡ 
ಭಕ್ತಿಯ ಮಾಡುವಂಗೆ ದ್ರ ಢಚಿತ್ತವಿಲ್ಲದಿದ್ದಡೆ ಕಡೆಗಾಣಿಸಬಲ್ಲನೆ? ಇಂತೀ ವಿಶ್ವಾಸದಡಿ 
ಬೆಚ್ಚೆಂತಿರಬೇಕು ನಾರಾಯಣಪಿಯ ರಾಮನಾಥನಲ್ಲಿ ॥ 481 ॥ 

14 


210 ಕರ್ಣಾಟಕ ಕನಿಚರಿತೆ. [12 ನೆಯ 


(2) ಡಂಬಕದ ಪೂಜೆ ಹೋಹ ಹೊತ್ತಿನ ಕೇಡು; ಆಡಂಬರದ ಪೂಜಿ ತಾಮ್ರದ 
ಮೇಲಣ ಸುವರ್ಣಚ್ಮಾಯು : ಇಂತೀಪೂಚೆಗೆ ಹೂಸೊಪ್ಪ ಸಿಕ್ತ ಮನಹೂಣದೆ ಮಾಡುವ 
ಪೂಜೆ ಬೆೇರು ನೆನೆಯದ ನೀರು, ಆಯವಿಲ್ಲದ ಘಾಯ, ಭಾವವಿಲ್ಲದ ಘಟಿನಾಯುಖನೆಂಬೆ 


ನಾ ರಾಯಣಪಿಯ ರಾಮನಾಥ lH 482 ॥ 


ಸುಂಕದ ಬಂಕಣ್ಣ. ಸು. 1160. 


ಇವನ ಹೆಸರು ಬಸವಪುರಾಣದಲ್ಲಿ" ಬೊಂಕಿದೇವ ಎಂದು ಹೇಳಿದೆ. 
ಈತನ ವಚನಗಳ ಸಂಖ್ಯ 101. ಇವುಗಳಲ್ಲಿ ಬಂಕೇಶ್ವರಲಿಂಗ ಎಂಬ ಅಂಕೆತ 
ನಿದೆ. 
ವಚನ, 
ಬಹುರೂನ ತೊಟ್ಟಾಡಿದ ದೇಹವೊಂದೆ. ವೇಷರೂಪಿನ ಸಲ ಟವಲ್ಲದೆ ಬ: ಸಕ್ಕ 
ಎಕ್ಕ ಭಾಷ, ಭಾಷೆಗೆ ತಕ್ಕ ವೇಷ) ಅಜ'ವು, ಆಚರಣೆ ಒಂದಾಗಬೇಕು ಬಂಕೆ*ಶ್ರರ 
ಲಿಂಗವನಜ:ವುದಕ್ಕೆ WH 481) | 


 ಹುಸರಿಾತೆಡುಭಾಜಸಾಲಾರ್ಣಸಯಾಗಸಾ- ಭಾಯಿ ಕಾಸಾ ಮಸರ. 


ಬಹುರೂಪಿ ಚೌಡಯ್ಯ. ಸು. 1160. 


ಇವನ ವಚನಗಳ ಸಂಖ್ಯೆ 3೫. ಇವುಗಳಲ್ಲಿ ರೇಕಣ್ಣಪ್ರಿಯ ನಾಗಿನಾಥ 
ಎಂಬ ಅಂಕೆತವಿದೆ. 
ವಚನಗಳು. 
(1) ಅಪ್ಪ ಅಪ್ಪ ಎಂಬ ಚಿಕ್ಕ ಮೋಹಮಂ ತೊಟು, ಮುಖಕ್ಕೆ ಹೊತ್ತಿಗೊಂದು 
ಪರಿಯ ಬಚ್ಚಣೆಯನಿಕ್ಕಿ ಮತ್ತದನು ತಲೆಯಲ್ಲಿ ಹೊತ್ತು ತಪ್ಪಿ ಹಚ್ಚೆಯನಿಕ್ಕಿ ಆಡುತ್ತಿದ್ದ 
ರೇಕಣ್ಣ 


ಸಿಯ ನಾಗಿನಾಥನಲ್ಲಿ ಹೊತ್ತು ಹೋದ ಬಹುರೂಪವ 11841 ॥ 


(2) ತೆಯ ಮಜಕಿದು ಕಾದುವ ಅಂಕವದೇಕೂೋ? ಭಾವವಜಕದು ನೋಡುವ 
ಸೋಟನದೇಕೋ? ಭಯವ ಮಜಕೆದು ಮಾಡುವ ಭಕಿ ಯೆದೇಕೋ? ಏಕಾಂತದ ಸುಖಕ್ಕೆ 
ಬೋಕಾಂತಮೇಕೋ? ರೇಕಣ್ಣಪ್ಪಿಯ ನಾಗಿನಾಥನಲ್ಲಿ ಗುರುವ ಮಜಕೆದು ಲಿಂಗವ 


ನೊಲಿಸೇಸೆಂದದೆ ಆ ಗುರುಲಿಂಗನೆರದೂ ಇಲ್ಲ I 485 ॥ 


ಜೀರೆ ಅಂಕಿತಗಳು, 


ನಮಗೆ ದೊರೆತಿರುವ ವಚನಗಳಲ್ಲಿ ಇನ್ನೂ ಸುಮಾರು 25 ಅಂಕಿತಗಳು 
ಉಪಯೋಗಿಸಿರುವುದರಿಂದ ಈ ಕಾಲದಲ್ಲಿಯೋ ಅಥವಾ ಸ್ವಲ್ಪ ಈಚೆಯೋ ಇನ್ನೂ 


ಮಾತಾ 





1. ಸಂಧಿ ಗ್ರಟ್ಟ. 


ಶತಮಾನ] ನೀರಶೈವಪಂಡಿತತ್ರಯ, 911 


ಕೆಲವರು ವಚನಕಾರರು ಇದ್ದರ: ಎಂಬ.ದು ವ್ಯಕ್ತ ವಾಗುತ್ತದೆ. ಈ ಅಂಕಿತ 
ಗಳಲ್ಲಿ ಕೆಲವನ್ನು ಇಲ್ಲಿ ಬರೆಯುತ್ತೇನೆ: '-ಮಸಣಯ್ಯಪ್ರಿಯ ಗಜೇಶ್ವರ್ಯ 
ಸಂಗಯ್ಯಪ್ರಿಯ ಬಂಕೇಶ್ವರ, ಮಹಾಲಿಂಗ ತ್ರಿ ಪುರಾಂತಕದೇನ, 
ಸದ್ದುರು "ದ್ದ ಸೋಮೇಶ್ವ ರಲಿಂಗ್ಗ ಉಳಿಯುಮೇಶ್ವರ, ಶಂಭುಜಕ್ಕೇ 
ಕ್ಸರ್ಯ ಕಾಮಬೀಮ ನಡಸ ನಡೆಯು, Ed 
ಪ್ರಿಯ ನಿಸ್ಸಂಗಲಿಂಗರಾಮನಾಥ, ನಿಜಗುರು ಶಾಂತೇಶ್ವರ, ಭೌಂಚೇ 
ಶ್ವರ ನಾಸ್ತಿನಾಥ್ಮ ಶಂಭುಸೋಮನಾಫಲಿಂಗ, ಸದ್ಗುರು ಶಂಭು 
ಸೋಮೇಶ್ವರ, ಹುಲಿಗೆರೆಯ ವರದಸೋಮೇಶ, ರೇಕನಾಥಯ್ಯ, ಘನ 
ಗುರುಪ್ರಿಯ ಸೋಮನಾಥ, ಹಂಪೆಯ ನಿರುಪಯ್ಯ, ಅಭಿನನ ಮಲ್ಲಿ 
ಕಾರ್ಜುನ. ಇವುಗಳಲ್ಲಿ ಕೆಲವು ಹಿಂದೆ ಹೇಳಿದ ಕೊಂಡಗೂಳಿ ಕೇಶಿರಾಜ 
ಮೊದಲಾದ ಆರು ವಚನಕಾರರ ' ಅಂಕೆತಗಳಾಗಿದ್ದರೂ ಇರಬಹ:ದು. ಈ 
ಅಂಕಿತಗಳುಳ್ಳ ವಚನಗಳು ದ್ವಿತೀಯಸಂಪುಟದಲ್ಲಿ ಉದಾಹೃತವಾಗಿವೆ. ನಾಮ 
ನಿರ್ದೇಶಜೊಡನೆ ಈ ವಚನಗಳು ದೊರೆವವರೆಗೆ ವಚನಕಾರರ ಹೆಸರನ್ನು 
ಹೇಳಲು ಸಾಧ್ಯವಲ್ಲ. 


ನೀರಶೈವಪಂಡಿತತ್ರಯ. 


ವೀರಶೈವ ವಕವಿಗಳು ತಮ್ಮ ಗ್ರಂಥಾದಿಯಲ್ಲಿ ಶಿವಲೆಂಕಮಂಚಣ್ಣ. ಶ್ರೀ 
ಪಶಿಸಂಡಿತ, ಮಲ್ಲಿಕಾರ್ಜುನಪಂಡಿತ ಎಂಬ ಮೂವರು ಪಂಡಿತರನ್ನು 
ಪ್ರಾಯಿಕವಾಗಿ ಸ್ತುತಿಸುತ್ತಾರೆ. ಇವರುಗಳು ಬಸವನ (ಸು. 1100) ಸಮ 
ಕಾಲದವರೆಂದು ತಿಳಿಯಬರುತ್ತದೆ." ಈ ಪಂಡಿತತ್ರಯದ ಚರಿತವನ್ನು ಗುಬ್ಬಿಯ 
ಮಲ್ಲಣಾರ್ಯನು (1513) ತನ್ನ ಭಾವಚಿಂತಾರತ್ನದಲ್ಲಿಯ-- 

ಹರಿಯನಭವನಂಗೆ ನಂದನೆಗೆಯಿನಿ ಶಿಖಿಯನಂ | 

ಬರದಲ್ಲಿ ಕಟ್ಟಿ ಮೂರ್ಥಾಕ್ಸಗಳ ಪಡೆದು ನಿ | 

ಸ್ಫುರವಕ್ರಮಂದತೀವ್ರದ ದುರ್ಗುಣಗಳ ವೈಷ್ಣವವಿಪೃಜೈನರೆಂಬ | 

ವರವಾತಸಿತ್ತದುರಶಿ ₹ಷ್ತ್ರಮಂ ಕಡಿಸಿ ಶಂ | 

ಕರಲೆಂಕಮಂಚಣ್ಣ ಶ್ರೀಪತಿೀಶ್ವರದೇವ | 

ನುರುಮಲ್ಲಿಕಾರ್ಜುನಂ ಪಂಡಿತಶ್ರಯವಾದರೆಮ್ಮ ಭವರೋಗಗಳಿಗೆ | 


ಎಂಬ ಸದ್ಯದಲ್ಲಿ ಸಂಗ್ರಹವಾಗಿ ಹೇಳಿದ್ದಾನೆ. ಇವರುಗಳ ವಿಷಯವನ್ನು ಸ್ವಲ್ಪ 
ಮಟ್ಟಿಗೆ ತಿಳಿಯಪಡಿಸುವುದು ಅವಶ್ಯಕವಾಗಿ ತೋರುವುದರಿಂದ ಇವರ ವಿಷಯ 


ವಾಗಿ ವೀರಶೈವ ಗ್ರಂಥಗಳಿಂದ ತಿಳಿವ ಅಂಶಗಳನ್ನು ಸಂಗ್ರಹವಾಗಿ ಬರೆಯುತ್ತೇನೆ. 





ಇ ಸಾರ ಜಾಲ ನೂ poe ES ವಾಹ) ~~ ಮೂ 
ಗ ಪಿ ಗಾ ಮಾ ಳಾ ಜಾ SS ಲ 


1 ಪುಟ 196-7, 2 ಪುಟ 111 124: 3; ಬ ಪು. ಸಂಧಿಗಳು ಲ, ಗ್ರಟ್ಟ. 


2192 ಕರ್ಣಾಟಕ ಕವಿಚರಿತೆ. [12 ನೆಯ 


ಶಿನಲೆಂಕಮುಂಚಣ್ಣ. ಸು. 1160. 
ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ನೀರಫ್ಛಿವಕನಿ; ಇವನ 
ಅಜ್ಜನು ಸೋಮಶಂಭುದೇಶಿಕ; ತಂದೆ" ಕಾಮಿಕಾದ್ಯಖಿಳಶಿವಕಥಿತತಂತ್ರಾ ವಳಿಗೆ | 
ಪ್ರೇಮದಿಂ ವೃತ್ತಿದೀಪಿಕೆಗಳಂ ಬಿತ್ತರಿಸಿ | ಸೋಮಧರಸಮಯಮಂ ಧರಣಿಯೊಳ್‌ 
ನಿಜಿಸಿದ?* ಸಕಲಾಗಮಾಚಾರ್ಯ. ಈತನು ಕಾಶೀಕೆ ಶ್ಸೇತ್ರ ದಲ್ಲಿ ಶಿವನೇ ಸರ್ವ 
ದೇವತೆಗಳಿಗೂ ಪ ಪೂಜ್ಯನೆಂದು ಸ್ಥಾ ಹಿಓ ಬಿಂದುಮಾಧವನನ್ನು ನಿಶ್ವೇಶ್ವ ರನ ಸನ್ನಿ 
ಧಾನವನ್ನೈದಿಸಿ ಶತ್ರುಪಕ್ಕ ವನ್ನು, ಮುರಿದಂತೆಯೂ” ತನ್ನ ಹತ್ತು ಬೆರಳುಗಳನ್ನು 
ಕಡಿದು ಕಾಶಿಯ ನಿಶ್ವೇಶ್ವ ಬ ಅರ್ಪಿಸಿ ಮರಳಿ ಪಡೆದಂತೆಯೂ* ಕಲ್ಯಾಣಕ್ಕೆ 
ಬಂದು ಬಸವನನ್ನು (ಸು.1160) ನೋಡಿದಂತೆಯೂ* ಗ್ರಂಥಗಳಲ್ಲಿ ಹೇಳಿದೆ. 
ವಚನಗಳು. 
ಇವನ ವಚನಗಳ ಸಂಖ್ಯೆ 181 ಇವುಗಳಲ್ಲಿ ಈಶಾನ್ಯಮೂರ್ತಿ 
ಮಲ್ಲಿಕಾರ್ಜುನಲಿಂಗ ಎಂಬ ಅಂಕಿತವಿದೆ. ಒಂದೆರಡು ವಚನಗಳನ್ನು 
ತೆಗೆದು ಬರೆಯುತ್ತೇನೆ: 


(1) ಕಾಯವ ಮಳ'ಮ ಜೀವವನಣ 'ಯಬೇಕು: ಜೀವವ ಮಣ'ದು ಜ್ಲಾನವನಣ' 
ಯಚೇಕು; ಜ್ಞಾನನಮ ಆದು ಬೆಳಗನಜ ಯ ಬೇಕು ; ಬೆಳಗಿನ ಮಳಜ”"ಯ ಈಾನ, ಮೂರ್ತಿ 
ಮಲ್ಲಕಾರ್ಜುನಲಿಂಗವನಣ'ಯಜೇಕು | 486 ॥ 

(2) ವಿಶ್ವಮಯರೂಪ ನೀನಾಗಿ ಅಜ'ವ ಆತ್ಮನೊಬ್ಬನಲ್ಲಿಯೆಃ ಅಡಗಿದೆಯಲ್ಲಾ. 
ಬೀಗದ ಎಸಳು ಹಲವಾದದೇನು? ? ಂದು ದ್ವಾರದಲ್ಲಿ ಅಡಗಿ ಮತ್ತಂತೆ ಇಪ್ಸ ತೆಜ ನೀ 
ನಾಗಿ ಭಕ್ಕರ ಚಿತ್ತದಲ್ಲಿ ನಿರ್ಲಲನಾದೆ ಈಶಾನ್ನಮೂರ್ತಿ ಮಲ್ಲಿ ಕಾಜರ್ನಿನಲಿಂಗವೇ 487 








ಶ್ರೀಪತಿಪಂಡಿತೆ. ಸು. 1160. 
ಈತನು ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದಿರುವುದಾಗಿ ತಿಳಿಯಬಂದಿಲ್ಲ; 
ಸಂಸ್ಕೃತದಲ್ಲಿ ಬ್ರಹ್ಮಸೂತ್ರಗಳಿಗೆ ಶ್ರೀಕರಭಾಷ್ಯವೆಂಬ ವ್ಯಾಖ್ಯಾನವನ್ನು ಬರೆದಿ 
ದ್ದಾನೆ... ಇವನು ಶಿವಪ್ರಸಾದನೇ ಪನವಿತ್ರವಾದುದೆಂದು ಪ್ರತಿಜ್ಞೆಗೈೈದು 
ವಸ್ತ್ರ ದಲ್ಲಿ ಅಗ್ನಿಯನ್ನು ಹಾಕಿ ಬನ್ನಿಯಮರಕ್ಕೆ ಕಟ್ಟಿ ಸಿಳುಡಿನ ನ ಪರ್ಯಂತ ಅಗ್ನಿ ಯೇ 
ಕೊಕಿಯದಂತೆ ಮಾಡಿದುದರಿಂದ ದೇವಿಯ ಪಿತ ಯಜ್ಞ, ಗಳಿಗೆ ನಿಘ್ನವುಂಟಾ 














ಸ ನೀಲಕಂ:ನ ಆರಾಧ್ಯ ಚಾರಿತ್ರ. 
3, ಆನಯಿತ್ಹಾ ಹಠಾದ್ದಿ ೈಷ್ಣುಂ ಕಾಶ್ಯಾಂವಿಶ್ಚೇರ ಸನ್ನಿಧಿಂ । 

ಬಭಂಜ ವಿದ್ದಿಷೋ ಯಸ್ತಂ ಮನ್ಯೇ ಮಂಚಣಪಂಡಿತಂ | ಶಂಕರಾರಾಧ್ಯನ ಬಸವೇಶ 
3. ಬ ಪು. ಸಂ ನತ್ತ. (ವಿಜಯ, 
4, ಭೈರವೇಶ್ವೆರಕಾವ್ಯದ ಕಭೂಸೂತ್ರರತ್ನಾಕರ. 


ಶತಮಾನ] ಮಲ್ಲಿ ಕಾರ್ಜುನಸಂಡಿತಾರಾಧ್ವ. 213 


ಗಲು ಶರಣಾಗತರಾದ ವಿಪ್ರ ರಿಂದ ಜಯಸತ್ರಿ ಕೆಯನ್ನು ಹೊಂದಿದಂತೆ ವೀರಶೈವ 
ಗ್ರಂಥಗಳಲ್ಲಿ ಹೇಳಿದೆ.* 


ಮಲ್ಲಿಕಾರ್ಜುನಪಂಡಿತಾರಾಧ್ಯ. ಸು. 1160. 
ಈತನು ವಚನಗಳು, ಗಣಸಹಸ್ರನಾಮ, ಇಷ್ಟಲಿಂಗಸ್ತೋತ್ರ, ಬಸವಗೀತ 
ಎಂಬ ಗ್ರಂಥಗಳನ್ನು ರಚಿಸಿದಂತೆ ತಿಳಿಯುತ್ತದೆ. ಇವನು ವೀರಶೈವ ಕವಿ. 


ಗುರುರಾಜನ (ಸು. 1480) ಸಂಸ್ಕೃತಪಂಡಿತಚರಿತ್ರ, ನೀಲಕಂಠಾ 
ಚಾರ್ಯನ (ಸು. 1485) ಆರಾಧ್ಯಚಾರಿತ್ರ, ಸಿದ್ಧನಂಜೇಶನ (ಸು. 1650) 
ಗುರುರಾಜಚಾರಿತ್ರ--ಇವೇ ಮೊದಲಾದ ಗ್ರಂಥಗಳಿಂದ ಈತನ ವಿಷಯವಾಗಿ 
ಈಯಂಶಗಳು ತಿಳಿಯುತ್ತವೆ: 

ಈತನು ಈಶ್ವರನಿಂದ ಭೂ ಬೊಕ 


ಪ 


ಬಸವೇ ಶ್ವರನೊಡನೆ ಹೋಗಿ ಅವಶರಿಸು 
ವಂತೆ ಆಜ್ಲಸ್ಮನಾಗಿನೆ. ಶ್ರೀಶೈಲದಲ್ಲಿ ಆಜ. « ಸನ್ನಿಧಿಯಲ್ಲಿ ಪುತ್ರಾರ್ಥಿ 
ಯಾಗಿ ತಪಂಬಟ್ಟಿದ್ದ. ವೆಂಗಿದೇಶಕ್ಕೆ ತಿಲಕಪ್ರಾಯವಾಗಿದ್ದ ದ್ರಾಕ್ಸಾ ರಾಮ ಪುರ 
ದಲ್ಲಿಯ ಭೀಮೇಶ್ವರಲಿಂಗದ ಪುರೋಹಿತನಾದ, ಪಾಣಸಾನ್ವಯಜ ಭೀಮನಪಂಡಿತನಿಗೂ 
ಗೌ ರಾಂಬೆಗೂ ಮಗನಾಗಿ ಹುಟ್ಟಿ ದನು. ಇವನ ಗುರು ಆ ಟ್‌ ್ಲ್ಪ 
ಅವಾಂತರಾರ,ನ ಶಿಷ | ರಾಜಮಂತ್ರಜ್ಞ ನಾದ ಕೊಟಿಸಲ್ಲಾ ರಾಧ,ನು. ಮಲಿ ಕಾರ್ಜು 

ನು ನಲನಾಡು ಚೋ ಳರಾಜನ ಆಸ್ಚಾ ನಕ್ಕ ಹೋಗಿ ಅಲ್ಲಿ ಕ ನಾದಿಗಳನ್ನು ಜಯಿಸಿ 
ಘೋ ಲೋ ಚ ಮಾಡಿ ವೀರಶ್ರವಾಚಾರವನ್ನು ಸ್ಫ್ಯಾಪಿ 
ನಿದನು. ಚೋಳನು ಈತನ ಕಣ್ಣನ್ನು ಸೇಳಿಸಲು ಈತನು ಅವನನ್ನು ಶಪಿಸಿ ಆ ದೇಶವನು. 
ಬಿಟ್ಟು ಅಮರಾರಾಮನಗರಕ್ಕೆ ಬಂದು ಅಲ್ಲಿ ಗಣಸ ಸಹಸ್ರ ಸ್ತು ತಿಯನ್ನು ಹೇಳಿ ಈಶ್ವರನ 
ಅನುಗ ಹದಿಂದ ಊರ್ಧ್ವನೇತ್ರವನು ನಡೆದನು. 

'ಅಮರಾರಾಮನಗರಕ್ಕೆ ಬಂದು ನೆಲಸಿದುದರಿಂದ ಈತನಿಗೆ ಅಮರ 
ಗುಂಡದ ಮಲ್ಲಿಕಾರ್ಜುನ ಎಂಬ ಹೆಸರೂ ಉಂಟು. ಬಸವನು ಕಳುಹಿ 
ಕೊಟ್ಟ ಭಸಿತವನ್ನು ಧರಿಸಿಕೊಳಲು ಈತನಿಗೆ ಆ ಕ್ಷಣವೇ ಕರ್ನಾಟಿಭಾಸೆ 
A ಆ ಭಾನೆಯಿಂದ ಇಷ್ಟಲಿಂಗ ಸ್ತೋತ್ರವನ್ನೂ ಬಸವಮಾಹಾತ್ಮ್ಮ್ಯಗೀತ 
ಗಳನ್ನೂ ಮಾಡಿದನು. ತ ಕಲ್ಯಾಣಕ್ಕೆ ಹೋಗಿ ಬಸವನನ್ನು ನೋಡ 


1 ಪ್ರಸಾರ ಪ ನನ ಇತಿ ಪ್ರತಿಜ್ಞಾ .ಯಾಗ್ಗಿಮಂ ಶ:ಕೆಃ | 

ಬಧ್ವಾ ಬಬಂಧ ಮಜಾ! ಜೀಯಾಟಿ ಸರಿಸ: ೦ಡಿತ ॥ಶಂಕೆರಾರಾಧ್ಯನ ಬಸನೇಶ 
2. ಅನುಗಚ್ಛ ತ್ವಸುಪ್ಕೇನಂ ಕುಮಾರಂ ಬಸವೇಶ್ವರ | [ವಿಜಯ. 
3 ಶ್ರೀಮಲ್ಲಿಕಾರ್ಜುನಾರಾಧ್ಯದೇವಾಯಾಂಜಲಿರರ್ಪ್ಯತೇ | 


ಅವಾಪ್ರೋರ್ಥದ್ರಶೇ ರುದ್ರಾತ್‌ ವಿದ್ರಾವಿತನಿರೋಧಿನೇ ಶಂಕರಾರಾಧ್ಯನ ಬಸವೇಶ 
[ವಿಜಯ 


14 ಕರ್ಣಾಟಕ ಕನಿಚರಿತೆ. [12 ನೆಯ 


(ಕೆಂದು ಹೊರಟು ಹಾನುಗಲ್ಲಿಗೆ ಬಂದಾಗ ದಾರಿಯಲ್ಲಿ ಒಬ್ಬ ಚರನು ಬಂದು 
ಬಸವಂ ಕೂಡಲ ಸಂಗಮೇಶ್ವರನಲ್ಲಿ ಅಡಗಿದಂ; ಬಿಜ್ಜಳನಂ ಶರಣರು ಕೊಂದರು” 
ದು ಹೇಳಲು, “ಬಸವ ಬಯಲಾದೆಯಾ'” ಎಂದು ಅಳಲಿ ಗೀತವನ್ನು ಹಾಡಿ 
'ನು'. ಬಳಿಕ ಶ್ರೀಗಿರಿಗೆ ಹೋಗಿ ಅಲ್ಲಿ ತಿವೈಶ್ಯ ನಾದನು. ಈತನ ವಿಷಯವಾಗಿ 
'೦ಡಿತಚರಿತ್ರ, ಆರಾಧ್ಯಚಾರಿತ್ರ ಮೊಬಲಾದ ಗ್ರಂಥಗಳು ಹುಟ್ಟಿವೆ. 


ಈತನ ಗ್ರಂಥಗಳಲ್ಲಿ 
1. ನಚನಗಳು. 


ಇವನ ವಚನಗಳಲ್ಲಿ ಅಮರಗುಂಡದ ಮಲ್ಲಿಕಾರ್ಜುನ ಎಂಬ ಅಂಕಿತ 
ದೆ. ಒಂದು ವಚನವನ್ನು ಉದಾರ ರಿಸ.ತ್ತೇನೆ 


ನೆನೆವ ಮನಕ್ಕೆ ಮಣನೆ ತೋರದೆ; ನೋಡುವ ಕಣ್ಣಿಗೆ ಹಣ್ಣನೆ ಶೂಜಿದೆ: 
ಫಜಿಸುವ ಕೈಗೆ ಹೊನನೆ ತೋಣ'ದೆ. ಈ ಶಿನಿಧವನೆ ತೋೂಣಕೊಟು, ಮಜಹನಸಿಕ್ಯದೆ 
ರಿಯಾ, ಅಮರಗುಂಡದ ಮಲಿ ಕಾರ್ಜುನ. ಎ" ಮಾಡಿದ ಬಿನಾ ಇಕ್ನಾನು ಬೆಜಗಾದಿನು 
॥ 18೫8 | 

2. ಗಣಸಹಸೃನಾಮ. 


ಈ ಗ್ರಂಥವನ್ನು ಸಂಡಿತಾರಾಧ-ನು-ನೆಲನಾಡು ಚೋಳನ ಸಭೆಯಲ್ಲಿ 
ಹರನಿಂದೆಯಂ ಕೇಳ್ದ ದೋಷ, ಬೌದ್ದರ ಹೂಡೆ ಸರಿಯಾಗಿ ವಾದಿಸಿದ ತಪ್ಪು. 
ಅವರನ್ನು ನೋಡಿದ ತಪ್ಪು, ಸರವಾದಿಗಳನು ಸಂಹರಿಸದೆ ಸೈರಿಸಿದ ತಪ್ಪು, ಅವ 
ರನ್ನು ಸೋಂಕಿದ ಪಾತಕ--ಇವುಗಳನ್ನು ಸರಿಹರಿಸುವುದಕ್ಟೋಸ್ಟರ ಮಾಡಿದು 
ದಾಗಿ ಸಿದ್ಧನಂಜೇಶನು ಹೇಳುತ್ತಾನೆ. ಇದರಲ್ಲಿ ಪ್ರಮಥಗಣ, ರುದ್ರಗಣ, ವೃಷ 
ಭಯೋಗಾಚಾರ್ಯರು, ಅರುವತ್ತುಮೂವರು. ಷೋಡಶಸುಮತಿಗಳು, ತೇರಸರು. 
ದಶಗಣ, ಪುರಾತನರು ಇವರುಗಳ ನಾಮಗಳು ಹೇಳಿವೆ. 


ಈತನ ಇತರ ಗ್ರಂಥಗಳು ನಮಗೆ ಜೊರೆತಿಲ್ಲ. 


ಕಾವಾ ಹಾಸ ಅವಾ ಸತವ ಹವಂಜಾರನಾನಾತಂವಾಾಾ ಜಾ 


ವೀರಶ್ಸೆನವಾಚಾರ್ಯಸಂಚಕ. 


ವೀರಶೈವಕನಿಗಳು ತಮ್ಮ ಗ್ರಂಥಗಳಲ್ಲಿ--ರೇವಣ, ಮರುಳಸಿದ್ಧ, 
ಏಕೋರಾಮಿತಂದೆ, ಪಂಡಿತಾರಾಧ್ಯ, ವಿಶ್ವೇಶ್ಚರ--ಎಂಬ ಐವರು ಆಚಾರ್ಯ 
ರುಗಳನ್ನು ಪ್ರಾಯಿಕವಾಗಿ ಸ್ತುತಿಸುತ್ತಾರೆ. ಇವರುಗಳಲ್ಲಿ ಕೆಲವರು ಬಸವನಿಗೆ 


ee 


ಕ, ಗ. ರಾಜನ ಪಂಡಿತಚರಿತದಲ್ಲ ಇವನು ಬಸವನೊಂದಿಗೆ ಮಾತಾಡಿದಂತೆ ಹೇಳಿದೆ. 


ಶತಮಾನ] ವೀರಕ್ರೆ ವಾಚಾರ,ಪಂಚಕ. 217 


ಹಿಂದೆ ಇದ್ದಂತೆಯೂ ಕೆಲವರು ಅನನ ಸಮಕಾಲದಲ್ಲಿ ಇದ್ದಂತೆಯೂ ತೋರು 
ತ್ರೆ. 

ಇವರುಗಳಲ್ಲಿ ಒಬ್ಬಿಬ್ಬರು ಕನ್ನಡದಲ್ಲಿ ಗ್ರಂಥರಚನೆಮಾಡಿರುವುದಾಗಿ ತಿಳಿ 
ವುದರಿಂದ ಈ ಐವರನ್ನೂ ಒಂದೇ ಕಡೆಯಲ್ಲಿ ಸೇರಿಸಿ ನೀರಶೈವಗ್ರಂಥಗಳಲ್ಲಿ ಇವ 


ರುಗಳ ವಿಷಯವಾಗಿ ಹೇಳಿರುವ ಅಂಶಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿಸುತ್ತೇವೆ. 


ರೇವಣಸಿದ್ದ ಅಥವಾ ರೇಣುಕಾಚಾರ್ಯ. 
ಈತನು ಕೂಲ್ಲಿಪಾಕದ ಮಹಾಲಿಂಗಗರ್ಭದಲ್ಲಿ ಜನಿಸಿದನು. ಕ್ಸಿಕಿನ 
ಚಾಳೋಕ್ಸಂಗೆ ಸುರಗಿಯಂ ತೋರಿದನು; ವಿಕೃಮಂಗೆ ಒಂದು ಸುರಗಿಯನಿತ್ತನು. 
ಚಾಮಲವ್ವೆ ಗೊಲಿದು ಸೊನ್ನಲಾಪುಂದ ಸಿದ ರಾಮನ ಉದಯವನು ಅರುಹಿ 
ದನು. ನಷ್ಟ ವಜೋಳನಂ ವಾದದಲ್ಲಿ ಗೆದ್ದ ನು: ರಾಜೇಂದ್ರಜೋಳಾದಿರಾಜರ 
ಮಕ್ಕಳನ್ನು ಮದುವೆಯಾದನು. ಇವನ ಮಗ ರುದ ಪ್ರಮುನಿ. 
ರೇನಣಸಿದ್ದನ ವಿಷಯವಾಗಿ ರೇವಣಸಿದ ಶ್ರ ಕಾವ್ಯ, ರೇವಣಸಾಂಗತ್ಸ, 
ರೇವಣಸಿದೇಶ್ವ ರಪುರಾಣ, ರೇಣುಕಾರ್ಯ ಚರಿತೆ ಮೊದಲಾದ ಗ್ರಂಥಗಳು 
ಹುಟ್ಟಿ ಜೆ. 


ಮರುಳ ಸಿದ್ಧ. 
ಈತನು ಕಗ್ಗಲ್ಲಗವುಡನಿಗೆ ಮಗುವಾಗಿ ಸಿಕ್ಕಿದರು. ಜಜ್ಜುಗಂತೆಯ ಧರಿಸಿ 
ಕೊಲ್ಲಾ ಪುರದ ರಕ್ಕಸಿಯ ಕೊಂದು ಅವಳ ಅವಯವಗಳಿಂದ ಕಿನ್ನರ ವೀಣೆಯಂ 
ಮಾಡಿಕೊಂಡನು. ಮರುಳಂಕೆ ಇದ್ದು ಉಜ್ಜುಗಿಯಲ್ಲಿ ಬಯಲಾದನು. 


ಪಂಡಿತಾರಾಧ್ಯ. 


ಈತನು ವೀರಕ್ರೆ ವಪ ಪಂಡಿತತ್ರಯದಲ್ಲಿಯೂ ಒಬ್ಬನು. ಇವನ ಚರಿತವು 
ಒಂದೆಯೇ ಬರೆದಿದೆ. ೩ 


ಏಕೋರಾಮಿ ತಂದೆ. 
ಇವನು ಚೆನ್ನಮುದ್ರಾಪುರದ ಭಕ್ತರುದರದಲ್ಲಿ ಜನಿಸಿದನು; ಘಂಟಾಕರ್ಣ 
ಗಣನಾಥಾಚಾರ್ಯನಿಂದ ಉಪದೇಶವನ್ನು ಪಡೆದು ಶಿವಮಹತ್ತ್ವಾಧಿಕ್ಕಮಂ ಶಾಸ್ತ್ರ 
ಪೂರ್ವಕಮಾಗಿ ಶಿವಭಕ್ತರಿಗೆ ಬೋಧಿಸಿದನು. ಅನೇಕವಾದಿಗಳನ್ನು ಜಯಿಸಿದನು. 
ಮುದ್ರಾಪುರದ ನೀರಭಾಸ್ವ್ರರನೃಸತಿ ವೈ ವ್ಸ ಷ್ಣ ನಮತೋದ್ಭ್ಧಾ ರಕನೂ ಸಬ್ಬಾ ಸ್ರಪಾರ 


೫177227 ೨೫72೫227 ೫7772222೨೨3 ಾತಾಭಾತಾಕಘಾಘಾಘಾಾಪವಪಾಪಸಾಸಾಪಾಕಾಣಾಹಾಸಾಾಹ್‌ 





1. ಸುಪ್ರಜೆನ ೀಧಾಗವನುದ ಬಂಗವೆಂದು ಮುದ್ರಿತವಾಗಿರುವ ಸಂಸ್ಕೃತ ಪುಸ್ತ ಕದಲ್ಲಿ ಈ ಪಂಚಾ 
ಚಾರ್ಯರು ಈಶ್ವರನ ಪಂಚಮುಖಗಳ ಸಷ ಚ ಸಂಚಳ್ಸೇಶ್ರಗಳ ಲಿಂಗಗಳಿಂದ ಉತ್ಸನ್ನ 
ರಾದವರೆಂದೂ ಹೇಳಿದೆ. 


2. ಸುಜ 0189. 





216 ಕರ್ಣಾಟಕ ಕವಿಚರಿತೆ. [12 ನೆಯ 


ಗನೂ ಆದ ವ್ಯಾಸನೆಂಬ ವಿದ್ರಾಂಸನಿಗೆ ಮರ್ಯಾದೆಮಾಡಿದುದನ್ನು ತಿಳಿದು ಅವ 
ನನ್ನು ವಾದದಲ್ಲಿ ಸೋಲಿಸಿ ಅವನಿಗೆ ರಾನುನಾಥಾಚಾರ್ಯನೆಂಬ ಹೆಸರನ್ನಿಟ್ಟನು. 
ಭೋಗಮಲ್ಲಿಕಾರ್ಜುನಲಿಂಗದಾಲಯಕೆ ಬಂದು ಆ ಲಿಂಗದಲ್ಲಿ ಅಡಗಿದನು.' 
ನಿಶ್ಚೇಶ್ಚರಾಚಾರ್ಯ. 

ನಮಗೆ ದೊರೆತ ನೀರಶೈವಗ್ರಂಥಗಳಲ್ಲಿ ಈತನ ಚರಿತವು ಎಲ್ಲಿಯೂ ವಿಸ್ತಾರ 
ವಾಗಿ ಹೇಳಿಲ್ಲ. ಸಿದ್ಧನಂಜೇಶನ (ಸು. 1000) ಗುರುರಾಜಚಾರಿತ್ರದಲ್ಲಿ “ ಈಶ್ವ 
ರನೇ ಕಳಶದಾಚಾರ್ಯ ನಿಶ್ರೇಶ್ವರನಾಗಿ ಧರೆಯಂ ಪಾಲಿಸಿದಂ” ಎಂದೂ ಈತನ 
ಶಿಷ್ಯನು ಸದಾಶಿವಾಚಾರ್ಯ ಅಥವಾ ಪಂಚವಣ್ಣಿಗೆಯ ಸ್ವಾಮಿಯೆಂದೂ ಈತನ 
ಶಿಷ್ಯಸರಂಪರೆಯಲ್ಲಿ ಕೆಲವರು ರಾಜಸನ್ಮಾನಿತರಾಗಿದ್ದರೆಂದೂ ಹೇಳಿದೆ 


ಚತುರಾಜಾರ್ಯಪುರಾಣದಲ್ಲಿ (1608) ಹಿಂದ ಹೇಳಿದ ನಾಲ್ಕು ಆಚಾರ್ಯರು 
ಗಳ ಚರಿತ್ರವು ಮಾತ್ರ ವರ್ಣಿತನಾಗಿದೆ. 


ಹಂಸದೇವ. 1161. 
ಈತನು ಚಿಕ್ಕನಾಯಕನಹಳ್ಳಿ 39 ನೆಯ ಶಾಸನವನ್ನು ಬರೆದುದಾಗಿ ಆ 
ಶಾಸನದಲ್ಲಿರುವ “ಹೇಟೀದ ಕನಿ ಹಂಸಡೇವಂ” ಎಂಬ ವಾಕ್ಚದಿಂದ ತಿಳಿಯು 
ತ್ತದೆ. ಈ ಶಾಸನ, ಹೊಯ್ಸಳ ನಾರಸಿಂಹನ (1141-1173) ಆಳಿಕೆಯಲ್ಲಿ 
1161 ರಲ್ಲಿ ಬರೆದುದು. 


ದೇವಭದ್ರಮುನಿ. 1161. 


ಈತನು ಚಿಕ್ಕನಾಯಕನಹಳ್ಳಿ 21 ನೆಯ ಶಾಸನವನ್ನು ಬರೆದುದಾಗಿ ಆ 
ಶಾಸನದ ಕೊನೆಯಲ್ಲಿರುವ ಈ ಪದ್ಯದಿಂದ ತಿಳಿಯುತ್ತದೆ: 


ಉಚಿತಪದಾಳಂಕಾರಂ | ಪ್ರಚುರರಸಂ ನೆಗಟಲಿಂತು ಜಿನಶಾಸನಮಂ | 
ರಚಿಯಿಸಿದಂ ಹರಹಾಸ | ದ್ರುಚಿರಯಶಂ ದೇವಭದ್ರಮುನಿಪೋತ್ತಂಸಂ 


ಈ ಶಾಸನವು ಹೊಯ್ಸಳ ನಾರಸಿಂಹನ ಆಳಿಕೆಯಲ್ಲಿ (1141-1173) 
ಶಕ 1083 ರಲ್ಲಿ ಬರೆದುದು. ಇದರಲ್ಲಿ ಸಾಮಂತಗೋವಿದೇವನು ಹೆಗ್ಗೆರೆಯ 
ಚೆನ್ನಪಾಶ್ವ ೯ಣೇವರ ಬಸದಿಗೆ ಸವಣುಗೆರೆಯನ್ನು ಕೊಟ್ಟಂತೆ ಹೇಳಿದೆ. 





1. ದೇವಾಂಗ ಪುರಾಣದಲ್ಲ--ದೇವಾಂಗನ ಏಳನೆಯ ಅವತಾರವಾದ ಜೇವದಾಸನಿಗೆ' ಏಕೋ 


ರಾಮ ಎಂಬ ಒಬ್ಬ ಮಗನಿದ್ದಂತೆಯೂ ಆತನು ಜೈನಳಾಗಿದ್ದ ಬಿಜ್ಜಳನ ಹೆಂಡತಿಯನ್ನು ಶೈವಳನ್ನಾಗಿ 
ಬಡಿತದ ಊಟ ಜಾಕೀ 


ಶತಮಾನ] ಶಾಂತಿನಾಥ, 217 


ಈ ಶಾಸನದ ಬಂಧವನ್ನು ನೋಡಿದರೆ ದೇವಭದ್ರನು ಸಂಸ್ಕೃತ ಕನ್ನಡ 
ಎರಡರಲ್ಲಿಯೂ ಉದ್ದಾಮಕವಿಯಾಗಿದ್ದಂತೆ ಕಿಳಿಯುತ್ತದೆ. ಈ ಶಾಸನದಿಂದ 
ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 


ನಿಷ್ಣುನೃಪ 
ಅರಿಸುರದೊಛ್‌ ಧಗಿಲ್ಭಗಿಧಗಿಲ್ಬಗಿಲೆಂಬುದರಾತಿಭೂಮಿಪಾ | 
ಳರ ಶಿರದೊಳ್‌ ಗರಿಲ್ಲರಿಗರಿಲ್ಲರಿಲೆಂಬುದು ವೈರಿಭೂತಳೇ ॥ 
ಶರ ಕರುಳೊಳ* ಚಿಮಿಲ್ಲಿಮಿಚಿಮಿಲ್ಲಿನಿಲೆಂಬುದು ಕೋಸಮಹ್ಲಿ ದು | 
ರ್ಧರತರಮೆಂದೊಡಳ್ಳು ಜದೆ ಕಾದುನರಾರ್‌ ಮಲೆರಾಜರಾಜನೊಳ್‌ 14109 | 


ಬಿಟ್ಟದೇನಸಾಮಂತ. 
ನಲಿದುಲಿದಟ್ಟಿ ಕೊಂಡು ಕವಿತರ್ಪ ನಿರೋಧಿಬಳಕ್ಕೆ ಭೀತಿಯಿಂ | 
ನೆಲನೊಲನೆನ್ನ ದಲ್ಲದಿದು ಪೆರ್ಬಲಮನ್ನದೆ ದೊಪ್ರತಾಪದಿಂ | 
ಗಿಲಿಗಿಲಿಗಂಬವಾಡಿಸುವನಾ ಹವದೊಳ್‌ ಕಲಿಬಿಟ್ಟಿದೇವನಿ | 
ನ್ನೆಲೆಗಳವಂಗೆ ಸಂಗರದೊಳಾಂಪನೆ ಗಾಂಪನವಾರೃಶೌರ್ಯನೊಳ್‌ 1 490 ॥ 


ಹೊಡೆವ ಬಸಿಡಿಲ ಕಾಳನ | ಕುಡುದಾಡೆಯ ಹರನ ನೊಸಲ ಕಣ್ಣ ಪೊಡರ್ಪಂ | 
ಪಡೆವುದು ಸಮರದೊಳೆದಣ'ದ | ಕಡುಗಲಿಗಳ ಕಣ್ಣೆ ಬಿಟಿ ದೇವನ ಸಬಳಂ ॥ 401 


ಗೋವಿದೇವ. 
ಬರೆದವರ್ಗಿತ್ತ ಚಾಗಮದು ಬಿತ್ತೆನಲೀಶ್ವರನದ್ರಿಮಧ್ಯದೊಳ್‌ | 
ಗಿರಿಜೆಯ ಪಾಂಗವೀಕೃಣದೊಳಂಕುರಿಸಿ ದ್ಯುನದೀಪ್ರವಾಹದಾ I 
ಸರಿಕರದಿಂದೆ ಪಲ್ಪನಿಸಿ ದಿಗ್ಗಜದಂತಮಡರ್ಪೆನಲ್ಕೆ ಬಾ| 
ಸತಿರಮೆನೆ ಗೋವಿದೇವನ ಯಶೋಲತೆ ಪರ್ಬಿ ದುದೆಯನ್ನು ಬೋಕಮಂ (| 409] 


ಶಾಂತಿನಾಥ. 1165. 
ಈತನು ನಾಗಮಂಗಲದ 30 ನೆಯ ಶಾಸನವನ್ನೂ ಅರಸಿಯ ಕೆರೆಯ 
4ನ ನೆಯ ಶಾಸನವನ್ನೂ ಬರೆದುದಾಗಿ ಆ ಶಾ ಸನಗಳ ಕೊನೆಯಲ್ಲಿರುವ 
ದಕ್ಕಿ ಣಹೆ! ಮ್ಮ ನ ಮಮ್ಮ ಂ | ಲ ಕೃಣಕವಿ ಶಾಂತಿನಾಥ ಕನಿಕುಳತಿಳಕಂ | 
ದಾಕ್ಮಿಣ್ನನಿಧಿಗು * ಣೋತ್ಕರ | ಶಿಕ್ಪಾಗುರು ಸೇಟ್ಟನಲಟ್ಟಯಿಂ.. ರಾಸನಮಂ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಶಿಕ್ಸಾಗುರು ಎಂಬುದರಿಂದ ಈ ಕವಿ ಉಪಾ 
ಧ್ಯಾಯನಾಗಿದ್ದಿರಬಹುದು. ಈತನ: ಬ್ರಾ ್ರ್ರಹ್ಮಣಕವಿಯೆಂದು ತೋರುತ್ತ ದ್ರ; 








ಮಾ ಬಾ ಇರಾ ಮಾ 





ಹ 


1. ಆರಸಿಯ.ಕೆರೆಯ ರಾಸನದಲ್ಲಿ-- ಸೋಮನ, ಲಕ್ಷಣ ಗುಣಾಕರ- ನಿಂಬ ಪಾಠ ತಾಂತರಗಳಿನೆ 


918 ಕರ್ನಾಟಕ ಕನಿಚರಿತೆ. [12 ನೆಯ 


ಮೇಲೆ ಹೇಳಿದ ಶಾಸನಗಳಲ್ಲಿ ಮೊದಲನೆಯದು ವೀರಬಲ್ಲಾಳನ ಆಳಿಕೆಯಲ್ಲಿ 
ಪಾರ್ಥಿವಸಂವತ್ಸರದಲ್ಲಿ--ಎಂದರೆ 1165 ರಲ್ಲಿ--ಬರೆದುದ;, ಇದರಲ್ಲಿ ನೀರ 
ಬಲ್ಲಾಳನ ಚಮೂಸತಿಯಾದ ಹುಳ್ಳ ರಾಜನ ಅಣ್ಣ ಹೆಗ್ಗಡೆ ಕಂಟಿಮಯ್ಯನು ಮ 
ಧುಕೇಶ್ರರದೇವರಿಗೆ ದತ್ತಿಯಂ ಬಿಟ್ಟಂತೆ ಹೇಳಿದೆ. ಎರಡನೆಯ ಶಾಸನವೂ ವೀರ 
ಬಲ್ಲಾಳನ ಆಳಿಕೆಯಲ್ಲಿ ಶಕ1071 ನೆಯ ಸೌಮ್ಯಸಂವತ್ಸರದಲ್ಲಿ--ಎಂದರೆ 1129 
ರಲ್ಲಿ--ಬರೆದುದೆಂದು ಹೇಳಿದೆ. ಆದರೆ 1129 ರಲ್ಲಿ ವಿಷ್ಣುವರ್ಧನನು ಆಳುತ್ತಿದ್ದಂ 
ತೆಯೂ ವೀರಬಲ್ಲಾಳನು 1178 ರಿಂದ 1220 ರವರೆಗೆ ಆಳಿದಂತೆಯೂ ತಿಳಿಯಬ 
ರುವುದರಿಂದ ಈ ಶಾಸನದ ವರ್ಷವು1189 ಆಗಿರಬೇಕು. ಮೊದಲನೆಯ ಶಾಸನ 
ದಲ್ಲಿ ಹೇಳಿರುವ ವರ್ಷದಲ್ಲಿ (1165) ವೀರಬಲ್ಲಾಳನು ಯುವರಾಜನಾಗಿದ್ದಿರ 
ಬಹುದು ಎರಡನೆಯದರಲ್ಲಿ" ಹೊಯ್ಸಳ ವೀರಬಲ್ಲಾಳುದೇವನ ಬೆಸದಿಂ ಜಗತಿಯ 
ಕೊತ್ತ ಟಗಳ? ಮೊದಲಾದವರು ಜಗತೇಶ್ವರದೇವರಿಗೆ ದತ್ತಿಯಂ ಬಿಟ್ಟಂತೆ 
ಹೇಳಿದೆ. 


ಶಾಂತಿನಾಥನ: ಪ್ರೌಢಕವಿ ಎಂಬಂಶವು ಈ ಶಾಸನಗಳಲ್ಲಿಯ ಪದ್ಯಗಳಿಂದ 
“ಇ. 


ಲ 


ಎರೆಯಂಗನ ಮಹಿಷಿ ಏಚಲೆ. 


ಕಡುಜಿಡ್ಲು ನಾರ್ಕುಮಾಹಾ | ಲ್ಲಡಲ ಮಗಳ್‌ ಲಕ್ಮ ನಾರ್ತೂಡಂ ಗೋಪಾಳಂ| 


ಬಿಡನುಚಿತಮೆಂ ಬೊಳೊಪ್ಪಂ | ಬಡೆದೇಚಲೆ ಸದ್ಧಗಂಧಿ ಸಿರಿಗು ಪರಿಗಂ ॥ 493 | 


'ನಿಷ್ಣುವರ್ಧನ. 


ಕಮಲಾಕಂ ಪುರುಷೋತ ಮಂ ವಿಬುಧಲೋಕಾಹಾ ದನಂ ದಿಷದೆ, | 
ತ.ಮದಧ,ಂಸನನಂತಭೋ ಗಯುತನುರ್ವೀದಾರಧ?ರೇಯನು।| 
ತ ಮಸತ್ಲಾನ್ನಿತನುದ್ದಯಾದವಕುಳಾಳಂಕಾರನೆಂದಿಂಳು ವಿ| 


ಎವಿ 


ಮಹೀಶಂ ಸಲೆ ತಾನೆ ವಿಸ್ಣುವೆನಿಪಂ ಲಕ್ಷ್ಮಿ “ವಧೂವಲ್ಲಭಂ hn 4೧4 | 
ನರಸಿಂಹ. 


ದಿರಾದರಿಭೂಪಾಳರ| ಮುದದಾನೆಯ ಕೊಂಬನುಡಿದು ದಂತದ ಬಳೆಯಂ | 
ಬಿದುವಿನ ಮುತ್ತಿನ ಹಾರಮ | ನೊದನಿನಿ ಜಯಸಿರಿಗೆ ತುಡಿಸುವಂ ನರಸಿಂಹಂ | 
1 4೧.) ॥ 


ನಿ|। ನಸಿಲತೆ ವೈರಿಗಳ ಹೃದಯದೊಳ* ನಾಂಟಿ ತಳಿರ್‌ | 
Ra ಓ 


ಟ್ರ ೪. 
$1. 


ಪಸರಿಸೆ ಬೆನೊ ಳ್‌ ಬಳೆವುದು | ಸೊಸತೊಂದಚ್ಚರಿ ನೃಸಿಂಹ ಭಾವಿಸೆ ಜಗದೊಳ್‌ 


॥ 496 | 


ಶತಮಾನ] ಹರೀ ಶ್ವರ, ರಾಘವಾಂಕ, ಕೆರೆಯ ಪದ್ಮ ರಸ. 19 


ದ್ರಿ 
Ne 


ನೀರಬಲ್ಲಾಳ. 
ಕಲಿಕಾಲಕ್ಷ ತ್ರ ಪುತ್ರಸ | ಬಳತರದುರಾಚಾರಸಂದೋಹದಿಂದಂ | 
ಹೊಲೆ ಹೊಡ್ಡಲ್‌ ಕ ಬೇಸತ್ತಳವಲು'ದ ಮಹೀಕಾಂತೆಯಂ ರಕ್ಸಿ ಸಲ್ಮಾ ॥ 
ಜಲಜಾಕ್ಷಂ ತಾನೆ ಬಂದಂತವತರಿಸಿದವೊೋ ಲ್‌ ವೀರಬಲ್ಲಾಳಭೂಪಂ | 
ಕುಲಜಾತ್ಕಾಧಾ. ಭ್‌ ನೃಸವರನುದಯಂಗೆಯ್ಯನನಾಶ್ಚರ,ಶೌರೃಂ 1497 ॥ 


ಮ. 

ಹೆ & 

ಜವನೊಡನಾದೊಡಂ ಸೆಣಸಿ ಜತ್ಮಕುಖಾಡುವ ನೀರಮೆಂದೊಹಡಿ | 
ಭುವನದೊ ಭಾಂತು ನಿಂದರಿನೃ ಪಾಳರ ನುಂಗುವ eT | 


ಹವದೆಡೆಗಾಗಳುಂ ಬಿಡದೆ ಬೀಸುವ ನಂಜಿನ ಗಾಳಿ ದೆಣಡಿ | 
ನಿ.ವನ ಪೊಡರ್ಸನೆ”ವೊಗಟ್ಟು ದೊ EE: 1 498 ॥ 
ಕಳಿಕಟ್ಟ. 


ತಿವಿದ ಚೆನ ನಪ್ಪ ಕಜ"ಯೊಪುುವ ಕಾಶ ಕವುಂಗು ಸುತ್ತಲುಂ | 
ಶ್ರಿ :ವನಲಕಿ ಕಣ್ಣೆ ಜ್‌ದನೋಲ್‌ ಬೆಳೆದಿರ್ದ ಸುಗಂಧಶಾಳಿಯಿಂ॥| 
ದೀವಸುಧಾತಳಾಗ ದೊಳೆ ರಮ್ಯ ಮೆನಲ್‌ ಕಳಿ ಕಟ್ಟಿ, ನಾಡೆಯಖಂ | 

ದೇವಗ ಹಂಗಳಿಂದೆಸೆದು ಕೋಭಿಸುತಿ ತಿರ್ಪದು ನೋಲಿಸ್ಬೊಡೂರ್ಗ್ಸಳೊಲ್‌ 1 499 ॥ 





ಹರೀಶ್ವರ, ರಾಘವಾಂಕ, ಕರೆಯ ಪದ್ಮರಸ. 
ನಿಚಾರಂ. 
ಹರೀಶ್ರರಾದಿಗಳ ಚರಿತವನ್ನು ಬರೆವುದಕ್ಕೆ ಮುಂಚೆ ಇವರ ಕಾಲವನ್ನು 
ನಿರ್ಧರಿಸುವುದಕ್ಕಾಗಿ ಸ್ವಲ್ಪ ವಿಚಾರವು ಅವಶ್ಯಕವಾಗಿದೆ. 
೦೬ಶ್ನರಸು— 128ರ (1) ರಲ್ಲಿ ಆಳುವುದಕ್ಕೆ ಆರಂಭಿಸಿದ ವೀರನರನಿಂಹ ಬಲ್ಲಾ 


ಳನ ಕಾಲದಲ್ಲಿ ಇದ್ದಿರಬೇಕೆಂದು ಮೆ | ಕೆಟಲ್‌ ಈ ರೀತಿಯಾಗಿ ಸಿರ್ಣಯಸಿದ್ಧಾರೆ1:- 


ಹರೀಶ್ತರನ ಸೋದರದಳಿಯನಾದ ರಾಘವನು ಪಂಪಾಪುರದ ರಾಜನಾದ ದೇವ 
ರಾಜನ (1286-1328) ಸಭೆಯಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ಓದಿದಂತೆಯೂ ಓರಗಲ್ಲಿಗೆ 
ಹೋಗಿ ಕಾಕತೀಯರುದ್ರನ (1292-138) ಸಭೆಯಲ್ಲಿ ವೀರೇಶ್ವರಚರಿತವನ್ನು ನಿರ್ಮಿಸಿ 
ಓದಿ ಅಲ್ಲಿದ್ದ ಕುಕವಿಗಳನ್ನ್ನು ಸೋಲಿಸಿದಂತಿಯೂ ನರಸಿಂಹಬಲ್ಲಾಳನ ಮಂತ್ರಿಯಾದ 
ಕೆರೆಯಸದ್ಮರಸನನ್ನು ನೋಡುವುದಕ್ಕೆ ಬೇರಿಗೆ ಹೋದಂತೆಯೂ ರಾಘವಾಂಕಚರಿತ 
ದಿಂದ ತಿಳಿಯಬರುತ್ತದೆ. ಈ ನರಸಿಂಹಬಲ್ಲಾಳನು ದೇವರಾಜ, ಕಾಕತೀಯರುದ್ರ ಇವರ 





ಜಾ ತಾತಾ ಅರಾ ಜಾ ಮ EE 


1. ಭಂದೋಂಬುಧಿಯ ಉಪೋದ್ರಾ ತ. ಪಟ 53 


220 ಕರ್ಣಾಟಕ ಕವಿಚರಿತೆ. [12 ನೆಯ 


ಸಮಕಾಲದವನಾಗಿರಬೇಕಾದುದರಿಂದೆ ಇವನು 1288 ರಿಂದ ರಾಜ್ಯಭಾರಮಾಡಿದ ವೀರ 
ನರಸಿಂಹಬಲ್ಲಾಳನೇ ಆಗಿರಬೇಕು. ಇವನನ್ನೇ ಚೆನ್ನಬಸವಪುರಾಣದಲ್ಲಿ ಬಿಟ್ಟಿ ಬಲ್ಲಾಳ 
ಎಂದು ಕರೆದಿದೆ. ಆದುದರಿಂದ ಹರೀಶ್ವರನು ಸು. 1290 ರಲ್ಲಿ ಇದ್ದಿರಬೇಕು. 


ಆದರೆ ಹರೀಶ್ವರ, ರಾಘವ, ಕೆರೆಯ ಪದ್ಮರಸ ಇವರು. ಸುಮಾರು 116) ರಲ್ಲಿ 
ಇದ್ದರು ಎಂಬುದಕ್ಕೆ ಪ್ರಬಲವಾದ ಕಾರಣಗಳಿವೆ. 

(1) ಮಲ್ಲಿ ಕಾರ್ಜುನನು (ಸು. 1247) ತನ್ನ ಸೂಕ್ತಿಸುಧಾರ್ಣವದಲ್ಲಿ ಹರೀಶ_ರನ 
ಗಿರಿಜಾಕಲ್ಯಾಣದಿಂದ ಅನೇಕಸದ್ಯಗಳನ್ನು ಉದ್ದರಿಸಿ ಬರೆದಿದ್ದಾನೆ. ಇದರಿಂದ ಹರೀ 
ಶ್ವರನು 124) ಕ್ರ ಹಿಂದೆ ಇದ್ದನೆಂಬುದು ವ್ಯಕ್ತವಾಗುತ್ತದೆ. 


(೩) ಸೋಮರಾಜನು (1222) ತನ್ನ ಉದ್ಭಟಕಾವೃದಲ್ಲಿ ಎ ಪ್ರಮಥಾನೀಕ 
ಕಥಾರ್ಣವೇಂದು ಹರಿದೇವಾಚಾರ್ಯನಂ.....ನಿಮಲಜ್ಞಾನಸುದೀಪಿಕಾಸನ್ಚಿರಿತಚೇತಸ್ಸದ್ದನಂ 
ಪದ್ಮನಂ ಬಲಗೊಂಡು ಪೇಟ ನೀಕಾವ್ಯಮಂಗ ಎಂದು ಹರೀಶ್ವರನನ್ನೂ ಕೆರೆಯ ಪದ್ಧ ರಸ 
ನನ್ನೂ ಸ್ತುತಿಸುವುದರಿಂದ ಇವರಿಬ್ಬರೂ 129292 ಕಂತ ಹಿಂದಣವರಾ ಗಿರಬೇಳು. 


(3) ಬಿಟಿ ಬಲ್ಲಾಳನು 1287 ರಲ್ಲಿ ರಾಜ್ಯವಾಳಿದ ನೀರನರಸಿಂ ಹಬಲ್ಲಾಳನೇ ಆಗಿರ 
ಬೇಕೆಂದು ಮೈ ಕಿಟಲ್‌ ಹೇಳಿದ್ದಾರೆ. ಆದರೆ ಪದ್ದ ಣಾಂಕನ (ಸು. 1355) ಕೆರೆಯ 
ಪದ ರಸಚರಿತ್ರರೂಸವಾದ ಪದ್ಮ ರಾಜಪುರಾಣದಲ್ಲಿಯ-- 


ಶ್ರೀವಿಪುಳನರಸಿಂ ಹಬಲ್ಲಾ ಳಭೂಮಿಪಂ | 
ಕೋವಿದಂ ಯುವರಾಜಪಟ್ಟಾನ್ವಿತಂ ಬಿಟ್ಟ | 
ದೇವರಾಯಸೆನಿಸಪ ಪುತ್ರಸಹಿತಂ ಯಾದವಾನ್ವಯೋದ್ಧರಣನಾದಂ I 


2) 


ನೃಸಿಂಹಬಲ್ಲಾಳಂ ಕುಮಾರಕುಳಚಿಂತಾಮಣಿಯೆನಿಪ್ಪ ಬಿಟ್ಟ ಭೂಪಂ ಬೆರಸು ನಿಂಹಾನನ 
ಸೈನಾಗಿರ್ದಂ-_ಎಂಬ ಪದೃಭಾಗಗಳಿಂದ ಕೆರೆಯ ಪದ್ಮರಸನ ಕಾಲದಲ್ಲಿ ನೃಸಿಂಹಬಲ್ಲಾ 
ಳನು ರಾಜನಾಗಿದ್ದಂತೆಯೂ ಅವನ ಮಗನಾದ ಬಿಟ್ಟಿ ದೇವನು ಯುವರಾಜನಾಗಿದ್ದಂತೆಯೂ 
ತಿಳಿಯುತ್ತದೆ. ಸೊ”ಮರಾಜನು (1222) ಕೆರೆಯ ಪದ್ಮರಸನನ್ನು ಸ್ಮುತಿಸುವುದರಿಂದ 
1222 ಶ್ತಿಂತ ಹಿಂದೆ ಪಡ್ಮರಸನೂ ನರಸಿಂಹನೂ ಅವನ ಮಗ ಯುವರಾಜ ಬಿಟ್ಟಿದೇವನೂ 
ಇದ್ದಿರಬೇಕು. ಹೊಯ್ಸಳರಾಜರ ಪರಂಪರೆಯಲ್ಲಿ ನಿಷ್ಣುವರ್ಧನನಿಗೆ (1111--1141) 
ಬಿಟ್ಟಿದೇವ ನಂಬ ಹೆಸರುಂಟಿಂದು ಶಾಸನಗಳಿಂದ ತಿಳಿಯುತ್ತದೆ. ಈ ಬಿಟ್ಟಿದೇವನ 
ತಂದೆಗೆ ಎರೆಯಂಗ ಎಂಬ ಹೆಸರಿದೆ; ನರಸಿಂಹ ಐಂಬ ಹೆಸರು ಬೇರೆ ಇಲ್ಲ. 1222 KA 
ಹಿಂದೆ ವಿಷ್ಣುವರ್ಧನನ ಮಗ ನರಸಿಂಹಬಲ್ಲಾಳನು ಹೊರತು ಬೇರೆ ನರಸಿಂಹಬಲ್ಲಾಳನು 
ಯಾರೂ ಇಲ್ಲ. ಈ ನರಸಿಂಹಬಲ್ಲಾಳನು 1141 ರಿಂದ 1178 ರ ವರೆಗೆ ಆಳಿದನು. 
ಇವನ ಮಗ ವೀರಬಲ್ಲಾಳ. ಪದ್ಮಣಾಂಕನು ಈ ವೀರಬಲ್ಲಾಳನಿಗೆ ಅವನ ತಾತನಾದ 


ಶತಮಾನ] ಹರೀ ಶ್ವರಾದಿಗಳು. 221 


ನಿಷ್ಣುವರ್ಧನನ ಹೆಸರನ್ನೆ" ಇಟು, ಬಿಟ್ಟಿದೇವ ಎಂದು ಕರೆದಿರಬೇಕು. 1? ಈ ನರಸಿಂಹ 
ಬಲ್ಲಾಳನ ಕಾಲದಲ್ಲಿಯೆ: (1141-1175) ಕೆರೆಯ ಸದ್ಮರಸನು ಇದ್ದಿರಬೇಕು. 


(4) 1292 ರಿಂದ 1885 ರ ವರೆಗೆ ಆಳಿದ ರುದ್ರಪ್ರತಾಪಗಣಪತಿಯ ಕಾಲದಲ್ಲಿ 
ರಾಘವಾಂಕನು ಓರಗಲ್ಲಿಗೆ ಹೋಗಿದ್ದಂತೆ ಮೈ ಕೆಟಲ್‌ “ಹೇಳಿದ್ದಾರೆ. ಆದರೆ ರಾಘ 
ನಾಂಕನು 1222 ಕ್ಕೆ ಹಿಂದೆ ಇದ್ದ ಹರೀಶ್ವರನ ಸೋದರದ ಅಳಿಯನಾದುದರಿಂದ ಆತನು 
1092 ರಿಂದ 1335 ರ ವರೆಗೆ ಆಳಿದ ರುದ್ರಪ | ತಾಪಗಣಪತಿಯ ಸಬೆಗೆ ಹೋದನೆಂಬುದು 
ಅಸಂಭಾವೃವಾಗಿದ. ಒಬ್ಬ ಕಾಕತೀಯ ರುದದೇವನು ಶಕ 1084 ನೆಯ ಚಿತ್ರಭಾನು 
ಸಂವತ್ಸರದಲ್ಲಿ ಖಂದರೆ ಕ. ಶ. 1162 ರಲ್ಲಿ ಇದ್ದಂತೆ ಶಾಸನಗಳಿಂದ ತಿಳಿಯು 
ತ್ತದೆ. ಈ ದೊರೆಯ ಕಾಲದಲ್ಲಿ ರಾಘವಾಂಕನು ಓರಗಲ್ಲಿಗೆ ಹೋಗಿರಬೇಕು. ಚೆನ್ನ ಬಸವ 
ಪುರಾಣದಲ್ಲಿ ರಾಘವನು ಓರಗಲ್ಲಿಗೆ ಹೋದುದಾಗಿ ಹೇಳಿದೆಯೇ ಹೊರತು ಆಗಿನ ದೊರೆಯ 
ಹೆಸರು ಹೇಳಿಲ್ಲ, 


(5) ಪಂಪಾಪುರದ ದೇವರಾಜನು ಹರಿಹರರಾಜನಿಗೆ ಓಂದೆ 1006 ರಿಂದ 182ನ ರ 
ವರೆಗೆ ರಾಜ, ಭಾರ ಮಾಡಿದುದಾಗಿ ಮೈ ಬ್ರೌನ್‌ ಹೇಳಿರುತ್ತಾರೆಂದು ಮೆ ಕಿಟಲ್‌ ಬರೆ 
ದಿದ್ಧಾರ. ಆದರೆ ಮೇಲೆ ಹಸಳಿರುವ ನ ಈ ದೇವರಾಜನು ರಾಘವನ ಕಾಲ 
ಕ್ಕಿಂತ ಸುಮಾರು 120 ವರ್ಷ ಈಚೆ ಇದ್ದಿರಬೇಕು. ವಸ್ತುತಃ ರಾಘವನ ಕಾಲದಲ್ಲಿ 
ಯಾಗಲಿ 1286 ರಿಂದ 1025 ರ ವರೆಗೆಯಾಗಲಿ ದೇವರಾಜನೆಂಬ ಒಬ್ಬ ದೊರೆ ಪಂಪೆಯಲ್ಲಿ 
ಆಳುತ್ತಿದ್ದನು ಎಂಬ ಹೇಳಿಕೆಗೆ ಆನ ಆಧಾರವೂ ಸಿಕ್ಕಿಲ್ಲ. ಸದ್ಮರಾಜಪುರಾಣದಲ್ಲಿ-- 
ಕೆರೆಯ ಪದ್ಧ ರಸನ ಸಿತಾಮಹನಾದ ಸಕಳೇಶಮಾದರಸನು ತನ್ನ ತಂದೆಯಾದ ಕಲ್ಲಕುರಿಕೆ 
ಮಲ್ಲರಸನೊಡನೆ ತಾನು ಸಂಸಾರವನ್ನು ಬಿಟ್ಟು ನಿರಕ್ಶನಾಗುನೆನೆಂದಾಗ ಮಲ್ಲರಸನು 
"ಎಮ್ಮ ಬಸವಾದಿಗಳ್‌ ಭಕ್ತಿ ಯಂ ನಿಲಿಸಲೆ ಸಂದು ಕಲಾ ಜದೊಳ್‌ ಬಂದಿರ್ಪರ್‌ ; ಅವ 
ರೊಡನೆ. ಕೆಲವು ಕಾಲಮಂ ಕಳೆ? ಎಂದು ಹೇಳಿದುದಾಗಿ eT ಸಕಳೆ: ಶಮಾದರಸನ 
ಕಾಲದಲ್ಲಿ ಬಸವನು ಹುಟ್ಟಿರಬಹುದು. ಕರೆಯ ಪದ ರಸನ ತಂದೆ ಮಾಯುದೆೇವನೂ 
ಬಸವನೂ ಸಮಕಾಲದವರಾಗಿರಬಹುದು. ಕೆರೆಯ ಪದ್ದ ರಸನು ಸುಮಾರು 116೧ ರಲ್ಲಿ 
ನರಸಿಂಹಬಲ್ಲೂಳನ ಆಳಿಕೆಯಲ್ಲಿ ಇದ್ದಿರಬೇಕು. I 
ಅಲ್ಲದೆ ಪದ್ಮರಾಜಪುರಾಣದಿಂದ--ರಾಘವನು ಗತಿಸಿದ ಎಂಟು ದಿನಕ್ಕೆ ಹರೀ ಶ್ವರನು 
" ಪಂಪಾನಿರೂಪಾಕ್ಸಲಿಂಗದೊಳಡಂಗಿದೆಂ? ಎಂದೂ ಕರೆಯಸಪದ್ಧ ರಸನು ಕಾಶಿಗೆ ಹೋಗು 
ವಾಗ ಹರೀ£ಶ್ವರನನ್ನು ನೋಡಿ "ಉಮಾವರಂ ನಿಮ್ಮನಿಂದಿಗೆಂಟನೆಯ ದಿನಕ ತನ್ನೊ ೪ 
ನೆರಸಲಿರ್ದಸಂ? ಎಂದು ಹೇಳಿದಹಾಗೂ ತತ ಹರೀ ಶ್ವರನು ಮ 


1 ಹಾಸನ 49 ನೆಯ ಮತ್ತು 43 ನೆಯ ಶಾಸನಗಳಲ್ಲಿ ಜಃ 1 ನಿಷ್ಣುವರ್ಧನ 
ಶ್ರೀಸಪ್ರತಾವ ಹೊಯ್ಸಳ ಆಜ್‌ ವೀರಬಲ್ಲಾಳ? ಎಂಬ ವಿಶೇಷವಾದ ಹೆಸರು ಹೇಳಿದೆ 
Jud, Aut. IX, 9 9), 


22 ಕರ್ಣಾಟಕ ಕವಿಚರಿತೆ. [12 ನೆಯ 


ಕರಣಿಕನಾಗಿದ್ದಂತೆಯೂ ಇವೇ ರಾಜನ ಸಭೆಯಲ್ಲಿ ಕೆರೆಯಪದ್ರರಸನಿಗೂ ತ್ರಿಭುವನತಾತ 
ನಿಗೂ ನಾದವು ನಡೆದಾಗ ರಾಘವನೂ ಅಲ್ಲಿ ಇದ್ದಂತೆಯೂ ತಿಳಿವುದರಿಂದ ಈ ಮೂವರೂ 
ಸಮಕಾಲದವರು ಎಂಬುದು ವಕ ನಾಗುತದೆ 

ಬ ಪಿ ದಿ 


ಆದುದರಿಂದ ಹರೀಶ್ವರ, ರಾಘವಾಂಕ, ಕೆರೆಯಪೆದ್ಮರಸ ಈ 
ಮೂವರೂ ಸುಮಾರು 1165ರಲ್ಲಿ ಇದ್ದಿರಬೇಕು. 


ಹರೀಶ್ವರಾದಿಗಳು ಸ್ತುತಿಸುವ ಪೂರ್ವಕನಿಗಳು. 


ಈ ಮೂವರು ಕವಿಗಳ ಚರಿತವನ್ನು ಬರೆವುದಕ್ಕೆ ವನಂಚೆ ಇವರು ತಮ್ಮ 
ಗ್ರಂಥಗಳಲ್ಲಿ ಸ್ತುತಿಸುವ ಪೂರ್ವಕವಿಗಳ ವಿಷಯವನ್ನು ಸ್ವಲ್ಪಮಟ್ಟಿಗೆ ತಿಳಿಸು 
ವುದು ಆವಶ್ಯಕವಾಗಿದೆ. 

ಹರೀಶ್ವರನು ತನಗೆ ಹಿಂದೆ ಇದ್ದ ಶೈವಕನಿಗ `ನ್ನು ತನ್ನ ಗಿರಿಜಾಕಲ್ಯಾಣ 
ದಲ್ಲಿಯ-- 

ಫಘುನಕವಿತಾವಿಲಾಸದೊಳೆ ಸಂದ ಮಯೂರನ ರಃಖೆ ಕಾಳಿದಾ | 

ಸನ ರಸವೃತ್ತಿ ಬಾಣನ ಮೃದೂಸ್ತ ಹಲಾಯುಧನಂಶ್ಶು ಕೆ*ಶಿರಾ | 

ಜನ ಬಗೆಯುದ್ದಟಿಯ,ನ ಗಭಿ«ರತೆ ಮಲ್ಪಣನೇಏ ಭೋಜರಾ | 

ಜನ ಜಸವೆನ್ನ ಕಾಪ್ಸದೊಳನೂನತೆಯಿ ನೆಲಸಿರ್ಕೆ ಸಂತತಂ | 


ಎಂಬ ಪದ್ಯದಲ್ಲಿ ಹೇಳುತ್ತಾನೆ. ಈತನ ಸೋದರದಳಿಯನಾದ ರಾಘವನು ತನ್ನ 
ಹುರಿಶ್ವಂದ್ರಕಾವ್ಯದಲ್ಲಿಯ 
ಮನವಚನಕಾಯದೊಳಗೊಮ ಯಖಂ ಭಾಳಲೊಃ | 
ಚನನನಲ್ಲದೆ ಹೊಗಲಟದುದ್ದ ಟಿಯ ನ ಮಯೂ | 
ರನ ಕಾಳಿದಾಸನ ಹಲಾಯುಧನ ಕೇಶಿರಾಜ ನ ಮಲುಹಣನ ಬಾಣನ 
ವಿನುತಭೋಜನ ಭಲ್ಲಟನ ಭಾರವಿಯ ಶಿವನ | 
ಸೆನೆದು ಬಲಗೊಂಡು ತೊಡಗಿದೆ ಮಹಾ ಕೃ ತಿಯಸೆನೆ | 


೫ 


ಎಂಬ ಪದ್ಯದಲ್ಲಿ ಓಂದಣ ಶೈವಕವಿಗಳನ್ನು ಹೇಳಿದ್ದಾನೆ. ಈ ಕವಿಗಳಲ್ಲಿ ಕಾಳ 
ದಾಸ, ಮಯೂರ, ಬಾಣ. ಭೋಜ. ಭಾರವಿ ಇವರು. ಸಂಸ್ಕ ತಕವಿಗಳೇ ಆಗಿರ 
ಬೇಕು. ಇವರುಗಳಲ್ಲಿ ಕಾಳಿದಾಸ ಮಯೂರ ಬಾಣರು ಜಾ ನಂದಭೂಪನ 
ಸಭೆಯಕ್ಲಿದ್ದಂತೆಯೂ ಕಾಳಿದಾಸನು ಶಿವನ ಚರಣಕ್ಕೆ ಕಣ್ಣನರ್ಪಿಸಿ ಮರಳಿ 
ಪಡೆದಂತೆಯೂ ಮಯೂರನು ಸೂರ್ಯನಿಂದ ಹೋಗದ ಕುಷ್ಟವನ್ನು ಶಿವನಿಂದ 
ನೀಗಿ ನಿರ್ಮಲತನುವನ್ನು ಸಡೆದಂತೆಯೂ ಬಾಣನು ತನ್ನ ಕೈಕಾಲುಗಳನ್ನು 


ಶತಮಾನ] | ಉದ್ಬಟ. 293 


ಕತ್ತರಿಸಿಕೊಂಡು ಶಿವನನ್ನು ಸ್ತುತಿಸಿ ಮರಳಿ ಪಡೆದಂತೆಯೂ ಜೋಜನು ಶಿವ 
ಕಾವ್ಯವನ್ನು ಬರೆಯಲು ಶಿವನು ಮೆಚ್ಚಿ ಕೈಲಾಸಕ್ಕೆ ಕರೆದುಕೊಂಡು ಹೋದಂತೆ 
ಯೂ ವೀರಶೈವಗ್ರಂಥಗಳಲ್ಲಿ ಹೇಳಿದೆ. ಬಾಣಮಯೂರರ ವಿಷಯವನ್ನು ಬ್ರಹ್ಮ 
ಶಿವನು (ಸು. 1127) ತನ್ನ ಸಮಯಸರೀಕ್ಷೆಯಲ್ಲಿ ಹೀಗೆ ಪರಿಹಾಸ ಮಾಡು 
ತ್ತಾನೆ: 

ಕಡಿದೊಡೆ ಬಾಣಂ ಕಯು್ಬ | ಗಡ ಕೂಡೆ ಕೂನರ್ತುದಾ ಮಯೂರನ ತೊನ್ನಾ | 


ದೊಡಲುಂ ಸುವರ್ಣಮಾದುದು | ಗದ ದೇವರ ವರದಿನೆಂದು ಮೂಢರ್‌ ನುಡಿವರ್‌ | 


ಮಲ್ಲಣ, ಕೇಶಿರಾಜ, ಹಲಾಯುಧ, ಉದ್ಧಟ ಭಲ್ಲಟ, ಶಿವ ಇವರುಗಳಲ್ಲಿ 
ಕೇಶಿರಾಜನು ಕೊಂಡಗೂಳಿ ಕೇಶಿರಾಜನೇ ಆಗಿರಬೇಕು. ' ಶಿವನು ಸಿರಸಿಗೆಯ 
ಶಿವಯೋಗಿದೇವನಾಗಿರಬಹುದು. * ಉಳಿದವರು ಕನ್ನಡದಲ್ಲಿ ಗ್ರಂಥಗಳನ್ನು 
ಬರೆದಿದ್ದಾರೆಯೋ ಇಲ್ಲವೋ ತಿಳಯದು. ಇವರುಗಳಲ್ಲಿ ಹ ಉದ್ಭಟ್ಕ 
ಹಲಾಯುಧ ಇವರುಗಳ ಚರಿತ್ರಗಳು ಬಸವಪುರಾಣವೇ ಮೊದಲಾದ ಗ ಗ್ರಂಥಗಳಲ್ಲಿ 
ದೊರೆಯುತ್ತವೆ. ಮಲ್ಪಣ, ಉದ್ಭಟ ಇವರಿಬ್ಬರ ಹೆಸರುಗಳನ್ನು ಬ್ರಹ್ಮಶಿವನು 
ಹೇಳಿರುವುದರಿಂದ ಇವರು 1125 ಕೈ ಹಿಂದೆ ಇದ್ದಿರಬೇಕು. ಇವರುಗಳ ವಿಷಯ 
ವಾಗಿಯೂ ಹೆಲಾಯುಧನ ವಿಷಯವಾಗಿಯೂ. ವೀರಶ್ಸವಗ್ರಂಥಗಳಿಂದ ಈ 
ಯಂಶಗಳು ತಿಳಿಯಬರುತ್ತವೆ. 


ಮಲ್ಲ ಇ. 


ಈತನು ಕಾಶ್ಮೀರದೇಶದಲ್ಲಿ ಭಾರತೀಪೀಠವೆಂಬ ಗ್ರಾಮದಲ್ಲಿ ಸುವರ್ಣ 
ಭಟ್ಟಿನೆಂಬ ಬ್ರಾಹ್ಮಣನ ವ:ನೆಯಲ್ಲಿ ಹುಟ್ಟಿ ಪವ್ಮಾವಕಿಯೆಂಬವಳ ಉಪದೇಶ 
ದಿಂದ ಶಿವಧಾ ೈನಮಾಡುತ್ತ ಮಹಾಯೋಗಿಯಾಗಿ ಶಿವಲೋಕವನ್ನೆ ಪಿದಿದನು. 
ಈತನು ಸಂಸ್ಕೃತದಲ್ಲಿ ಮಲ್ಪಣಸ್ತವವೆಂಬ ಶಿವಸ್ತ್ಯೋತ್ರರೂಪವಾದ ಒಂದು ಗ್ರಂಥ 
ವನ್ನು ಬರೆದಿದ್ದಾನೆ. 


ಉದ್ಭಟ. 
ಇವನು ತನ್ನ ಹೆಂಡತಿಯ ಸಂಗಡ ಶಿವನ ಧ್ಯಾನದಲ್ಲಿದ್ದು ಪೂಜೆಗಳನ್ನು 
ಮಾಡಲು ಶಿವನು ಪ್ರತ್ಯಕ್ಸ ವಾಗಿ ತನ್ನ ಗಣಕೂಟದಲ್ಲಿ ಇವರಿಬ್ಬ ರನ್ನೂ ಸೇರಿಸಿ 
ಕೊಂಡನು. ಈತನು ಹರಲೀಲೆಯೆಂಬ ಸಾವಿರ ವೃತ್ತವುಳ್ಳ ಬ ಕಾವ್ಯವನ್ನು 
ಬರೆದುದಾಗಿ ಬ್ರಹ್ಮಶಿನನ ಸಮಯಸರೀಕ್ಟೆಯಿಂದ ತಿಳಿಯುತ್ತದೆ. ಈತನ 
ವಿಷಯವಾಗಿ ಉದ್ಭಟಕಾವ್ಯ, ಉದ್ಭಟದೇವಚರಿತ್ರೆ ಮೊದಲಾದ ಗ್ರಂಥಗಳು 
ಹುಟ್ಟಿವೆ. 


1. ಪುಟ 185 2. ಪುಟಿ 199 


AEB ಮ ಮಾ ನ ಸಂಭ ಂಂಂ ಸಸಂ ಅಜಾ ಜರಾಂ ಭಾ ಜಾನ ಖಾ ಭಂ ಫಷ ಹಾಂ ಎಂಭ ಸಾಖಾಫ ಅಭಾ ನಂಜ ಜಾ ಂ ಇ ಯಾ ಉ ಚ್‌ ವರಾಹ ಯ; 


994 ಕರ್ಣಾಟಕ ಕವಿಚರಿತೆ. [12 ನೆಯ 


ಒಬ್ಬ ಉದ್ಭಟನು ಸುಮಾರು 9 ನೆಯ ಶತಮಾನದಲ್ಲಿ ಅಲಂಕಾರಗ್ರಂಥ 
ಗಳನ್ನೂ ಕುಮಾರಸಂಭವನೆಂಬ ಕಾವ್ಯವನ್ನೂ ಸಂಸ್ಕೃತದಲ್ಲಿ ಬರೆದಿರುವಂತೆ 
ತಿಳಿಯಬರುತ್ತದೆ. ವೀರಶೈವರು ಸ್ತುತಿಸುವ ಉದ್ಭಟನು ಇವನೇಯೋ ಅಲ್ಲವೋ 
ತಿಳಿಯದು. 

ಹಲಾಯುಧ. 

ಇವನು ಉತ್ತರದೇಶದಲ್ಲಿ ನವಗ್ರಾಮವೆಂಬ ಊರಿನಲ್ಲಿ ಇದ್ದ ಸಮಸ್ತ 
ಶಿವಭಕ್ತರನ್ನೂ ತನ್ನ ಶಿನಭಕ್ತಿಮಹಿಮೆಯಿಂದ ಶಿವಲೋಕಕ್ಕೆ ಕಳುಹಿ ತಾನೂ 
ಕ್ಲೈಲಾಸಕ್ಕೆ ಹೋದನು. 

ಸುಮಾರು 10 ನೆಯ ಶತಮಾನದಲ್ಲಿ ಒಬ್ಬ ಹಲಾಯುಧನು ಅಭಿಧಾನ 
ರತ್ನಮಾಲೆಯೆಂಬ ಕೋಶವನ್ನೂ ಕವಿರಹಸ್ಯವನ್ನೂ ಸಂಸ್ಕೃತದಲ್ಲಿ ಬರೆದಂತೆ 
ತಿಳಿಯ. ತ್ತದೆ. ವೀರಶೈವರು ಹೇಳುವ ಹಲಾಯುಧನು ಇವನೇಯೋ ಏನೋ 
ತಿಳಿಯದು. 

ಭಲ್ಲಟ. 

ಸುಮಾರು ನೆಯ ಶತಮಾನದಲ್ಲಿದ ಒಬ್ಬ ಭಲ್ಲಟಿಕವಿ ಭಲ್ಲಟಿಶತಕ 
ವೆಂಬ ಒಂದು ನೀತಿಗ್ರಂಥವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾನೆ. ವೀರಶೈವರು 
ಹೊಗಳುವ ಭಲ್ಲಟಕವಿ ಚನ ಆಗಿರಬಹುದೋ ಏನೋ ತಿಳಿಯದು. 


ಹರೀಶ್ವರ. ಸು. 1165. 


ಈತನು ಗಿರಿಜಾಕಲ್ಯಾಣ, ಪಂಪಾಶತಕ, ಶಿನಗಣದ ರಗಳೆಗಳು, ಮುಡಿ 
ಗೆಯ ಅಷ್ಟಕ ಎಂಬ ಗ್ರಂಥಗಳನ್ನು ಬರೆದಿದ್ದಾನೆ. ಅಲ್ಲದೆ ರಕ್ಸಾಶತಕ, ಶಿವಾಕ್ಸರ 
ಮಾಲೆ ಎಂಬ ಗ್ರಂಥಗಳನ್ನೂ ರಚಿಸಿರುವಂತೆ ತಿಳಿಯಬರುತ್ತದೆ. ಇವು ನಮಗೆ 
ದೊರೆತಿಲ್ಲ. 


ಇವನು ವೀರಶೈವಕವಿ; ನರಸಿಂಹಬಲ್ಲಾಳನ (1141-1178) ಆಳಿಕೆ 
ಯಲ್ಲಿ ಹಳೆಯಬೀಡಿನಲ್ಲಿ "ಕರಣಿಕರ ಕುಲತಿಲಕ'ನಾಗಿದ್ದನು. ಈತನ ಗುರು 
ಹಂಸೆಯ ಮಾಯಿದೇವ; ಇವನ ಸೋದರದಳಿಯ ರಾಘವಾಂಕ. ಈತನ ಕಾಲದಲ್ಲಿ 
ಕೆರೆಯ ಪದ್ಮರಸನು ನರಸಿಂಹಬಲ್ಲಾಳನಲ್ಲಿ  ಮಂತ್ರಿಯಾಗಿದ್ದನು; ಈ 
ಮೊರೆಯ ಮಗನಾದ ಬಿಟ್ಟಿಬಲ್ಲಾಳನು ಯುವರಾಜನಾಗಿದ್ದನು. ನರಸಿಂಹ 
ಬಲ್ಲಾಳನು ತನ್ನ ಕರಣಿಕನಾದ ಈತನನ್ನು ಲೆಕ್ಕವನ್ನು ಕೇಳಿದಾಗ, ಈತನು 
ಕಡಿತವನ್ನು ಬಿಟ್ಟು ಕೈಗಳನ್ನು ಒರಸಲು, ದೊರೆ ಅದೇನೆಂದು ಕೇಳಲಾಗಿ 
ಪಂಪಾವಿರೂಪಾಕ್ಮ ಕ್ಲನಾಲಯದಲ್ಲಿ ಆರತಿಯನ್ನು ಎತ್ತಿದಾಗ ಅದರ. ಸೆಕೆಹತ್ತಿ 


ಶತಮಾನ] ಹರೀಶ್ವರ. 22ರ 


ಮೇಲ್ವಟ್ಟಿನ ಬಟ್ಟಿ ಭುಗಿಲೆಂದು ಉರಿವುದನ್ನು ಕಂಡು ಕೈಯಿಂದ ಒರಸಿ 
ಆರಿಸಿದೆನು- ಎಂದು ಹೇಳಿದಂತೆಯೂ ದೊರೆ ಆ ಮಾತನ್ನು ನಂಬದೆ ವಿರೂಪಾಕ್ಸ 
ನಾಲಯಕ್ಕೆ ಒಬ್ಬ ದೂತನನ್ನು ಕಳುಹಿ ಹರೀಶ್ರರನು ಹೇಳಿದುದು ನಿಜವೆಂದು 
ತಿಳಿದು ಆಶ್ಚರ್ಯಪಟ್ಟು ಈತನನ್ನು ವಿರೂಪಾಕ್ಸಾಲಯದಲ್ಲಿ ಬರೆದುಕೊಂಡಿಹು 
ದೆಂದು ಕಳುಹಿದಂತೆಯೂ ಪದ್ಮರಸನು ಕಾಶಿಗೆ ಹೋಗುವಾಗ ಪಂಪೆಗೆ ಬಂದು 
ಈತನನ್ನು ನೋಡಿ--"ಉಮಾವರಂ ನಿಮ್ಮ ನಿಂದಿಗೆಂಟಿನೆಯ ದಿನಕೆ ತನ್ನೊಳ್‌ 
ನೆರಪಲಿರ್ದಪಂ, ಅಂತಜ೨ಂ ನೀವಿತಾಗಳೊರೆವ ಮಹಾಕಾವ್ಯಮಂ" ಅನಿತ 
ಜಕರೊಳ್‌ ಸಾರವೆಯ್ದಿ ಪುದು: ಎಂದು ಹೇಳಿ ಹೋದಂತೆಯೂತನ್ನ ಸೋದರದಳಿಯ 
ನಾದ ರಾಘವನು ಗತಿಸಿದ ನಂಟು ದಿನಕ್ಕೆ ಈತನು ಪಂಪಾವಿರೂಪಾಕ್ಸಲಿಂಗ 
ದೊಳಗೆ Gdn ಚಿನ್ನ ಬಸವಪುರಾಣ ಪದ್ಮರಾಜಪುರಾಣಗಳಿಂದ 
ತಿಳಿಯಬರುತ್ತದೆ. ಭೈರನೇಶ್ವರಕಾವ್ಯದ ಕಥಾಸೂತ್ರರತ್ನಾಕರದಲ್ಲಿ ಈತನ 
ನಿಷಯವಾಗಿ ಹೀಗೆ ಬರೆದಿದೆ: 


ಪಂಪಾಕೆ ತ್ರದಲ್ಲಿ ಒಪ್ಪುವ ಹಂಪೆಯ ಶಂಕರಾಚಾರ್ಯರ ಮಗ ಮಾದರಸನು ; ಅವನ 
ಮಗ ಹಂಪೆಯ ಹರೀಶ್ವರನು. ಈತನ ಗುರು ಮಾಯಿ ನೀವಾಚಾರ,ನು. ದೋರಸಮುದ್ರದ 
ಅರಸು ನೃಸಿಂಹಬಲ್ಲಾ ಛನು ಪದ್ರ ರಸರೆಂಬ ಆರಾಧ್ಯಪುಂಗವರ್ಗೆ ಪ್ರಧೂನಿಪಟ್ಟವಂ 
ಕಟಿ, ಹಂಪೆಯ ಹರೀಶ್ವರದೇವರ್ಗೆ ರಹ ಸವ ಬರೆವ ಕರಣಿಕರಿಗೆಲ್ಲಾ ಓರಿಯ ತನವಂ ಕೊಟ್ಟು, 
ಚುಡಗಳೊಟ ಕ, ಘರ ಣ್ಣ ಪಂಡಿತನು ವಿಷ್ಣು ಮೊದಲಾದ ಅನೃದೆ ದೈವಕ್ಕೆ ಸವ 
ಶೊಲ್ಲೆನು, ಗುಡಿಯ  ಹೂಗಲೊಲೆನು--ಐಂದು ನೇಮವಂ ಮಾಡಿಕೊಂಡಿದ್ದನು. 
ಹರಿಹರೇಶ್ವರನ ಗುಡಿಯಲ್ಲಿ ಬ್ರಹ್ವರಾಕ್ಟ್‌ ಸನನ್ನು ಓಡಿಸಿದನು. "ಸರಸ ಮೃದು 
ಮಧುರೋಪಮೆಗಳಿಂದ ವಸುಕವರ್ಣಕದಿಂದ ಶಿವನಂ ಶಿವಗಣಂಗಳನು ರಗಳೆಗಳಂದ 
ನುತಿನಿ ವಚನದ ರಚನೆ ಹೆಚ್ಚುವಂತೆ ಗಿರಿಜೆಯೆಕಲ್ಲಾಣವಂ ರಚಿಸಿದನು. ರತಕಾಷೃಕಾಕ್ಟರ 
ಮಾಲಾಗದ್ಕ ಮೊದಲಾದುವಜ'ಂದ ಶಿವನಂ ನುಡಿಸಿದನು. 


ಈತನಿಗೆ ಹರಿದೇವ, ಹರಿಹರ, ಹರಿಗ, ಹರಿ, ಹರಿಯಣ್ಣ ಪಂಡಿತ, ಹಂಪೆಯ 
ಹರೀಶ್ವರ ಎಂಬ ಹೆಸರುಗಳುಂಟು. "ಸರಮಾನಂದಾಬ್ಬಿ ಪಂಪಾಪುರದರಸ 
ನಿರೂಪಾಕ್ಸಸಾಕ್ಸಾತ್ಸುಪುತ್ರಂ' ಎಂದು ಹೇಳಿಕೊಂಡಿದ್ದಾನೆ. ಹಂಪೆಯ ವಿರೂ 
ಪಾಕ್ಸನನ್ನೇ ತನ್ನ ಗ್ರಂಥಗಳಲ್ಲಿ ವಿಶೇಷವಾಗಿ ಕೂಂಡಾಡಿದ್ದಾನೆ. 

ಈತನನ್ನು ಪ್ರಾಯಶಃ ಎಲ್ಲಾ ನೀರಶೃವಕವಿಗಳೂ ಸ್ತುತಿಸಿದ್ದಾರೆ. ಅವರಲ್ಲಿ 


ಇವನೇ ಪ್ರಬಲನಾದ ಪೂರ್ವಕನಿಯೆನ್ನಬಹುದು. ಈತನನ್ನು ಭೀಮಕವಿ 
(1369) ತನ್ನ ಬಸವಪುರಾಣದಲ್ಲಿ-.- 





ಮ ಬಮ ಹಂಸಾ ತಾತಾ ಸ ಎಫ ನಯ ತಮಾ ಹ ಾ್‌್‌ಹಹ 


1. ಈ ಮಹಾಕಾವ್ಯವು ಗಿರಿಜಾಕಲ್ಯಾಣವೇ ಆಗಿರಬಹುದು. 
15 


296 ಕರ್ನಾಟಕ ಕವಿಚರಿತೆ, [12 ನೆಯ 


ಗರಸಮೃದುಮಧುರೋಪಮೆಗಳಂ | ಕುರಿಸೆ ವಸ್ಮುಕವರ್ಣಕಂಗಳ | 
ನೆರಪಿ ಹರನಂ ಹರಗಣಂಗಳನ್ಸೆದೆ ಕೀರ್ತಿನಿದ| 
ಧರೆಗುಭಯಕವಿಶರಭಭೇರುಂ | ಡರಸು ಕವಿ ಹರಿಬುಧವರನು | 

ಎಂದೂ, ಪದ್ಮಣಾಂಕನು (ಸು. 1385) ತನ್ನ ಪದ್ಮರಾಜಪುರಾಣದಲ್ಲಿ... 
ಚದುರಿಂಪು ಸೊಂಪಲಂಕೃತಿ ಚಮತ್ಶ್ಯೃತಿ ರೀತಿ | 
ಮ ,ದಮುಮಧುರಸರಸೋಸಮಾದ್ಯಖಿಳ ಲಕ್ಸ್‌ ಣಾ | 
oY 'ದತವಸು, ಕವರ್ಣಕಂಗಳಿಂ ಶಿವನಂ ಶಿವೈಕೃರಂ ನುತಿಸುತಿರ್ದ | 
ಶಿವಕವೀಂದ ೦ 

ಎಂದೂ, ನೀಲಕಂಠಾಚಾರ್ಯನು (ಸು. 1487) ತನ್ನ ಆರಾಧ್ಯಚಾರಿತ್ರದಲ್ಲಿ- 
ಕಂಪಮರ್ದ ಚಂದನದ ಪಂಕದೊಳ್‌ ಪರಿಮಳಂ | 
ಪೆಂಸವಡೆದಂತೆ ರಸಭರಿತಪ್ರಬಂಧದೊಳ್‌ | 
ಸೂಂಪುದೋಹಜುವ ಶಬ್ದಸಂದರ್ಭಮೊಪ್ಪುತಿರೆ ವೊಸತಪ್ಪ ಯುಕ್ತಿಯಿಂದಂ || 
ಇಂಪಾಗಿ ಶಿವಗಣಪ್ರಕರಮಂ ಕೊಂಡಾಡಿ | 


ಂಪೆಯೊಳು ಪಂಪಾವಿರೂಪಾಕ್ರನೊಳಗವಿದ | 


೬. ಬಿ 


ಪ 
ಸಂಪಫೆಯ ಹರೀ ಶರಂ | 
ಎಂದೂ, ಸ್ತುತಿಸಿದ್ದಾರೆ... ಹೀಗೆಯೇ ಇನ್ನೂ ಅನೇಕ ವೀರಶ್ರೆವಕನಿಗಳು 
ಹೊಗಳಿದ್ದಾರೆ. 
ಈತನು ಸ್ತುತಿಸುವ ಪೂರ್ವಕವಿಗಳನ್ನು ಹಿಂದೆಯೇ ಹೇಳಿದ್ದೇವೆ." 
ತನ್ನ ಕವಿತಾಚಾತುರಿಯನ್ನೂ ಗುಣಗಳನ್ನೂ ಈ ಪದ್ಯಗಳಲ್ಲಿ ಹೇಳಿ 
ಕೊಂಡಿದ್ದಾನೆ: 
ಯವಚದಂತೆ ಪುಣತತಿಯಂತೆ ಸುಧಾಕರನಂತೆ ಕೂರ್ತ ಮು | 
ಯ ಕಡುನೇಹದಂತಮೃತದಂತೆ ವಸಂತಕನಂತೆ ಪುಷ್ಟಮಾ | 
*ಯ ಪೊಸಕಂಪಿನಂತೆ ಮಲಯಾನಿಲನಂತೆ ಮರಾಳನಂತೆ ಹಂ | 
ಸೆಯ ಹರಿದೇವನುನ್ನತಕ್ಕತಿಪ್ರಸರಂ ಭುವಸೈಕಪೂಜಿತಂ | 
ಜಾಣಂ ರನಿತಂ ಸುಜನ | ಪ್ರಾಣಂ ಕನಿತಾನಿಧಾನನಧಿಕಂ ಪುಣ್ಯ | 
ಕ್ಲೂಣಂ ವರಗಿರಿಜಾಕ | ಲ್ಯಾಣಮನೊರೆದಂ ವಿವೇಕಿ ಹರಿಹರದೇವಂ | 


ಪದ್ಯಗಳಲ್ಲಿ ದುಷ್ಕೃವಿಗಳನ್ನು ದೂಸಿಸಿದ್ದಾನೆ: 
ಒಳಗಣ'ಯದೆ ಸತ್ಕ್ಯಾವ್ಯದ | ಕಳೆಯಣ`ಯದೆ ಲಘುತರತ್ತದಿಂ ನಾಲ್ಕೆರಡಾ | 
ಯು ಳಿಮಾತನಾಡಿ I 4 ಕ್ಕ ಳಮಿಕ್ಕ ದೊಡೊಲ್ವ ರೇ ಕವೀಂದಾ ಎ ಳರಣರ್‌ | 
1. ಪಟ 222, . 


ತ ೭ 


(ಲ್ವ 


ಮ ಆ ೨೨. ಆಪ ತರಕಾರ ಡ್ಯ ಲ — pS ಹ — 


ಶತಮಾನ] ಹರೀಶ್ವರ : ಗಿರಿಜಾಕಲ್ಯಾಣ. 027 


ಹಣಿ`ಗನಿಗಳ ಕಬ್ಬಂಗಳ | ಹೊಅಗಟ'ಯಕ್ಕರದ ಹೊಲ್ಲೆಬಿರ್ಚಿದೊಡೆಲ್ಲಂ | 

ಬಣಿ' ತಾಣಿ'ಗ ಬೀಜ'ಗವೆ| ತ್ರಜ ತತ್ತಉ ವಕ್ಕ ಸಕ್ಕಮಸ್ತವೃಸ್ಮಂ (3 

ಸೆಟವನ ಕಣ್ಣಳಂಧಕನ ಕಾಲ್ಗಳಿವಿಂತೊಡಗೂಡಿ ಗಾವುದಂ | 

ದಳರ್ದೊಡೆ ಬಲ್ಲಿದಂ ನಡೆದ ಮಾಟಸ್ಕಿಯೆನಿಪ್ಪುದೆ ಬೇಡ ಮಾಣೆಲೇ | 

ಅಲ'ಗನಿ ನಿನ್ನ ತನ್ನೆ ರವಿನೋದಿನ ಕಬ್ಬಮನೋದದಿರ್‌ ಸುಧಾ | 

ನಿಳಯದ ಮುಂದೆ ಸತ್ವ ತಿಯ ಮುಂದಿ ಸುಖಾಬ್ಕಿಯ ಮುಂದದೂರ್ಮೆ 
ಯುಂ | 


ಇವನ ಗ್ರಂಥಗಳಲ್ಲಿ 
1. ಗಿರಿಜಾಕಲ್ಯಾಣ. 


ಇದರಲ್ಲಿ ಶಿವನಿಗೂ ಪಾರ್ನತಿಗೂ ನಡೆದ ವಿವಾಹವು ವರ್ಣಿಸಿದೆ. ಇದು 
ಚಂಪೂರೂಸವಾಗಿದೆ ; 10 ಆಶ್ವಾಸಗಳಾಗಿ ಭಾಗಿಸಲ್ಪಟ್ಟಿದೆ. ಇದರಲ್ಲಿ ಕಂದ 
ವೃತ್ತ ಸ ಸಹ 1102 ಇನೆ. ಗ್ರಂಥದ ಉತ್ಕೃಷ್ಟತೆಯನ್ನು ಕನಿ ಈ ಪದ್ಯಗಳಲ್ಲಿ 
ಹೇಳಿದ್ದಾನೆ -- if 

ಸುರತರುವಿನಂತೆ ಸುಜನರ | ಸಿರಿಯಂತೆ ಸರೋಜದಂತ ಸುಧೆಯಂತೆ ಸುಧಾ | 

ಕರಕಿರಣದಂತೆ ಹಂಪೆಯ | ಹರಿದೇವನ ನ ಕಾವೃಮಖಿಲಸೇವ,ಂ ನವ್ಯಂ | 

ಓದಿದೊಡೆ ಕಲ್ಪ ಮಾಲೆಯ | ನಾದಂ ಕರ್ಬುನದ ಕಡಲೆ ವಾದಿಸೆ ರಸಮಂ | 

ಸೋದಿಸೆಯುರ್ಸನಸುಡಿಯೆನಿ] ಪಾದುಷ್ಯವಿತೆಗಳನೆಣಿಸಲೇಕೇ ಕೃತಿಯೊಳ್‌ | 

ಕಂದಂಗಳಮೃತಲತಿಕಾ | ಕಂದಂಗಳನೂನವಾಕ್ಕಫಲವಿಲಸನ್ಮಾ | 

ಕಂದಂಗಳಳ* ತನಿರಸದು | ಕ್ಕಂದಂಗಳ್‌ ಸೂಗೆಯಿಸಿರ್ಪುವೀನುತಕ್ಕೃ ತಿಯೊಳಾ ll 


ಗ್ರಂಥಾವತಾರದಲ್ಲಿ ಕವಿ ಸಂಪಾನಿರೂಪಾಕ್ಸನನ್ನು ಸ್ತು ತಿಸಿದ್ದಾ ನೆ. ಬಳಿಕ 
ಸಾವ ಗಣೇಶ, ಷಣ್ಮುಖ, ಶಿವಭಕ್ತರು, ಸರಸ್ವತಿ ಇವರುಗಳನ್ನು, ಕ್ರಮವಾಗಿ 
ನುತಿಸಿ ಕಥೆಯನ್ನು ಆರಂಭಿಸಿದ್ದಾನೆ. 


ಆಶ್ಲಾಸಗಳ ಕೊನೆಯಲ್ಲಿ ಈ ಗದ್ಯವಿದೆ ಹ 


ಇದು Pc CE ದನಕರಕರಾಧಿಕ್ಯ ಮಾಣಿಕ್ಕ ಪ್ರಭಾ 
ಪುಂಜರಂಜತಸಂಪಚ್ಚರಣನೆನಿಸ ಸಂಪಾವಿರೂಪಾಕ್ಷ ER 
ರಾಯಮಾನ ಸತ್ಯ ವೀ ಶ್ವರ ಹಂಪೆಯ ಹರಿಹರದೇವವಿರಚಿತಮಪ್ಪ ಶ್ರೀಗಿರಿಜಾಕಲ್ಯಾಣ 
ಮಹಾಪ್ರಬಂಧದೊಳ್‌. 


PEE ಮಾ ಹಾಸನ ಹ ದ ಸಷ ೫ಎ ಇ ಉಂಟು 


1. ಈ ಪದ್ಯವು ನಾಗವರ್ಮನ ತಾಟು ದೊರೆಯುತ್ತದೆ. 


2928 ಕರ್ಣಾಟಕ ಕವಿಚರಿತೆ. [19 ನೆಯ 


ಈತನು ಪ್ರಾಸವಿಷಯದಲ್ಲಿ ಜಟಕುಳಕ್ಟಳವಿಚಾರವು ಅವಶ್ಯಕವಿಲ್ಲವೆಂಬಭಿ 
ಪ್ರಾಯವನ್ನು 

ನೋಡುವೊಡೊಂದಕ್ಕರಮದು | ಮಾಡುವೂಡುಚ್ಚರಣೆಗರಿದು ಮೂಹುಂತೆಣ್ಣನಂ | 

ಕೂಡೆ ಕನಿತತಿ ವಿಚಾರಿಸ | ಬೇಡದಆಂ ಅಂಂಕುಳಕ್ಷ ಳಂಗಳನಿದಆಕೊಳ್‌ | 


ಎಂಬ ಪದ್ಯದಲ್ಲಿ ಹೇಳಿದ್ದಾನೆ. ಇದರಿಂದ ಹರೀಶ್ವರನ ಕಾಲದಲ್ಲಿಯೇ ಜಟಕುಳ 
ಕ್ಸಳಗಳ ಪ್ರಾಸವಿಷಯದಲ್ಲಿ ಅವ್ಯವಸ್ಥೆ ಉಂಬಾದಂತೆ ತೋರುತ್ತದೆ. ಈ ಅವ್ಯ 
ವಸ್ಥಯನ್ನು ನಿವಾರಣೆ ಹಾಡುವುದಕ್ಟಾಗಿಯೇ ಕೇಶಿರಾಜನು (ಸು. 1260) 
ಶಬ್ದಮಣಿದರ್ಪಣದಲ್ಲಿ ಜಟಕುಳಕ್ಸಳಗಳ ವಿಷಯವಾಗಿ ಬಹಳ ವಿಚಾರ 
ಮಾಡಿ ಇವುಗಳ ಪ್ರಾಸನಿಯನವನ್ನು ವಿಧಿಸಿದ್ದಾನೆ. ಕೇಶಿರಾಜನಿಗೆ ಹಿಂದೆ 
ಇದ್ದ ಜೈನಕವಿಗಳು ಪ್ರಾಯಿಕವಾಗಿ ಅಬಕುಳಕ್ಸಳಭೇದಸೂಚಕವಾದ ನಿಯ 
ಮಗಳನ್ನು ಅನುಸರಿಸಿಯೇ ಗ್ರಂಥಗಳನ್ನು ಬರೆದಿದ್ದಾರೆ. ಈ ನಿಯಮಗಳು 
ಆವಶ್ಯಕವಿಲ್ಲವೆಂದು ಕಂಠೋಕ್ತವಾಗಿ ಹೇಳಿರುವ ಕವಿಗಳಲ್ಲಿ ಹರೀಶ್ರರನೇ ಮೊದ 
ಲನೆಯವನು. 


ಈತನ ಬಂಧವು ಜೈನಶೈಲಿಯನ್ನು ಅನುಸರಿಸಿ ಲಲಿತವಾಗಿಯೂ ಮೃದು 
ಮಧುರಗಂಭೀರವಾಗಿಯೂ ಇದೆ. 
ಈ ಗ್ರಂಥದಿಂದ ಕೆಲವು ಸದ್ಧಗಳನ್ನು ತೆಗೆದು ಬರೆಯುತ್ತೀವೆ :.- 
ಚಂದ್ರ. 
ಕರಮೆಸೆದತ್ತು ಕೌ ಮುದಿಯ ಬಿತ್ತು ಚಕೋರಿಯ ತುತ್ತು ನೀರಜೊ: | 


KX 
ತರದ ವಿಪತ್ತು ತಾರೆಗಳ ತೊತ್ತು ಸುಧಾಂಬುಧಿಯೊತ್ತು ಮತ್ತಮಂ | 
ಬರದ ಪುಳಿಂದಿ ತಾಳ್ಗೆಸೆವ ಮೂಗಿನ ಮುತ್ತು ಮಗು ಟ್ಟು ನೋಡಲ | 


ಚ್ಛ್ಚರಿಯೆನಿಸಿತ್ತು ಮೂಡದೆಸೆಯಿಂದೊಗೆತರ್ಪ ಹಿಮಾಂಶುಮಂದಳೆಂ i500 u 


ವರ್ಷಾಕಾಲ. 


ತರದಿಂ ಶಿಖಿ ಚಾದಗೆ ಮಧು | ಕರಮಂಚೆ ಸಯೋಜ್ಯರಂಗಳೆನುನಯದಿಂದಂ | 
ಕರೆದುವು ನೆರೆದುವು ಮೊರೆದುವು | ಪರೆದತಿವು ತೊರೆದುವು ನಿರಂತರಂ ಕಾರ್ಮೊಗ 
ದೊಳ್‌ [501 | 
ಗ್ರೀಷ್ಮ. 
ಬಲೆ ಎಲೆ ನೋಡು ನೋಡು ಕೆಲನುಂ ಬಲನುಂ ನೆಲನುಂ ದವಾಗ್ನಿ ಸು | 


ಟ್ರೊಲೆಯವೊಲಾಗೆ ಮೆಟ್ಟಿ ದಡಿಯೆತ್ತಿದ ಕಾಲು ಸೀಯೆತಿ ನಿಂದಿರಲ್‌ | 


ಶತಮಾನ] ಹರೀಶ್ವರ : ಗಿರಿಜಾಕಲ್ಯಾಣ. 229 


ಚಲಿಯಿ ಸಲಾ ಜದಾತಪದೆ ಹಸ್ತಮನೆತ್ತಿ ಬಲಂಲ್ಲು ಘೀಳಿಡು | 


ತ್ಕೊಲೆದುದು ಚೇಷ್ಟೆಗುಂದಿದುದು ಜೋಲ್ಡುದು ಬಿಟ್ಬುದು ಬೆಂದುದೊಂದಿ ಭಂ 
i 502 ॥ 


ಇಳಯ ಮುಸುಂಕಂ ಮೆಲ್ಲನೆ | ಕಳೆಯುತ್ತೆಟ್ಟಿ ಜ'ಸುತುಂ ರಥಾಂಗಮನಬ್ದಂ | 
ಗಳನೆನೆದೆಜ್‌ಯಸುತುಂ ದೆಸೆ | ಗಳನೆ೭9ಸುತೆಟ್ಸು ವಾಗಳಿನನ ಕರಂಗಳ್‌ 503 ॥ 


ಗಿಳಿ. 


ಬಿಗಿಯನ್ಸಿ ಮೊಗಮನಿಟ್ಟಾ | ಲಿಗಳಂ ನಸುಮುಚ್ಚಿ ಸಕ ಯುಗಮೆ ಬಲೆ ರಸಂ | 
ದೆಗೆವ ದನಿ ನಿನಿರೆ ನಾಲಗೆ | ಚಿಗುರುತ್ತಿರ ಸವಿದುದೊಂದು ಗಿಳಿ ತನಿವಣ್ಣಂ 1704 ॥ 


ಪಾರಿವ. 
ನಲಿದು ಕೊರಲಿತ್ತಿಕುಕೆಲಿಅ' | ದುಲಿದುಣ”ಸುಬು'ದೆಳಸಿ ಬಳಸಿಬಲಿ'ಸಂದು ಪಳಂ | 
ಚಲೆದೊಳೆದು ಸಕ್ಕಮಂ ಬಿ | ರ್ಚಿ ಲಲ್ಲೆಗೆಯ್ದತ್ತು ಪಾರಿವಂ ಪಾರಿವದೊಳ್‌ 
| 50) ॥ 
ಚಾತಕ. 
ನೆಗೆದುದು ಸಾರ್ದು ಪೊರ್ದಿತಮರ್ದತ್ತು ತುಳುಂಕೆಶು ಬೆಂಗೆ ನೀರಧಾ | 
ರೆಗಳುಣ" ನಾಂಟಲೀಂಟಿದುದು ನೇಹದೆ ನೋಡಿತುದಂಚಚಂಚುವಿಂ | 
ದುಗಿದುದು ಸಕ್ಕದಿಂ ಪೊಡದುದಂಘ್ರಗಳಿಂದೊದೆದತ್ತು ನೆತ್ತಿಯಂ | 
ನೆಗಪಿದುದಪ್ಲಿ ತಳ್ಳಿ ಜ'ದುದಂಬುಕಣಂಗಳನೊಂದು ಚಾತಕಂ 1706 
ಕಥಿ, 
ಪಅಂದಲೆಯಿಟ್ಟು ಪಲ್ಲಿರಿದು ಹರೈನುತುರ್ಬುತೆ ಸರ್ಬನೇಣ'ಸು | 
ತ್ಮುಣುಗಿಸಿ ನೋಡಿ ದಾಂಟಲನುಗೆಯು, ತೆ ತೂಗುತೆ ರುಂಕಿಸುತ್ತೆ ಬಾ| 
ಯಜ ದೊಲೆಯುತ್ತೆ ಕೆಯ್ತ ಗಫಿ ಜಾಗಿಸಿ ಕುರ್ಗುತುಮೇಡಿಸುತ್ತೆ ತಾಂ | 
ನೆಜ್‌ ನಗಿಸಿತ್ತು ತಾಪಸಕುಮಾರರನಲ್ಲಿಯದೊಂದು ಮರ್ಕಟಂ 1 707 ॥ 
ಜಿಂಕೆ. 
ತಿರುಗುವ ತನು ಬೆರ್ಚುವ ಕಣ್‌ | ಪರಿವ ಮನಂ ನಟಿ ಕಿವಿಯಡಂಗುವ ಸು 
` ಯೀಂ | 
ಸರಳಂ ಮಾಾಣುತೆ ಹರಿಣಂ | ಸರಳಿಸಿತಯ್ಯಾ ಅನೆೇ ಟನೆಂಟೊಂಬತ್ತಂ 1508 ॥: 
ಪಾರ್ವತಿ. 


ಬರೆದರೊ ಬಯ್ತರೊ ಪೊಲ್ಬರೊ | ಪೊರೆದರೊ ಬೆಚ್ಚರೊ ಮರಳ್ಲಿಕರುನಿಟ್ಟರೊ ಘಂ | 
ಡರಿಸಿದರೊ ಕಡೆದರೋ ಎನೆ | ಗಿರಿರಾಜತನೂಜೆ ಪೂಜೆಯೊಳ್‌ ರಾಜಿಸುವಳ್‌ | 709 | 


280 


ಕರ್ಣಾಟಕ ಕವಿಚರಿತೆ. [12 ನೆಯ 


ಶಬರಿ. 

ಬಣ್ಣೆಯೊಳರನೇಳ'ಲ ತನಿ) ವಣ್ಣಂ ನುಣ್ಣಿನಿದನಬ್ಬಭವನೆನಿಸುವ ಮ | 

ಯ್ನಣ್ಣದ ಶಬರಿ ತಮಾಲದ | ತಣ್ಣೆಲಲೊಳ್‌ ಕಣ್ಣ ಬೆಳಗೆ ಬೆಳಗಾಗಿರ್ದಳ್‌ | 110 ॥ 
ಶಾಲಿ. 


ಸೊಂಪಾಗುತ್ತಂಕುರಿಸು | ತುಂ ಸಸುರೇಜುತ್ತೆ ಕವಳಿ ಅ'ದು ಪೊಡೆಯೂತ್ತು | 


ಕುಂ ಪಾಲೇಜುತುುಂನೆಣ್‌ | ದಿಂಪಿಂ ನಳನಳಿಸಿ ಕಾಲಿನನನುಸೆದಿರ್ಣುಂ ೧11 


ಮಾವು. 
ಅರಳೆಲೆ ಮೇಲಾಡುತ್ತಿರೆ | ಭರದಿಂ ಮಾಂಗಾಯ್ಸಳೊಲೆಯೆ ಕೆಆಬಲದೊಳ್‌ ನಿಂ | 
ದರಗಿಳಿಯ ತೊದಳ್ಳುಡಿ ಬಿ| ತ್ತರಿಸೆ ವಸಂತನ ಕುಮಾರನೆನಿಸಿತ್ತಾಮೃಂ (512 ॥ 
ದೇಶ. 


ಬಳಸಿದುವೊಪ್ಪಿದುವು ಜಿನುಗಿ | ಗಟಿಪಿ ಕುಳಿರ್ಕೊ ಡಿ ಕತ್ತಲಿಸಿ ಮಲೆದುದ್ದಂ 

ದಳೆದು ಫಳಮಾಗಿ ಸರಿವಡೆ | ದಳ ಗಿಳಿ ಮಡು ಗಿಡು ಕರಿಗಿರಿ ಚೂತಂಗೀತಂ 
1೧17 

ಫಾಲನೇತ್ರಾಗ್ನಿ. 

ಪೊಗೆದುದು ಪೊತ್ತಿ ದತ್ತು ಕಡಿಯಿಟ್ಟು,ದು ನಾಲ್ಗೆಸೆದೊೋ ಆ'ದತ್ತು ಬಾ | 

ನ್ಸೊಗೆದುದು ನಿಂದು ಪೊಂಬೆಳಗುಮಂ ಸರನುತ್ತದು ದಂಧಗಿಲ್ಲಗಿ | 

ಲ್ಹಗಿಲನುತಟ್ಟಿ ತಟ್ಟಿದುದು ಮುಟ್ಟಿತು ಮುಟ್ಟಿತು ತಿಂದು ತೇಗಿದ | 

ತ್ರಗಿಯದೆ ನಿಂದ ಪೂಗಣೆಯನಂ ಸಣೆಗಣ್ಣುರಿ ಪಂಪೆಯಾಳ್ಮನಾ Wnl4 


ವಿರಹ. 


ನಿರಹದೊಳೀಕೆಗಕ್ಕ ಬಿಸಜಂ ನಿಷಜಂ ಹಿಮರೋಜಚಿ ಸೂಚಿ ಪೂ | 
ದರಿ ದರಿ ಮಾವು ಸಾವು ಕುಮುದಂ ಕುಮುದಂ ತನಿಗರ್ಬು ಮರ್ಬು ಕ| 
ತ್ಮುರಿಯುರಿ ಗಾಳಿ ದಾಲ ಕುಸುಮಂ ವಿಷಮಂ ಪೊಸ ಬಾಟಕೆ ಬಾಳ್‌ ವನೋ | 


ತ್ಮರಿ ಪುರಿ ಹಂಸೆ ಹಿಂಸೆ ಮೊರೆನಾ ಅಡಿಯಾರಡಿ ತಿಂಗಳಿಂಗಳಂ 515 


ಶಬರನ ಪ್ರಲಾಪ. 
ಪಾಸಿನಮೇಲೆ ಪಟ್ಟಿರಿಸಿ ಪಾಲೆ `ದೆನ್ನೊಡಗೂಡಿ ಬಾಲಕಾ | 
ಭ್ಯಾಸದಿನೆತ್ತಿ ಸತ್ತಿ ಗೆಯ ತಣ್ಣೆ ಲಲೊಳ್‌ ಬಳೆವಂತೆ ಮಾಡಿಯು | 


ಚ್ಹಾಸನದಲ್ಲಿ ತಂದಿರಿಸಿಯೋವಿದ ಕುನ್ನಿಯನೀವರಾಹನೀ | 
ಸಾಸಿಗನೀಕರೋರಮನನೆನ್ನಯ ಮುಂದೆ ಸಮಂತು ಕೊಲ್ಬುದೇ 1516 


ಶತಮಾನ] ಹರೀ ಶ್ವರ : ಪಂಪಾ ಶತಕ. 231 


2. ಪಂಷಾಶತಕ. 


ಇದು ಪಂಪಾವಿರೂಪಾಕ್ಸಸ್ತುತಿರೂಪವಾಗಿದೆ; ಇದರಲ್ಲಿ ನೂರು ವೃತ್ತ 
ಗಳಿವೆ. ಈ ಶತಕದ ಉತ್ಕೃಷ್ಟತೆಯನ್ನು ಕನಿ 


ಜಯ ಜಯ ಪುಣ್ಯಮಾರ್ಗಮಿದು ಸಾತ್ಮಿಕಲಕ್ಸ್‌ ಣಮಿಂತಿದಾದ್ದರ | 
ನೃಯಮಿದನೂನಭಕ್ತಿರಸಪೂರಮಿದುತ್ತಮಶೀಲಭಕ್ಕರಾ ॥ 
ಶ್ರಯನಿದು ತಪ್ಪದೆಂದು ಶರಣರ್‌ ಮಿಗೆ ಬಣ್ಣಿಸೆ ಪೇಟ್ಬಿನಾಹ ಹಂ | 
ಪೆಯ ಹರಿದೇವನಿ:ಶತಕಮಂ ಸಕವೀಷ್ಟಫಲಸೃದಾತೃವಂ | 


ಎಂಬ ಕೊನೆಯ ಪದ್ಯದಲ್ಲಿ ಹೇಳಿದ್ದಾನೆ. ಇದರಿಂದ ಕೆಲವು ಪದ್ಯಗಳನ್ನು 
ಉದ್ದರಿಸಿ ಬರೆಯುತ್ತೇವೆ: 


ತೆರೆ ಮಸಗಲ್‌ ಸುಖಾಶುನಿದಿರೇುತಿರಲ್‌. ಸುಳಕಂ ಚಿಮರ್‌ ಕರಂ | 

ಸರಿಯಿಡೆ ಗದ್ಗದಂ ಸುಂಖಗೂಳುತ್ತಿರೆ ಕಂಪನಮಂ:ರ್ಕಿ ಲೀಲೆಯೊ | 

ತ್ತರಿಸುತಿರಲ್‌ ಮದೀಶನಿಜಭಕ್ಕಿತರಂಗಿಣಿ ಮಾಜುತುಬ್ಬರಂ | 

ಬರಿಯುತುಮುನ್ನ ಮೆಲೆ ಮಡುಗಟ್ಟುವುದೆಂದೆಲೆ ಹಂಪೆಯಾಳ್ದನೇ 1೧17 ॥ 


ಸತಿಪುತ್ರರ್‌ ನಿತ್ತರಾಸ್ತರ್‌ ತನುಧನಮನಮೆಂಬಿಂಅವಂ ನಿತ್ಯಮೆಂದು | 
ಚ್ನತರವ್ಳಾಸಂಗದಿಂ ಮಯ್ಯಜ`ಯದೆ ಮರುಳಾಗಿರ್ದನೆನ್ನಂ ದುರಾಶಾ | 
ಆ ಬ 

ವೃತನಂ ದುರ್ಮೋಹಿಯಂ ದುಸ್ತರತರನಿಷಯವ್ಯ್ಯಾಪ್ತನಂ ದುರ್ಧರೈ ನೋ | 
ಛಿ ಇ [) 


ಹತನಂ ದುರ್ಬೊಧನಂ ರಕ್ತ ಪುದೆಲಿ ಕೃಪೆಯಿಂದಂ ನಿರೂಪಾಕ್ಸ್‌ಲಿಂಗಾ 518 


ಹರಣಂಗಳ್‌ ಕಳೆಯೆ- ಅ" ಬೋಚನಯಖಗಂ ನೀರೇ ಆ ಮೆಯ್ಬುಲ್ಲವರಿಂ | 

ಘಹುರಮೆೇ ಟಲ್‌ ನುಡಿ ಕಂಪಮೆ? ಟ್‌ ಕರಣಂಗಳ್‌ ಲೀಲೆಯೇ ಜಲ್‌ ಮೊಗಂ | 
ಸಿರಿಯೇ£ಆಲ್‌ ತಲೆಗೇ ಜ್ರ ದುತ್ಸವದೆ ನಿನ್ನಂ ಪೂಜಿಸುತ್ತಾನುಮಾ | 
ದರದಿಂದೀಕ್ಸಿಸುತಾಡುತಿರ್ಪುದೆನಗಿನ್ನೆ ದೋ ವಿರೂಪಾಕ ನೇ 1519 | 
ಸೋಗೆನೆ ಪೋಪ ಬಾರೆಲವೊ ಬಾರೆಸೆ ಜೀಯ ಹಸಾದಮೆಂದು ಬೆ] 

ಳ್ಳಾಗುತೆ ಬರ್ಸ ಮಾಣೆಲವೊ ಸುಮ್ಮ ನಿರೆಂದೂಡ ಸುಮ್ಮ ನಿರ್ಪ ಮ | 

ಇ್ಮಗಳೆ ಬಗ್ಗಿಸಲ್‌ ನಡುಗಿ ಬೀಟುವ ಸೇನಿಸ ಕಷ್ಟವೃತ್ತಿಯಂ 

ನೀಗಿದೆನಿಂದು ನಿಮ್ಮ ದಯುಯಿಂ ಕರುಣಾಕರ ಹಂಪಯಾಳ್ವನೇ 1520 ॥ 


ಮನುಜರ ಮೇಲೆ ಸಾನವರ ಮೇಲೆಕನಿಷ್ಟರ ಮೇಲೆ ಪದೃಮಂ 

ತನತನಗಿಂದ್ರಚಂ ದ್ರರವಿಕರ್ಣ ದಧೀಚಿಬಲೀಂ ದ್ರನೆಂ ದುತಾ॥ 

ನನವರತಂ ಪೊಗಟ್ಟು ಕೆಡಬೇಡೆಲೆ ಮಾನವ ನೀನಹರ್ನಿಶಂ | 

ನೆನೆ ಪೊಗಲುರ್ಚಿಸೆಮ್ಮ ಕಡುಸೊಂಸಿನ ಪೆಂಪಿನ ಪಂಪೆಯಾಳೃನಂ ॥721॥ 


282 ಕರ್ಣಾಟಕ ಕವಿಚರಿತೆ. [12 ನೆಯ 


ಮನೆ ನೆಟಲಾಗೆ ಪೆಂಡಿರಿನಿದಾಗೆ ಸುತರ್‌ ಪಿರಿದಾಗೆಯರ್ಥದಾ | 

ರ್ಜನೆ ಘನಮಾಗೆಯಾೌ ನನಮದಾಗೆ ಬಲಕಿಕ್ಕ್‌ ದನೇನನೆಂ ದಪೆಂ | 
ತನತನಗುರ್ಬುತಂಕುರಿಸುತುಂ ನೆಅ್‌ ಪಲ ನಿಸುತ್ತೆ ಪರ್ವುತುಂ | 

ನನೆಕೊನೆವೊೋಗಿ ಮಾಯೆ ಕೊಜಚಾಡದೆ ಮಾಣ್ಬಳೆ ಸಂಪೆಯಾಳ್ವನೇ | 700 ॥ 


3. ಶಿನಗಣದ ರಗಳೆಗಳು. 


ಈ ಗ್ರಂಥವು ಪ್ರಾಯಿಕವಾಗಿ ರಘಟಾರೂಪವಾಗಿದೆ; ಅಲ್ಲಲ್ಲಿ ಗದ್ಯಕಂದ 
ವೃತ್ತಗಳೂ ದೊರೆಯುತ್ತವೆ. ಇದರಲ್ಲಿಯ ರಗಳೆಗಳ ಸಂಖ್ಯೆ ಇಷ್ಟೇ ಎಂದು 
ನಿರ್ಧರಿಸಲಾಗುವುದಿಲ್ಲ; ಕೆಲವರು ನೂರೊಂದು ರಗಳೆಗಳೆಂದೂ ಕೆಲವರು 
ನೂರಿಪ್ಪತ್ತು ರಗಳೆಗಳೆಂದೂ ಹೇಳುತ್ತಾರೆ. ನಮಗೆ ಸಂಪೂರ್ಣವಾದ ಪ್ರತಿ 
ದೊರೆತಿಲ್ಲ. ಈ ಗೃಂಥದಲ್ಲಿ-- ತಮಿಬುಭಾಷೆಯಲ್ಲಿ ಬರೆದಿರುವ ಪೆರಿಯಪುರಾಣ 
ವೆಂಬ ಗ್ರಂಥದಲ್ಲಿ ಜೀತ ಅರವತ್ತುಮೂವರೆಂಬ ಶಿವಭಕ್ತರಮೇಲೆಯೂ 
ಇತರ ನನಭಕ್ತರ ಮೇಲೆಯೂ ರಗಳೆಗಳು ದೊರೆಯುತ್ತವೆ. ಒಂದು ಪ್ರತಿಯ 
ಅಂತ್ಯದಲ್ಲಿ ಪ್ರ ಸದ್ಯವಿದೆ 


ಹಂಪೆಯ ಶಂಕರದೇವರ| ಹಂದೆಯ ಗುರು ಮಾದಿರಾಜದೇವರ ಮತಂ | 
ಹಂಸೆಯ ಮಾದರಸರ ದಯ | ಯುಂ ಪೂಗಟ್ಟ ೦ ರನಿಕಚರ್‌ ಹರಿಹರದೇವಂ | 


ಹರೀಶ್ವ ರನು ಈ ಗ್ರಂಥವನ್ನು ರಘಟಾರೂಪವಾಗಿ ಬರೆದುದರಿಂದ ಜನರ: 
"ರಗಳೆಯ ಕವಿ: ಎಂದು ಈತನನ್ನು ಸರಿಹಾಸಮಾಡಿದಂತೆಯೂ ಈ ಅಪವಾದ 
ವನ್ನು ನೀಗುವುದಕ್ಕಾಗಿ ಈತನು ಗಿರಿಜಾಕಲ್ಯಾಣವೆಂಬ ವಃ ಹಾಕಾವ್ಯವನ್ನು 
ಬರೆದು ತನ್ನ ಪ್ರೌಢಿಮೆಯನ್ನು ತೋರಿಸಿದಂತೆಯೂ ಪ್ರತೀತಿಯಿದೆ. * 
ಗ್ರಂಥದಿಂದ ಸ್ತಲ್ಪಭಾಗವನ್ನು ಉದ್ದರಿಸಿ ಬರಯುತ್ತೇ ವೆ: 
ಕಾಶ್ಮೀರವರ್ಣನೆ(ರಗಳೆ) 
ಶ್ರಿ *ವಸುಮತೀವದನಮುಕುರಮೆಂದೆನಿಸಿರ್ಪ | ಪಾವನಂ ಸಕಬದೆ: ಶಕ್ತ ತಾನೆನಿಸಿರ್ಸ | 
ಶಾರದಾದೇವಿ ಪ್ರಸನ್ನೆಯಾ ಗಿರುತಿರ್ಸ್ಹ | SS ೫೪೫೪ | 
ಊರೂರ್ಲೆ ತಿವಿದ ತಬಾಕನಿಕರಂಗಳ ೨೦ | ಊರೂರ್ಗೆ ಕಿತ್ತಿ ಟದ ಕೊರ್ನಿದ ವನಂಗಳಿಂ| 
ನನದೊಳಗೆ ಸುಲು'ವ ಕಸೂರಿಯ ಮೃಗಂಗಳಂ | ನಿನಯವಿ ಎದೆಯ ರ್ನ ಚಮರಿ: ಮೃ ಗಂ 
ಗಂ | 
ನಗರಿನಗರಿಯೊಳೆಸೆವ ದೇವಾಲಯ ಂಗಳಿಂ | ಮುಗಿಲನಳ್ಳಿಆ'ವ ಘನಮಾಟಿಕೂಟಂಗಳಿಂ | 
ದಸೆವ ಕಾಶ್ಮಿ ೩ರದೇೇಶಂ ರಂಜಿಸುವುದಿಳೆಗೆ, ಪೊಸಪೊಸ ಬನಂ ಪಟ್ಟ ಇಂಗಳಿಂದುರ್ವರೆಗೆ | 


ವಾ ಕ ರಾರಾ, 
ರನ ಹಾ ಹಾ ಇಂಚರ  —— 





|, ಸಿದ್ಧನಂಜೇರನ (ನು 1650) ರ್‌ಸವಮಾಂಕಚಾರಿತದ 4 ಸಿಯ ಸಂಧಿಯ ಲ್ಲಿಂ ಯೂ ಈ 
ವಿಷಯವು ಸೂಚಿತವಾಗಿದೆ. 


ಶತಮಾನ] ಹರೀಶ್ವರ: ಶಿವಗಣದ ರಗಳೆಗಳು. 988 


ಬಂಧನಂ ಪೂಮಾಲೆಯೊಳಗಲ್ಲದಲ್ಲಿಲ್ಲ | ಅಂಧತ್ತ್ವಮಾಕಲ್ಬಲೆಯೊಳಲ್ಲದಲ್ಲಿಲ್ಲ 
ಕೊಯ್ದ ನುಡಿ ಕೆಯ್ಗಳೊಳ್‌ ಮಾನಿನಿಯರಳಕದೊಳ್‌ | ಬಯ್ವ ನುಡಿ ಗಿಳಿಗಳೊಳ್‌ 
ನಲ್ಲ ರೊಳ್ತ ಗಳದೊಳ್‌ 
ಬಡತನಂ ಲತೆಗಳೊಳ್‌ ಆಲನೆಯರ ನಡುನಿನೊಳ್‌ | ಕೆಡಿಸುವುದು ನಂಶಮಂ ಮೇದ 
ರೊಳ್‌ ವೃಷಭನೊಳ್‌ | 
ಅವನಿಗತಿಕಂಟಕಂ ಕೇತಕೀವೃಂದದೊಳ್‌ | ಭುವನಕಂಟಕಮಂಬುದಂಬುಜದ ನಾಳ 
ದೊಳ್‌ | 
ಇಂತಿವಜಕೊಳಲ್ಲದಿಲ್ಲಾ ನಾಡೊಳೆಲ್ಲಿಯುಂ | ಸಂತತಂ ಸುಖಮಯಂ ದೇಶದೊಳ 


ಗಲ್ಲಿಯುಂ | 52೫ ॥ 


ನಂಬಿಯಣ್ಣನ ಬಾಲ್ಯ (ಗದ್ಯ). 
ಇಂತು ನಂಬಿಯಣ್ಣಂ ಶಿಶುವೇಷದೊಳ್‌ ನಳನಳಿಸಿ ತೊಳತೊಳಗಿ ಕಂಡವರ ಕಣ್ಣ 
ಮಣಿ ಎತ್ತಿದರ ಹಸ್ತದಮೃ ತಫಲಂ ಮುಖಟ್ಟಿದರ ಮೆಯ್ಯ ಪುಳಕಂ ಅಪ್ಪಿದರೊಪ್ಪಂ ಸಾಗಿಪರ" 
ಸೋಗಿಲ ಧನಂ ಕಯ್ಕೊಳ್ಳವರ ಕಡವರಂ ಎನಿಸಿ, ಸರನೆನಾಚಿ ಸಂಕಿಲೆನಾಚಿಯರನಪ್ಪುವ 
ತೋಳಿವೆಂಬಂ  ತೋಳಾಡಿಸುತುಂ, ಮುಂದೆ ಶಿವನೊಡನಾಡುವ ಹುಸಿಜಗಳಮೆಂಬುದಂ 
ಸೂಚಿಸುವಂತೆ ತೊದಳ್ಳುಡಿಯಂ ನುಡಿಯುತ್ತುಂ. ದೇವನಂ ತನಗೆ ಕುಂಟಣಿಯಂ ಮಾಡಿ 
ನಡಯಿಸುವುದೀಪರಿಯೆಂಂದು ತೋರ್ಪಂತೆ ಮೆಲ್ಲಮೆಲ್ಲನೆ ದಟ್ಟಿ ಡಿಯಿಡುತ್ತುಂ; ಪುಟ್ಟಿಸಿ 
ದರ್‌ ತಾಮೆಂದು ಬಗೆದು ಮುದ್ದಾಡಿಸುವ ತಾಯ್ತ್ಮಂದೆಗಳ ಮೊಗಮಂ ನೋಡಿ ನಗು 
ವಂತೆ ಮುಗುಳಗೆನಗುತ್ತುಂ; ದೇವಾ ! ಸಂಸಾರಂಬುಗದ ಮುನನ್ನಂ ಬೇಗಮೆಂದು ಬಂದು 
ಬನ್ನೆಂ ತೂಟ್ತುಗೂಂಬೆಯೆಂದುಮ್ಮಳಿಕೆಯಿಂದೊರ್ಮೊರ್ಮೆ ಬೆಚ್ಚಿ ಬೆರ್ಚೆಿಯೇಖತುಂ- 
ಈತೆಕದೊಳ್‌ ಒಂದೆರಡುನಾಲ್ಕಯ್ಣು ವತ್ಸರಂ ಬರಂ ನೆಜ'ದುವು. 


ಕರ್ನೀನ ಕಾಂತಿಯಿಂ ಕುರುಳ್ಳೊಂಡು ದಟ್ಟ ಸಿ ಕವಲಿಜ'ದ ಕುಂತಳಂ ಗಂಗಾಧರ 
ನೊಲೀ ಪುರುಡಿಸಿ ತೆರಮಸಗಿದ ಕಾಳಿಂದೀನದಿಯಂ ಶಿರೋಗ್ರದೂಳ್‌ ಧರಿಸಿದಂತಿರ್ದ 
ಸದು. ಭಾಳಸ್ಪಳದೊಳ* ಭರಿತಮಾಗಿ ಬೆಳಗುವ ಭಸಿತವಳಯಂ ಮೃಡಂ ಮುಡಿಯಲ್ಲಿ 
ಧರಿಸಿದೊದೆ ತಾಂ ಸಸಿಘಳೆಯಂ ನೊಸಲೊಳಿಟ್ಟ ಂತಿರ್ದಪುದು. ಕರ್ಣದೊಳ್‌ ಕೆಯ್ಲೊ ಳಿಸಿ 
ಮೊತ್ತದೊಳೆಂಂ"ದು ಬಿತ್ತರಿಸುವ ಉತ್ತಮದ ಮುತ್ತಿನ ಕಡುಕುಗಳ್‌ ಮುಂದೆ ನೀಂ 
ಭೋಗಿಸುವ ಸಕಲಸಾೌಭಾಗ್ಯಕ್ಕೆ ಬೀಜಭೂವಿತಿಯಾಗಿರಲ್ಕೆ ಚಂದ್ರಧರನೆಮ್ಮಂ ಕಲಸಿದ 
ಸೆಂದೇಕಾಂತಂಬೇಟ್ವಿ ಸುಣ್ಯದುರುಳಿಗಳಂತಿರ್ದಪುವು. ಮೃದುಪದತಳಂಗಳ್‌ ಲಾವಣ್ಯಕ್ಕೆ 
ನಗೆ ತನಗೆನುತ್ತೆ ನಟ್ಟುನೋಡುವ ನಾಯಕಿಯರ ದಿಟ್ಕಿಗಳಿಂ ಚರಣತಳಂ ಕಣ್ರೆತ್ತಂತಿರ್ದ 
ಫುದು. ಏಜುವ ಜವ್ವನಂ ಶಿವಪೂಜೆಗೆಂದರಳಲಿರ್ದ ಪರಿಮಳದ ಮೊಗ್ಗೆಯಂತಿರ್ದಪುದು. 
ಇಂತೀಕುಮಾರಂ ಮರ್ತೃನಲ್ಲ, ಏನಾನುಮೊಂದು ಕಾರಣದಿಂ ಬಂದ ಗಣೇಶ್ವರನಾಗವೇಟ್ಕುಂ 
1 524 ॥ 


234 ಕರ್ಣಾಟಕ ಕವಿಚರಿತೆ. [12 ನೆಯ 


4. ಮುಡಿಗೆಯ ಅಷ್ಟಕ. 


ಹರೀಶ್ವರ ನು ಒಂದಾನೊಂದು ಕಾಲದಲ್ಲಿ ತಲೆಬಾಗಿ ಈಶ್ವರದರ್ಶನ ಮಾಡು 
ತ್ರಿರುವಾಗ ಅವನ“ ಮಂಡೆಯೊಳ್‌ ತಳೆದ ರುದ್ರಾಕ್ಸವಿತತಿಪ್ರಸುಮದ ಟೊಪ್ಪಿಗೆ” 
ಕೆಳಕ್ಕೆ ಬೀಳಲು ಬ್ರಾಹ್ಮಣರು ಹಸಿತಮುಖರಾಗಿ “ ಹರಿಯರಸನು ಮುಡಿಗೆಯ 
ನೇತಕಿಕ್ಕಿದದೋ” ಎನ್ನಲು, ಹರೀಶ್ವರನು ಅದನ್ನೇ ಮುಡಿಗೆಮಾಡಿ ಶಿವಸ್ತುತಿ 
ರೂಪವಾದ ಈ ಅಷ್ಟಕವನ್ನು ಹೇಳಿದಾಗ ಅದನ್ನು ಯಾರೂ ತೆಗೆಯಲಾರದೆ 
ಹೋಗಲು ಚಂಡೇಶನು ಆ ಟೊನ್ಪಿಗೆಯನ್ನು ತೆಗೆದು ಹರೀಶ್ವರನ ತಲೆಯ 
ಮೇಲಿಟ್ಟು ಅಂತರ್ಧಾನವಾದನು-- ಎಂಬುದಾಗಿ ರಾಘವಾಂಕಚಾರಿತ್ರದಿಂದ ತಿಳಿ - 
ಯುತ್ತದೆ. 

ಈ ಗ್ರಂಥದಲ್ಲಿಸ ವೃತ್ತಗಳಿವೆ; ಎಲ್ಲವೂ ಕೃಕಾರಪ್ರಾಸದಲ್ಲಿವೆ; ಒಂದೊಂದೂ 
i ಮುಡಿಗಿಕೈದೆನಿಕ್ಕಿದೆನಾವನೆತ್ತುವಂ' ಎಂದು ಮುಗಿಯುತ್ತದೆ. ಎರಡು ನದು 
ಗಳನ್ನು ತೆಗೆದು ಬರೆಯುತ್ತೇವೆ: 


ಕುತ್ಸಿಯೊಳಿಟ್ಟು, ಭಕ್ಕಕುಲಮಂ ಸರಿರಕ್ತಿಪ ದೇವದೇವನ | 

ಬ್ಹಾಕ್ಟವಿರಿಂಚಿಗಳ ತುದಿನೊದಲ್ಕರೆಗಾಣದ ದೇವದೇವನಾ | 

ವಕ್ಚದೊಳಾಲ್ಡು ಬೊಬ್ಬಿ ವ ದೆ:ವಕರೂಟಿಯ ಹೇವನಿೀಃವಿರೂ | 

ಪಾಕ್ಸನೆ ದೇವನೆಂದು ಮುಡಿಗಿಕ್ಕಿ ದೆನಿತ್ಕಿ ದೆನಾವನೆತ್ತುವಂ | 52D ॥ 


ತ್ರೃಕ್ಷೃಸೆ ದೇವನಕ್ಸಿ ಶಿಖಿಗಂಗಜನಾಹುತಿಯಾಗ ಬೇಳ ಭಾ | 

ಕ್ಪನೆ ದೆ ವನಬ್ಬ ಜನ ನೆತ್ತಿಯ ಪಾತ್ರೆಯನೆತ್ತಿದಾಮಹಾ | 

ಭಿಕ್ಸುವೆ ದೇವನಂತಕನನೀಡಿಅ'ದೆತ್ತಿ ಪೊರಳ್ಹಿ ದಾನಿರೂ | 

ಪಾಕ್ಸನೆ ದೇವನೆಂದು ಮುಡಿಗಿಕ್ಕಿ ದೆನಿಕ್ಕಿ ದೆನಾವನೆತ್ತುವಂ । ೨೫0 ॥ 


ರಾಘನಾಂಕನ (ಸು.1165) ಹರಿಶ್ಚಂದ್ರಕಾವ್ಯದ ಒಂದು ಪ್ರತಿಯ 
ಆದಿಭಾಗದಲ್ಲಿ ದೊರೆವ ಗದ್ಯದಲ್ಲಿ * ಹರೀಶ್ವರನನ್ನು ಸರಸಕವಿಸಾರ್ವಭೌಮ, 
ಚತುರಕವಿಚತುರ್ಮುಖ, ಭಾವಕವಿಭಾಳಲೋಚನ, ವರ್ಣಕಕವಿಕರ್ಣಾವ 
ತಂಸ, ವಸ್ತುಕಕವಿಮಸ್ತಕನ್ಯಸ್ತಹಸ್ತ, ಅದಟಿಕವಿಮಾನಮರ್ದನ, ಗರ್ನಿತಕನಿ 
ಗಿರಿವಜ್ರದಂಡ, ಉಭಯಕನಿಶರಭಭೇರುಂಡ, ವರ್ತಮಾನಕನಿ ವೇಶ್ಯಾಭುಜಂಗ, 
ಕರ್ಣಾಟಕಾವ್ಯಲಕ್ಷಣ ದೀಕ್ಸಾಚಾರ್ಯ, ಶಿವಯೋಗಚಕ್ರೇಶ್ವರ, ಲೋಕಾರಾಧ್ಯ, 
ಸಾಕಾರಸುಧರ್ಮ, ಮರ್ತ್ಯಲೋಕದ ಮಹಾದೇವ ಎಂದು ವಿಶೇಸಿಸಿ ಹೇಳಿದೆ. 


ಶತಮಾ ನ] ರಾಘವಾಂಕ. 2೬1 


ರಾಘವಾಂಕ. ಸು. 1165. 


ಈತನು ಹರಿಶ್ಚಂದ್ರಕಾವ್ಯ, ಸೋಮನಾಥಚರಿತೆ, ಸಿದ್ಧರಾಮಪುರಾಣ, 
ವೀರೇಶ್ವರಚರಿತೆ, ಶರಭಚಾರಿತ್ರ, ಹರಿಹರಮಹತ್ತ್ವ ಎಂಬ ಗ್ರಂಥಗಳನ್ನು ಬರೆ 
ದಿದ್ದಾನೆ. ಇವುಗಳಲ್ಲಿ ಮೊದಲು ಮೂರು ಗ್ರಂಥಗಳು ನಮಗೆ ದೊರೆತಿವೆ; ಉಳಿದ 
ಮೂರು ದೊರೆತಿಲ್ಲ ಆದರೂ ಇವು ರಾಘವಾಂಕಕ್ಕ ತವೆಂದು ಸಿದ್ಧನಂಜೇಶನ 
(ಸು. 1650) ರಾಘವಾಂಕಚಾರಿತ್ರದಿಂದ ತಿಳಿಯಬರುತ್ತ ದೆ. ಅಲ್ಲದೆ, ಈತನು ಹರಿ 
ಶೃಂದ್ರಕಾವ್ಯವನ್ನುರಚಿಸಿ ನರಸ್ಕುತಿಮಾಡಿದುದರಿಂದ ಈತನ ಸೋದರದಮಾವನೂ 
ಗುರುವೂ ಆದ ಹರೀಶ್ಚರನು ಕೋಪಗೊಂಡು ಇವನ ಐದು ಹಲ್ಲುಗಳನ್ನು ಮುರಿದು 
ಕಳದು ಇವನಿಂದ ಐದು ಶೈವಕೃತಿಗಳನ್ನು ಮಾಡಿಸಿ ಮರಳಿ ಹಲ್ಲುಗಳನ್ನು 
ಕೊಟ್ಟನೆಂದು ಪದ್ಮರಾಜಪುರಾಣದಲ್ಲಿಯ (ಸು. 1885) 


ಅಂತಾಗೆ ತಮ್ಮ ಗ್ರಜೆಯ ಸುತಂ ಕುಕನಿಹೃ 

ತರ್ಮಿಂತಂ ಸುಕವಿವನವಸಂತಂ ದಲುಭಯಕನಿ | 

RS ರೂಘವನೊರೆದ ನಗನುತಿಗೆ ಮುಳಿದು ಕಳೆದು | 
ದಂತವೈದಂ ಮಗು ಲಂ” ಕೈವಕೃತಿಪಂಚಕವ 

ನಂತವನಿನುಸಿರಿಸಿಯವಂ ಕೊಟ್ಟು ಪರವಾದ | 

ವಂ ತಡೆಯದಾತನಿಂ ಹ್‌ ಗೆಲಿದನವನ ಕನಿತಾವಾ, ಜದಿಂ | 


ಎಂಬ ಪದ್ಯದಿಂದ ತಿಳಿವುದರಿಂದ ಈತನು ಹರಿಶ್ಚಂದ್ರಕಾವ್ಯವಲ್ಲದೆ ಐದು ಕೃತಿ 
ಗಳನ್ನು ಬರೆದನೆಂಬುದು ವ್ಯ ಕ್ರವಾಗುತ್ತದೆ. ಭೈರ ವೇಶ್ವರಕಾವ್ಯದ ಕಥಾಸೂತ್ರ 
ರತ್ತಾಕರದಲ್ಲಿಯೂ “ರಾಘವಾಂಕನು ಶರಣರ ಚಾರಿತ್ರ ಸಂಚಕಾವ್ಯವಂ 
ಸೇಟೀದನು” ಎಂದು ಇದೇ ನಿಷಯವು ಹೇಳಲ್ಪಟ್ಟಿದೆ. 

ಈತನ ನಿಷಯವಾಗಿ ಸಿದ್ಧನಂಜೇಶನ ರಾಘನಾಂಕಚಾರಿತ್ರದಿಂದ ಈ 
ಯಂಶಗಳು ತಿಳಿಯುತ್ತವೆ: 


ಈತನು ಕುಂತಳಬೇಶದಲ್ಲಿ ತುಂಗಭದ್ರಾತೀರಿದಲ್ಲಿರುವ ಪಂಪಾಪುರದಲ್ಲಿ ಹುಟ್ಟ 
ದನು. ಇವನ ತಂದೆ ಮಹಾದೇ ವಭಟ ; ತಾಯಿ ರುದ್ರಾಣಿ; ಸೋದರದ ಮಾವ ಮತ್ತು 
ಗುರು ಹಂಪೆಯ ಹರೀಶ್ವರ.. ಈತನು ತನಗೆ ಕನಿತಾಶಕ್ಮಿಯುಂಟಾದ ಮೇಲೆ ಪಂಪಾ 
ಪುರದ ರಾಜನಾದ ದೇವರಾಜನ ಸಭೆಯಲ್ಲಿ ನಿದ್ಧಾಂಸರೆಲ್ಲರೂ ಮೆಚ್ಚುವಂತೆ ಹರಿಶ್ಚಂದ್ರ 
ಕಾವ್ಸನನ್ನು ರಚಿಸಿ ಓದಿದನು. ಹೀಗೆ ನರಸ್ತುತಿಮಾಡಿದ ತಪ್ಪಿತಕ್ಕೆ ಹರೀಶ್ವರನು ಹಲ್ಲು 
ಗಳನ್ನು ಮುರಿಯಲು ಹರೀ ಶ್ವರನ ಇಷ್ಟಾನುಸಾರ ಸೋಮನಾಥಚರಿತೆಯೇ ಮುಂತಾದ 
ಗ್ರಂಥಗಳನ್ನು ಬರೆದು ಹಲ್ಲು ಗಳನ್ನು ಮರಳಿ ಪಡೆದನು. ತರುವಾಯ ನರಸಿಂಹಬಲ್ಲಾಳನ 
ಮಂತ್ರಿಯಾದ ಕೆರೆಯ ಪದ್ಮರಸನನ್ನು ನೋಡುವುದಕ್ಕಾಗಿ ಹೊಯ್ಸಳನಗರಕ್ಕೆ ಹೋದನು. 


286 ಕರ್ಣಾಟಕ ಕನಿಚರಿತೆ. [12 ನೆಯ 


ಅಲ್ಲಿಂದ ಮರಳಿ ಪಂಪೆಗೆ ಬಂದು ಹರುಗಲ್ಲಿನ ರಾಜನಾದ ರುದ್ರಪ್ರತಾಪನ ಸಭೆಯಲ್ಲಿ 
ಏಕದ್ವಿತ್ರಿಸಂಧಾಗ್ರಾಹಿಗಳೆಂಬ ಕುಕವಿಗಳಿದ್ದಾರೆಂದು ಕೇಳಿ ಅಲ್ಲಿಗೆ ಹೋಗಿ ಷಟ್ಟದೀ 
ರೂಪವಾದ ವೀರೇಶ್ವರಚರಿತೆಯೆಂಬ ಗ್ರಂಥವನ್ನು ಬರೆದು ರಾಜನ ಸಭೆಯಲ್ಲಿ ಓದಿ ಕುಕವಿ 
ಪರವಾದಿಗಳನ್ನು ಜಯಿಸಿ ಹಂಪೆಗೆ ಬಂದು ಹರೀ ಶರನ ಆಜ್ಞಾನುಸಾರವಾಗಿ ಬೇಲೂರಿಗೆ 
ಹೋಗಿ ಅಲ್ಲಿ ಬಯಲಾದನು. ಈತನಿಗೆ ಹಿಂದೆ ಷಟ್ಟದಿಗಳಲ್ಲಿ ಆರೂ ಗ್ರಂಥವನ್ನು 
ಬರೆದಿರಲಿಲ್ಲ ; ಈತನೇ ಅವುಗಳನ್ನು ನಿವಿರ್ತಿಸಿದವನು. 


ಚೆನ್ನಬಸವಪುರಾಣದಲ್ಲಿ (1584) ಇವನ ವಿಷಯವಾಗಿ ಈ ಪದ್ಯವಿದೆ;-- 


ವರಹರೀ ಶರನ ಸೂೋದರದಳಿಯನುಭಯೆಕನಿ | 

ಶರಭಬಭೇರುಂಡನೆಂದೆಂಬ ನಾನಾಪರಿಯ | 

ಬಿರುದಾಂಕ ಕನಿರಾಘವಾಂಕನಿರಲೋರುಗಲ್ಲೆಂಬ ಸಟ ಣಕೆ ಪೋಗಿ | 
ಪರವಾದಿಗಳನಲ್ಲಿ ಗೆಲಿದು ನೀೀರೇಶನಿಂ | 

ದರಿದೆನಿಸ ಪದಕಮಂ ಪಡೆದು ವೇಲಾಪರಿಗೆ | 

ಮರಳಿ ಬಂದಲ್ಲಿ ದೇಹವನುಟಿ'ದು ವರಸಮಾಧಿಯೊಳಿರದೆ ಬಯಲಸಪ್ಸನು ॥ 


ಭೈರವೇಶ್ವರಕಾವ್ಯದ ಕಥಾಸೂತ್ರರತ್ತಾಕರದಲ್ಲಿ ಇವನ ವಿಷಯವಾಗಿ ಈ 
ಯಂಶಗಳು ಹೇಳಿವೆ: 


ಪ್ರತಾಪರುದ್ರನ ಸಭೆಯಲ್ಲಿ ಏಕದಂಡಿ ದ್ವಿದಂಡಿ ತ್ರಿದಂಡಿಯೆಂಬ ಮೂವರು 
ವೈಷ್ಣವಕನಿಗಳು ಸಕಲನಿದ್ವಾಂಸರು ಮಾಡಿದ ಪದ್ಮಮಂ ಮೂಣುವೇಳೆ ಓದಿಸಿ ಆ ಪದೃವ 
ಸಾಠಮಾಡಿ ನನ್ನ ಸದೃವ ನೀನೆಲ್ಲಿ ಕಲಿತೆ ಎಂದು ಕವಿಗಳನ್ನು ರಾಜನ ಸಭೆಯಲ್ಲಿ ಮನ್ನಣೆ 
ಯಿಲ್ಲದಂತೆ ಸೋಲಿಸುತ್ತಿರಲು. ರಾಘವಾಂಕನು ಆ ವಾರ್ತೆಯಂ ಕಳಿ ಕನಿಮುಖ 
ಕವಾಟಿನೆಂಬ ಪದ್ಧರಾಸ್ತ್ರವಂ ರಚಿಸಿ ಓರುಗಲ್ಲಿಗೆ ಹೋಗಿ ಆ ಏಕದ್ವಿತ್ರಿದಂಡಿಗಳನ್ನು 
ಸೋಲಿಸಿ ರಾಜನಿಂದ ಮನ್ನಣೆಯನ್ನು ಹೊಂದಿದನು... ಉಭಯಕವಿರರಭಭೇರುಂಡ 
ರಾಘವಾಂಕಪಂಡಿತ ಎಂಬ ಶಿವಕನೀಶ್ತರನ ಕವಿತ್ತದಲ್ಲಿ ತಸ್ಲಿಲ್ಲವೆಂದು ಸಮಸ್ತಸಮಯದ 
ಕನಿಗಳೆಲ್ಲಾ ಕೀರ್ತಿಸಿದರು. | 


ಗುರುರಾಜಚಾರಿತ್ರದಿಂದ (ಸು. 1650) ಈ ವಿಷಯಗಳು ತಿಳಿಯುತ್ತವೆ: 


ಕನಿಕಮಲಮಾರ್ತಂಡ ರಾಘವಾಂಕಂ ಪಂಪಾನಿರೂಪಾಕ್ಸ್‌ ನನು ಸುತಿಸಿ ಕಂಕಣ 
*ಿರೀಟಾದಿಗಳನನುನಯದಿ ಪಡೆದು ಉಭಯಕನಿಶರಭಭೇರುಂಡನೆಂಬ ಪೆಂಡೆಯವ ಧರಿಸಿ 
ಹರಿಶ್ಚಂದ್ರನ ಕಾವ್ಯವ ಮುಣಿ ದು ಸೋಮನಾಥನ ಕಾವ್ಯವ ಪೇಟ' ಕುಮಾರವ್ಯಾಸನ 
ಗೆಲಿದು ಓರುಂಗಲ್ಲಿಗೈದುತ್ತ ಸುಮನಸನ ಲೀಲೆಯಿಂ ಗಂಧರ್ವಲೋಕಕ್ಕೆ ಕಳುಹಿ ನೀರೇಶ 
ನಾಲಯಕೆ ಹೋಗಿ ದೇಗುಲದ ಹಿಂದೆ ಕುಳಿತು ಭಕ್ತಿಯಿಂದ ಮಾಸಲುಗವಿತೆಯೆಂಬ 


ಶತಮಾನ] ರಾಘವಾಂಕ. 987 


ಪ್ರಬಂಧಮಂ ರಾಗದಿಂದೊರೆದು ದೇಗುಲವನಭಿಮುಖಗೈದು ವೀರಭದ್ರನೆಂ ರಂಗಸ್ಥಲಕೆ 
ಬರಿಸಿ ರುದ್ರಪ್ರತಾಪನಿಂ ಪೂಜೆವಡೆದನು. 

ಈತನು ತನ್ನ ಗುರುಪರಂಪರೆಯನ್ನು ಈ ಆನು ಪೂರ್ವಿಯಲ್ಲಿ ಹೇಳಿದ್ದಾನೆ:- 
ಹಂಪೆಯ ಶಂಕರಪ್ರಭು, ಸುಕವಿ ಹಂಪೆಯ ಮಾದಿರಾಜ, ಹಂಪೆಯ ಮಹಾದೇವ 
ಗುರು, ಹಂಪೆಯ ಹೆರೀಕ್ರರ. 


ಈತನಿಗೆ ಉಭಯಕವಿಶರಭಭೇರುಂಡ, ಉಭಯಕವಿಕಮಲರವಿ, ಅದಟ 
ಕವಿನಿಕರಚೌದಂತ ಎಂಬ ಬಿರುದುಗಳಿದ್ದಂತೆ ತಿಳಿಯುತ್ತದೆ. ಪಂಪಾಪುರದ 
ದೇವರಾಜನು ಇವನ ಪಾಂಡಿತ್ಯಕ್ಕೆ ಮೆಚ್ಚಿ ಕವಿಶರಭಭೇರುಂಡನೆಂಬ ಪಾದದ 
ಪೆಂಡೆಯವನ್ನು ಕೊಟ್ಟಂತೆ ರಾಘವಾಂಕಚಾರಿತ್ರದಲ್ಲಿ ಹೇಳಿದೆ. 


ಈ ಕನಿ ತಾನು “ ಹೆರೀಶ್ರರನ ವರಸುತಂ” ಎಂದು ಹೇಳಿಕೊಂಡಿದ್ದಾನೆ. 
ಬಸವಪುರಾಣದಲ್ಲಿಯೂ (1369) “ ಹರಿದೇವಸುತ ರಾಘವ” ಎಂದು ಹೇಳಿದೆ. 
ಹರೀಶ್ಚರನ ಶಿಷ್ಯನಾದುದರಿಂದ ಹೀಗೆ ಹೇಳಿಕೊಂಡಿರಬೇಕು. 

ಈತನನ್ನು ಪ್ರಾಯಃ ನೀರಶೈವಕವಿಗಳಲ್ಲಾ ಸ್ತುತಿಸಿದ್ದಾರೆ. ಇವನು ಸ್ಮುತಿ 
ಸುವ ಪೂರ್ವಕವಿಗಳನ್ನು" ಹಿಂದೆಯೇ ಹೇಳಿದ್ದೇವೆ. 

ತನ್ನ ಕವಿತಾಚಾತುರಿಯನ್ನೂ ಗುಣಗಳನ್ನೂ ಈ ಪದ್ಯಗಳಲ್ಲಿ ಹೇಳಿಕೊಂಡಿ 
ದ್ದಾನೆ ರಾ 

ಮುಂತೆ ಸರಿಯಲ್ಲೆಂದು ಪೊಗಲ್ಲವರು ಸೊಜಮಟ್ಟ 

ನಿಂತವನ ಕವಿತೆಯು £ನೆಂದು ನಿಂದಿನಿ ತಮ್ಮ | 

ತೂಂತುಗವಿತೆಯ ತೂಬನುರ್ಚಿ ನೆಜ್‌ ದೊಳುಗರ ನದುವ ನಿಜನಿಳಯದೊಳಗೆ | 

ಮಂತಣಂಗೊಂಡು ಕಾಲ ಡೆದೂಳ್ಳ ಕನಿಯಿದೆಯ | 

ಸೊಂತ ಮೂಗಿನ ಕತ್ತಿಯದಟಕವಿನಿಕರಚ್‌ | 

ದಂತ ಹಂಪೆಯ ರಾಘವಾಂಕಪಂಡಿತನುಭಯಕವಿಶರಭಭೇರುಂಡನು | 

ಕಳೆತನದ ಬಂಧುವಿಷಯದ ನಂಟುವೆರಗುಗಳ | 

ಬಲದೊಳಾಂ ಕವಿಯೆಂದು ಕನಿರಾಯಸೆಂದು ವೆ | 

ಗ್ಗಳಿನಿ ಕಾಲ ಡೆದೊಡಾಂ ಸೈರಿಸುವೆನಲ್ಲದಾನಂಟನೀಡಾಡಿ ಮಲೆತು ॥ 

ಬಟ 'ಕವಾಂ ಕವಿಯೆಂದು ಕನಿರಾಯನೆಂದು ವೆ | 

ಗ್ಗಳಿಸಿ ಕಾಲಿ ಡೆದ ದುಷ್ಕವಿಯ ಗರ್ಬದ ಮೂಗ | 

ನಿಯ ಹದಿರನುಭಯಕನಿಶರಭಭೇರುಂಡ ಹಂಪೆಯರಾಫಘುವಂ ಸಭೆಯೊಳು | 

ಪೆಜರೂಡವೆಯಂ ಕೊಂಡು ಕೃತಿಯ ಸೇಟದ ಭಾಷೆ | 


ಕಾಚಾ ಪಾಂಜಾ ಸಸ ಜಾಂ ಬಂಅಅಅಜಾಯ್ಯಾ ಮಜ್ಞ್ರಾರತಹ್ಹ್ಮುಟ ಹದ್ದು ಮೊ ಶ್ಚ ತ್ಸು ್ಟೊ್ಹ್ಮಚು 


1. ಸಜ 202. 


238 ಕರ್ಣಾಟಕ ಕವಿಚರಿತೆ. [12 ಸೆಯ 


ಸೆ ಅರ ಕಾವ್ಯಾರ್ಥಂಗಳಂ 'ಛಿದ್ರಿಸದ ಭಾಷೆ | 

ಪೆ ಅರ ದೈ ವವ ನುತಿಸದಿಹ ಭಾಷೆ ಪೇಠಿರ ಖೇದವ ನಿರಿ:ಕ್ರಿ ಸದ ಭಾಷೆ | 
ಸೆ ಆರ ನಿಂದಿಸಿ ತನ್ನ ಹೊಗಲು'ಕೊಳ್ಳದ ಭಾಷೆ | 

ಪೆಅರ ವಧುವಂ ಕಂಡು ಮನವೆಳಸದಿಹ ಭಾಷ | 


ಪೇಜರ ವಸ್ತುವ ತೃಣಕ ಸರಿಯೆಂಬ ಭಾಷೆಯಿದು ರಾಘತಾಂಕಗೆ ಸಂದುದು | 
ಇವನ ವಿಷಯವಾಗಿ ರಾಘವಾಂಕಚಾರಿತ್ರವೆಂಬ ಗ್ರಂಥವು ಹುಟ್ಟದೆ. 
ಇವನ ಗ್ರಂಥಗಳಲ್ಲಿ 

| ಹರಿಶ್ಚಂದ್ರಕಾನ್ಯ. 


ಇದರಲ್ಲಿ ಹರಿಶ್ಚಂದ್ರರಾಜನ ಚರಿತ್ರವು ವರ್ಣಿತವಾಗಿದೆ; ಗ್ರಂಥವು11 ಸ್ಥಲ 
ಗಳಾಗಿ ಭಾಗಿಸಲ್ಪಟ್ಟಿದೆ. ಇದರಲ್ಲಿ 77ನ ವಾರ್ಧಕಸಟ್ಟಿದಿಗಳೂ ಒಂದು ರಗ 
ಳೆಯೂ ಇವೆ. ಇದರ “ ಕಥಾಬೀಜ” ವನ್ನು ಕನಿ ಈ ಸದ್ಯದಲ್ಲಿ ಹೇಳಿದ್ದಾನೆ: 

ವಸುಧಾಧಿಪತಿ ಹರಿಶ್ಚಂದ್ರ ಘನಸತ,ನೆಂ 

ದೊಸೆದು ವಾಸಿಷ್ಟನಿಂದ್ರಂಗೆನಲು ಈೌಶಿಕಂ | 

ಹುನಿಮಾಟ ನೆಂದು ಭಾಷೆಯನಿತ್ತು ಧರೆಗೆ ಬಂದವನಿಪನ ಸತಿ*ಎತರನು | 

ಅಸುವಂತೃವೆನೆ ನಿಗ್ರಹಂಮಾಡಿಯಾಪ್ಪದಿರೆ | 

ಶಶಿಮಾಳಿ ಶ್ರೀನಿಶ್ವನಾಧ ಭೂಪಂಗೆ ಕರು | 

ಣಿನಿ ಸಕಲಸಾಮ್ರಾಜ,ವಿತ್ತಾತನಂ ಮೆಜ"ದ ಕೃತಿ ಪ್ರುಣೃದಾಕೃತಿಯಿದು Il 


ಗ್ರಂಥಾವತಾರದಲ್ಲಿ ಕವಿ ಸಂಪಾವಿರೂಪಾಕ್ಸನನ್ನು ಸ್ತುತಿಸಿದ್ದಾನೆ. ಬಳಿಕ 
ಪಂಪಾಂಬಿಕೆಯನ್ನು ಸ್ತುತಿಸಿ ತನ್ನ ಗುರುಪರಂಪರೆಯನ್ನು ಹೇಳಿ ಕಥೆಯನ್ನು 
ಆರಂಭಿಸಿದ್ದಾನೆ. 

ಈ ಗ್ರಂಥದ ಒಂದು ಪ್ರಕಿಯ ಆದಿಭಾಗದಲ್ಲಿ ಈ ಗದ್ಯವು ಬರೆದಿದೆ 

ಇದು ಸಮಸ್ತಕಳಾ ಧರಕ್ರಮನಿಪ್ರಸಂಕ್‌ಂ ದನಾದಿಸುರನಿಕರಮಣಿಮಳಕುಟಿಮ ಯೂ 
ಖಮಾಲಾಪುಂಜರಂಚಿತಚರಣಕಂಜಲ್ಪಮಂಜರಿೀ | ಸಿಂಜರಿತ | ದಿಶಾನಲಯಂ ಸಕಲ 
' ದೈವದೀಕ್ಸಾ ಕರ್ತೃ ಸಿಖಿಲದೈವರಕ್ಸಾದಕ್ಷ ದೈನ್ಯದೈವಶರಣಾಗತವಜ್ರಪಂಜರ ದರ್ಪಿಷ 
ದೈವಸರ್ಪಮಯೂರ ಗರ್ನಿತಗರ್ವಶಾಸಹರಣ ಸಮಸ್ತದೈವಸಾರ್ವಭೌಮನೆನಿಪ ಪಂ 
ಪಾಧೀಶ್ವರವಿರೂಪಾಕ್ಷ ವರ್ಣನಮಾಗೆ ಸರಸಕವಿಸಾರ್ವಭೌಮಂ ಚತುರಕವಿಚತುಮ್ಮುಖಂ 
ಭಾವಕನಿಭಾಳಲೋಚನಂ ವರ್ಣಕಕವಿಕರ್ಣಾವತಂಸಂ ವಸ್ತುಕಕವಿಮಸ್ತಕನ್ನಸ್ತಹಸ್ತಂ ಅದ 
ಟಕನಿಮಾನಮರ್ದನಂ ಗರ್ವಿತಕವಿಗಿರಿವಜೃದಂಡಂ ಉಭಯಕವಿಶರಭಭೇರುಂಡಂ ವರ್ತ 
ಮಾನಕನಿವೇಶ್ಕಾಭುಜಂಗಂ ಕರ್ಣಾಟಕಾವೃಲಕ್ಷಣದೀಕ್ಪಾಚಾರ್ಯ ಶಿವಯೋಗಚಕ್ರೇಶ್ವರ 


ಶತಮಾನ] ರಾಘವಾಂಕ: ಹರಿಶ್ಚಂದ್ರಕವೃ. 286 


ಲೋಕಾರಾಧ, ಸಾಕಾರಸುಧರ್ಮ ಮರ್ತ್ತಲೋಕದ ಮಹಾದೇವನೆನಿಪ ಹಂಪೆಯ ಹರಿಹರ 
ು W) 
ದೇವರ ಕುಮಾರನೆನಿಪ ಉಭಯುಕನಿಕಮಲಾದಿತ್ಯ ಹಂಪೆಯ ರಾಘವಾಂಕ ವರ್ಣನವ ಪ 


ಹರಿಶ್ತಂದ್ರಸ್ರಬಂಧಂ. 
ಮತ್ತೊಂದು ಪ್ರತಿಯಲ್ಲಿ ಗ್ರಂಥಾಂತ್ಯದಲ್ಲಿ ಈ ಗದ್ಯವಿಡೆ: 


ಇಂತೀ ಪಂಪಾಪುರದರಸ ವಿರೂಸಾಕ್ಸಲಿಂಗದಾ ಚರಣನೀರಜಗಂಧಸಿಂದೂರಪಾವನ 
ಭ್ರಮರನೆನಿಷ ಅದಟಕವಿಚೌ ದಂತ ಹಂಪೆಯ ಗಾಘವಾಂಕವಿರಚಿತಮಪ ಹರಿಶ ಂದ್ರ 
೨ ೦ 
ಚಾರಿತ್ರದೊಳ್‌. 


ಇವನ ಬಂಧವು ಪ್ರೌಢವಾಗಿಯೂ ಅರ್ಥಗಾಂಭೀರ್ಯವುಳ್ಳುದಾಗಿಯೂ 
ದೇಶೃಸದಭೂಯಿಷ್ಮನಾಗಿಯೂ ಇದೆ. ಷಟ್ಸದೀಗ್ರಂಥಗಳನ್ನು ಬರೆವುದಕ್ಕೆ ಈತನೇ 
ಆದಿಕವಿಯೆಂದು ವೀರಶ್ಛಿವರ ಗ್ರಂಥಗಳಲ್ಲಿ ಹೇಳಿದೆ. ಇದು ಚರ್ಚಾಸ್ಸದವಾದ 
ವಿಷಯವು. ಈತನ ಗ್ರಂಥಗಳಲ್ಲಿ, ಶಬ್ದಮಣಿದರ್ಪಣಾದಿವ್ಯಾಕರಣಪ್ರಕ್ರಿಯೆಗಳಿಗೆ 
ನಿರೋಧವಾದ, ಆಗ್ಗೆ ವ್ಯವಹಾರದಲ್ಲಿದ್ದಿರಬಹುದಾದ ಹಲವು ಪ್ರಯೋಗಗಳು 
ದೊರೆಯುತ್ತವೆ. 


ಈ ಗ್ರಂಥದಿಂದ ಕೆಲವು ಪದಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ಚಂದ್ರೋದಯ. 


ಕುಸುಮಶರಮಂ ಮದನ ಮಸೆವ ಪಳಿಕನದೂೊಂದು | 

ಹೂನಸಾಣೆಯೂಃ ಗಗನವನಿತೆಯುಚ್ಚಾಡಲ್ಕೆ | 

ಪಸರಿಸಿದ ನಕ್ಸ ತ್ರಗವಡಿಕಯೊಳಿ ಉಹಿಟ್ಟದೊಂದು ಬೆಳ್ಳಿಯ ಹಲ್ಲೆಯೋ | 

ಒಸೆದು ರತಿ ನಿಟ್ಟಿಸುವ ಕನ್ನಡಿಯೂ ಮನುಮಗನ | 

ಹೊಸಚತ್ರವೋ ತಿಳಿದ ಬೆಳುದಿಂಗಳಂ ಖಚರ | 

ರೂಸೆದು ವಸುಧೆಗೆ ಸುರಿವ ಹೊಸಭಾಂಡನೊ: ಏನಿಸಿ ಮೂಡಿತ್ತುಶಶಿಬಿಂಬವು ॥5೦7॥ 


ಕೊಳ. 


ಬಸವಟ'`ದ ನೆಯ್ಸಲಂ ಕಂಡು ನೆಗುವಂತರಳ | 

ಹೂಸಕಮಲಕುಟ್ಟ ಲದ ಕರ್ಣಿಕೆಯ ಕೆಲದ ಕಣ: | 

ಚ ಬಗಿದು ಕೇಸರದ ಕುತ್ತುಅಸೊಳು ನುಸುಳಿನುಸುಳಿಪರಾಗದ | 
ನಿಂಸುಪ ರಜದೊಳು ಹೊರಳಿ ಬಳೆದ ಬಂಡೆಂಬ ಕೋ | 

ಟೌ ಸಜ" ನೊಳು ಸಿಲ್ಲಿ ಜಿನುಗುವ ಮಜಗೆ ಸೌರಭ್ಯ | 

ರಸದ ಕುಟುಕಿತ್ತುಸಾಗಿಸುವ ಬಾಣತಿದುಂಬಿ ಮೆಅದುವೇತಾಕೊಳದೊಳು |528॥ 


240 


ಕರ್ಣಾಟಕ ಕವಿಚರಿತೆ. [12 ನೆಯ 


ಉಪವನ. 


ಗಿಳಿಗಳರಗಿಳಿ ನವಿಲು ಸೋಗೆನವಿಲಾಕೊಳಂ | 

ತಿಳಿಗೊಳಂ ತುಂಬಿ ಮಣ`ದುಂಬಿ ಮಾವಿಮ್ಮಾವು | 

ಫ್ರಳಿನ ಶೀತಳಪುಳಿನ ತೆಂಗು ಚೆಂದೆಂಗು ಕೇದಗೆಯೆಲ್ಲ ಹೊಂಗೇದಗೆ | 
ಸು ಟಿ" ವೆಲರು ತೆಂಬೆಲರು ಕೋಳಿಳಂ ಮತ್ತಕೊ | 

ಕಿಳ ಪಲಸು ಬಕ್ಕೆ ವಲಸೀಳೆ ಕಿತ್ತೀಳೆಯು 


ತ್ಚಳವೆಲ್ಲನೀಲೋತ್ಸಳಂ ಹಂಸೆ ರಾಜಹಂಸೆಯೆನೆ ಮೆಣದುವು ವನದಲಿ |) ೧29 ॥ 


ಕೇದಗೆ. 


ವಿರಹಿಗಳ ಚಿತ್ತಮಂ ನೀಳ್ತ್ವ ಕಾಮನ ಕೈಯ | 

ಕರಗಸದ ಕಕ್ಕು ಗಳೊ ಕಂತು ಹೊಡೆದೊದೆ ಮುನಿ. | 

ಶ್ವರಕಠಿನಮನಕಾಂತು ಧಾರೆಗಳು ಮುಖಬ' ದಲಗುಗಳ ಮುಕ್ಮುಗಳ ಬಳಗನೊ: ॥ 
ಪರಿಮಳದ ಮುಖಳುವೇಲಿಯೊೋ ಎನಿಸಿ ಕಂಟಕೊೋ | 

ತ್ವರಭರಿತ ಕೇತಕಿಗಳೂಪ್ಲಿ ದುವು ಹೊಜಿಗೆ ಶಂ | 

ಕರನಿರೋಧಿಯನು ನಡುನಿರಿಸಲಣ್ಕದೆ ಬನಂ ಪೊಜಮಡಿನಿತೆಂಬಂತಿರ 1 530 1 


ವಿಶ್ವಾಮಿತ್ರನ ಕೋಪ. 


ವಡಬಾಗ್ನಿ ಜದೆಮೊತ್ತುದೊಃ ಸಿಡಿಲು ಸಲೆ ಭನಿತ | 

ನಿಡಕಲಿತುದೋ ಕಾಡ ಕಚ್ಚು ಹರಿಣಾಜನವ | 

ನುಡಕಲಿತುದೋ ಪ್ರಳಯವಹ್ಲಿ ತಸವೆತ್ತುದೋ ಭಾಳಲೋಚನನ ಕೋಸ | 

ಕಡೆಗೆ ಮುನಿಯಾಯ್ಕೊ ಹೇಟ'ನೆ ಕಣ್ಣ ಕಡೆ ತೋರ | 

ಗಿಡಿಗೆದ೫* ಮಾಸೆಗೂದಲು ಹೊತಿ, ಹೂಗೆಯೆ ಬಿಜು | 

ನುಡಿಗಳುರಿಯುಗು ಊಟ” ನಿಶ್ಚಾನಿತ್ರನುರವಣಿಸಿ ಬಂದೆನವನಿ:ಶನೆದೆಗೆ 31 ॥ 


ಚಂದ್ರಮತಿಯ ಪ್ರಲಾಸ. 


ಹಡೆದೊಡಲು ಹುಡಿಯಾಯು, ಮಗನೆ ನೀನುಂಟೆಂದು | 

ಕಡೆಗೆ ಹೆಚ್ಚಿದ ಮನಂ ಹೊತ್ತಿ ಹೊಗೆಯಿತ್ತು ಬಿಡ | 

ದಡರಿ ನಿಟ್ಟಿಸಿ ನಲಿವ ದಿಟ್ಟಿ ಕೆಟ್ಟುವು ಸೋಂಕಿ ಪುಳಕಿಸುವ ಕರಣಂಗಳು | 
ಕಡಿವಡೆದುವೊಸೆದು ಹೆಸರ್ಗೊಳುತಿಪ್ಪ ನಾಲಗೆಯ | 

ಕುಡಿ ಮುರುಟಿತಡಿಗಡಿಗೆ ನುಡಿಯನಾಲಿಪ ಕಿವಿಯ | 

ಹಡಿಗೆತ್ತುವೆಲೆ ಕಂಡ ಎಂದೆನುತ್ತಿಂದುಮುಖಿ ಮಲಗಿ ಬಾಯ್ವಿಟ್ಟಿಳಂದು | 532 ॥ 


ಶತಮಾನ] ರಾಘವಾಂಕ : ಸೋಮನಾಧಚರಿತೆ. 241 


2. ಸೋಮನಾಥಚರಿತೆ. 


ಈ ಗ್ರಂಥವು ಪುಲಿಗೆರೆಯ ಸೋಮಯ್ಯನ ಚರಿತ್ರರೂಸವಾಗಿದೆ; ವಾರ್ಧಕ 
ಸಟ್ಟಿದಿಯಲ್ಲಿ ಬರೆದಿದೆ; ಆಶ್ವಾಸ 5, ಪದ್ಯ 500, 

ಇದರ " ಕಥಾಗರ್ಭ' ವನ್ನು ಕನಿ ಈ ಪದ್ಯದಲ್ಲಿ ಹೇಳಿದ್ದಾನೆ: 

ನಾರದನ ಕೈಯಿಂದ ಕಲಿಕಾಲದನುವ ಮದ | _ 

ನಾರಿ ಚಿತ್ತೈಸಿ ಗಣನಾಥನಂ ಕಳುಪಿದೊಡೆ | 

ಸ್ಟಾ ರಾಷ್ಟ್ರ ದೊಳಗಾ ತನಾದಯ್ಯವೆಸರಿಂದ ಜನಿಸಿ ಹುಲಿಗೆಣಗೆ ಬಂದು | 

ವೈರಿಗಳ ಮೂದಲೆಗೆ ಹಿರಿಯ ಬಸದಿಯೊಳೆ ಸಸಿ | 

ಧಾರಿಸೋಮಯ್ಯನಂ ನಿಲಿಸಿ ತನ್ನಂ ಮುತ್ತಿ | 

ದಾರುಹತರಂ ಗೆಲ್ಲನೆಂಬುದು ಕಥಾಗರ್ಭವಿದ ಬೆಳಸಿ ಕೃತಿಯನಿನೆನು | 


ಇದೇ ವಿಷಯವು ಚೆನ್ನಬಸವಪುರಾಣದಲ್ಲಿಯ--- 
ಸುರಹೊನ್ನೆ ಯೆಂಬ ಬಸದಿಗೆ ಬೇಗ ಹುಲಿಗೆಳ್‌ಯ | 
ಸರದ ಸೋಮಯ್ಯ್ಕನಂ ಕರೆದು ತಂದಾದಯ, 
ನಿರದೆ ಜೈನರ ಹತಿಸಿದಂ ೫. ೫. * | 


ಎಂಬ ಪದ್ಯಭಾಗದಲ್ಲಿಯೂ ಹೇಳಿದೆ. 


ಈ ಗ್ರಂಥದಲ್ಲಿ ಹರಿಶ್ಚಂದ್ರಕಾವ್ಯವನ್ನು ಬರೆದುದಾಗಿ ಹೇಳುವುದರಿಂದ ಆ 
ಕಾವ್ಯವನ್ನು ಬರೆದ ಮೇಲೆ ಇದನ್ನು ಬರೆದಿರಬೇಕು. 


ಕನಿ ಗ್ರಂಥಾನತಾರದಲ್ಲಿ ಹುಲಿಗೆರೆಯ ಸೋಮನಾಥನನ್ನು ಸ್ತುತಿಸಿದ್ದಾನೆ. 
ಬಳಿಕ ತನ್ನ ಗುರುಪರಂಪರೆಯನ್ನು ಹರಿಶ್ಚಂದ್ರಕಾವ್ಯದಲ್ಲಿರುವಂತೆಯೇ ಹೇಳಿ ಗ್ರಂಥ 
ವನ್ನು ಆರಂಭಿಸಿದ್ದಾನೆ. 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ರರಿಸಿ ಬರೆಯುತ್ತೇವೆ :-- 
ಜೆಂದೆಂಗು. 


ಹಂಗ ಮಗುಚುನೆನೆಂದು ಭೂಮಿ ಕೈನೀಡಿ ಮೇ | 

ಫುಂಗಳಿಗೆ ಕೊಡುವಮೃತಕಳಶಸಂಕುಳವೊ ಗಗ | 

ನಾಂಗಣದೊಳುಆ್‌ ಸುವ ವಿದ್ಯಾಧರಾಳಿಗೆ ವಸಂತನಿಟ್ಟ ಕವಟಿಗೆಯಾ | 

ಜಂಗುಳಿಯೊ ಕಡಲ ಕಡೆವಂದು ಹುಟ್ಟಿದ ಪದಾ | 

ರ್ಥಂಗಳಂ ತಮತಮಗೆ ಕೊಂಡೊಯ್ಸುತಿರೆ ಭೂಲ | 

ತಾಂಗಿ ತೆಗೆದೆತ್ತಿಟ್ಟ ರಸರತ್ತ ಪೋ ಎನಿಸಿ ಪಣ ಚೆಂದೆಂಗೆಸೆದುವು 1788 ॥ 
16 


242 


ಕರ್ಣಾಟಕ ಕವಿಚರಿತೆ. [12 ನೆಯ 


ಬಾಳೆ. 


ಹೃದಯದೆ ಕಲಂಕಿಲ್ಲದೋರಂತೆ ನಾರನು | 

ಟ್ರುದಕಮಂ ಕುಡಿಕುಡಿದು ಮಲ'ಗಾಳಿಬಿಸಿಲಿಗ | 

ಳ್ಹದೆ ವನದೊಳೊಂದೆಡೆಯೊಳಿರ್ದು ಕೊಂಬಾಸೆಯಿಲ್ಲದೆ ನೆಲಕೆ ಹೊಣ*ಯಾಗದೆ | 
ಬದುಕಿ ತಲೆವಾಗಿ ಜೆಳೆದೊಂದೆಡೆಯೊಳಿರ್ದೆ ನಾ | 

ನುದಿತರಸಫಲವನಾಂತಿರೆ ಕೈಯ ಮೇಗೆ ತಾ | 

ಳಿದೆನೆನ್ನ ನೋಡಿ ಮುನಿಕುಲನೆಂದು ಬುದ್ಧಿವೇ ಟ್ರ್ವಂತೆ ಕದಳಿಗಳೆಸೆದುವು ॥ 734 ॥ 


ನಕ್ಸತ್ರಗಳು. 
ಕಡಲ ನಿಡಿವನಿಯೊ ಮೇಘಾವಳಿಯ ತತ್ತಿಗಳೊ | 
ಸೊಡನಿಯೆಡೆಯನು ನೋಲಟ್ಬಿ ಗಗನರಂಧ್ರವೊ ಅಲುಗ | 
ಗುಡದಂತೆ ಕೀಲಿನಿದ ವಜ್ರಮೊಳೆಗಳೊ ನಭದ ಲತೆ ಹಬ್ಬಿಯೊಗೆದ ನನೆಯೋ | 
ಕಡುಹಸಿದುವೆಂದು ಶಶಿಯೆಲ್ಲಾಚಕೋರಕ್ಕೆ | | 
ಕೊಡುವ ಸವಿದುತ್ತುಗಳೊ ಸಿಡಿವ ಸೀವೂತ್ತುಗಳೊ | 
ತಡೆಯದೆ ವಿಚಾರಿಸೆನೆ ತಾರಾಳಿ ಯೆಸೆದುವಾಜಗದ ಜನ ನಲಿಯುತಿರಲು (೧3 ॥ 


ನಾರದ. 


ಮುಂತುಗೊಂಡೆಲ್ಲಿ ಜಗಳವ ಹತ್ತಿಸುವೆನೆಂದು | 

ಚಿಂತಿಸುವ ಮನ ಕೂಂಡೆಯಿಕ್ಕೆಂದು ಘುಡುಘುಡನೆ | 

ತೀಂತೆ ಮಸಗುವ ಬಾಯಿ ಪರರ ಕಾಳೆಗದ ಲಗ್ಗೆಯ ಕೇಳಲೆಳಸುವ ಸಿವಿ | 
ಸಂತಸುಖನಿರ್ಸ್ಪವರು ಕಾದಬೇಕೆಂದು ಕಿಸು | 

ಜಾಾಂತುಗುರುಮಸೆವ ಕೈ ತಲೆಯೊತ್ತಿ ಕುತ್ತಿ ಪಲ | 

ರಂ ತಜಿ'ವ ಸಮರಮಂ ನೋಡಲಳಸುವ ಕಣ್ಣ ಸಿಂಗರಂ ನಾರದಂಗೆ | 600 | 


ಕಾಡು. 


ಮಿಕ್ಕ ಸರುವಿಂಗೆ ದರುವಿಂಗೆ ಹಳ್ಳಕ್ಕೆ ಕೊ | 
3 ಪ 
ಳೃಕ್ಕೆ ಗಿಡುವಿಂಗೆ ಮಡುವಿಂಗೆ ಬೆಟ್ಟಕ್ಕೆ ಘ | 
ಟೃಕ್ಕೆ ಕುತ್ತುಅ ಕೋಣೆಗಿಡುಕುಜ'ಂದಿಡಿದ ಮೆಳೆನಡುವಿಂಗೆ ನಾನಲಿಂಗೆ | 
ತೆಕ್ಕೆ ಗತ್ತಲೆಗೆ ತರತರದ ನಾನಾಮೃಗ ಕು | 
ಲಕ್ಕೆ ನಾನಾಧ್ವನಿಗೆ ನಾನಾಭಯಂಕರ | 


ಇ 
ಕ್ಕಿ ಕ್ಕೆವನೆಯಾನೆಂದು ಬೊಬ್ಬಿಟ್ಟು ಪಟ್ಟಂತೆ ಘೀಳಿಡುತ್ತಿಹುದಡನಿಯು 537 | 


ಶತಮಾನ] ರಾಘವಾಂಕ; ಸಿದ್ದರಾಮಪುರಾಣ. 243 
ಸೂರ್ಯಾಸ್ತ. 


ನಡೆಯುಡುಗಿ ಮುಪ್ಪಾಗಿ ಕಾಂತಿ ಮಸುಳಿಸಿ ತೇಜ | 

ವಡಗಿ ಹುಟ್ಟಿದ ಠಾವನಗಲಿ ಕೆಲಕೊಂ ಡೆಯ | 

ಕಡೆಯ ಸಾರ್ವಂತಾದುದೀಗ ಹಿಂದೆನ್ನ ಹೆಸರೆಂದೊಡೋಡುವ ಕತ್ತಲೆ | 
ಹೊಡಕರಿಸಿ ಬರುತಿದೆನ್ನಾ ಳಿಕೆಗೆ ಸಸಿಯ ಮುಂ | 

ಗುಡಿ ದಾ” ಬರುತಿದೆಯಿವಂ ಕಂಡು ಜೀವಿಪೆ | 

ಸೊ ಡಲಾಸೆಯೇಕೆಂದು ಲಜ್ಜೆಯಿಂದಿಟಕಿವಂತೆ ಬಿದ್ದನಿನನಬ್ಬಿ ಯೊಳಗೆ 1. 


3. ಸಿದ್ಧರಾಮಪುರಾಣ. 


ಇದರಲ್ಲಿ ಸೊನ್ನಲಾಪುರದ ಸಿದ್ದರಾಮನ ಚರಿತವು ಹೇಳಿದೆ. ಇದೂ 
ವಾರ್ಥಕಸಟ್ಟಿದಿಯಲ್ಲಿ ಬರೆದಿದೆ; ಸಂಧಿ 9: ಪದ್ಯ 149. 


ಸಿದ್ಧರಾಮನು ಸೊನ್ನಲಿಗೆಯಲ್ಲಿ ಅರುವತ್ತು ವಯಸ್ಸಾಗಿದ್ದ ಸುಗ್ಗವೈಗೂ 
ಮುದ್ದ ಗೌಡನಿಗೂ ಮಗನಾಗಿ ಹುಚ್ಚಿದನು. ಇವನ ಕಾಲದಲ್ಲಿ ಸೊನ್ನಲಿಗೆಯಲ್ಲಿ 
ನನ್ನಪ್ಪನೆಂಬವನು ರಾಜನಾಗಿಯೂ ಚಾಮಲದೇವಿಯೆಂಬವಳು ರಾಜಮಹಿಹಿ 
ಯಾಗಿಯೂ ಇದ್ದರು. ಸಿದ್ಧರಾಮನು ಸೊನ್ನಲಿಗೆಯಲ್ಲಿ ಒಂದು ಕೆರೆಯನ್ನು 
ಕಟ್ಟಸಿ, ಅನೇಕ ಲಿಂಗಗಳನ್ನು ಪ್ರತಿಷ್ಟೆ ಮಾಡಿ, ವಿದ್ಯಾಸಮುದ್ರನೆಂಬ ಬಿರುದನ್ನು 
ವಹಿಸಿದ್ದ ಕರ್ಪರನೆಂಬ ಜೋಗಿಯನ್ನು ಸೋಲಿಸಿ, ತಾನು ಕಟ್ಟಿಸಿದ ಕೆರೆಯ 
ಮಧ್ಯದಲ್ಲಿ ಸಮಾಧಿಯನ್ನು ಮಾಡಿಸಿ, ಅಲ್ಲಿಯೇ ಬಯಲಾದನು ಎಂಬುದೇ ಈ 
ಗೃಂಥದ ಕಥಾಸಾರವು. 


ಈ ಗ್ರಂಥವನ್ನು ಕವಿ “ನೆರೆದ ಸೊಗಸಿನ ಸುಗ್ಗಿರಸದ ಮಡು ಪ್ರಣ್ಯದಾಗ 
ರಂ” ಎಂದು ಶ್ಲಾಸಫಿಸಿದ್ದಾನೆ. 


ಗೃಂಥಾವತಾರದಲ್ಲಿ ಸಿದ್ಧರಾಮನ ಸ್ಫುತಿಯಿದೆ. ಈ ಗ್ರಂಥದಿಂದ ಕೆಲವು 
ಪದ್ಯಗಳನ್ನು ಉದ್ರರಿಸಿ ಬರೆಯುತ್ತೇವೆ: 


ವಸಂತ. 


ವೊಸಮಾಗೆ ಮದವಾಲಅು್‌ ಮಾವಂಕುರಂಬೋ | 
ಯಸುಕೆ ತಳಿರಂ ಬೀಜ್‌ ಲತೆ ನನೆಗಳಂ ಪೇ | 
ಕುಸುಮ ರಜವಂ ತೂ ತುಂಬಿ ಸುತ್ತಂ ಪಾಜ” ತೆಂಗಾಳಿ ತಂಪ ಬೀ" | 


ಸಸಿಗೆ ಕಳೆಯೇ ಕೊಕಲರವಂ ಮಾಜ” ಕಾ| 


244 ಕರ್ನಾಟಕ ಕನಿಚರಿತೆ. [12 ಸೆಯ 


ಮಸರಂಗಳೂಣ₹ ನಿರಹಿಗಳ ಬಾಯಾಣ' ಮಾ| 
ಮಸಕದಿಂ ಬಂದನು ವಸಂತನು ವಿಯೋಗಿಹೃತ್ಕುಂತನು ಸುಖಾಶ್ರಾಂತನು 
il 789 ॥ 
ವರ್ಷಾಕಾಲ. 


ಇನನೋಡೆ ನನಿಲಾಡೆ ವಿರಖಗಳು ಕೂಡ ಭೂ | 

ಜನ ಹಾಡೆ ತೃಣ ಮೂಡೆ ಹಂಸೆಗಳು ಬಾಡೆ ಕಡ | 

ನಿನ ಸೊವಡು ತೀಡೆ ಚಾದಗೆ ನೋಡೆ ಘನ ನಾಡೆ ಧರೆಗಂಬುನೀದೆ ಸಿಡಿಲು | 
ದನಿಮಾಡೆ ಧರೆ ಕೂಡೆ ಬೆಳೆಗಳಂ ಸೂಡೆ ಸೆಲೆ | 

ಯನು ನದಿಗಳೀಡಾಡೆ ಬರ್ಪ ಕಾರ್ಗಾಲವೊ | 

ಯ್ರನೆ ಮೊಳೆತು ದನಿದೋಣ' ಮಾಜ ಮೊಳಗಂ ಹೇ” ತೋಣತ್ತು ದುರ್ದಿನ 


ವನು! | 540 | 


ಈ ಕವಿಯ ವೀರೇಶಚರಿತೆ, ಶರಭಚಾರಿತ್ರ, ಹರಿಹರಮುಹತ್ತ ಎಂಬ 
ಮೂರು ಗ್ರಂಥಗಳೂ ನಮಗೆ ದೊರೆತಿಲ್ಲವೆಂದು ಹಿಂದೆಯೇ ತಿಳಿಸಿದೆ. ಆದರೆ 
ಸಿದ್ಧನಂಜೇಶನ ರಾಘವಾಂಕಚಾರಿತ್ರದಿಂದ--ನಿರೇಶಚರಿತೆಯಲ್ಲಿ ವೀರಭದ್ರನು 
ದಕ್ಸಾಧ್ವರವನ್ನು ನಾಶಮಾಡಿದ ಕಥೆಯೂ, ಶರಭಚಾರಿತ್ರದಲ್ಲಿ ಹಿರಣ್ಯಕಶಿಪುನಿನ 
ರಕ್ತಪಾನದಿಂದ ಮತ್ತನಾದ ನರಸಿಂಹನನ್ನು ವೀರಭದ್ರನು ಶರಭಾಕಾರದಿಂದ 
ಶಿಕ್ಸಿಸಿದ ಕಥೆಯೂ, ಹರಿಹರಮಹತ್ವದಲ್ಲಿ ಹಂಪೆಯ ಹೆರೀಶ್ವರನ ಮಾಹಾತ್ಮ್ಯವೂ 
ವರ್ಣಿತವಾಗಿರುವಂತೆ ತಿಳಿಯಬರುತ್ತದೆ. ಈ ವೀರೇಶಚರಿತೆಯ ವಿಷಯವಾಗಿ 
ರಾಘವಾಂಕಚಾರಿತ್ರದಲ್ಲಿ ಈ ಸದ್ಯನಿದೆ: 


ಭೂಸುರಕನಿಸ್ರವರ ರಾಘವಾಂಕಂ ಮುದದಿ | 

ನೀಶಾಲಯದ ಬೆಂಗಡೆಯೊಳೊಲ್ಲು ಕುಳಿತು ಮು | 

ನ್ನೀಷಟ್ಟಿದಿಯೊಳಾರು ಪೊಗಟ್ಟುದಿಲ್ಲೆನ್ನಿಂದ ನಿರ್ವಿತಮುಮದುಕಾರಣಂ | 
ಮಾಸಲ ಕನಿತ್ಯವೆಂದೆಂಬ ಸೆಸರೀಕೃತಿಗೆ 

ಭೂಷಣವಲಾ ಎಂದು ನಿಶ್ಚೈಸಿ ಪೆಸರಿಟ್ಟು, | 

ಶಾಸನಂಗೆಯ್ದ ನಿಳೆ ಮೊಳೆಗೆ ವೀರೇಶಸತ್ವಫೆಯ...... 


ಅನುಭವಶಿಖಾಮಣಿಯನ್ನು ಬರೆದ ನಾರಸಿಂಹನು (1768) ತನ್ನ 
ಗ್ರಂಥವನ್ನು ರಾಘವಾಂಕನ ಶರಷಟ್ಟದೀರೂನವಾದ ಗ್ರಂಥದ ಆಧಾರದಮೇಲೆ 


ಕಾ 














1. ಸೋಮುನಾಥಚರಿತೆ, ಸಿದ್ಧರಾಮಪುರಾಣ ಇವುಗಳಿಂದ ಇಲ್ಲಿ ಉದಾಹೃತವಾದ ಸದ್ಯಗಳಲ್ಲಿ 
ಒಂದೆರಡು ಹೊರತು ಉಳಿದುವು ಹರಿಶ್ಚಂದ್ರಕಾವ್ಯದಲ್ಲಿಯೂ ದೊರೆಯುತ್ತವೆ. 


ಶತಮಾನ] ಕೆರಯಪದ್ಮ ರಸ. 245 


ಬರೆದುದಾಗಿ ಹೇಳುತ್ತಾನೆ. ಇದು ರಾಘವಾಂಕನ ಆವ ಗ್ರಂಥಕ್ಕೆ ಅನ್ವಯಿಸು 
ತ್ತದೆಯೋ ತಿಳಿಯದು. 


ಕೆರೆಯೆಪದ್ಮರಸ. ಸು. 1165. 


ಈತನು ದೀಕ್ಸಾಜೋಭೆಯೆಂಬ ಗ್ರಂಥವನ್ನು ಬರೆದಿದ್ದಾನೆ. ಇವನು ವೀರ 
ಶ್ಸಿವ ಕನಿ; ಇವನನಿಸಯವಾಗಿ ಪದ್ಮಣಾಂಕನು (ಸು. 1385) ಬರೆದಿರುವ 
ಪದ್ಮರಾಜಪುರಾಣದಿಂದ ಈಯಂಶಗಳು ತಿಳಿಯುತ್ತವೆ: 


ಈತನ ಮುತ್ತಜ್ಜನಾದ ಶಿವಯೋಗಿಮಲ್ಲಿ ಕಾರ್ಜುನಪಂಡಿತನು ಅಥವಾ ಮಲ್ಲ 
ರಸನು ಕರ್ಣಾಟಕದೇಶದಲ್ಲಿರುವ ಕಲ್ಲಕುರಿಕೆಯಲ್ಲಿ ದೊರೆಯಾಗಿದ್ದು ನಿರಕ್ಷನಾಗಿ ಶ್ರೀ 
ಶೈ ಲಕ್ಕ ಹೋದನು. ಈ ಮಲ್ಲರಸನ ಮಗನಾದ ಸಕಲೇಶಮಾದರಸನು ಕಲವುಕಾಲ ಕಲ್ಲ 
ಕುರಿಕೆಯಲ್ಲಿ ಆಳುತ್ತಿದ್ದು, ನಿರಕ್ಷನಾಗಿ ಶ್ರೀಶೈಲಕ್ಕೆ ಹೊರಟು, ದಾರಿಯಲ್ಲಿ ಶಿಷ್ಕರಿಂದ 
ಪ್ರಾರ್ಥಿತನಾಗಿ ಅಂಜಿಯೆಂಬ ಊರಲ್ಲಿ ಕೆಲವು ಕಾಲ ನಿಂತು; ಬಳಿಕ ಶ್ರೀಶೈಲಕ್ಕೆ ಹೋಗಿ 
ತಂದೆಯಾದ ಮಲ್ಲರಸನನ್ನು ಕಾಣಲು, ಅವನು--ನೀನು ಇನ್ನೂ ಐವತ್ತು ವರ್ಷ ಭೂಲೋಕ 
ದಲ್ಲಿದ್ದು ಕಲ್ಯಾಣದಲ್ಲಿ ಧರ್ಮಸ್ಥಾಪನಾರ್ಥವಾಗಿ ಹುಟ್ಟುವ ಬಸವನೊಡನೆ ಕಾಲವನ್ನು 
ಕಳೆಯಬೇಕು--ಎಂದು ಮರಳಿ ಕಳುಹಿಸಿದನು. ಇವನ ಮಗ ಮಾಯಿದೇವನು ಅಂಬೆ 
ಯಲ್ಲಿದ್ದನು. ಇವನಿಗೆ ನರಸಿಂಹಬಲ್ಲಾಳನ ದಂದನಾಯಕನಾದ ಕಮ್ಮೆ ಕುಲವಲ್ಲಭ ಗೌರ 
ಪನ ಅಕ್ಕ ಮಂಗಲೆಯನ್ನು ಕೊಟ್ಟು ಮದುನೆಮಾಡಿದ್ದರು. ಇವರ ಮಗನೇ ಕೆರೆಯ 
ಪದ್ಮರ”ನು. ಇವನ ಹೆಂಡತಿ ದಂಡನಾಯಕ ಗೌರಪನ ಮಗಳಾದ ಮಾದೇವಿ. ಗೌರಪನ 


ಕಾಲಾನಂತರ ನರಸಿಂಹಬಲಾ ಳನು ಪದ್ಮರಸನಿಗೆ ದಂಡೇಶಪದನಿಯನ್ನು ಕೂಟ್ಟು ಮಂತ್ರಿ 
ಯನ್ನು ಮಾಡಿಕೊಂಡನು. 


ಪದ್ಮರಸನು ಗುರುಪರಂಪರೆಗೆ ಸೇರಿದವನು ; ಚತುಶ್ಶಾಸ್ಕಪಂಡಿತನು. ಈತನು 
ಬೇಲೂರಲ್ಲಿ ಒಂದು ಕೆರೆಯನ್ನು ಕಟ್ಟಿಸುವುದಕ್ಕಾಗಿ ದೊರೆಯ ಭಂಡಾರದಿಂದ 12,000 
ಹೊನ್ನು ಗಳನ್ನು ತೆಗೆದುಕೊಂಡು ಶಿವರೂಪಿಯಾದ ಒಬ್ಬ ಜಂಗಮಭುಜಂಗನಿಗೆ ಕೊಟ್ಟು 
ಬಿಡಲು; ಜನರು ಈ ಸಂಗತಿಯನ್ನು ದೊರೆಗೆ ಹೇಳಿದಾಗ, ಅವನು ಪದ್ಮರಸನನ್ನು ಕರೆಯಿಸಿ 
ಕೇಳಲು, ಗರ್ದೆತೋಂಟಗಳೊಡನೆ ಕೆರೆ ಸಿದ್ದವಾಗಿದೆ; ಬಂದು ನೋಡಬಹುದು. -ಎಂದು 
ಹೇಳಿ ದೊರೆಯೊಡನೆ ಬೇಲೂರಿಗೆ ಹೋಗಿ ಅಲ್ಲಿ ಪವಾಡವನ್ನು ಮಾಡಿ ಕೆ*ಯನ್ನು 
ತೋರಿಸಿ, ಎಲ್ಲರಿಗೂ ಆಶ್ಚರ್ಯವನ್ನುಂಟುಮಾಡಿದನು. ಇವನ ಧ್ಯಾನಬಲದಿಂದ ಗಂಗೆಯೇ 
ಅಂದು ಬಂದು, ಆಕಾಶದಿಂದ ಬಿದ್ದಿತು. “ ಅಸಮಾಕ್ಸನಿಂದ ಬಿಟ್ಟಿಗೆ ಕಟ್ಟಿಸಿದ ಕತದಿ? 


ಈ ಕೆರೆಗೆ ಬಿಟ್ಟಿಸಮುದೃವೆಂದು ಹೆಸರು. ಇದನ್ನು ಕಟ್ಟಿಸಿದುದರಿಂದಲೇ ಈತನಿಗೆ ಕೆರೆಯ 
ಪದ್ಮರಸನೆಂಬ ಹೆಸರು ಬಂದಿತು. 


246 ಕರ್ಣಾಟಕ ಕವಿಚರಿತೆ. [12 ನೆಯ 


ಬಳಿಕ ಪದ್ಮರಸನು ಮಂತ್ರಿಪದವನ್ನು ಬಿಟ್ಟು ಬೇಲೂರಲ್ಲಿಯೇ ಇರುತಿರಲು, 
ತ್ರಿಭುವನತಾತನೆಂಬ ಒಬ್ಬ ಆಂಧ್ರದೇಶದ ಬ್ರಾಹ್ಮಣನು ವಿಷ್ಣುವೇ ಪರದೈವನಂದು ಸ್ಟ್ಯಾನಿ 
ಸುತ್ತ ವಾದಿಗಳನ್ನು ಜಯಿಸಿಕೊಂಡು ದೋರಸಮುದ್ರಕ್ಕೆ ಬಂದು ಬಲ್ಲಾಳರಾಜನನ್ನು 
ಕಾಣಿಸಿಕೊಳ್ಳಲು, ದೊರೆ ಪದ್ಮರಸನನ್ನು ಕರೆಯಿಸಲು, ತ್ರಿಭುವನತಾತನಿಗೂ ಪದ್ಮರಸ 
ನಿಗೂ ವಾದವಾಗಿ ತ್ರಿಭುವನತಾಶನು ಸೋತು. ಹಿಂದೆ ಮಾಡಿಕೊಂಡಿದ್ದ ಒಡಂಬಡಿಕೆಯ 
ಪ್ರಕಾರ ವನೀರಶೈವದೀಕ್ಸೆಯನ್ನು ಹೊಂದಿ ಪದ್ಮರಸನಿಗೆ ಶಿಷ್ಯನಾದನು. 


ತರುವಾಯ ಪದ್ಮರಸನು ಮಗನಾದ ಕುಮಾರಪದ್ಮರಸನಿಗೆ ಜ್ಥಾನೋಪದೇಶವನು 
ಮಾಡಿ, ಕಾಶಿಗೆ ಹೊರಡುವವನಾಗಿ ದಾರಿಯಲ್ಲಿ ಹಂಪೆಗೆ ಬಂದು; ಹರಿದೇವನನ್ನು ನೋಡಿ 
ೇ ಉಮಾವರಂ ನಿಮ್ಮನಿಂದಿಂಗೆಂಟನೆಯ ದಿನಕೆ ತನ್ನೊಳ್‌ ನೆರಸಲಿರ್ದಪಂ; ಅಂತರಂ 
ನೀನೀಗಳೊರೆವೀಮಹಾಕಾವ್ಯಮಂ ತಡೆಯ ದನಿತಜಸೂಳ್‌ ಪಾರವೈದಿಪುದು » ಎಂದು ಹೇಳಿ 
ಕಾಶಿಗೆ ಹೋಗಿ ನಿಶ್ವನಾಥನಲ್ಲಿ ಐಕ್ಕವಾದನು.3 


ಕೆರೆಯಪದ್ಗ ರಸನು ತ್ರಿಭುವನತಾತನೊಡನೆ ವಾದಮಾಡುವುದಕ್ಕಾಗಿ ಬೇಳೂರಿಂದೆ 
ದೋರಸಮುದ್ರದ ನರಸಿಂಹಬಲ್ಲಾಳನ ಸಭೆಗೆ ಹೋದಾಗ ಅವನ ಜತೆಯಲ್ಲಿ, ದೊರಾಂಬು 
ಧಿಯ ರಾಮಣ್ಣ, ಉಭಯಕವಿಶರಭಭೇರುಂಡನೆನಿಪ ಕನೀಂದ್ರ ರಾಘವ ಹುಲಿಗೆರೆಯ 
ಮಾಯಿದೇವ ಸರಾಣಭಟ್ಟಿ, ಗುರುಭಕ್ತ ಕಾಮಣ್ಣ, ವಿಶ್ವಣ್ಣ: ಉದ್ಭತಶಾಸ್ತಿ ನಿಕರಭಂ 
ಜನ ನಾಗನಾಥಾರೃ; ಅತಿರಸಿಕ ಕರ್ಣಾಭರಣ ಬುಧವರ, ಪದವಾಕ್ಕಸ್ರಮಾಣಜ್ಞ 
ದೇವರಸ ಸಂಡಿತ. ಅಸೇಕಕಲಾನವಿದ ಹಂಪೆಯ ರಾಮಿತಂಜೈೆ, ಜಗದಾರಾಧ 
ನಾಗಿದೇವ, ಅಸ್ಪಭಾಷಾಕನೀಶ್ವರ ಶಿವದಾಸ್ಕ ಕೈವನಿರುದ್ದ ಮತದಾವದಾವ 
ದಾವರಸ್ಕ ಶರಣಕನಿ ನೊದಲಾದ ಪಂಡಿತರು ಹೋದರು. 


ಪದ್ಮರಸನು ನರಸಿಂಹಬಲ್ಲಾಳನ" ಸಭೆಯಲ್ಲಿ ಶಿವಾದ್ರೈತಸಾಕಾರ ಸಿದ್ಧಾಂತ 
ಸಾನಂದಚರಿತ್ರವೆಂಬ ಸಂಸ್ಕೃತಗ್ರಂಥವನ್ನು ರಚಿಸಿ ತ್ರಿಭುವನತಾತನನ್ನು ವಾದದಲ್ಲಿ 
ಜಯಿಸಲು ಸಭೆಯಲ್ಲಿದ್ದ ಸಕಲವಿದ್ವಾಂಸರೂ ಈ ರೀತಿಯಾಗಿ ಈತನನ್ನು 
ಶ್ಲಾಫಿಸಿದಂತೆ ತಿಳಿಯಬರುತ್ತದೆ :-- 


a pO ಮ ಆ] ರಾಮಾ ದಾ 








1. ಇದೇ ಗಿರಿಜಾಕಲ್ಯಾಣವಾಗಿರಬೇಕು. 

2. ಇಲ್ಲಿ ಹೇಳಿರುವುದಕ್ಕೂ ಚೆನ್ನ ಬಸವಪುರಾಣದಲ್ಲಿ ಹೇಳಿರುವುದಕ್ಲೂ ಸ್ವಲ್ಪ ವ್ಯತ್ಯಾಸವಿದೆ. 

3 ಪದ್ಮರಸನ ಜತೆಯಲ್ಲಿ ಹೋದ ಜನರು ಉದ್ರಟ ಸ್ತುತಿ, ಬಸವಗೀತೆ, ಹರೀಶಾದಿಗಳ ಗದ್ಯ ಪದ್ಯ 
ಪ್ರಬಂಧಗಳು ಇವುಗಳನ್ನು ಪಠಿಸುತ್ತ ಹೋದಂತೆಯೂ ಹೇಳಿದೆ. 


4. ತರೀಕೆರೆಯ 17 ನೆಯ ಶಾಸನದಲ್ಲಿ ಈ ರಾಜನನ್ನು "" ಮಾಹೇಶ್ವರಸಮಯಪ್ರಶಿಪಾಳಕ ? 
ಎಂದೂ, ಬೇಲೂರು 177 ನೆಯ ಶಾಸನದಲ್ಲಿ "" ಗಮಕಿಜನಜನಿತಶಾಸ್ತಾರ್ಥ,,,,,, 
ಸಮೂಹ ಸಂಪಾದಿತ ಮಹಾವಾದವಿಚಾರಾಚಾರ್ಯಂ? ಎಂದೂ ನಿಶೇಸಿಸಿ ಬರೆದಿದೆ. 


ಶತಮಾನ] ಕೆರೆಯಪದ್ಮರಸ: ದೀಕ್ಟಾ ಬೋಧೆ. 241 


ದೋರಸಮುದ್ರಮೆಂಬ ಪೆಸರಿಂ ಕರಮೊಪ್ಪುವ ರಾಜಧಾನಿಯೊಳ್‌ | 

ಧೀರನೃ ಸಿಂ ಹಭೂವರನಹೋ ಮಹಿಯಂ ಪರಿಪಾಲಿಸುತ್ತಿರ | 

ಲ್ಕಾರಸೆಯಾಣ್ಮ ನೋಲಗಕೆ ಬಂದನಗುರ್ನಿಸುತಾಂಧ್ರದೇಶದಿಂ | 

ಶೌ ರಿಯ ಭೃತ್ಯನೋವೊ ಭುವನತೃಯತಾತನೆನಿಸ್ಸನೊರ್ವವಂ | 

ಶಿವನಿಲ್ದಾಶಿವಭಕ್ಕಿಯಿಲ್ಲ ಶಿವಸಿದ್ಧಾ ೦ತಂ ದಲಿಲ್ಲಾಮತಂ | 

ಸುವಿಚಾರಸ್ಸಿತಿಗಿಲ್ಲ ನಾಡೆ ವನಜಾಕ್ಸ್‌ಂ ದೃವಮಾವೈಷ್ಣ ವಂ | 

ಸುವಿಶಾಲಂ ನಿಜಭಕ್ಕಿಗೆಂದೆನುತೆ ಪತ್ರಾಲಂಬನಂಗೆಯ್ಯೈ ತ | 

ದೃವಿಯಂ ಪದ್ಮರಸಾರ್ಯರೋಡಿಸಿದರೀಸಾನಂದಚಾರಿತ್ರದಿಂ i 

ಪಿಂದೆ ಸಮಸ್ತ ನೀಲಪಟಸಾಂಖ್ಯರ ಬ್‌ ದರ ಜೈನಭೇದದೊಳ್‌ | 

ಸಂದರ ಭಾಟ್ರಿತಾರ್ಕಿಕರ ಕೂಡತಿವಾದಿಸಿ ಸೊರ್ಕಿ ಸೂಕ್ತಿಯ | 

ಲ್ಲೊಂದದಬದ್ಧವಾದಿಯೆ ನಿಪುದ್ಧತವೈಷ್ಣ ವನಂ ವಿಭಾಡಿಸು | 

ತ್ತಿಂದುಧರಪೃತಿಷ್ಟೆಯನೆ ಪದ್ಮರಸರ್‌ ನೆಗಟ್ಟರ್‌ ಧರಿತ್ರಿಯಾಳ್‌ | . 

ಇದೂ ಅಲ್ಲದೆ ಮೇಲೆ ಹೇಳಿದ ಪಂಡಿತರು ಒಬ್ಬೊಬ್ಬರೂ ಪದ್ಮರಸನನ್ನು 
ಶ್ಲಾಘಿಸಿ ಸಂಸ್ಕ ದಲ್ಲಿಯೂ ಕನ್ನಡದಲ್ಲಿಯೂ ಸದ್ಯಗಳನ್ನು ಹೇಳಿದಂತೆ ತಿಳಿಯು 
ದೆ. ಈ ಪಂಡಿತರಲ್ಲಿ ಕನ್ನಡದಲ್ಲಿ ಬರೆದಿರುವವರ ಸದ್ಯಗಳನ್ನು ಅವರವರ 
ರಿತದಲ್ಲಿ ಬರೆದಿದ್ದೇವೆ.” 

ಈ ಕವಿಗೆ ಸಕಲಶಾಬ್ದಿಕಸಾರ್ವಭೌಮ ಉದ್ದತವಾದಿನಿಕರವೇಶ್ಯಾ 

ಭುಜಂಗ, ತಾರ್ಕಿಕಚಕ್ರವರ್ತಿ, ತಿವಾದ್ವೈತಸಾಕಾರಸಿದ್ಧಾಂತಪ್ರತಿಷ್ಠಾಸನಾ 
ಚಾರ್ಯ, ಶರಣಕವಿ, ಭವಿದೂರ ಎಂಬ ಬಿರುದುಗಳಿದ್ದಂತೆ ತಿಳಿಯುತ್ತದೆ. 


ಇವನ ಗ್ರಂಥ 


ತ್ಯ 
ಚ 


ದೀಕ್ಸಾಬೋಧೆ. 

ಇದು ಪ್ರಾಯಶಃ ರಗಳೆಯ ರೂಪವಾಗಿದೆ; ಅಲ್ಲಲ್ಲಿ ಕಂದವೃತ್ತಗಳೂ 
ಇವೆ; ಸ್ಥಲ 3, ಗ್ರಂಥ 360, ವೃತ್ತ ಕಂದ ಉಭಯ 385. ಇದರಲ್ಲಿ ನೀರಶೈವ 
ದೀಕ್ಷೆಯನ್ನು ಕ್ಸ ಕೊಳ್ಳುವುದಕ್ಕೆ ಬೇಕಾದ ವಿಷಯಗಳು ಗುರುಶಿಷ್ಯಸಂವಾದ 
ರೂಪವಾಗಿ ವಿವರಿಸಲ್ಪಟ್ಟಿವೆ. ಅಲ್ಲಲ್ಲಿ ಸಂಸ್ಕೃತಶ್ಲೋಕಗಳು ಪ್ರಮಾಣತ್ತೇನ 
ಅನುವಾದಮಾಡಲ್ಪಟ್ಟಿವೆ. ಈ ವಿಷಯವನ್ನೇ ಪದ್ಮಣಾಂಕನು (ಸು. 1385) 
ಈ ಸದ್ಯಭಾಗದಲ್ಲಿ ಸಂಗ್ರಹವಾಗಿ ತಿಳಿಸಿದ್ದಾನೆ: 

ಓಪ ಶಿಷ್ಯನ ಬೋಧಿಸಿದ ರೀತಿಯಿಂದ ರಘ | 

ಭಾಪದ್ಧತಿಯೊಳುಜ್‌ ಸಸಾಕ್ಸಿಕಂ ವೀರಶೈ | 

ವೋಪಕಾರಾರ್ಥವಿಂಪಮರ ದೀಕ್ಸಾಬೋಧವೆಂಬ ಕೃತಿಯಂ ರಚಿನಿದಂ | 


1. ಪುಟ 200, 


248 ಕರ್ಣಾಟಕ ಕವಿಚರಿತೆ, [12 ನೆಯ 


ಈ ಗ್ರಂಥದಲ್ಲಿ ಲಲಿತರಗಳೆಯೂ ಮಂದಾನಿಲರಗಳೆಯೂ ದೊರೆಯುತ್ತವೆ. 
ಆರಂಭದಲ್ಲಿ ವಿಶ್ವನಾಥಸ್ತುತಿ ಇದೆ. ಇದರಿಂದ ಕೆಲವು ಭಾಗಗಳನ್ನು ಉದ್ದರಿಸಿ 
ಬರೆಯುತ್ತೇವೆ: 

ಶಿವಭಕ್ತನ ನಡತೆ. 

ಉಚ್ಚಾಹಶಿವಭಕ್ತಿಯಚ್ಚ ಟ'ಯದಿರಬೇಕು | ನಿಚ್ಚಟದ ನಿಷ್ಟ ದೃಢ ಕೆಚ್ಚು ಗೊಂಡಿರ 
ಬೇಕು | 
ನಿಯತವಪ್ಪಾಚಾರಸಮಯ ತಾನಿರಬೇಕು | ನಯದ ವಾಕ್ಕಂ ದಯವು ದಾಕ್ಚಿಣ್ನ 
ನಿರಬೇಕು 
, ದಂಭಮಾತ್ಸರ್ಮಕ್ಕೆಯಿಂಬುಗುಡದಿರಬೇಕು | ಶಂಭುಸದಭಕ್ತಿ ನಂಬುಗೆಯ ಹಂಬಲು 
ಬೇಕು | 

ಪದಪಾಣಿಗುದಗುಹ್ಮಕರ್ಮೆೇಂದ್ರಿಯಗಳಲ್ಲಿ | ಬೆದಜದವ ಧಟ್ಟಿಸುವ ಅದಟುಬೇಕನ 
ಅಲ್ಲಿ | 
ಸೂಸಲೀಯದೆ ಮನವನೀಶನಾಸದೊಳಿರಿಸಿ | ಬೀಸರಾಗದೆ ಚಿತ್ಕಮಂ ಮಾಸಲಾಗಿರಿಸಿ | 

ಹೀನದೀನತೃದುಮ್ಮಾ ನಮಂ ಬಿಡಬೇಕು | ಜ್ಞಾನಗುರುಭಕ್ತಿ ತದಾ ,ನನಾಗಿರಬೇಕು 


॥ 41 1 
ಚಿತ್ತ ಚಾಸಲ್ಯ. 


ಓಂದು ಹೊತ್ತಿಂಗೊಂದು ಪರಿಯಹುದು ಈಮನಂ | ಬೆಂದ ವಿಷಯಂಗಳಂ ಬಿಟ್ಟು, 
ಬಿಡದೀಮನಂ | 

ಒಜ್ಜೆ ಹೊತ್ತಿಗೆ ಭಕ್ತಿಯಿಚ್ಛೆಯಹುದಿಮನಂ | ಬೆಚ್ಚಿ ಮತ್ತೊಲೆ ನೆಂದಚ್ಚಟುವುದಿ 
ಮನಂ | 

ಒಡಲೊಡವೆಮಡದಿಯರ ತೊಡರಿರ್ಪದೀಮನಂ | ಕಡೆಗೆ ಮೃಡಭಕ್ಕಿದೃ ಢವಿಡಿಯದಿ 


ಹುದೀಮನಂ | ೧42 ॥ 
ಕುಲಮದನಿರಸನ. 
ಕುಲಮಂ ವನಿಚಾರಿಪೊಡ ಸೆಲನಿಲ್ಲ ಫಲವಿಲ್ಲ | ನೆಲೆಯನಜನೊಡೆ ಶತದ್ದಹೊಲೆಯೆ,ಸೆ 


ಕುಲನಲ್ಲ 
ಕಾಯಕ್ಕೆ ಕುಲವೊ ಜೀವಕ್ಕೆ ಕುಲನೋ ಸೇಟು | ಈ ಯೆರಡಜ”ೊಳಗೆ ಇನ್ನಾವುದಕ 


ಮ ಕುಲ ಪೇಟು | 
ಕಾಯವಾದೊಡೆ ಶುದ್ದಹೊಲೆಯಾಗಿ ಕುಲವಿಲ್ಲ | ವಾಯವಹ ಜೀವ ನಿರವಯವಾಗಿ 


ಕುಲನಿಲ್ಲ | 
ತಂದೆತಾಯಿಗಳುಭಯಬಿಂದುಸಂಪುಟದಿಂದ | ಬಂದೆನೆಂಬೊಂದು ಮದವೈಸೆ ನೀ 


ನುಡಿವಂದ | 


ಶತಮಾನ] ಕೆರೆಯಪದ್ಮರಸ : ದೀಕ್ಷಾ ಬೋಧೆ. 249 


ಅಕ್ಕ ಟೀಕುಲನಿಡಿದು ಸತ್ಕುಲಕೆ ಹೋರುವರೆ | ದಕ್ಕಿ ದೊಡೆ ಶುದ್ಧಹೊಲೆಗಿಕ್ಕಿ 
ಮಾತಾಡುವರೆ 154೨ ॥ 
ಮಮಕಾರನಿರಸನ. 
ಒಡನೆಯಾರದು ಒಡೆಯರಾರೆಂಬುದನು ಅಣ' ಯೆ | ಕಡುಲೋಭಿಜಡನೆಯಕಟಿಜ' 
ಯಲಾ ನರಗುಜ' ಯೆ | 
ಕಟೊ ಡೆಯತನವ ಬಲಿದಿಂತು ಹೋರುವೆ ನಿನು  ಹುಟ್ಟುವಾಗಲೆ ಧನವ ಕಟ್ಟಿ 
ತಂದೆಯೊ ನೀನು | 
ನೀ ತಾರದೊಡೆ ನಿನ್ನ ತಾತ ತಂದನೊ ಇದಂ | ಏತಣಜ'ಂದಾಯತಕ್ತಿ ನಿನಗೊಡೆತನಂ 
ಪೇಟ'ದಂ | 
ಬರುತ ತಾರದೊಡೇನು ಆಯು ನಿನಗೆಂದೊದಂ | ಹರಣದೊಡನೊಯ್ಯ ಬೇಡಾವೊಡೆ 


ಯನಾದೊಡಂ | 
ಹುಟ್ಟುವಲಿ ತಾರಿ ಹೊಂದುವಲೊಯ್ಕೆ ಕಂಡಿದಕೆ | ನಟ್ಟನಡುವೆಹಗಾಯ್ತು ಒಡೆ 
ತನಂ ಪೇದೆ | 


ನಿನ ದಾದೊಡೆ ನಿನ ವಯಕೆ ಸಲುತಿರದೆೇಕ | ಕನ್ನದಿಂ ನೃಪದಾಯರಿಂದ ಸರಿಯಲದೇಕೆ | 
ಹೋಗುತ್ತ ತನ್ನಳತೆಯಲಿ ತಾನೆ ಹೋದುದೇ | ಬೇಗೆಯಿಂ ನಿನ್ನ ಹರಣವನೊಯ್ಯ 
ದಾದುದೆ | 
ಇದುಕಾರಣಂ ನಿನ್ನ ಸೊಮ್ಮಲ್ಲ ಎಲೆಮರುಳೆ | ಕುದಿದು ಕೋಟಲೆಗೊಂಡೂಡಂ 
ಇಲ್ಲ ಎಲೆಮರುಳೆ ॥ 544 ॥ 


ಪರತತ್ವಸ್ವರೂಪ. 
ಸಕಲತತ್ಮ್ಕಂಗಳಿಗೆ ಯುಕುತಿಗೊಳಗಾಗದದು | ಅಖಳನಿಗಮಾಗಮವು ವತಿಖವಿಡಲು 
ಬಾರದದು | 
ಹರಿಯಜಸುರಾಸುರರು ಪರಿಕಿಸಲು ಬಾರದದು | ಜಿರನಿ ನೀರಕ್ಕೀರದಿರವಿದ್ದು ಇಲ್ಲ 
ದುದು | 
ದೂರವೆನಬಾರದದು ಸಾರೆಯೆನಬಾರದದು | ಆರಿಗಳವಡುವುದು ನಿಚಾರಕೊಳ 
ಗಾಗದದು | 
ಸಕಲವೆಂಬುದು ತಾನು ನಿಃಕಲವೆನಲು ತಾನು | ಸಕಲನಿಃಕಲವೆನಿಸಿಯೆನಿಸದಿರ್ಪ್ಸದು 
ತಾನು | 


ಒಳಗೆಂದೊಡೆಂ ತಾನು ಹೊಅಗೆಂದೊಡಂ ತಾನು | ಒಳೆಗುಹೊಜಗಲ'ದ ಬಜು 
ಬೆಳಗಿನ ಬೆಳಗು ತಾನು | 
ಸಕಲಭೂತಂಗಳಂತರ್ಯಾಮಿಯೆನಿಸಿರ್ಪ್ಸ | ಭಕುತರಿಗೆ ಸುಲಭನು ಟಿ'ದರಿಗಸಾಧೃನು 
ಮಪ್ಪ | 
ಅಂತು ಸರ್ವಾಂಗಮಯಮಾದ ಮಹಲಿಂಗಮಂ | ಅಂತುವಂ ತಿಳಿ ನಿನ್ನೊಳಿಹ 
ಭಾವಸಂಗಮಂ ॥ 545 ॥ 


250 ಕರ್ಣಾಟಕ ಕವಿಚರಿತೆ. (12 ನೆಯ 


ಕೆರೆಯಸದ್ಮರಸನನ್ನು ಸ್ತುತಿಸಿದ ಕನ್ನಡ ಕವಿಗಳು. 


ಕೆರೆಯಪದ್ಮರಸನು ನರಸಿಂಹಬಲ್ಲಾಳನ ಸಭೆಯಲ್ಲಿ ಕ್ರಿಭುವನತಾತನನ್ನು 
ವಾದದಲ್ಲಿ ಜಯಿಸಿದಾಗ ಅವನನ್ನು ಕನ್ನಡ ಪದ್ಯಗಳಿಂದ ಶ್ಲಾಫಿಸಿದ ಕವಿಗಳ 
ಹೆಸರುಗಳನ್ನೂ ಅವರು ಮಾಡಿದ ಪದ್ಯಗಳನ್ನೂ! ಇಲ್ಲಿ ಬರೆಯುತ್ತೇವೆ. ಇವ 
ಕೆಲ್ಲರೂ ವೀರಶೈವಕವಿಗಳು. ಇವರಲ್ಲಿ ರಾಘವ ಎಂಬವನಿಗೆ ಹೇಳಿರುವ ಬಿರುದಿ 
ನಿಂದ ಅವನು ರಾಘವಾಂಕನೇ ಎಂಬುದರಲ್ಲಿ ಸಂದೇಹವಿಲ್ಲ. ಉಳಿದವರ ವಿಷಯ 
ವಾಗಿ ನಮಗೆ ಇನ್ನೇನೂ ತಿಳಿಯದು. ಈ ಪದ್ಯಗಳನ್ನು ನೋಡಿದರೆ ಎಲ್ಲರೂ 
ಒಳ್ಳೆಯ ಕವಿಗಳಾಗಿದ್ದಂತೆ ತೋರುತ್ತದೆ; ಆವ ಗ್ರಂಥಗಳನ್ನು ಬರೆದಿರಬಹುದೋ 
ತಿಳಿಯದು. 


ದೋರಾಂಬುಧಿಯ ರಾಮಣ್ಣ. ಸು. 1165. 


ದೋರಾಂಬುಧಿ ಅಥವಾ ದೋರಸಮುದ್ರ ಎಂದು ಹಳೆಯಬೀಡಿಗೆ ಹೆಸರು. 
ಪ್ರಭುತೆಯ ಪೆರ್ಮೆ ಗಮಾಮಾ | ತ್ರಿಭುವನತಾತಾಖೈೆಯಾಂತ ವೈಷ್ಣವನುದ್ಯ | 


[a7 


ದ್ವಿಭುಪದ್ಮೆ ಣಾರ್ಯರೊಳ್‌ ಸೋ | ಲ್ರಭಯಮನೆರೆದಂಘ ಗೆಣಗಿದಂ ನೃಸಸಭೆ 
ಯೊಳ್‌ ॥ 046 | 
ಉಭಯ ಕವನಿಶರಭಭೇರುಂಡ ರಾಘವ. ಸು. 1165. 


ಮಿಹಿರಂಗೆ ತಿಮಿರಮಿದಿರೇ | ಸಹಜಕ್ಕೆ ಠಮಾಳಮಿದಿರೆ ಪದ್ಮರಸಾರ್ಯಂ | 
ಗಹಹಾ ತ್ರಿಭುವನತಾತಂ | ಬಹುನಿಧದಿಂ ಬಗೆಯಲಿದಿರೆ ತಾನೇ ಕೆಟ್ಟಂ | 547 | 


ಹುಲಿಗೆರೆಯ ಮಾಯಿದೇವ ಪುರಾಣಭಟ್ಟ. ಸು. 1165. 


ತನುವೆಂಟುಂ ಶಿವನವು ತ| ತ್ಮನುವಿಸೊಳಮರ್ದಿರ್ದು ಬೇಕ ದೈವಂ ಸಮಯಂ | 
ತನಗೆಂಬ ತಲೆಗಳನೆ ತಟ' | ದೆನಗಂ ಚೆಂಡಾಡಲಾಯ್ತು ಮನಮಶ್ರಾಂತಂ ॥ 748 ॥ 


ಅತಿರಸಿಕ ಕರ್ಣಾಭರಣ ಬುಧವರ. ಸು. 1165. 


ಸರಸಮಯಾಂಧಕಾರಘನಚಂಡಕರಂ ಹರಿಯೆಂದು ಸಾಅ' ಧಿ | 

ಕ್ರರಿಸುವ ವಾದಿಯಂ ಸಕಲವೇದಪುರಾಣಪುರಾತನೋಕ್ತಿಯಿಂಂ | 
ದೊರಸುವೊಡುರ್ವರಾತಳದೊಳೊರ್ವನೆ ಶೈವತಟಾಕಸ | 

ದ್ವರಸನನಂತಶಾಸ್ತ್ರಸರಸಂ ಬೆರಸಂ ಪರದೈ ವಜೀವರಂ 1140 ॥ 


1 ಈ ಪದ್ಯಗಳು ಕೆರೆಯಪದ್ಮರಸನ ನುಗನಾದ ಕುಮಾರಪದ್ಮರಸನ ಸಾನಂದಚರಿತದ 
ಉಪೋದ್ರಾ ತದಲ್ಲಿ ದೊರೆಯುತ್ತವೆ. 
2. ಪುಟ 95, 


ಶತಮಾನ] ಕೆರೆಯ ಪದ್ಮರಸ: ಇವನನ್ನು ಸ್ತುತಿಸಿದ ಕವಿಗಳು. 251 


ಲತೆಯಂ ಖಗಮಂ ಮೃಗಮಂ | ಸತಿಯರುಮಂ ವೊಗಲ್ತು ಶಕವಿತೆಯಂ ನೀಗದೆಪಾ।| 
ರ್ವತಿಯರಸನನೆ: ಸೊಗಟ್ಟಂ | ಕೈತಿಯೊಳ* ಪದ ರಸಶರಣಕನಿ ಭವಿದೂರಂ ॥ 550 ॥ 


ಸುಕವಿಕರ್ಣಾಭರಣ ಎಂದು ಮುಗಿವ ಕೆಲವು ಶೀತಿಬೋಧಕವಾದ 
ಪದ್ಯಗಳು ದೊರೆಯುತ್ತವೆ. ಇವು ಈ ಕವಿಯಿಂದ ರಚಿತವಾಗಿರಬಹುದೋ 
ಏನೋ ತಿಳಿಯದು. ಒಂದು ಪದ್ಯವನ್ನು ಉದಾಹರಿಸುತ್ತೇವೆ;-- 


ಬೇಲಿತಳಿ ಗೋ ಂಟಮದಿಲುಗ | ಳೊ:ಬೆಸುವ ಕಾಪಿ ನಾಳು ಮೆಯ್ಲಾಸಿನವರ್‌ | 


ಬಾಲೆಯರಂ ಕಾವರೆ ನಿಜ | ಶೀಲಮೆ ಕಾದಪುದು ಸುಕವಿಕರ್ಣಾಭರಣಾ 1551 ॥ 


ಪದವಾಕೃಪ್ರಮಾಣಜ್ಞ ದೇವರಸಪಂಡಿತ. ಸು. 1165. 
ಏಕೆ ಬಿಡು ಮತ್ತ ಗಟುಪದಿ | ರೇಕೋ ರುದ್ರೋ ದಲೆಂಬ ಸುತಿನಿಡಿದೆಲ್ಲಾ | 
ಕಾಕುಮತಂಗಳನಲೆದು ನಿ | ರಾಕರಿನಿದ ಸತ,ಶರಣಕವಿಗಿದಿರುಂಟೇ ॥ ೧೧೫ ॥ 


ಹಂಸೆಯ ರಾಮಣ್ಣ ಅಥವಾ ರಾಮಿತಂದೆ. ಸು. 1165. 
ಇವನಿಗೆ "ಅನೇಕ ಕಲಾವಿದ” ಎಂಬ ವಿಶೇಷಣವು ಹೇಳಿದೆ. 
ಗುರುವಂ ಹರನಂ ಪಂಚಾ। ಕ್ಷರಿಯಂ ರುದ್ರಾಕ್ಸ್ಮಿಯಂ ನಿಭೂತಿಯನೊಲ್ಲಾ | 
ದರಿಪರ್‌ ಶರಣಕನಿಯ ಪ | ದೃರಸರ ಸಾನಂದಚರಿತೆಯೋದುಗೆ ಶರಣರ್‌ ॥ ನಿನಿಚಿ ॥ 


ಜಗದಾರಾಧ್ಯ ನಾಗಿದೇವ. ಸು. 1165. 
ಸರವಾದಿಧ್ವಾಂತಸೂರ,ಂ ಕರಯ ಪದುಮರಾಜಂ ಸ್ಪಗುರ್ವಾಜ್ಞೆಯಿಂದೀ | 
ಶ್ರರಭಕ್ತ್‌ರ್‌ ಮೆಚ್ಚೆಯಾಹಾ ವಿರಚೆಸಿದ ಶಿವಾದ್ದೆ ತೆಸಾಕಾರಸಿದ್ದಾಂ | 
ತರಸಂ ಸಾನಂದಚಾರಿತ್ರಮನೆ ಪಸರಿಸುತ್ತಿರ್ಪದೀಕ್ಟೋ ಣಿಗೆಂದಂ | 


ಗುರುಭಕ್ತಂ ಕಾರಣಾತ್ಮಂ ವರಗುಣಿ ಜಗದಾರಾಧ್ಯನಾನಾಗಿದೇವಂ 1 554 n 


ಸಂದ ಪುರಾಣದಾಗಮದ ವೇದದ ಶೈವಕಥಾವಿತಾನದೊಳ್‌ 

ಕುಂದಿನಿತಿಲ್ಲ ಸೇರುವೆ ಚಮತ್ವ ೃತಿಯಾದುದು ಮಾಮರುಯ್ಯ ವೇ ॥ 

ಸೆಂದು ಸಮಸ್ತ ಸತ್ವ ವಿಜನಂ ಪೊಗಟುತ್ತಿರೆ ಪೇ ಟ್ಬನೆಯ್ದೆ ಸಾ | 

ನಂದಚರಿತ್ರಮಂ ಕೆರೆಯಪದ್ಧ ರಸಂ ಬಹುಶಾಸ್ತ್ರಕೋವಿದಂ ॥ ೨55೨ ॥ 
ಛಂದದ ಪೌರಾಣಾಗಮ | ವೃಂದದ ಹೃದಯಮದು ಶೈನಪ ದಮೆಂದೆನೆ ಸೌ | 

ನಂ ದಚರಿ )ಮನೊರೆದಂ | ಸಂದಿಸಿ ಪದ್ಮ ರಸಶರಣಕವನಿ ಭನಿದೂರಂ ॥ 556 ॥ 


ಹರನ ಸಮಗೃಭಕ್ತಿ ನೆಲೆಗೊಂಡ ಪುರಾತನಕೇಶಿರಾಜಬಾ | 
ಚರಸರ ಚೊಕ್ಕ ನಾಯರ ದಧೀಚಿಯ ಶಂಕರದಾಸಿಮಯ್ಯಸನೆಂ I 


2592 ಕರ್ಣಾಟಕ ಕವಿಚರಿತೆ. [12 ನೆಯ 


ಬರ ವರತೇಜದಂತೆ ಮಲೆವನ್ಶಮತಾಂಧರನೊಕ್ಕಲಿಕ್ಕುವಂ 

ಶರಣಕವೀಶ್ವರಂ ಕೆರಯಪದ್ಮರಸಂ ಪ್ರತಿವಾದಿಭಂಜನಂ 1 557 ॥ 
ತರುಗಿರಿಲತೆನಾರಿಯರಂ | ಮುರಹರನಂ ಪೊಗಟ ಕಥೆಯನಾಲಿಪರಲ್ಲದೆ | 
ಪುರಹರನ ಕಥೆಯನೊಲ್ಲರ್‌ | ಹರಹರ ಕರಮರಿದು ಶರಣಕನಿ ಭವಿದೂರಂ ॥ 58 ॥ 


ಅಷ್ಟಭಾಷಾಕವೀಶ್ವರ ಶಿವದಾಸ. ಸು. 1165. 
ಮೃಡಭಕ್ತಿಪಥದ ಸಾರಂ | ಮೃಡನೊಡನೆಣೆಗಾಣ್ಬ ನೊಡಲ ಸುಡುವತಿಧೀರಂ | 
ಜಡರಜ್ಞಾ ನನಿವಾರಂ | ಕಡುಗಲಿ ಪದ್ಮರಸಶರಣಕನಿ ಭನಿದೂರಂ 1770 1 


ದಾನರಸ. ಸು, 1165. 


ಇವನಿಗೆ “ಶೈವವಿರುದ್ದಮತದಾವದಾವ” ಎಂಬ ವಿಶೇಷಣವು ಉಪಯೋ 
ಗಿಸಿದೆ. 
ಏಕ್ಸೆಕನೀರನೊರ್ವನೆ | ಏಕೋರುದ್ರನ ಲಲಾಟನೇತ್ರದೊಳೊಗೆದಂ 

ದೇಶೆ ಶಿವನೆಂಬ ದಕ್ಷಂ | ಗಾಕುಣ"ದಲೆಯಿತ್ತನವನ ಪಡಿ ಪದ ರಸಂ ॥ನ60 ॥ 


ಶರಣಕನಿ. ಸು. 1165, 
ಒಳ್ಳೆಗಳುಂ ಗರಳದ ಕರಿ | ಗೊಳ್ಳಿಗಳುಂ ಕೈಸೆಸೂರಯ ಬಳ್ಳಿ ಗಳುಂ ಚಃ |] 
ಟೊಳ್ಳೆಗಳುಂ ದೈವಾಖ್ಯುಕೆ | ಕಳ್ಳರ್‌ ಗುರುರೂಪವಿಶ್ವನಾಥಂಗೆಣೆಯೇ 1701/ 


ಅಬ್ಬಲೂರಲ್ಲಿರುವ ಒಂದು ಶಾಸನವನ್ನು ' ಕೇಶವರಾಜಚಮೂಪನು ರಚಿಸಿ 
ದಂತೆಯೂ ಸರಣನೆಂಬ ಕನಿ ತಿದ್ದಿ ಬರೆದಂತೆಯೂ ಆ ಶಾಸನದ ಅಂತ್ಯದಲ್ಲಿರುವ 

ಕೇಶವರಾಜಚಮೂಸಂ | ಶಾಸನಮಂ ಪೇಳ್ದನಂತದಂ ತಿರ್ದಿ ನಿರಾ | 

ಯಾಸದೆ ಬರೆದವನೀಶನ| ದಾಸಂ ಶಿವಚರಣಕಮಲಶರಣಂ ಸರಣಂ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಈ ಶಾಸನವು ಸುಮಾರು 1195 ರಲ್ಲಿ ಬರೆ 
ದುದು. ಮೇಲೆ ಹೇಳಿದ ಶರಣಕವಿ ಈ ಸರಣನೇ ಆಗಿರಬಹುದೋ ಏನೋ 
ತಿಳಿಯದು. 


ತಿಪ್ಪಣೋಜ. 1169. 
ಬಾಂಬೆ ಬ್ರಾಂಚ್‌ ರಾಯಲ್‌ ಏಷ್ಯಾಟಿಕ್‌ ಸೊಸೈಓ ಜರ್ನಲೊಳಗೆ" 
ಅಚ್ಚಾಗಿರುವ ಒಂದು ಕನ್ನಡ ಶಾಸನದ ಕೊನೆಯಲ್ಲಿರುವ 
ಭರತಾಗಮಶಾಸ್ತ್ರಕಳಾ | ಪರಿಣತಿಯೊಳ್‌ ವರ್ಣಕನಿತೆಯೊಳ್‌ ಬಾನಗುಣೋ | 
ತ್ಮರದೊಳ್‌ ಸರಿಯಾರ್‌ ವಂಕೇ | ಶ್ವರದೇವರ ತಿಪ್ಪ ಹೋಜನೊಳ್‌ ಭೂತಲದೊಳ್‌ | 


ರಾ 


SB 











LEpi. 110, VN, 245. ಕೂ ಸ 


ಶತಮಾನ] ಬಾಲಚಂದ್ರ. 208 


ಎಂಬ ಪದ್ಯದಿಂದ ಈತನು ಕವಿಯಾಗಿದ್ದಂತೆ ತಿಳಿಯುತ್ತದೆ. ಈ ಶಾಸನದಲ್ಲಿ... 
ಗೋಪಕ (೧೦೩) ಪಟ್ಟಣದಲ್ಲಿ ಆಳುತ್ತಿದ್ದ ಕದಂಬರಾಜರಲ್ಲಿ ಪೆರ್ಮಾಡಿ ಅಥವಾ 
ಶಿವಚಿತ್ತ ಎಂಬ ಧಂ ಹೆಂಡತಿಯಾದ ಕಮಲಾದೇವಿ ಒಂದು ದೇವಸ್ಥಾ ನವನ್ನು 
ಕಟ್ಟಿ ಸಿದಂತೆ ಹೇಳಿದೆ. ಈ ಶಿವಚಿತ್ತನು 1169 ರಲ್ಲಿ ಆಳುತ್ತಿ ದ್ದಂತೆ ಇದೇ ಜರ್ನ 
Pe ಇತರ ಶಾಸನಗಳಿಂದ ತಿಳಿವುದರಿಂದ ಈ ತಿಪ್ಸ ಣೋಜನು ಆ ಕಾಲ 
ದವನಾಗಿರಬೇಕು. 


ಬಾಲಚಂದ್ರ. ಸು. 1170. 


ಈತನು ಜಿನಸ ಸ್ತುತಿಯನ್ನು ಬರೆದಿದ್ದಾನೆ. "ಇದಲ್ಲದೆ ಪ್ರಾಭೃತಕತ್ರ ಯ, 
ತತ್ತಾಾರ್ಥ, ಪರಮಾತ್ಮಸ್ರಕಾಶಿಕೆ ಮೊದಲಾದ ಗ ಗ್ರಂಥಗಳಿಗೆ ಕನ್ನಡ ವ್ಯಾಖ್ಯಾನ 
ಗಳನ್ನೂ ಬರೆದಿದ್ದಾನೆ. 


ಇವನು ಚೈನಕನಿ: ಮೂಲಸಂಘದ ದೇಶೀಯಗಣದ ಪುಸ್ತಕಗಚ್ಛದ 
ಕುಂದಕುಂದಾನ್ಹಯಕ್ಕೆ ಸೇರಿದವನು. ಇವನ ಗುರು 1176 ರಲ್ಲಿ ಗತಿಸಿದ 
ನಯಕೀರ್ತಿ, ಅಣ್ಣ ದಾಮನಂದಿ?. ಇವನಿಗೆ ಅಧ್ಯಾತ್ಮಿ ಬಾಳಚಂದ್ರನೆಂದು 
ಹೆಸರು. ಈತನು 1181 ರಲ್ಲಿ ಬದುಕಿದ್ದಂತೆಯೂ* ಸುಜನೋತ್ತಂಸನೆಂಬ 
ಬಿರುದುಳ್ಳ ಬೊಪ್ಪಣಪಂಡಿತನಿಂದ ಗೊಮ್ಮಟಿಸ್ತುತಿಯನ್ನು ಬರೆಯಿಸಿದಂತೆ 
ಯೂ 5 ತಿಳಿಯಬರುತ್ತದೆ. ಈತನನ್ನು ಸ್ತುತಿಸುವ ಸದ್ಯಗಳು ಶಾಸನಗಳಲ್ಲಿ 
ಅನೇಕವಿವೆ. ಬೊಪ್ಪಣಸಂಡಿತನು ಈತನನ್ನು ಈ ರೀತಿಯಾಗಿ ಸ್ತುತಿಸಿದ್ದಾನೆ: 


ವರಸ್ಸೆ ದಾ ಂತಿಕಚಕ್ರೇ |ಶ್ರ ರನಯ ಕ ರ್ತಿವ್ರ ತೀಂದ್ರ ಶಿಷ್ಠ ೦ ನಿಜಚಿ | 
ತ್ಸರಿಣತನ ನಧ್ಯಾತ್ಮಕಳಾ | ಧರನುಜ್ವಳಕೇರ್ತಿ ಬಾಲಚಂದ್ರಮುನೀಂದ್ರಂ I 
ಸಮಯಸಾರ ಪ್ರಾಭೃತ ವ್ಯಾಖ್ಯಾನದ ಕೊನೆಯಲ್ಲಿರುವ 


ಇದು ಸಮಸ್ತಸೈದ್ಧಾಂತಿಕಚಕ್ರವರ್ತಿ ಶ್ರೀನಯಕೀರ್ತಿದೇವನಂದನ ವಿನಯಜನಾ 
ನಂದನ ನಿಜರುಚಿಸಾಗರನಂದಿಸರಮಾತ್ಮದೇವಸೇವಾಸಾದಿತಾತ್ಮಸ್ವಭಾವ ನಿತ್ಯಾನಂದ ಬಾಳ 
ಚಂದ್ರದೇವನಿರಚಿತ ಸಮಯಸಾರಪ್ಪಾಬ್ಸತಸೂತ್ರಾನುಗತ ತಾತ್ಸರೃವೃತ್ತಿ 





ಬೆ 2, ನಾಗಮಂಗಲ 70 (117%), 
, ಬೆ. ಶಾ. 997, 1. ಶ್ರ ಚ ಶಾ. ಅಟ್ಟಕ್ಕೆ, 


214 ಕರ್ಣಾಟಕ ಕವಿಚರಿತೆ. [12 ನೆಯ 


ಎಂಬ ಗದ್ಯದಿಂದ ಈತನು ನಯಕೀರ್ತಿಯ ಮಗನಲ್ಲಿ ಓದಿದನನೆಂದು ತಿಳಿಯು 
ತ್ತದೆ. ಇವನು ನಾಗಚಂದ್ರನ ಗುರುವಲ್ಲನೆಂಬಂಶನನ್ನು ಹಿಂದೆಯೇ ಚರ್ಚೆ 
ಸಿದ್ದೇವೆ.' 
ಇವನ ಗ್ರಂಥಗಳಲ್ಲಿ 
1. ಜಿನಸ್ತುತಿ. 


ಈ ಗ್ರಂಥದಲ್ಲಿ ಸುಮಾರು 20 ಸದ್ಯಗಳಿವೆ. ಇದರ ಉತ್ಕೃಷ್ಟತೆಯನ್ನು ಕನಿ 


ಆದುದು ಬಾಳಚಂದ್ರಮುನಿವಾಕ,ದೊಳಾಗಮುದೋಜೆಯಿಂದಮಾ ! 
ದ್ಭಾ ದಶಭೇದದಿಂ ಜಿನಗುಣಸ್ಮವನಂ.. ನಾತ್ಮತತ್ತ್ವಸಂ I 
ಪಾದನಹೇತುವಪ್ಪುದಿದನೋದಿಸುತೋದುವ ಕೇಳುತಿರ್ಪವ। 
ರ್ಗಾದರದಿಂದೆ ಮಾಡುವುದು ಮುಕ್ತ್ಮಿಯನಕ್ತಯಮಂ ಜಿನೇಶ್ವರಾ | 


ಎಂಬ ಕೊನೆಯ ಪದ್ಯದಲ್ಲಿ ಹೇಳಿದ್ದಾನೆ. 


ಇದರಿಂದ ಎರಡು ಸದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಬೇಡಿದಭಂಗಿಯಿಂ ನೆಜಪಿದೆನ್ನ ಧನಂ ನವರತ್ನ ಸಂಚಯ | 

ನಾಡೆಮ ನಕ್ಕೆ ವರ್ಪ ವನಿತಾನಿಕರಂ ಕಮನೀಯಯನ್ವನಂ | 
ಸೋಡೂಡಲೆಂಬಿನಾನ ತೆಣದಿಂ ಕೆಡುಗುಂ ಕೌಡದೊಪ್ಪುವಾಶ್ಮನೊಲ್‌ | 

ಹೂಡುವ ಚಿತ್ರಮಂ ಗುಣಗಣೋತ್ತಮಮಂ [ದಯೆಗೆಯ್‌] ಜನೇಶ್ವರಾ 1562 


ಬವುದು ರಕ್ತದಲ್ಲಿ ಸುಕುಲಂ ದೊರೆಕೊಂಡೊಡೆ ಬಂದು ಪುಟ್ಟು ಗುಂ | 
ಜೀವಮಶುದ್ಧದೇಹದೊಳಗಾಯ್ತದು ಭಾನಿಸೆ ಮಾಂಸಪಿಂದಮೆಂ | 
ಬೀನಿಧದಿಂ ವಿಚಾರಿಸಿ ನಿಜಾತ್ಮನೊಳಾದುದು ಶುದ್ಧಮೆಂಬುದಂ | 
ಭಾವಿಸುವಂದಮಂ ಭುವನವಂದಿತಮಂ ದೆಯೆಗೆಯ್‌ ಜಿನೇಶ್ತರಾ | 1 ಗಗ | 
2. ವ್ಯಾಖ್ಯಾನಗಳು. 


ಈತನ ಪಂಚಾಸ್ತಿಕಾಯ ಪ್ರಾಭೃತವೃತ್ತಿಯ ಆದಿಯಲ್ಲಿ ವರ್ಧಮಾನ 
ಸ್ತುತಿ ಇದೆ. ಆಮೇಲೆ ಈ ಸದ್ಧವೂ ಗದ್ಯವೂ ಇವೆ:-. 


ಇದಿ 
ಸುಖಕರರತ್ನತ್ರಯಸಾ | ದಕ ನಿತ್ಯಾನಂದ ಕುಂದಕುಂದಾಚಾರ, | 
ಪ್ರಕಟೀಕೃತ ಸತ್ಸಾಭ್ಸೃತ | ಕೆ ಕರಂ ಕರ್ಣಾಟವೃತ್ತಿಯಂ ನಿರಚಿಸುವೆಂ | 


ಶ್ರೀಕುಮಾರನಂದಿಸಿದ್ಯಾಂತದೇವಶಿಷ್ಠರುಂ ಪದ್ಮನಂದ್ಯಾದ್ಯಪರನಾಮಥೇಯರು 
ಮಪ್ಪ ನಿತ್ಯಾನಂದ ಶ್ರೀಕುಂದಕುಂದಾಚಾರ್ಯದೇವರಿಂ ಶಿವಕುಮಾರ? ಮಹಾರಾಜಾದಿ 


SSS ಗ ೨೨... ಹಿ ವ ದ 0 ಹ್‌ 


1. ಪುಟಿ 109 2 ಪಾರಕರು ಈತನು ಶ್ರೀ ನಿಜಯ 
ಶಿವಮೃಗೇಶ ಮಹಾರಾಜ ಎಂಬ ಕದಂಬರಾಜನು ಎಂದು ಹೇಳುತ್ತಾರೆ 74, Ant., XIV, 15, 


ಶತಮಾನ] ನೇಮಿಚಂದ್ರ. 9೫5 


ಸಂಕ್ಸೇಸರುಚಿಶಿಷ್ಯಪ್ರತಿಬೋಧನಾರ್ಥಂ ನಿರಚಿತಮಪ್ಪ ಪಂಚಾಸ್ತಿಕಾಯ ಪ್ರಾಭೃತೆಶಾಸ್ತ್ರ 
ತಾತ್ಸರ್ಯಾರ್ಥವೃತ್ತಿಯಂ ವಿರಚಿ ಸುವೆಂ. 


ಅಂತ್ಯದಲ್ಲಿ ಈ ಪದ್ಯಗಳಿವೆ: 


ಪರಮಾಗಮವಾರಿಧಿಹಿಮ | ಕರಣಂ ರಾದ್ಧಾಂತಚಕ್ತಿ ನಯಕೀರ್ತಿಯವಿಾ | 
ಶ್ಯ ರಶಿಷ್ಯ ನಮಳನಿಜಚಿ | ತ್ವ ರಿಣತನಧ್ಯಾ ತ್ಮ ಬಾಳಚಂದ್ರ ಮುನೀಂದೃ ° | 

ಧೃ ತರತ್ನ ತಿ ಶಿ ತಯಂ ಪ್ರಾ | ಭ್ರ ತಸೂತ್ರಾ ನುಗತವೃ ತಿ ಕ ಪಲರ್ಗಂ ಪ್ರಾ | 
ಕೃತಕರ್ತಾಟಕನಾಕ್ಯಾ | ರ್ಥತತ್ವನಿಶ್ಚಿತ್ತಿಯಾಗೆ ನಿರ್ವರ್ಣಿಸಿದಂ | 


ಪ್ರವಚನಸಾರ ಪ್ರಾಭೃತತಾತ್ಸರ್ಯನೃತ್ತಿಯ ಆದಿಯಲ್ಲಿ 


ಭುವನಾರಾಧ್ಯತಪ ಶ್ಶೀ ಧವನಿರ್ಮದಪದ್ಮನಂದಿಮುನಿರಾಜಕೃತ |] 
ಪ್ರವಚನಸಾರದ ತಾತ್ಸ | ರೃವೃತ್ತಿಯಂ ಚಿನ್ನಿಯಮ್ಮದಿಂ ನಿರಚಿಸುನೆಂ | 


ಎಂಬ ಸದ್ಯವಿದೆ. ಇವನ ತತ್ತಾ ಎರ್ಡತಾತ್ಸ ಶ್ಸರ್ಯವೃತ್ತಿ ತಿಗೆ ತತ ರತ್ನ ಪ್ರದೀಪಿಕಾ 
ಎಂದು ಹೆಸರು. ಇದನ್ನು "ಕುಮುದಚಂದ್ರ ಭಟ್ಟಾ ರಕಸ ರ ತಿಜೋಧನಾರ್ಥ ಂ' 
ರಚಿಸಿದಂತೆ ಹೇಳುತ್ತಾನೆ. 


ನೇಮಿಚಂದ. ಸು. 1170. 


ಈತನು ಲೀಲಾವತಿ, ನೇನಿನಾಥಸುರಾಣ ಎಂಬ ಗ್ರಂಥಗಳನ್ನು 
ದಿದ್ದಾನೆ. 

ಇವನು ಲೀಲಾವತಿಯ ಕೊನೆಯಲ್ಲಿ  ಅಂಬುಧಿವೇಸ್ಟ್ರಿತಾವನಿಗೆ ಲಕ್ಷ್ಮ ಣದೇವನೆ 
ರಾಜನೆಂದು ಲೋ | ಕಾಂಬಿಕೆಯಸ್ತ ಪುಣ್ಮಸತಿ ಚಂದಲದೇವಿಯೆ ದೇವಿಯೆಎಂದು ಸೇ | 
ವಂ ಬುಧನೇಮಿಚಂದ್ರನೆ ಕನೀಶ್ವರನೆಂದು ಏತ; “ ಧರೆಯಂ ರಕ್ಲಿಸುತಿರ್ಕೆ ಲಕ್ಕ 
ಬರಿಸಂ ಲಕ್ಷ್ಮೀಧರೋರ್ವಿೀಶ್ವರಂ | ಸಿರಿಯೆಂತಾತನ ತೋಳೊಳಿರ್ಕೆ ಸತತಂ ಶ್ರೀಚಂದ್ರಿಕಾ 
ದೇನಿ” ಖಂದೂ ಹೇಳಿದ್ದಾನೆ. ಇದೇ ಲಕ್ಷ್ಮ ಣರಾಜನನ್ನು ಕರ್ಣಪಾರ್ಯನು (ಸು. 
1140) ತನ್ನ ನೇಮಿ ನಾಥಪುರಾಣದಲ್ಲಿ ಹೇಳಿದ್ದಾನೆ. ಆದರೆ ಕರ್ಣಪಾರ್ರನ ಕಾಲದಲ್ಲಿ 
ಲಕ್ಷ್ಮಣನು ರಾಜ್ಯಭಾರಮಾಡುತ್ತಿರಲಲ್ಲ ; ಅನನ ತಂದೆಯೋ ಅಥವಾ ಅಣ್ಣನಾದ 
ನಿಜಯಾದಿತ್ವನೊಃ ಆಳುತ್ತಿದ್ದಂತೆ ತಿಳಿಯಬರುತ್ತದೆ. ಸೇವಿಶಚಂ ದ್ರನ ಕಾಲದಲ್ಲಿ ಲಕ್ಷ್ಮ ಜನೇ 
ಆಳುತ್ತಿದ್ದಂತೆ ಮೇಲಣ ಪದ್ಧ ಭಾಗಗಳಿಂದ ವ್ಯ ಕೃವಾಗುತ್ತದೆ. ಇದರಿಂದ ನೇಮಿಚಂದ್ರ ನು 
ಸುಮಾರು 1140 ರಲ್ಲಿದ್ದ ಕರ್ಣಪಾರ್ಯ ನಿಗಿಂತ ಓಟ ತಲೆ ಈಚೆಯವನೆಂದು ಹೇಳಬಹುದು. 


POSS 


1: ಪಟ 140 


ರಾದ ಬ 





ಡಾ ಇರ್‌, 


286 ಕರ್ಣಾಟಕ ಕನಿಚರಿತೆ. [19 ನೆಯ 


ಅಲ್ಲದೆ ಇವನು ತನ್ನ ನೇಮಿ ನಾಥಪುರಾಣವನ್ನು ನೀರಬಿಲ್ಲಾಳನ ಪ್ರಧಾನನಾದ ಸೆಚ್ಚಿವಳ್ಳ 


ಪದ್ಮನಾಭನಿಗಾಗಿ ಬರೆದಂತೆ ಹೇಳುತ್ತಾನೆ.! ನಿಂರಬಲ್ಲಾಳನು 1173 ರಿಂದ 1220ರ 
ವರೆಗೆ ಆಳಿದಂತೆ ತಿಳಿಯುತ್ತದೆ. 


ಆದುದರಿಂದ ಈ ಕನಿ ಸುಮಾರು 1170 ರಲ್ಲಿ ಇದ್ದಿರಬಹುದು. ಈತನು 
ಲೀಲಾವತಿಯನ್ನು ಬರೆದು ಆಮೇಲೆ ನೇಮಿನಾಥ ಪುರಾಣವನ್ನು ಬರೆದಿರಬೇಕು. 


ಇವನು ಜೈನಕನಿ; ಮೇಲೆ ಹೇಳಿದ ಲಕ್ಷ್ಮಣರಾಜ, ವೀರಬಲ್ಲಾಳ ಈ 
ಇಬ್ಬರು ರಾಜರ ಆಸ್ಥಾನದಲ್ಲಿಯೂ ಪ್ರಸಿದ್ಧನಾಗಿದ್ದಂತೆ ತೋರುತ್ತದೆ. 


ಈತನಿಗೆ ಆಂಗಿಕನೇಮಿ ಎಂಬ ಹೆಸರೂ, ಕಲಾಕಾಂತ, ಕವಿರಾಜಮಲ್ಲ, 
ಕನಿಧವಳ, ಶೃಂಗಾರಕಾರಾಗೃಹ, ಕನಿರಾಜಕುಂಜರ, ಸಾಹಿತ್ಯವಿದ್ಯಾಧರ, 
ವಿದ್ಯಾವಧೂವಲ್ಲಭ, ಸುಕವಿಕಂಠಾಭರಣ, ವಿಶ್ಚವಿದ್ಯಾನಿನೋದ, ಭಾರಕೀಚಿತ್ತ 
ಚೋರ, ಚತುರ್ಭಾಷಾಕವಿಚಕ್ರವರ್ತಿ, ಸುಕರಕನಿಶೇಖರ, ಕೃತಿಕುಲದೀಪ, 
ವಾಗ್ರಲ್ಲಕೇವೈಣಿಕ ಮೊದಲಾದ ಬಿರುದುಗಳೂ, ಇದ್ದಂತೆ ತಿಳಿಯಬರುತ್ತದೆ. 


ಇವನು ಪೂರ್ವಕವಿಗಳಲ್ಲಿ ಸಮಂತಭದ್ರ, ಅಕಳಂಕ, ಪೂಜ್ಯಪಾದ ಇವ 
ರನ್ನು ಮಾತ್ರ ಸ್ತುತಿಸಿದ್ದಾರೆ; ಆವ ಕನ್ನಡಕವಿಯ ಹೆಸರನ್ನೂ ಹೇಳಿಲ್ಲ. 


ಈತನನ್ನು ಜನ್ನ (1209), ಪಾರ್ಶ್ವ (1205), ಕಮಲಭವ (ಸು. 
12385), ಮಧುರ (ಸು. 1385), ಮಂಗರಸ (1705), ಬಾಹುಬಲಿ (ಸು, 
1560) ಮೊದಲಾದ ಕವಿಗಳು ಸ್ತುತಿಸಿದ್ದಾರೆ. 
ಸುಮನೋದಧರ್ಮಗುಣಂಗಳೊ | ಳಮರ್ದಮರ್ದಂ ಕಭ್‌ವ ನೇಮಿಚಂದ್ರನ ಬಾಣಂ | 
ಭ್ರಮರಹಿತಂ ಮೃದು ಹೃದಯಂ | ಗಮಮುನಿಪುದಿದಾನ ಕೌತುಕಂ ಬುಧಜನದಾ | 
ಪಾರ್ಕ. 
ಏಮಾತೊ ನವೃಕಾವೃಕ।| ಲಾಮಹಿಯೊಳ್‌ ಬಿಡದೆ ಬೀೀದಿವರಿವೊಡೆ ನಮೊದಬೊಳ್‌ | 
ನೇನಿಂಯ ನೆಮ್ಮ್ಮಗೆಯಿಲ್ಲದೊ | ಡೀಮತ್ತಿನ ಕನಿಮನೋರಥಂ ನಡೆದಪುದೇ | 
ಸರ್ವರ ಸಮ್ಮ ತಮೆನಗಿದು | ಗರ್ವದ ಮಾತಲ್ಲ ರಾಸ್ತ್ರಲೌಕಿಕಕಲೆಯೊಳ್‌ 
ಬೇರ್ವರಿದ ನೇಮಿಜನ್ನಮ | ರಿರ್ವರೆ ಕರ್ಣಾಟಕ್ಕತಿಗೆ ಸಿೀಮಾಸುರುಸರ್‌ | 


ಮದುರ. 
ಶೃಂಗಾರಕಾವ್ಯ ಲೀಲಾವತಿಯನು ಪೇ | ಚಿಕ್ಬಾಂಗಿಕನೇಮಿಯ ನೆನೆವ | 


ಮಂಗರಸ, 


ಹ ರಾವಾ ವಾನ ಎವಾ ನಾ ವಾರಾ ಮಾ ಪ ಸಾವೂ i ಆ 


1. ಈ ನಿಷಯನನ್ನು ದೇವಚಂದ್ರನು ರಾಜಾವಳೀಕಥೆಯಲ್ಲ.... ಬಲ್ಲಾಳನ ಸಾಮಂತರಾದ 
ಸದ್ಮನಾಭಾದಿಗಳು ಪುರಾಣಂಗಳಂ ಮಾಡಿಸಿದರು--ಎಂಬಲ್ಲ ಹೇಳುವಂತೆ ತೋರುತ್ತದೆ. 


ಶತಮಾನ ಸೇಮಿಚಂ ದ್ರ. 257 


ತನ್ನ ಕನಿತಾಚಾತುರಿಯನ್ನೂ ಗುಣಗಳನ್ನೂ ಈ ಪದ್ಯಗಳಲ್ಲಿ ಹೇಳಿ 


ಹೂಂ ಡಿದ್ದಾನೆ:- 


ರುಚಿರಕಳಾಧರನಿಂ ನೇ | ನಿಚಂದ್ರನಿಂ ಸತ್ತವೀಶಚೂಡಾಮಣಿಯಿಂ | 
ಶುಚಿಸದಶಶಿಕಾಂತೋಸಲ | ನಿಚಯಂ ರಸಮೊಸರುತಿರ್ಪುದೇನಚ್ಚರಿಯೇ 7 
ನವರಸಪೂರ್ಣದೊಳ್‌ ಲಲಿತಬಿಂಬಿತಸರ್ವಪದಾರ್ಥದೊಛ್‌ ಚಹಾ | 
ಕನಿಕುಳಸೇವ್ಯೃದೊಳ್‌ ಲಸದಲಂಕೃತಿಕಂಜನಿವಾಸದೊಳ್‌ ಜನೋ | 
ತ್ಸವಕರದೊಳ್‌ ಸರಸ್ಪತಿ ಮನೋಮುದದಿಂ ಜಲಕೇಳಿಯಾಡುವಳ್‌ | 
ಪ್ರನಿಮಳನವ್ಯೃಕಾವ್ಯಕಮಲಾಕರದೊ ಳ್‌ ಕನಿರಾಜಮಲ್ಲನಾ | 

ಧರೆ ಲೇಸೆಂಬಾಸೆಗಾ ಜಂ ಪರಪುರುಷಗುಣಾನ್ವೇಷದೊಳ್‌ ಸೈಪುಗಾಜಂ | 
ನಿರಿಯೊಳ್‌ ಕಟ್ಟಿಣ್ಮು ಕಾಜಂ ನಿತತನಿತರಣೋತ್ಸಾಹದೊಳ್‌ ಗೆಲ್ಲಕಾಳಿಂ | 
ಪರವಾದಿವ್ರಾತದೊಳ್‌ ಬಿತ್ತರಿಪ ತುರಿಪಕಾಣಂ ಮಹಾಧರ್ನ್ಮುದೂಳ್‌ ಮ | 
ಚ್ಹರಕಾಣಂ ಭಾವಕೋತ್ಪಾ ದಕರಸಿಕಕವಿಸ್ಕೋಮದೊಳ್‌ ನೇನಿಚಂದ್ರಂ | 
(ಇದನಜ'ದು) ನೇವಿಂಚಂದ್ರಂ | ವಿದಗ್ಗನಿದ್ಯಾಧರೇಂದ್ರ ನಖಿಳಕಳಾಕೋ | 
ವಿದನುಚಿತಶಬ್ದವಿದ್ಯಾ | ಸದನಂ ಕವಿಚಕ್ರವರ್ತಿ ಭುವನಾಭರಣಂ | 
ಸುಕರಕನಿಶೇಖರಂ ತಾ | ೯೯ಕತಿಲಕಂ ಮಾನಮೇರು ಜಿನಶಾಸನದೀ | 
ಪಕನಕಳಂಕಂ ಭಾವಕ | ಮುಕುರಂ ಕವಿರಾಜಮಲ್ಲನಸ_ತಿಮಲ್ಲಂ | 
ಸಾತಿಶಯಾರ್ಥಮುಮಂ ಮ | ಲ್ರಾತುಮನೊಸ್ಚಿನಸಿದರೊಸೆದು ತಮಗಿಲ್ಲದುದಂ | 
ಖ್ಯಾತಂಗೆ ಸುಕನಿನೇಮಿಗೆ | ಛೂತಭವದ್ದಾನಿಕನಿಗಳೇನೊಳ್ಳಿ ರೋ | 
ಯುವತಿ ಸರಸತಿ ಪುರಾತನ | ಕನಿನಿರಹನುನಜ"ದಳಿಲ್ಲ ನಿರ್ಮಲದಶನ | 
ಚ್ಚನಿಕುಸುಮಿತರಸನಾಪ | ಲವತಳದೊಳಿರ್ದು ಸುಕರಕನಿಶೇಖರನಾ | 


ತ್‌ 
ತೆ 


ಕವಿತಾಮಾರ್ಗವನ್ನೂ ಸತೃವಿಗಳ ಅಸಾಧಾರಣಶಕ್ತಿಯನ್ನೂ ಈ ಪದ್ಯ 


ಲ್ಲ ಹೇಳಿದ್ದಾನೆ ಸಾ 


ದಿಟ್ಟಿಗೆ ಬಂದ ಕೋಮಳಗುಣಂ ಗೆಡೆಗೊಂಡಿರೆ ಪೂವಿನಂತಿರಾ | 
ಯ್ಡುಟ್ಟ ಪದಂ ಬೆಡಂಗೆನಿಸೆ ಬಣ್ಣಸರಂ ಪೊಸತಾಗ ನುಣ್ಣೊಡಂ | 
ಬಟ್ಟಿರೆ ಬಂಧಮೊಂದೆ ಚತುರಾಳಿ ಕರಂ ಬಸಮಾಗೆ ಬಾಸಿಗಂ | 
ಗಟ್ಟುವನಂತೆ ಕಟ್ಟುವುದು ಕಬ್ಬಮನುಬ್ಬಣಮಾಗೆ ಕಬ್ಬಿಗಂ | 
ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನಕ್ರಮಂ | 
ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರನಂ ನರನೊತ್ತಿ ಗಂಟಲಂ | 
ಮೆಟ್ಟುಗೆ ಮೆಟ್ಟಿ ದಿರ್ಕೆ ಕನಿಗಳ್‌ ಕೃತಿಬಂಧದೊಳಲ್ರೆ ಕಟ್ಟಿದರ್‌ | 
ಮುಟ್ಟಿ ದರೊತ್ತಿ ಮೆಟ್ಟಿ ದರದೇನಳವಗ್ಗಳಮೋ ಕನೀಂದ್ರರಾ | 

17 


258 ಕರ್ಣಾಟಕ ಕವಿಚರಿತೆ. [19 ನೆಯ 


ಮರನೀಗುಂ ಮಣಿಯಿಾಗುವಮೊಂದು ಪಶುವೀಗುಂ ಕೆಳಿಮಂದೋಳಿಯೊಳಳ | 
ಪುರುಡಂ ಪುಟ್ಟಿಸಿ ಕಾಗ್ಸಮಂ ಕೊನರಿಸರ್‌ ಕಲ್ಲಲ್ಲಿ ನಾರತ್ತುವರ್‌ | 
ಮರುಳಂ ಪೋ ಪುರುಳಾಗಿಸರ್‌ ಕನಿಗಳೊಳ್‌ ನೀಯೂಷಮಂ ಪಿಂಡಲು | 
ರ್ವರೆಯೊಳ್‌ ಸಂದ ಕವಿಪ್ರವೇಕರೆ ವಲಂ ಬಲ್ಲರ್‌ ಪೆಜಿರ್‌ ಬಲ್ಲರೇ | 
ಕುಕನಿಗಳನ್ನು ಪ್ರ ನದ್ಯಗಳಲ್ಲಿ ನಿಂದಿಸುತ್ತಾನೆ: 
ಬಗೆಗೊಂಡೋದದೆ ಕೇಳದೆಲ್ಲ ಕಳೆಯಂ ಕಾವೃಜ್ಜರಿಂ ಕಲ್ಪದ | 
ಚ್ಚಿಗದಿಂ ಕಟ್ಟಿದ ಕಟ್ಟಿ ಕನ್ನ ಡದ ಕಾಟ್ಗ್ಗಬ್ಬಂಗಳಂ ಬಟ್ಟಿ ಸಾ | 
ನಿಗಳಂ ಕೇಳಿಸಿ ತಾಮೆ ತಮ್ಮ ಮನದೊಳ್‌ ಸರ್ವಜ್ಞ ರೆಂದಿರ್ಪ ಕ| 
ಬ್ಬಿಗರುಂ ಕಬ್ಬಿ ಗರಂಬ ಲಕ್ಕದೊಳೆಗೇಂ ಭೂಭೃತ್ಸಭಾಭೂಷಣಾ | 
ನಿಗೆ ಪಸದನಿಡಲಜ'ಯದ ನಾ | ಲಗೆವೆಬವರ್‌ ಸಲೆ ಸದರ್ಥಮಂ ಕಾಣದ ವೋ | 
ಬಗೆಗುರುಡರ್‌ ಬಗೆವೊಡೆ ಕ | ಬ್ಬಿಗರಕ್ಕುಮೆ ಒದುಗೇಳದಕ್ಕರಗಿವುಡರ್‌ ॥ 
ವಿಂದುದನೆನುತಿರ್ಪರ್‌ ಗಿರಿ | ಯಂ ಡದಿನತಿಸಿಶಿತಸುಕನಿವಾಕ್ಕುಲಿಶಂ ಬೀ | 
ಬ್ರಂದೊಡಮೆರ್ದೆಯಂ ಸಿೀಳ್ಳೊಡ | ಮೊಂದಕ್ಕರಮಿಲೆ ನಿಪ್ಪ ಕಲ್ಲೆರ್ದೆಗನಿಗಳ್‌ | 
ತಲೆಯಂ ತೂಗುವನೊರ್ವನುರ್ಬಿ ಕಲದೊಳ್‌ ಕಾ ಬ್ಗ ಬ್ಬಮಂ ಕಟ್ಟಿ ಕೋ | 
ಟಲೆಗೊಂಡೂಳ್ತವನೊರ್ವ ನೊಲ್ಲ ವನ ಚಾತುರೃಕ್ಕೆ ಕೃವಾರಮಂ | 
ಪೊಲಗೆಟ್ಟೀ ವವನೊರ್ವನಿಂತಕಟಿ ಯಕ್ಸೋ ಯಾದೃಶಸ್ತ್ವಾದ್ರಶೋ | 
ಬಲಿಯೆಂಬುಕಗೆ ದುರ್ವಿದಗ್ಗರೆ ವಲಂ ನೋಂತರ್‌ ಪೆಜರ್‌ ನೋಂತರೇ | 
ಇವನ ಗ್ರಂಥಗಳಲ್ಲಿ 

1. ಲೀಲಾವತಿ. 


ಇದು ಚಂಪೂಗ್ರಂಥ; 14 ಆಶ್ರಾಸಗಳಾಗಿ ಭಾಗಿಸಲ್ಪಟ್ಟಿದೆ ಈ ಗ್ರಂಥವನ್ನು 
ಮಂಗರಸನು ಶೃಂಗಾರಕಾವ್ಯವೆಂದು ಹೇಳುತ್ತಾನೆ. ಕವಿಯೂ ಇದೇ ಅರ್ಥ 
ವನ್ನು “ ಮತ್ಯಾವ್ಯಮಾ ಗಂಗೆಯ ಪೊನಲವೊಲೆಂದಿಲ್ಲಿ ಶೃಂಗಾರತೃಷ್ಣಾನಿಧುರಂ 
ಸಾರಜ್ಞದಿಕ್ಟುಂಜರನಿಕರನುಲಂನಿಂದಮೋಲಾಡುಗೆಂದುಂ ; ಶೃಂಗಾರಮಂ ಕಾವ್ಯ 
ಬಂಧನಡೊಳ್‌ ತಾಂ ಸೆಜ್‌ಗೆಯ್ತ ಮೈಮೆ” ಎಂಬ ಭಾಗಗಳಲ್ಲಿ ಹೇಳಿ 
ದ್ದಾನೆ. ಈ ಕಾವ್ಯವನ್ನು ಒಂದು ವರ್ಷದಲ್ಲಿ ಪೂರೈಸಿದಂತೆ 
ಒಂದೆ ಗಡ ಬರಿಸಕ್ತೆ ಬರೆದಂ | ಬಗೆದಿದನೇಂ ನಿಶಿತಮತಿಯೊ ಕೃತಿಕುಲದೀಪಂ 


ಎಂಬ ಪದ್ಯಭಾಗದಿಂದ ತಿಳಿಯುತ್ತದೆ. ಇದರ ಕಥಾಸಾರವು ಕೆಳಗೆ ಸಂಗ್ರಹಿಸಿ 
ಬರೆದಿದೆ ;-... 


ಕದಂಬರಾಜರ ರಾಜಧಾನಿಯಾದ ಜಯಂತೀಪುರ ಅಥವಾ ಬನವಾಸಿ ಎಂಬ ಪಟ್ಟಿಣ 
ದಲ್ಲಿ ಚೂಡಾಮಣಿ ಎಂಬ ರಾಜನಿದ್ದನು. ಈತನ ಮಹಿಷಿ ಪದ್ಮಾವತಿ. ಇವರ ಮಗ 


ಶತಮಾನ] ನೇಮಿಚಂದ್ರ : ಲೀಲಾವತಿ. 29 


ಕಂದರ್ಪದೇವ. ಗುಣಗಂಧನೆಂಬ ಮಂತ್ರಿಯ ಮಗನಾದ ಮಕರಂದನು ಇವನ ಪ್ರಿಯ 
ಮಿತ್ರನು.  ಕಂದರ್ಸ್ಷನು ಯುವರಾಜಪಟ್ಟವನ್ನು ಹೂಂದಿ, ಒಂದು ದಿನ ರಾತ್ರಿ ಕನಸಿ 
ನಲ್ಲಿ ಒಬ್ಬ ಸ್ತ್ರೀಯನ್ನು ಕಂಡು, ಮರುದಿವಸ ಆ ಸ್ತ್ರೀಯಿರುವ ದಿಕ್ಕಿಗೆ ಮಕರಂದನೊಡನೆ 
ಪ್ರಯಾಣಮಾಡುತ್ತಾನೆ. ಕುಸುಮಪುರವೆಂಬ ಪಟ್ಟಣದ ದೊರೆಯಾದ ಶೃಂಗಾರಶೇಖರನ 
ಮಗಳಾದ ಲೀಲಾವತಿಯನ್ನೇೇ ಈತನು ಸ್ವಪ್ನ ದಲ್ಲಿ ಕಂಡುದು. ಆಕೆಯೂ ಇವನನ್ನು 
ಸ್ವಪ್ನ ದಲ್ಲಿ ಕಂಡು ಇವನನ್ನು ಹುಡುಕಲು ಜನರನ್ನು ಕಳುಹಿಸುತ್ತಾಳೆ. ಬಳಿಕ ಇವರಿ 
ಬ್ಬರಿಗೂ ನಿವಾಹವಾಗಿ, ಕಂದರ್ಪನು ಲಿೀ:ಲಾವತಿಯನ್ನು ಕರೆದುಕೊಂಡು ಜಯಂತೀ 
ಪುರಕ್ಕೆ ಬಂದು ಸುಖವಾಗಿ ರಾಜ್ಯಭಾರಮಾಡುತ್ತಾನೆ. 


ಈ ಕಥೆಯನ್ನು ನೋಡಿದರೆ ಈ ಗ್ರಂಥವು ಸುಬಂಧುವಿನ ವಾಸವದತ್ತೆ 
ಯನ್ನು ಅನುಸರಿಸಿರುವಂತೆ ತೋರುತ್ತದೆ. ` 

ಪ್ರ ಗ್ರಂಥದ ಉತ್ಕೃಷ್ಟತೆಯನ್ನು ಕವಿ ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ ವ 

ಜತಿಗಳವಟ್ಟ ಬಣ್ಣದಿನಮರ್ಚಿ ತೊಡರ್ಚಿದ ಛಂದದಿಂದಳಂ | 

ಕೃತಿಗೆಳಸಿರ್ದ ಮಾರ್ಗದಿನಿದಿರ್ಚಿದ ರೀತಿಯನಾಳ್ನು ಧಾತುವಿಂ | 

ಶ್ರುತಿಗೊಳಗಾದ ಮಾತಿನ ತೆರಳ್ಳೆ ಗಳಿಂ ರಸಗೇಯದೆಂತಿರಿಂ | 

ಕೃತಿ ಪೊಸದೇಸಿಯಿಂದೆಸೆದು ಸೋಲಿಪುದಚ್ಚರಿಯೇೇ ರಸಜ್ಜರಂ | 

ಈ ಬಹಳರತ್ನರಂಜದ \ ಕೂಬಾರಾವೃತಧರಿತ್ರಿಯಾಕೃತಿರತ್ತ 

ಕೈನ ಬೆಲೆಯನಿಸಿದುದನೆ ಕವಿ | ತಾಬಳವಾರಳವು ಸುಕರಕವಿಶೇಖರನಾ | 


೪ 


ಕಾನಂಬರಿಯನ್ನು ಸುಡಿಸಿ ಇವನ ಲೀಲಾವತಿಗೆ ಕಪ್ಪನಿಡಿಸಿದಂತೆ ಒಂದು 
ಇತಿಹಾಸವ್ರಂಟು. ಈ ವಿಷಯವನ್ನು ಬಾಹುಬಲಿ (ಸು. 1560) ತನ್ನ ನಾಗ 
ಕುಮಾರಚರಿತೆಯಲ್ಲಿಯ 


ಸುಡಿನಿ ಕಾದಂಬರಿಯನು ಲೀಲಾವತಿ | ಗಿಡಿಸಿ ಕಪ್ಪನು ಕೀರ್ತಿ ಜಗವ | 
ಎಡೆಗೊಂಡ ನೇಮಿಚಂದ್ರನ ಚಮತ್ಕ್ಯೃತಿ ಬಂ | ದಡಗೊಳ್ಳುದೆನ್ನ ಚಿತ್ತದೊಳು | 


ಎಂಬ ಪದ್ಯದಲ್ಲಿ ಹೇಳಿದ್ದಾನೆ. ದೇವಚಂದ್ರನು (1838) ತನ್ನ ರಾಜಾವಳೀ 
ಕಥೆಯಲ್ಲಿ ಈ ವಿಷಯವಾಗಿ ಹೀಗೆ ಬರೆದಿದ್ದಾನೆ: 


ಕಾದಂಬರಿಯೆಂಬ ಶೃಂಗಾರಕಾವ್ಯವಂ ಮಾಡಿ ದೊರೆಯಂ ಮೆಚ್ಚಿಸಿ ಆನೆಯ 
ಮೇಲೇ ಸಿ ಬರ್ಪಲ್ಲಿ ನೇನವಿಂಚಂದ್ರಕನಿ ತಡೆದು ಶೃಂಗಾರಮಪ್ಪ ಲೀಲಾವತಿಯ ರಚಿಸಿ 
ಸಭೆಯೊಳೋದಿಸೆ * * ೫ ಮೆಚ್ಚಿ ಕಾದಂಬರೀಕಾವೃಪುಸ್ತಕಮಂ ಸುಟ್ಟು ಲೀಲಾವತಿಗೆ 
ಕಪ್ಪನಿಡುವಲ್ಲಿ, ಕೇಳಿಕೊಂಡು ಮೊದಲೊಂದು ಓಲೆಯಂ ಸುಡಿಸಿ ಲೀಲಾವತಿಗೆ ಕಪ್ಪ 
ನಿಡಿಸಿದರ್‌. 


260 ಕರ್ನಾಟಕ ಕವಿಚರಿತೆ. [12 ನೆಯ 


ದೇವಚಂದ್ರನು ಹೇಳುವುದನ್ನು ನೋಡಿದರೆ ನೇಮಿಚಂದ್ರನ ಕಾಲದಲ್ಲಿ 
ಕಾದಂಬರಿಯೆಂಬ ಗ್ರಂಥವು ಹುಟ್ಟಿದಂತೆ ತಿಳಿಯುತ್ತದೆ. ಆದರೆ ಕನ್ನಡಕಾದಂ 
ಬರಿ ಹುಟ್ಟಿ ಆ ವೇಳೆಗೆ ಸುಮಾರು 200 ವರ್ಷಗಳಾಗಿದ್ದುವು. ಆದುದರಿಂದ 
ಈತನು ಹೇಳುವುದು ಅಸಂಭಾವ್ಯ ವಾಗಿ ತೋರುತ್ತದೆ. 


` ದೊಡ್ಡಯ್ಯನು (ಸು. 1550) ತನ್ನ ಚಂದ್ರಪ್ರಭಚರಿತದಲ್ಲಿ-- 


ಬಾಣ ಪೇಟ'ದ ಕಾದಂಬರಿಕಾವ್ಯವ | ಕ್ಸೋಣಿಯ ೫ ಕೆಯೊಳು ಸುಡಿಸಿ | 
ಮಾಣದೆ ಲೀಲಾವತಿಗೆ ಕಪ್ಪಿಡಿಸಿದ | ಜಾಣನೇಮಿಯ ಬಲಗೊಂಬೆ | 

ಎಂದು ಹೇಳುವುದರಿಂದ ಸಂಸ್ಕೃತಕಾದಂಬರಿಯನ್ನು ಸುಡಿಸಿದಂತೆ ತಿಳಿಯು 
ತ್ತದೆ. ಬಾಹುಬಲಿಯೂ ಸಂಸ್ಕೃತಕಾದಂಬರಿಯನ್ನೇ ಹೇಳಿರಬಹುದು. ಯದ್ಯಪಿ 
ಹೀಗೆ 16 ನೆಯ ಶತಮಾನದಲ್ಲಿ ಪ್ರತೀತಿಯಿದ್ದರೂ ಇದು ಲೀಲಾವತೀಗ್ರಂಥದ 
ಉತ್ಕೃಷ್ಟತೆಯನ್ನು ಹೇಳುವುದಕ್ಕಾಗಿ ಹುಟ್ಟಿರಬಹುದು. 


ಗ್ರಂಥಾವತಾರದಲ್ಲಿ ಕವಿ ನೇಮಿಜಿನೇಂದ್ರನನ್ನು ಸ್ತುತಿಸಿದ್ದಾನೆ. ಬಳಿಕ 
ಶಾಂತಿಜಿನನನ್ನೂ ಸಿದ್ದರನ್ನೂ ಸರಸ್ಪತಿಯನ್ನೂ ಸಮಂತಭದ್ರಾ 'ಕಳಂಕಪೂ ಜ 
ಪಾದರನ್ನೂ ಕವಿಗಳನ್ನೂ ಸ್ತುತಿಸಿ ಆಮೇಲೆ “ಮನೋಜನಂ ಪೊಗಬಕಂ 
ಎಂದು ಕಥೆಯನ್ನು ಆರಂಭಿಸಿದ್ದಾನೆ. ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯವಿದಿ ರಾರಾ 


(೨ 


Ns 


ಇದು ವಿದಿತವಿನಿಧಪ್ರಬಂಧವನವಿಹಾರಪರಿಣತ ಪರಮಜಿ ROE ಸ.ಇ06 
ಚೆ SS ಕೂ ನಾನಕ ಸಂತತೋತ್ಸಿಕ್ಕದಾನಾಮೋದಮುದಿತ 
ಬುಧಮಧುಕರಪ್ರಕರ ಕನಿರಾಜಕುಂಜರವಿರಚಿತಮಸ ಲೀಲಾವತಿ ಕಳಳ 


ಈತನ ಬಂಧವು ಗಂಭೀರವಾಗಿಯೂ ಶೃಂಗಾರರಸಭರಿತವಾಗಿಯೂ ಹೃದ 
ಯಂಗಮವಾಗಿಯೂ ಇದೆ. ಇವನ ಪ್ರತಿಭೆಯೂ ಶಬ ಸಾಮಗ್ರಿಯೂ ವಾಗ್ಫೋರ 
ಚಿಯೂ ಅನ್ಯಾದೃಶವಾಗಿವೆ. 

ಇವನ ಗ್ರಂಥಗಳಲ್ಲಿ ಸಂಸ್ಕೃತಪ್ರಾಕೃತಶ್ಲೋಕಗಳೂ ಇನೆ. 

ಈ ಗ್ರಂಥದಿಂದ ಕೆಲವು ಸದ್ಯಗಳನ್ನು ಉದ್ದರಿಸಿ ಬರೆಯುತ್ತೇನೆ 

ಸಿಂಹ. 

ಕದದ ಕೇಸರಂ ಕುಸಿದ ಫಿಂದೊಗೆದೊಡ್ಡಿದ ಕಂದಮೇಜ ಕ| 

ಟ್ರೈದ ಬಸಿಆ್‌ತ್ರಿದೇಕಚರಣಂ ತೆಅ"ದಾನನಮಾಬಟು್‌ ಸುತ್ತಿ ಪ | 

ತಿದ ಕುಡಿವಾಲಮೊಪ್ಲೆ ಕನಿಗಳ್‌ ಕಿಜಸುತ್ತಿರೆ ಪಾಯು ದೇವಕೂ | 

ಟದ ಕರುವಿಟ್ಟ ಕೇಸರಿವೊಲರ್ದುದು ಕೇಸರಿ ಕುಂಭಿಕುಂಭದೊಳ್‌ 1 564 1 


ಶತಮಾನ] ನೇಮಿಚಂದ್ರ : ಲೀಲಾವತಿ. ೧61 


ಗೂಳಿ, 


ಅಡೆಯಂ ಕೋದೆತ್ತುತುಂ ಮಾರ್ದನಿಗೆ ಮಸಗುತುಂ ದರ್ಪದಿಂ ಭಾಯೆಯೋೊಳ್‌ 
ಕೋ | 

ಡಿಡುತುಂ ಮುನ್ನಾದ ಸುಣ್ಮಿಂತಿಣಿಗೆಅಗೆ ನೊಳಂ ಶೀರ್ಣಶೃಂಗಾಗ್ರದಿಂ ಮಾ ॥ 

ರ್ದೊಡೆಯುತ್ತುಂ ಪಾಯ ಪಿಂಡಂ ಕಲಕ ಕೆಬೆಯರವಿತುಂ ಬೆರ್ಚಿ ಬಲ್ಲೂಳಿಗ 
ಕ ಛ್‌ ಬೆಂ। 


ಗುಡೆ ಗಂಡಂ ಸೂಸುತುಂ ಬಂದುದು ಮದನಿದಳತ್ತಿಂಗಳಾಕ್ಸಂ ಮಹೋಕ್ಸಂ 


ಈದ ಹಸು. 
ಕಣು ಸೆಜಗುಲ'ದಿರೆ ಹೊಂಕೊಂ | ಡಖಚುತ್ಮುಂ ಮಗು ಬ್ಬ ಮೂಸುತುಂ 
ಪೊಲಸಂ ಮಾ| 
ಸೂಜ್‌ಯುತಿರೆ ಸಂತೆ ಕಚ್ಚಲ | ನಿಉುಂಕೆಿ ನಡೆತಂದುದೀಂದ ಪಯಗಳ್‌ ಪಲ 
ವುಂ॥ 766 ॥ 
ಹುಲ್ಲೆ. 


ನಿಮಿರ್ದ ಕೊರಲ್‌ ಮರಲ್ಲು ಮಡಿದೂಉಾದ ಮುಂದಣ ಕಾಲ್ಲಳೆಟ್ಟ ಸ | 
ಶ್ಲಿಮತನು ಚೊಲ್ಲುರಂ ಪೆಜಗನಸ್ಸಿದ ಕೊಂಬುಗಳಾಲಿಸುತ್ತೆ ವಿ॥| 
ಶ್ರಮಿಸುವ ಕರ್ಣಮತಂ ಮುಗುಳ್ಳ ಕಣ್‌ ಮಿಡುಕೋಡುವ ಕಂಠನಾಳಮಂ | 
ದಮರ್ದಿರೆ ನೀರನುಣೆ ರಲೆಯಂ ಬರಲೊಲ್ಲದೆ ನೋಡಿದಂ ನೃಸಂ 1 70'7 ॥ 
ನವಿಲು. 

ಕಡುಬಡವಾಗಿ ಮುಂಬಯಕೆಯಿಂ ಬಿಸಿಲಟಿ ಕರಂ ಬಬಿಲ್ಲು ಮೆ | 
ಲ್ಲಡುಕುಗೊಳಲ್ಪಮೊಲ್ಲದಿರೆ ಮೆಲ್ಲನೆ ತಂದು ಪೊದಲ್ಲ ಪೀಲಿಯಂ | 
ನಿಡಿದು ಮೊಗಕ್ಕೆ ನೀಡಿ ಕೊರಲಂ ತಿಳಿನೀರ್ಗಳನೀಂಟಿಕೊಂಡು ಬಾ| 
ಯ್ವಿಡುವ ಮಯೂರಿಗೇಂ ಮುಅ'ದು ನೀಡುತುಮಿರ್ದುದೊ ಸೋಗೆ ಬೇಗದಿಂ 

I 008 ॥ 

ಸಾರಿಕೆಯ ವಿರಹ. 

ಗೂಡಿನ ಸುತ್ತಲುಂ ಸುಟು'ಗುಮಾಲಿಸುಗುಂ ಸಲೆ ಬರ್ಪ ಬಟ್ಟೆಯಂ 
ನೋಡುಗುಮಲುಬ್ಲಮೇಯ್ದ್ಸುಮೊಳಗಂ ಪುಗುಗುಂ ತಳಿರೊಳ್‌ ಪೊರಳ್ಗುಮಿ | ' 
ಪೊಗೌಡಿರೆ ಬಿಟ್ಟ ಚಂಚು ಬಿಸುಸುಯ್ಕೊಳಮಾನಿನ ಪಲ್ಲವಂಗಳಂ | 
ಬಾಡಿಸುಗುಂ ಮನಂಮಲುಗಿ ಸಾರಿಕೆ ಬಾರದೊಡಾತ್ಮ ವಲ್ಲಭಂ 1 569 ॥ 


262 


ಕರ್ಣಾಟಕ ಕವಿಚರಿತೆ. [12 ನೆಯ 


ಕಲಸುಗೂಳು. 


ಬಗಿದಗುಟಿಕೊಂದದಂತೆ ತೆಗೆದಾ೫'ಸಿದೋಗರದೊಳ್‌ ಪೊದಲ್ಹು ಕ | 

ಮ್ಮಗೆ ಕೆನೆಗೊಂಡ ಗೆಡ್ಡೆಮೊಸರಂ ಸುರಿದೇಲೆಯ ಚೂರ್ಣ ನಿಕ್ಕಿ ಪೊ 

ಯ್ಕೊಗುಮಿಗೆ ಬೇಳೆಗೆಯ್ದ ಮೆಟಿಸಂ ತಳಿದಲ್ಲದ ಚೆಲ್ಲಿಯಂ ಪವ। 

ಗೆ ಕಲಸಿರ್ದ ತಣ್ಣಲಸುಗೂ ಅನಿಳಾಸಪತಿಗಿತ್ತನಟಿ ಯಂ 1570 


ಪೂಡುವ ಕುದುರೆ ಬೆಸಂ ಕೊಂ | ದೋಡುವ ತೇರ್ಗೊಂದೆ ಗಾಲಿ ಪೊಡೆನಂ ಸೆಂಂವಂ | 
ಕೇಡಿಂಗಲಸಿದೊಡಕ್ಕುಮೆ | ಸೋಡಿರೆರವಿ ಕೆಡೆದನಸಗಿರಿಮಸ್ತಕದೊಳ್‌ [೧71 
ಗೊಲ್ಲರು. 
೧೧ 
ಸಿರಿದುಂ ಬಾಯ್ತೆಣ್ಣೆ ಗಿಣ್ಣೊಳ್‌ ತಳರಡಿಬನದೊಳ್‌ ಮುದ್ದು ಗೋನವೃಂದದೊಳ್‌ ಬಂ| 
ಧುರಪಾಂಸುಕ್ರೀಡೆ ವತ್ಸಂಗಳೊಳನವರತಂ ಸ್ಮನ್ಶ್ಯಪಾನಂ ಸಧೇನೂ। 
ತ್ವರದೊಳ್‌ ತಾನಾಗೆ ಗೋವ್ಯೂಹದ ಬಲಿಕಿವಟಿಕಿಯಂ ಮಚ್ಚಿ ಬರ್ಪಂದದಿಂದಂ | 
ಬರುತಿರ್ದರ್‌ ಮೊತ್ತದಿಂ ವಲ್ಲವರಳಕಲಲತ್ಸಲ್ಲವರ್‌ ಲೀಲೆಯಿಂದಂ 15792 | 
4 
ಸದ್ಗುಣ. 
ಕಣಿಯೊಳವೊಕ್ಕು ತಾರದೆ ಪರೀಕ್ಷಗೆ ಪಾರದೆ ತೂಗಿಕೊಂಡು ಕೇ | 
ವಣಿಸದೆ ನೆಜ್ಜಮಂ ಕಳೆದು ಕೋಯದೆ ತಾಂ ಮಹಜುಮೆಯ್ಗ್ಸೆವರ್ಪ ಸ 


ದ್ಲುಣಮಣಿಯೆಂಬ ಭೂಷಣದಿನಾ ವನಲಂಕೃತನಾ ಮಹಾತ್ಮ ನಂ | 


ಗುಣಕಣುಗೊಂಡು ಕೊಂಡು ಕೊನೆದಾರ್‌ ಗಳ ಕೀರ್ತಿಸರೀಧರಿತ್ರಿಯೊಳ್‌ 15783 | 


2. ನೇಮಿನಾಥ ಪುರಾಣ. 
ಇದು 22 ನೆಯ ಕೀರ್ಥಕರನಾದ ನೇಮಿನಾಥನ ಚರಿತವು. ಇದನ್ನು 


ವೀರಬಲ್ಲಾಳನ (1173-1220) ಪ್ರಧಾನನಾದ ಸಜ್ಜೆವಳ್ಳ ಪದ್ಮನಾಭನು 
ಮಾಡಿಸಿದನೆಂದು “ಆ ನದ್ಮನಾಭದೇವಂ। ಶ್ರೀಪತಿ ಪುಣ್ಯಪ್ರಭಾವದಿಂ ನೇನಿಯ 
ವಿ; ದ್ಯಾಸೃಥುಳಜಲಧಿಭವಕೃತಿ | ರೂಪದ ಕೌಸ್ತುಭಕೆ ಸುಭಗವಲ್ಲಭನಾದಂ” 
ಎಂಬುದರಿಂದಲೂ ಆಶ್ವಾಸಾಂತ್ಯಗದ್ಯದಿಂದಲೂ ತಿಳಿಯುತ್ತದೆ. ಗ್ರಂಥದ ಆದಿ 
ಭಾಗದಲ್ಲಿ ಕವಿ “ಜಿನಕಥೆಯೊಳ್‌ | ಸಂದಿಸಿ ವಸುದೇವಾಚ್ಯುತ। ಕಂದರ್ಷರ ಕಥೆ 
ಗಳನಿತುಮಂ ವಿರಚಿಸುವೆಂ” ಎಂದು ಪ್ರತಿಜ್ಞೆ ಮಾಡಿ ಎಂಟನೆಯ ಆಶ್ವಾಸದ 
ಕೊನೆಯಲ್ಲಿ ಕಂಸವಥೆಯನ್ನು ಮಾತ್ರ ಹೇಳಿ ನಿಲ್ಲಿಸಿ, ಪ್ರತಿಜ್ಞಾನುಸಾರವಾಗಿ 


ಶತಮಾನ] ನೇಮಿಚಂದ್ರ : ನೇವಿನಾಥಪುರಾಣ. 268 


ಗ್ರಂಥವನ್ನು ಪೂರ್ತಿ ಮಾಡಡೆ ಇರುವುದನ್ನು ನೋಡಿದಕೆ ಅರ್ಧಗ್ರಂಥವನ್ನು ಬರೆದು 
ಮೃತನಾದಂತೆ ತೋರುತ್ತದೆ. ಈ ಕಾರಣದಿಂದಲೇ ಇದಕ್ಕೆ ಅರ್ಧನೇನಿ ಎಂಬ 
ಹೆಸರು ಬಂದಿರಬಹುದು. 
ಈ ಗ್ರಂಥದ ಉತ್ಕೃಷ್ಟತೆಯನ್ನು ಕನಿ ಈ ಸದ್ಯದಲ್ಲಿ ಹೇಳಿದ್ದಾನೆ: 
ರಸಮೊ ರಸಾಯನಮೊೋ ಕೃತಿ | ವಸಂತಮೋ ಕಿವಿಗಳಮ್ಸೃ ತಮೊ ನೇಮಿಯ ವಾ | 
ಕ್ಲ )ಸರಮದಣಜ್‌ಸಕದಿಂ ನಿ|ಸ್ಪೊತಾದುದು ಜಗಕೆ ನೇನಿನಾಥಪುರಾಣಂ | 
ಹಣಕ್ಕಾಗಿ ಕೃತಿಗಳನ್ನು ಮಾಡಿ ಮಾರುವವರನು ಈ ಸದ್ಯದಲ್ಲಿ ನಿಂದಿಸಿ 
ದ್ದಾನೆ: 
ಎಣಿಸದೆ ಗುಣಮಂ ಕಾಚಿನ | ಮಣಿಯಂ ಮಾಹಜುವವೊಲಹಹ ನಿನಗಂ ತನಗಂ | 


i 


ಸಣಕೆ ಕೃತಿಯೆಂಬ ಚಿಂತಾ | ಮಣಿಯಂ ಮಾಳುವನ ಬುದ್ದಿಗಾಂ ಬೆಣಗಾದೆಂ | 


ಹಣದಿಂದ ಕಾವ್ಯವಾಗುವುದಿಲ್ಲವೆಂಬಂಶವನ್ನು ಈ ಸದ್ಯದಲ್ಲಿ ಹೇಳಿದ್ದಾನೆ: 
ಬಿಲೆಯಿಂದಕ್ಕುಮೆ ಕೃತಿ ಗಾ | ನಿಲ ಭುವನದ ಭಾಗ,ದಿಂದಮಕ್ಕುಂ ನೋಬ್ಬಿಂ | 
ಬೆಲೆಗೊಟು, ತಾರ ಮಧುನಂ | ಮಲಯಾನಿಲನಂ ಮನೋಜನಂ ಕೌ ಮಂದಿಯಂ | 


ಗ್ರಂಥಾವತಾರದಲ್ಲಿ ಕನಿ ನೇಮಿನಾಥನನ್ನು ಸ್ತುತಿಸಿದ್ದಾನೆ. ಬಳಿಕ 
ಸಿದಾದಿಗಳನ್ನೂ ಯಕ್ಬಯಕ್ಸಿಯರನ್ನೂ ಗಣಧರರನ್ನೂ ಸ್ತುತಿಸಿ. ತರುವಾಯ 
ಗೃಧ್ರನಿಂಛನಿಂದ ಪೂಜ್ಯಪಾದನವರೆಗೆ ಗುರುಗಳನ್ನು ಹೊಗಳಿದ್ದಾನೆ. ಅನಂತರ 
ತನ್ನ ಸ್ವಾಮಿಯಾದ ಸಜ್ಜೆವಳ್ಳ ಪದ್ಧ ನಾಭನನ್ನು ಸ್ತುತಿಸಿ “ಭಕ್ತಿಯಿಂದಂ ಹರಿ 
ವಂಶಕ್ಸತ್ರಚೂಡಾಮಣಿಯ ಚರಿತಮಂ ಪೇಟಲುದ್ಯುಕ್ತನಾದೆಂ" ಎಂದು ಕಥೆ 
ಯನ್ನು ಆರಂಭಿಸಿದ್ದಾನೆ. 

ಇ ಡ್‌ 92 * 

ಆಶ್ವಾಸಗಳ ಅಂತ್ಯದಲ್ಲಿ ಈ ಗದ್ಯವಿದೆ:- 

ಇದು ಮೃದುಪದಬಂಧಬಂಧುರಸರಸ್ವತೀಸೌಭಾಗೃವ್ಯಂಗೃಭಂಗೀನಿಧಾನದೀಪವರ್ತಿ 
ಚತುರ್ಭಾಷಾಕವಿಚಕೃವರ್ತಿ ನೇಮಿಚಂದ್ರಕ್ಸ ತಮ ಂ ಶ್ರೀಮತ್ಸ ತಾಸಚಕ್ರವರ್ತಿ ಶ್ರೀ 
ನಿೀರಬಲ್ಲಾ ಳದೇ ವಸ) ಸಾ ದಾಸಾದಿತಮಹಾಪ್ರಧಾನಸದನೀನಿರಾಜಿತ ಸಜ್ಜೆವಳ್ಳಪದ್ಮ ನಾಭ 
ದೇವಕಾರಿತಮುಮಪ್ಪ ನೇಮಿನಾಥಪುರಾಣದೊಳ್‌. 

ಈ ಗ್ರಂಥದಿಂದ ಕೆಲವು ಸದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ; 

ತ್ರಿವಿಕ್ರಮಾವತಾರ. 
ಅದೆ ಪೊಸಪೊನ್ನ ಸತ್ತಿಗೆಯದಲ್ಲದು ರತ್ನ ಹಟಿತ್ಕಿರೀಟಿಮ | 
ಲ್ಲದು ವರವಜಕುಂಡಲಮ ದಲ್ಲದು ಕ್‌ಸ್ತುಭರತ್ನಮಂತದ | 


1 ಗೃಧ್ರಪಿಂಛಿ, ಕುಂಡಕುಂದ, ಕವಿಸರಮೇಶ್ವರ, ಜಿನಸೇನ, ವೀರಸೇನ, ಗುಣಭದ್ರ, ಪುಷ್ಪದಂತ 
ಮಲದಾರಿ, ಸಮಂತಭದ್ರ, ಅಕಳಂಕ, ಪೂಜ್ಯಪಾದ. 





264 ಕರ್ಣಾಟಕ ಕವಿಚರಿತೆ. [12 ನೆಯ 


ಲ್ಲದು ಕರಚಕ್ರಮಲ್ಲದದು ನಾಭಿಸರೊೋ ಜಮೆನಲ* ದಿನೇಶಬಿಂ | 

ಬದ ನೆಲೆ ತಟ್ಟಿ ತರ್ಪಿನಮನುಕ್ರಮದಿಂ ಬಳೆದೆಂ ತ್ರಿವಿಕ್ಕ್‌ಮಂ 1574 
ಇದು ಲೀಲಾಧೃತಭೂಕರೇಣುಕರಮಲ್ಪಭೆ ೀತ್ಸಟೀಕೇತುವ। 

ಲ್ಮಿದು ಸೂರ್ಯಾಂಬುಜನಾಳಮಲ್ಲು ಶಶಿಲೋಕಾದೀಪಿಕಾಸ್ತಂಭಮ | 
ಲ್ಮಿದು ತಾರಾಕುಸುಮಾನಳೀನಿಟಪಮಲ್ರ ಭ್ರಾವನೀಶೇಷನ 

ಲ್ಲಿದೆನಲ್‌ ತಾಂ ಬಳೆದತ್ತನುಕ್ರಮದಿನಾಪಾದಂ ಪಯೋಜಾಕ್ಸ್‌ನಾ 157) 
ತರುನಿಂದತ್ತತ್ತ ನೀಳ್ದಂ ಘನಸಟಳದಿನತ್ತತ್ತ ನಿಕ್ಕಂ ಒಮೋರ್ವಿಃ | 

ಧರದಿಂದತ್ತತ್ತ ಸೋದಂ ರವಿಯ ರಥದಿನತ್ತತ್ತ ಮೆಯ್ವರ್ಚಿದಂ ಸು] 
ಟ್ಟುರೆಯಿಂದತ್ತತ್ತ ಮತ್ತಂ ನಿಮಿರದಿರನಿದೇನೆಂದು ಜಾ ತಾದ್ಭುತಂ ನೋ] 


ಬ್ಚರ ಕಣ್ಣುಂ ಚೇತಮಂ ಕಾಲ್ಗಿದೆ ಕಡುಜನದಿಂ ವಿಷ್ಣು ವರ್ಧಿಷ್ನ್ನುವಾದಂ ।770॥ 


ಮರನಂ ಮುಟ್ಟಿ ದನಿಲ್ಲ ಮೇಘಘಟಿಯೊಳ್‌ ಕಾಲ್ಗೊೋದನಿಲ್ಲಿಲ್ಲ ಭೂ| 
ಧರಮಂ ದಂಂಟಿದನಿಲ್ಲ ಬಾಂದೊಣ"ಯೊಳಿಟ್ಟಿಂ ಕಾಲನಿಲ್ಲಿಲ್ಲ ಭಾ | 
ಸ್ತರನಂ ಮಾಯದ ಮಾಣಿ ಸೆಂಡೊದೆದನಿಲ್ಲಿಲ್ಲೆಂಬಿನಂ ನೀಡಿದಂ | 


ತರದಿಂ ಪಾದಮನುರ್ವಿ ಕೊರ್ವಿ ಬಲಿಯಂ ಗೆಲಾ ಮನಂ ನಾಮನಂ 1577 ॥ 


ಗೋವರ್ಧನೋದ್ರಾರ. 
ಸರಲಂ ಬಾರ್ತೆಗೆ ಮಾಂಟುವಂತೆ ಚರಣಾಂಗುಷ್ಕಾಗೃದಿಂ ನಿಇಂಟಿ ರು | 
ಲರಿವೊಲ್‌ ಘಲ್ಲನೆ ಸೂಸಿ ನಿರ್ಮುರಜಲಂ ಬೀಟ ರ್ಪಿನಂ ಕಾನಿನಂ | 
ತಿರೆ ಕೊಂಡೆತ್ತಿದ ಕೆಯ್‌ ಮುರಾರಿ ಕೊಡೆಯಂ ಗ್ರೇಡಾರಸಕ್ಕೆತ್ರು ವಂ | 


ತಿರೆ ತಟ ತ್ತಿದನೊಂದೆ ಕೆಯೊ,ಳೆ ಮಹಾಗೋವರ್ಥನಾದ್ರೀಂದ್ರಮಂ 1578 ॥ 


ಬೇಸಗೆ. 
ಸಿಡಿಗಿಕ್ಷಿತ್ತು ಮ ಣಾಳಮಂ ವನಗಜಂ ಪೊಕ್ನತು ತುಂಡಾಗದಿಂ | 
ಕ ಡಿ ಬಿ ಕ ಡಿ 4 
ದೊಡೆದಂಭೋಜದ ಮೊಗ್ಗೆಯಂ ಮಧುಕರಂ ಧಾರಾಗೃಹಕ್ಕಾಗಿ ಸ॥ 
ಯ್ತಡಿಯೆತ್ತಿತ್ತು ನನಿಲ್‌ ಮರಾಳಿ ಪರಿಕಾಬೊಳಭ್‌ ಕಾಲನಿಟ್ಟತ್ತು ನೀ | 


ರ್ಗುಡಿಯಲ್ಬೇಡಿದುದಂದು ಪಂಜರಶುಕಂ ಕುಷ್ತ್ರೀಭವತ್ತಾಳುಕಂ 1 ೨79 ॥ 


ಸರಸ್ಸು. 
ಗಂಗೆಯ ಗೋತ್ರಮೋ ಸೊದೆಯ ಸಾರಮೊ ಬೆಳ್ಳ ಗೆಯೊಂ ದು ಬಿಟಕ್ಕೊಮ | 
ತ್ತಿಂಗಡಲಿರ್ದ ಬೇರೊ ಪೊಸಮುತ್ತಿನ ಪುಟ್ಟುವ ನೀರೊ ತೋರ್ಪ ಚೆ 
ಳ್ಸಿಂಗಳ ಬಯ್ಮುಯೋ ಬನದ ಧೀವರೆಯರ್ಕಳ ಕಣ್ಣ ಬೆಳ್ಳು ಬೆ 
ಳ್ಳಂಗೆಡೆದತ್ತೊ ಪೇಟ ಮೆನೆ ನಿರ್ಮಲಮಾದುದು ನೀರಜಾಕರಂ 1 580 


ಶತಮಾ ನ] ಬಿಜ್ಜಯನಾಯಕ. 26) 


ವೈಶ್ಯಪುತ್ರನ ಪಾಂಡಿತ್ಯ. 
ಶ್ರುತವಧು ಕೂರ್ತು ಕೊಟ್ಟ ತೆಅದಿಂದೆಸೆದಿರ್ಪುದು ನಾಟಕಪ್ರನಿ* | 
ಣತೆ ಕೃತಿಭಾವಕೋವಿದತೆ ಶಬ್ದಸಮಗ್ರತೆ ತರ್ಕರಿಸತೃಭಿ | 
ಜ್ಞತೆ ನಯವಾ ಗ್ವಿಚಕ್ಷಣತ ನಾ ದೃವಿದಗ್ಗತೆ ನರ್ತನಪ_ಗ | 


೪ ಓ 
ಲತೆ ರಸಗಾನಮಗ್ಗ ತೆ ನಿಳಾಸರಸಜ್ಜತೆ ವೈಶ್ವಸುತ್ರನಾ ॥ ೨81 ॥ 
ಆ ೫ ಸ್ಟ ಜೆ 





ಉರಿಲಿಂಗದೇವ. ಸು. 1170. 


ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ನೀರಶೈವ ಕನಿ; ಶಿವ 
ಲೆಂಕನುಂಚಣ್ಣನ! (ಸು. 1100) ಮಗನೆಂದು ನೀಲಕಂಠಾಚಾರ್ಯನ 
(ಸು. 1485) ಆರಾಧ್ಯಚಾರಿತ್ರದಲ್ಲಿ ಹೇಳಿದೆ. ಈತನು ನಲ್ಲೂರಿ ಮಠದಲ್ಲಿ 
ಅಯ್ಯ ನಾಗಿದ್ದಂತೆ ತಿಳಿಯುತ್ತದೆ. 

ವಚನಗಳು. 

ಇವನ ವಚನಗಳ ಸಂಖ್ಯೆ 29. ಇವುಗಳಲ್ಲಿ ಇವನ ಹೆಸರು ವ್ಯಕ್ತವಾಗಿ 
ಹೇಳಿದೆ. ಕೆಲವು ವಚನಗಳನ್ನು ತೆಗೆದು ಬರೆಯುತ್ತೇವೆ;-- 

(1) ನಲ್ಲನೊಸ್ಸೆನೆಂದು ಮುನಿದು ನಾನಡಗಲು, ಆಡಗುನೆಡೆಯೆಲ್ಲಾ ತಾನೆ 
ನೋಡೆಲಗವ್ವಾ. ನಲ್ಲ ಸೀ:ನಿಲ್ಲದೆಡೆಯಿಲ್ಲ ; ಅಡಗಲಿಕ್ಕಿಂಬಿಲ್ಲ. ಮತಿನಿದು. ನಾನೇಗು 
ವೆನು? ಶರಣುಗತಿ ಹೂಗುವೆನು ಉರಿಲಿಂಗದೇವನ | 582 ॥ 

(2) ಇಂಬಿನ ಚುಂಬನವಮೃತಾಹಾರ; ಆಲಿಂಗನವೆ ಆಭರಣ; ಸೋಕೆ ಸುವಸ್ತ: 
ನೋಟವ ಕೂಟ; ಒಡನಾಟವೆ ಅಷ,ಭೂಂಗ; ಎನಗೆ ಉರಿಲಿಂಗದೇವನ ಕೂಟ ಪರಾತ್ಚರ 
ವಾಜ್ಮನೋತೀತ ಪರಮಸುಖನು | D583 ॥ 

(ರೆ) ನಮ್ಮ ನಲ್ಲನ ಕೂಡಿದ ಕೂಟವ ಇದಿರಿಗೆ ಹೇಟಬಾರದವ್ವಾ. ನೀವೆಲ್ಲಾ 
ನಿಮ್ಮ ನಲ್ಲರ ಕೂಡಿದ ಸುಖವ ಬಲ್ಲಂತೆ ಹೇಟ'. ಉರಿಲಿಂಗದೇವ ಬಂದು ನಿಜ'ಗೆಯ 
ಸೆಜಿಗ ಸಡಿಲಿಸಲೊಡನೆ ನಾನೋ ತಾನೋ ಏನೆಂದಣ'ಯನು ॥ 584 | 


ಬಿಜ್ಜಯನಾಯಕ. 1172. 


ಬಿಜಾಪುರದ ಜಿಲ್ಲಾ ಮಾಡಗಿಹಾಳಿನಲ್ಲಿರುವ ಒಂದು ಶಾಸನದಲ್ಲಿ" ಮಾಳಿ 
ಗೆಯ ಪ್ರಭು ಬಿಜ್ಜಯನಾಯಕನನ್ನು “ ವರ್ಣಕವಿತಾಪ್ರವೀಣ, ಕನ್ನಡಜಾಣ, 


ವ ಎರಾ ಎ ಜಾವಾ 





1. ಪುಟ 01೨. 4, Epi. 110., XV, 315. 


266 ಕರ್ಣಾಟಕ ಕವಿಚರಿತೆ. [12 ನೆಯ 


ಸಾಹಿತೃವಿದ್ಯಾಧರ” ಎಂದು ನಿಶೇಷಿಸಿ ಹೇಳಿರುವುದರಿಂದ ಈತನು ಕನಿಯಾ 
ಗಿದ್ದಿರಬೇಕು. ಆವ ಗ್ರಂಥಗಳನ್ನು ಬಕಿದಿದ್ದಾನೆಯೋ ತಿಳಿಯದು. ಇವನ 
ಪರಂಪರೆ ಹೀಗೆ ಹೇಳಿದೆ: ಮಲ್ಲಗೌಂಡ; ಮಗ ಬಲ್ಲಗೌಂಡ; ಮಗ ಮಲ್ಲ 
ಗೌಂಡ; ಹೆಂಡತಿ ಮುದ್ದಿಯಕ್ಕು; ಮಗ ಬಿಜ್ಜಯನಾಯಕ, ಹೆಂಡತಿ ಸಾವಿತ್ರೀ 
ದೇವಿ. ಇವನು ಕಳಚುರ್ಯರಾಜನಾದ ರಾಯಮುರಾರಿ ಸೋಯಿದೇವನ ಆಳಿಕೆ 
ಯಲ್ಲಿ 1172 ರಲ್ಲಿ ಎರಡು ಶಿವಾಲಯಗಳನ್ನು ಕಟ್ಟಿಸಿ ದತ್ತಿಯನ್ನು ಬಿಟ್ಟಂತೆ 
ಹೇಳಿದೆ. ಈ ಶಾಸನದಿಂದ ಇವನ ಸ್ತುತಿರೂಪವಾದ ಒಂದೆರಡು ಪದ್ಯಗಳನ್ನು 
ತೆಗೆದು ಬರೆಯುತ್ತೇವೆ ವರಾ 


ವಿದಿತಾರಾಗಜಮಾಲೆಯ ತಿರೆ ಸಪದ್ಮಂ ಚೆಂ ದ್ರನಂತುತ್ಮಲಾ 
ಸದಳಂ ವಾಸುಗಿಯಂತೆ ಭಾಸುರಭುಜಂಗಾಧಾರನಂಭೋಧಿಯಂ | . 
ತುದಿತಸು ತ,.ಸರಸ್ಪತೀಗಣಯು:ತಂ ಸಾಹಿತ್ತವಿದಾ.ಧರಂ | 
ಎ ಬ್ರ ಕಾ ಬ ಬ 
ವಿದಿತಂ ಬಿಜಯನಾಯಕಂ ವಿತರಣನ್ಯಾಪಾರಕೇಳಿ £ನಿದಂ । ೧87 ॥ 


ಧನಮಂ ಸಂವರಿಸಲ್ಲಿ ಚಿಂತೆ ರಿಪುವರ್ಗಂ ತನ್ನನಾಂತಲ್ಲಿ ಭೀ | 

ತಿ ನಿತಾಂತಂ ಸಕಲಾರ್ಥಿ ಬೇಡಿದೆಡೆಯೊಳ್‌ ಲೋಭಂ ದಿಟಂ ತನ್ನೊಳ 1 

ಬ್ರನೆ ನಿಶ್ಚಿಂತತೆ ವೀರವೃತ್ತಿ ವಿಪುಲೋದಾರತ್ವಮೆಂಬೀೀಗುಣ | 

ಕ್ಕೆನಸುಂ ಬಿಜ್ಜಯನಾಯಕಂ ಗುರುವೆನಿಸ್ತಂ ಭೂರಿಭೂಭಾಗದೊಳ್‌ 5೬86 ॥ 


ಲಾಜಾ ಮಾಂಹಾಜಾರಾಚಿ ಕಾ. ಜಾನಾಡಾ, ಆರ್ಣವಾರತಾಹಾದಾಶಾಣಾನ ಯಾದ. 


ಬೂಚಿರಾಜ. 1173. 


ಶಕವರ್ಷ 1095 ರಲ್ಲಿ--ಎಂದರೆ 1173 ರಲ್ಲಿ ಬರೆದ ಹಾಸನದ 119 
ನೆಯ ಶಾಸನದಲ್ಲಿ ಈತನು ಕನ್ನಡದಲ್ಲಿಯೂ ಸಂಸ್ಕೃತದಲ್ಲಿಯೂ ಪೊನ್ನನಿಗೆ 
ಸಮಾನನಾದ ಪ್ರೌಢಕವಿಯಾಗಿದ್ದನೆಂದು ಹೇಳಿದೆ. ಇವನು ಜೈನಕನಿ; ವೀರ 
ಬಲ್ಲಾಳನಿಗೆ ಮಂತ್ರಿಯಾಗಿದ್ದನು ; ಶ್ರೀಸಾಳತ್ರೈವಿದ್ಯನಿಂದ ಶಾಸ್ತ್ರಗಳನ್ನು ಕಲಿ 
ತನು. ಇವನ ತಾಯಿ ಸುಗ್ಗವ್ವೆ ; ಹೆಂಡತಿ ಶಾಂತಲೆ. ಈತನು ತನ್ನ ಐಶ್ವರ್ಯ 
ವನ್ನು ಜಿನಪೂಜೆಗೂ ಆಹಾರಾದಿದಾನಕ್ಕೂ ವಿಶೇಷವಾಗಿ ವ್ಯಯಮಾಡಿದಂತೆ 
ಹೇಳಿದೆ. ಇವನನ್ನು ಜಃ ಚತುರ್ವಿಧಪಾಂಡಿತ್ಯಮಂಡಿತಂ ಎಂದೂ, “ವಾಚಕ 
ವಾಚಸ್ಪತಿ ಕವಿ, ತಾಚಾರ್ಯಂ ಶ್ರವ್ಯಕಾವ್ಯಪದ್ಯಪದಾರ್ಥಾ | ಳೋಚನಚಕ್ಟ್ಸು 
ಪರಾರ್ಥ. . -. ಪ್ರಿಯಹಿತಾರ್ಥವಾಚಂ ಬೂಚಂ” ಎಂದೂ ಸ್ತುತಿಸಿದೆ. ಈತನು 
ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ ತಿಳಿಯದು. 


ಶತಮಾನ] ದೇವಪಾರ್ಯ. ೧67 


ದೇವಪಾರ್ಯ. 1174. 


ಈತನು ಅರಸಿಯಕೆರೆಯ 71 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸ 
ನದ ಕೊನೆಯಲ್ಲಿರುವ 
ಭುವನನುತವಾಜಿವಂಶೋ | ದೃವಕರವಿಭುಸೋಮನಾಥಪುತ್ರಂ ಸೇಟ್ಜ್ಟಂ | 
ಕನಿರಾಜಂ ಕಾಶ್ವಸಗೋ | ತ್ರವರ್ಧನಂ ದೇವಪಾರೃನೀಶಾಸನಮಂ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಈ ಪದ್ಯದಿಂದ ಈತನು ಕಾಶ್ಯಸಗೋತ್ರದ 
ವನು, ವಾಜಿವಂಶದವನು, ಸೋಮನಾಥನ ಮಗನು ಎಂಬಂಶಗಳು ತಿಳಿ 
ಯುತ್ತನೆ. ಮೇಲಣ ಶಾಸನವು ಶಕ 1096 ರಲ್ಲಿ--ಎಂದಕೆ 1174 ರಲ್ಲಿ 
ಬರೆದುದು. ಇದರಲ್ಲಿ ವೀರಬಲ್ಲಾಳನ ಪ್ರಧಾನನಾದ ಹರಿಹರನು ಅರಸಿಯಕರೆ 
ಯಲ್ಲಿ ಕಟ್ಟಿಸಿದ ತಾನ ನಕ್ಕೆ ಮಹಾಪ್ರಧಾನನು ದತ್ತಿಯನ್ನು ಬಿಟ್ಟಂತೆ 
ಹೇಳಿದೆ. 
ಇದರಿಂದ ಕೆಲವು ಸದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಕೇಶವದೇವರು. 
ಶ್ರೀಪಾದಾಂಬುಜಯುಗೃ ಮತ್ಕಮಲಗಂಗಾಸೂತಿಕಾಗೇಹಮಾ 
ಯ್ತಾ ಪಂಕೇರುಹನಸಿಂರನು ದೃವಗೃಹಂ “ಶ್ರೀನಾಭಿಯಾಯೂರ್ಜಿತ 1 


ಶ್ರೀಪ ಪತ್ತಿ ಪ್ರ ಥಮಾಸ್ಪದಂ ವಿಪುಳವಕ್ಚ ೦ ತಾನದಾಯಿ, ಂದೊಡಿ | 


ನ್ಲಾಪ ಪೂರ್ಣೋನ ತ ಶವಪ್ರಭುತೆಯಂ ಬಣ್ಣಿಪ್ಪನೇವಣ್ಣಿಪಂ 1787 
ನರಸಿಂಹನೃಪ 

ತತ್ತನಯಂ ನರಸಿಂಹನ್ಸ | ಪೋತ್ತಮನುದೃತ್ಚ ತಾಸನಹಿತನ್ಮಪಾಳೋ | 

ನ್ಹತ್ತೇಭಕುಂಭಿದಳನಾ | ಯತ್ತಾಯೆತಖಡ್ಗಕಳಿತನಿಜದೋರ್ದಂಡಂ 1 ೧೫ | 
ನೀರಬಲ್ಲಾಳ. 


ಕರಿನಕ್ರಾಭಿ ಳಹೇಷಾರವಯುತಹಯಸಂದೊೋ ಹವೀಜಚೀಪದಾತಿ | 

ಸ್ಫುರರುತ್ತಾ ಠಶೀನಕೋಳಾಹಳಸಮರಮಹಾಂಭೋಧಿಯೊಳ್‌ ತನ್ನ ದೋರ್ಮಂ | 
ದರದಿಂದಂ ಮಂಥನಾರಂಭಮನೊದವಿನಿ ವೈರಿಕ್ಸ ಮಾಪಾಳಲಕ್ಷ್ಮೀ | 
ಕರಿಜಾತೃಶ್ವಂಗಳಂ ಕೊಂಡತುಳಬಳಯುತಂ ವೀರಬಲ್ಲಾಳಭೂಪಂ | 589 ॥ 
ಸುರರಾಜೇಭಂ ಮದಾಂಧಂ ಮಧುಪಕುಳಯುತಂ ಪುಂಡರೀಕಂ ಸದಾನೀ | 

ಚರತಂ ಗಂಗಾಹ್ರದಂ ಚಂದ್ರನ ರುಚಿ ಸಲೆ ದೋಷಾವಿಳಂ ತಾನೆನಲ್‌ ಸೇಲ್‌ 
ದೊರೆಯೇ ಬಲ್ಲಾಳಭೂಪಾಳನ ನಿಶದಯಶೋಲಕ್ಸಿ ಯೊಳ್‌ ವರ್ಣಸಾಮ್ಯಂ | 
ಸಿರಿದುಂ ತಾನಾದೊಡಂ ನಿರ್ಮಳಗುಣದಿನವಂ ಪೋಲಿಸಲ್‌ ಬಲ್ಲನಾವಂ ॥ 790॥ 


068 ಕರ್ಣಾಟಕ ಕವಿಚರಿತೆ. [12 ನೆಯ 


ಶಾರದಿನಾಥಸಂಡಿತ. 1174. 


ಈತನು ಅರಸಿಯಕೆರೆಯ 112 ನೆಯ ಶಾಸನವನ್ನು ಬರೆದುದಾಗಿ ಆ 
ಶಾಸನದ ಕೊನೆಯಲ್ಲಿರುವ “ ಚಬ್ಬರಾಜನ ಪುತ್ರ ಶಾರದಿನಾಥಪಂಡಿತರು ಹೇಟ್ದ 
ಸಾಸನ” ಎಂಬ ವಾಕ್ಯದಿಂದ ತಿಳಿಯುತ್ತದೆ. ಈ ಶಾಸನವು ಶಕ 1096 ರಲ್ಲಿ-- 
ಎಂದರೆ 1174 ರಲ್ಲಿ--ಬರೆದುದು. ಇದರಲ್ಲಿ ಕೆಲ್ಲಂಗೆರೆಯ ಚಿನ್ನಕೇಶವದೇವರಿಗೆ 

ಶ್ರೀಕರಣದ ಹೆಗ್ಗಡೆ ಕೇತಯಣ್ಣ ನು ದತ್ತಿಯನ್ನು ಬಿಟ್ಟಿ ಂತೆ ಹೇಳಿದೆ. ಈ 


ಶಾಸನವು ಬಹಳ ಇ ಬ್ಫಗೆ « ಲುಪ್ತವಾಗಿ ಜೂ ಸದ್ಯಗಳನ್ನು ಉದ್ದ 
ರಿಸಿ ಟಿಯಕಗಲ್ಲಿ 


ಕೀಚೆಣಮಂತ್ರಿ. 1174. 


ಅರಸಿಯಕೆರೆಯ 69 ನೆಯ ಶಾಸನದಲ್ಲಿ(ಶಕ 1096) ಈತನಿಗೆ : ಸಾಹಿತ್ಯ 
ನಿದ್ಯಾಧರ' ಎಂಬ ಬಿರುದು ಹೇಳಿದೆ. , ಬೆಂಗಳೂರಲ್ಲಿ ಅಚ್ಚಾಗಿರುವ " ನೀತಿ 
ಸಾರ' ಎಂಬ ಗ್ರಂಥದಲ್ಲಿ ಒಂದು ಪದ್ಯದಲ್ಲಿ' ದುರ್ಗಸಿಂಹ, ರುದ್ರಭಟ್ಟ, 
ಅಗ್ಗಳ ಮೊದಲಾದ ಕವಿಗಳ ಗೋಷ್ಠಿಯಲ್ಲಿ ರೇಚುಗ ಎಂಬ ಒಬ್ಬ ಕವಿಯ 
ಹೆಸರು ಹೇಳಿದೆ. ಇವನೇ ಆಗಿರಬಹುದೋ ಏನೋ ತಿಳಿಯದು. ಮೇಲಣ 
ಶಾಸನದಿಂದ ಈ ರೇಚಣಮಂತ್ರಿಯ ಸ್ತುತಿರೂಪವಾದ ಈ ಪದ್ಯವನ್ನು ತೆಗೆದು 
ಬರೆಯುತ್ತೇವೆ :-- 


೨ ಪ್ರತ p 
ಹಲರುಂ ಜಿೀಯೆನೆ ದೇವಮಂತಿ ಯೊಲವಂ ಸಲ್ಲೀೀಲೆಯಿಂ ತನಕ | 
4 


ಚಲದಿಂದಾಂತರನಿಕ್ಕಿ ಮೆಟಿ, ಪಡೆವಂ ಸತ್ತ್ರೀರ್ತಿಯಂ ಧಾತ್ರಿಯೂಳ್‌ 
) 
ನಲವಿಂ ರೇಚಣಮಂತ್ರಿಯಾರ್ಗಮಧಿಕಂ ಸಾಹಿತ,ನಿದಾ.ಧುರಂ | 


ಕುಲಮಂ ಸೇಲಟಿಕ್ಕೂಡೆ ವಾಜಿವಂಶತಿಲಕಂ ಸನ ಂತ್ರಮಂತ್ರಿತ್ತದೊಸ್‌ 
2 ಆ 
ಇ್‌ 
ಜ| 


ಕೇಶನರಾಜ ಮತ್ತು ಚಾನಣ. ಸು. 1180. 


ಈ ಕನಿಗಳಿಬ್ಬರೂ ಸೇರಿ ವರ್ಧಮಾನಪುರಾಣವೆಂಬ ಗ್ರಂಥವನ್ನು ಉಸ 
ಕ್ರಮಿಸಿದಂತೆಯೂ ಈ ಕೇಶವರಾಜನ ಮಗನಾದ ವಾಣೀವಲ್ಲಭನೆಂಬ ಬಿರು 
ದುಳ್ಳ ಆಚಣ್ಣ ನು*ಆಗ ಬು ವಿಸ್ತರಿಸಿ ಪೂರ್ತಿ ಮಾಡಿದಂತೆಯ. ಫಾ ಕಿಳಿಯ 


ಪುಟ 100. 
2 ಆಚಣ್ಣನ ಚರಿತೆಯನ್ನು ನೋಡಿ. 











SNS 


ಶತಮಾನ] ರುದ್ರಭಟ್ಟ. 269 


ಬರುತ್ತದೆ. ಇವರು ಮತ್ತಾವ ಗ್ರಂಥಗಳನ್ನು ಬರೆದಿದ್ದಾರೆಯೋ ತಿಳಿಯದು. 
ಈ ಕೇಶನರಾಜನು ವಸುಧೈ ಕಬಾಂಧವ ರೇಚಣಚಮೂಪತಿಯ ಇಷಾ ಫ್ರನುಸಾರ 
ವಾಗಿ ವರ್ಧಮಾನಪುರಾಣವನ್ನು ಬರೆಯಲುಸಕ್ರಮಿಸಿದಂತೆ ಈ ಗ್ರಂ Fi ದಿಂದಲೇ 
ತಿಳಿಯುತ್ತದೆ. 


ಸಾರಾ ಇ ಮಾಜಾ ವಿರ್ಯತಾ ಸಾನೂ--ಎಂಸಾಹಾಸಶಾಲಾಶಲಾಾ-ಇಖಾಂಯ 


ದ್ರಭಟ್ಟಿ. ಸು. 1180. 

ಈತನು ಜಗನ್ನಾಥನಿಚಯವನ್ನು ಬರೆದಿದ್ದಾನೆ. ರಸಕಲಿಕೆಯೆಂಬ 
ಒಂದು ಗ್ರಂಥವನ್ನು ಈತನು ಬರೆದಿರುವಂತೆ ಸಾಳ್ಸನು (ಸು. 1550) ತನ್ನ 
ರಸರತ್ನಾಕರದಲ್ಲ ಹೇಳುತ್ತಾನೆ. ಈ ರಸಕಲಿಕೆ ನಮಗೆ ದೊರಿತಿಲ್ಲ. 

ರುದ್ರಭಟ ನು, ರಾಜಶೇಖರವಿಳಾಸವೇ ಮೊದಲಾದ ಗೃಂಥಗಳನು ಬರದು ಸ ಸಿದ್ಧ 
ನಾಗಿದ್ದ ಸಡಕ್ಟರಿಯನ್ನು ತನ್ನ ಕನಿತಾಚಾತುರಿಯಂದು ಮಾರಬೇಕೆಂದುದ್ದೇಶಿಸಿ 1689 
ರಲ್ಲಿ ಜಗನಾ ಧವಿಜಯವನು ಬರೆದಂತಯೂ, ವಿದಾಂಸರೆಲ್ಲರೂ ಇವನ ಗ್ರಂಥವನ್ನು 
ನೋಡಿ ರಾಜಶೇಖರವಿಳಾಸಕ್ಕೆ ಇದು ನಮಾನವಾಗಲಾರದೆಂದು ಹೇಳಲು ಸ೦ಭವಕ್ಕೆ ಗುರಿ 
ಯಾದಂತೆಯೂ;, ಷದಕ್ನರಿ ತಾನು ಇತ್ತು ಕೊಂಡಿದ್ದ ಈಶನ ಬಿರುದುಗಳನ್ನು ಪುನಃ ದಯೆ 
ಯಂದ ಕೂಟು ಮನ್ನಿನಿದಂತೆಯೂ, ಬಳಿಕ ರುದ್ರಭಟ್ಟನ ಸ್ನೇಹಿತನಾದ ಲಕಿ ೀಶನು 
ಪಕ ದಂದ 1691 
೨ಬ ಬಿರುದನ್ನು 


ಗ್ರಾಹ್ಮ ಣರಿಗುಂಟಾಬೆ ಅಸಮಾನವನ್ನು Des ಅ 


ರಲ್ಲಿ ಜೈಮಿನಿಭಾರತವನ್ನು ಬರೆದು ವಿದ್ಯಾಂಸರಿಂದ * ಕನಿಚೂತಃ ಚ್ರಿತ್ರ? 


ನ 


ನಾ 
4 


ವಡೆದೆಂತೆಯೂ;, ಒಂದು ಇತಿಹಾಸವುಂಟು. ಈ ನಿಷಯವನ್ನು ೫.೫ ಈ ಪದ್ಯಗಳು 
ಮೈ ರೈಸ್‌ ಮುದಿಸಿರುವ ಭಾ ಷಾಭೂಷಣದ ಪೀಠಿಕೆಯಲ್ಲಿ (2 ನೆಯ ನುಟಿ.) 
ಕೊಟ ವ: 
- ಶಿವಕಲಾಬ್ಬರಕಶುಕ್ಸ ವರ್ಷಮಾ | ಧವಸಿತಾರ್ಕದಿನಜೀವವಾರದೊಳ” | 

ಭವಿಗಳಿಲ್ಲ ವರರುದ್ರಭಟಿ ನೇ | ಕನಿಯನಳ್ಕೂರೆದನೊಂದು ಕಾವೃಮಂ | 

ಅಜಸಲ್‌ ಜಗನ್ನಾ ಧನಿಜಯಮ ನಿಪಾಕಬ್ಬ 

ಮುತರುದೋಷಪೂಗಪರಿಚಿತಮಾಗೆ ಲಾಕ್ಷಣಿಕ | 

ವರರದಂ ರಾಜೆ: ಖರನಿಳಾಸಕೆ ಪಡಿಯನೊರೆಯದಿರೆ ರುದ್ರಭಟಿ,ಂ | 

ಪರಿಭವಕೆ ಗುಜ`ಯಾದನೆಂದು ಸಭಿಕರ್‌ ಪೇಟ | 

ಪರಿಯೆಜ'ತು ಕರುಣದಿಂದಾಷಡಕ್ಟ್‌ ರಿದೇವ | 

ಬಿರುದುಗಳ ಕೊಂಡು ಮಗುಲತ್ತು ಮನ್ನಿಸಿ ನೊರೆದನದ ಕೇಳಿ ಲಕ್ಷ್ಮೀಶನು 

ಹರಿಚರಿತನಿಂ ಕೂಡಿ ಹರಿಮೇಧಪರ್ವಕಥೆ | 

ಯೊರೆದ ವಾರ್ಥಕಷಟ್ಟದಿಗಳಿಂದ ಜೈಮಿನಿಯ | 

ವರಸೂಸ್ತಿ ತಾತ್ಸರೃಭರಗರ್ಭಿತಮದಾಗೆ ರಸಿಕರ್ಕಳನುಮೋದಿಸಲ್‌ | 


270 ಕರ್ಣಾಟಕ ಕನಿಚರಿತೆ. [12 ನೆಯ 


ಪರಿಪರಿಯಲಂ ಕಾರರಸಭಾವಪಸ್ಟಿಯಿಂ | 

ಮೆಖ್‌ದುದು ಗುಣೇಂದುಕಲೆಸರಿಮಿತಾಬ್ಬದ ಶಕದಿ | 

ಹರಿವಾರಕಾರ್ತಿಕದ ಸಿತಪಂಚನಿಾಪ್ರಜಾಪತಿಶರದಿ ಸಾಂಗಮೆನಲು | 

ಕನ್ನಡಗಬ್ಬಿಗರಾತನ | ಮನ್ನಿಸಿ ಲಕ್ಷ್ಮೀ ಶನೊರ್ವನೇ ಕನಿರತ್ನಂ | 

ಸನ್ನು ತನೆಂದುರುಬಿರುದಂ | ಚಿನ್ನದಿ ಕನಿಚೂತಚೆ,ತ ನೆನೆ ಬರೆದಿತ ರ್‌ | 
4 ಟಿ 0) ೬ ಎಡಿ 


1604 ರಲ್ಲ ರಚಿತವಾದ ಭಟ್ಭ್ರಾಕಳಂಕನ ಶಬ್ದಾನುಶಾಸನದಲ್ಲಿ ಜಗನ್ನಾಥ 
ನಿಜಯದ ಪದ್ಯಗಳು ಉದಾಹೃತವಾಗಿರುವುದರಿಂದ ಮೈ ರೈಸ್‌ ಮೇಲಣ ಇತಿಹಾಸ 
ವನ್ನು ನಂಬದೆ ಶಬ್ದಾನುಶಾಸನದ ಅವತರಣಿಕೆಯಲ್ಲಿ (ಪುಟ 43) ರುದ್ರಭಟ್ಟನ ಕಾಲ 
ವನ್ನು ಹೇಳದೆ ಅವನ ಹೆಸರನ್ನು ಭಟ್ಟಾಕಳಂಕನ ಹೆಸರಿಗೆ ಹಿಂದೆ ಹಾಕದ್ದಾ ರೆ. 


ಈ ಕವಿ ಸುಮಾರು 1180 ರಲ್ಲಿ ಇದ್ದಿರಬೇಕಂದು ಊಹಿಸುವುದಕ್ಕೆ ಪ್ರಬಲ 
ವಾದ ಕಾರಣಗಳು ದೊರೆತಿವೆ. 


ಮಲ್ಲಿ ಕಾರ್ಜುನನು (ಸು. 1242) ತನ್ನ ಸೂಕ್ತಿ ಸುಧಾರ್ಣವದಲ್ಲಿ ಜಗನ್ನಾಥ 
ವಿಜಯದಿಂದ ಅನೇಕಪದೃಗಳನ್ನು ಉದ್ಭರಿಸಿ ಬರೆದಿರುವುದರಿಂದ ಈ ಕನಿ 124ರ ಕ್ಕೆ 
ಒಂದೆ ಇದ್ದನೆಂಬುದು ವೃಕ್ತವಾಗುತ್ತದ. ಅಲ್ಲದೆ, ದೇವಕವಿ (ಸು. 1200) ತನ್ನ 
ಕುಸುಮಾವಳಿಯಲ್ಲಿ ರುದ್ರಭಟ್ಟನನ್ನೂ ಪೂರ್ವಕನಿಗಳ ಗೋಷ್ಟಿಯಲ್ಲಿ ಸೇರಿಸಿ ಸ್ತುತಿಸು 
ವುದರಿಂದ ಈತನು 1200 ಕ್ಕೆ ಹಿಂದೆ ಇದ್ದಿರಬೇಕು. ಇವನು ಕರ್ಣಪಾರ್ಯನನ್ನು 
(ಸು. 1140) ಸ್ತುತಿಸುವುದರಿಂದ 1140 ಕ್ಕೆ ಈಚೆ ಇದ್ದಿರಬೇಕು. ಆದುದರಿಂದ ಈ 
ಕನಿ 1110 ಕ್ಕೆ ಈಚೆಯೂ 1200 ಕ್ಕೆ ಹಿಂದೆಯೂ ಇದ್ದಿರಬೇಕೆಂಬುದು ಸೃಷ್ಟವಾಗು 
ತ್ತದೆ. ಇವನು 1178 ರಿಂದ 1220ರ ವರೆಗೆ ರಾಜ್ಯಭಾರಮಾಡಿದ ವೀರಬಲ್ಲಾಳನ ಕಾಲ 
ದಲ್ಲಿ ಈ ಗ್ರಂಥವನ್ನು: ಬರೆದನೆಂದು ಅವನ ಗ್ರಂಥದಿಂದಲೇ ತಿಳಿಯುತ್ತದೆ. 


(1) ಚಂದ್ರಮಾೌಳಿಪ್ರಮುಖನಿ ಖಲವಿದ್ದಜ್ನನಂ ಮೆಚ್ಚಿ ಪೆೇಲ್ಸ್‌ಂ” 


ಎಂಬುದರಿಂದ ಈ ಗ್ರಂಥರಚನಾಕಾಲದಲ್ಲಿ ಪ್ರಸಿದ್ಧನಾದ ಚಂದ್ರಮ ಳಿಯೆಂಬ ಒಬ್ಬ 
ನಿದ್ವಾಂಸನು ಇದ್ದಂತೆ ತಿಳಿಯುತ್ತದೆ. ಚಂದ್ರಮೌಳಿಯೆಂಬ ಹೆಸರುಳ್ಳ ವಿದ್ವಾಂಸನಾದ 
ಒಬ್ಬ ಬ್ರಾಹ್ಮಣನು ವೀರಬಲ್ಲಾಳನ ಮಂತ್ರಿಯಾಗಿದ್ದಂತೆ 1181 ರಲ್ಲಿ ಬರೆದ ಶ್ರ. ಬೆ. 
827 ನೆಯ ಶಾಸನದಲ್ಲಿಯ 


ವರತರ್ಕಾಂಬುಜಭಾಸ್ಕರಂ ಭರತಶಾಸ್ತ್ವಾಂಭೋಧಿಚಂದ್ರಂ ಸಮತ» | 
ದ್ವುರಸಾಹಿತ್ಯಲತಾಲವಾಲನೆಸೆದಂ ನಾನಾಕಳಾಕೋವಿದಂ | 
ಸ್ಥಿರಮಂತ್ರಂ ದ್ವಿಜವಂಶಶೋಭಿತನಶೇಷಸ್ತುತ್ತನುದೃದೃಶಂ | 
ಧರೆಯೊಳ್‌ ವಿಶ್ರುತಚಂದ್ರಮಔಳಿಸಚಿವಂ ಸೌಜನ್ಯಜನ್ಮಾ ಲಯಂ | 


ಶತಮಾನ] ರುದ್ರಭಟ್ಟ. 271 


4 


ತಿಭಕೆ ೦ ವರಮಂತ್ರಶಕ್ತಿಯುತನಿಂದ್ರಂಗೆಂತು ಭಾಸ್ವದ್ಧೃಹ 
ಸ್ಪತಿ ಮೆಂತ್ರೀಶ್ವರನಾದನಂತೆ ವಿಳಸದ್ಬಲ್ಲಾಳದೇವಾವಸೀ | 
ಪತಿಗೀನಿಶ್ರಿತಚಂದ್ರಮ”ೌಳಿನಿಬುಧೇಶಂ ಮಂತ್ರಿಯಾದಂ ಸಮು | 
ನತತೇಜೋನಿಲಯಂ ನಿರೋಧಿಸಚನೂನ್ಮ ತ್ತೇಭಪಂಚಾನನಂ | 


ಬ್ರಿ 


2 


4 


ಎಂಬ ಪದ್ಯಗಳಿಂ ದ ತಿಳಿಯುತ್ತದೆ. 


(2) ಈತನು ಬ್ರಹ್ಮರುದೃಸೂರೃರನ್ನು ಸ್ತುತಿಸುವ ಆದಿಪದ,ಗಳಲ್ಲಿ ಆದಿಸಂಪ 
ರನ್ನ ರಂತೆಯೇ ಶ್ಲೇಷೆಯಿಂದ ತನ್ನ ಸ್ಪಾಮಿಯನ್ನೂ ಕಣದ ಸ್ತುತಿಸುವಂತೆ ತೋರುತ್ತ ಜ್ಞ 
ಮೂರನೆಯ ಸದ್ಯ ದಲ್ಲಿ ರುದ್ರ ನಿಗೂ ತನ ರಾಜನಿಗೂ ಹೊಂದುವಂತೆ ೬ ಅರಿಕಾಮಧ್ವಂಸಿ? 

"ರಾ ಜರಾಜಪ್ರ ತಿಷ್ರಾನಿರತಂ? " ಉಮಾಕಾನಿನಿಂಜೀನಿತೇಶಂ? ಎಂಬ ನಿಶೇಷಣಗಳನು 
71 6 ನೀರಬಲ್ಲಾಳನು ಉಚ್ಚೆ ೦ಗಿಕೋಟಿಯ ನನ್ನ ಸ್ಪಾಢೀನಪಡಿಸಿಕೊಂಡು 


ಅಲ್ಲಿಯ ರಾಜನಾದ ಕಾಮನನ್ನು ತತ್ತ ಮೇಲೆ ಹೇ fs ಶಾಸನದ 


ಚಿರಕಾಲಂ ರಿಪುಗಳ್ಗಸಾಧ್ಯಮೆನಿಸಿರ್ದುಚ್ಚಂಗಿಯಂ ಮುತ್ತಿ ದು | 


«1 


೯ರತೇಜೋನಿಧಿ ದೂಳಿಗೋಂಟಿಯನೆ ಕೂಂಡಾಕಾಮದೇವಾವನೀ | 
ರನಂ ಸಂದೊಡೆಯಸ್ಸ ತೀಶ್ಚ _ರನನಾಭಂಡಾರಮಂ ಸಿ ೨ಯರಂ 


೨ರಗವ್ರಾ ತಮುಮಂ ಸಮಂತು ನಿಡಿದಂ ಬಲ್ಲಾಳಭೂಪಾಳಕಂ | 


od 


\ 


ಎಂಬ ಪದ್ಯದಿಂದ ಗೊತ್ತಾಗುತ್ತದೆ. 


ಹೊಯ್ಸ ಳರಾಜರಿಗೆ « ಚೋಳರಾಜಪೃತಿಷ್ಟಾಚಾರ? ಖಂಬ ಬಿರುದು ಅನೇಕ 
ರಾಸನಗಳಲ್ಲಿ ದೊರೆಯುತ್ತದೆ. ರಾಜರಾಜ ಎಂಬ ಹೆಸರುಳ್ಳ ಮೂವರು ಚೋಳರಾಜ 
ರಿದ್ದರು. ಇವರಲ್ಲಿ 8 ನೆಯವನು ಹೊಯ್ಸಳರಾಜರ ಸಹಾಯದಿಂದ ಕಳೆದುಕೊಂಡಿದ್ದ 
ಸಿಂಹಾಸನವನ್ನು ಪುನಃ ಪಡದನು. 


ನೀರಬಲ್ಲಾಳನಿಗೆ ಉಮಾದೇವಿಯೆಂಬವಳು ಮಹಿಷಿಯಾಗಿದ್ದಂತೆ ಆನೇಕ ಶಾಸನ 
ಗಳಿಂದ! ತಿಳಿಯಬರುತ್ತದೆ 


ಆದುದರಿಂದ ಈ ನಿಶೇಷಣಗಳು ನೀರಬಲ್ಲಾಳನಿಗೆಯೇ ಅನ್ವಯಿಸುತ್ತವೆ. ಈ 
ಕಾರಣದಿಂದ ಕನಿ ಹೇಳುವ ಚಂದ್ರಮೌಳಿ ಈ ದೊರೆಯ ಮಂತ್ರಿಯಾದ ಚಂದ್ರಮೌಳಿಯೇ 
ಎಂಬುದರಲ್ಲಿ ಸಂಶಯವಿಲ್ಲ. 


ಈ ಕಾರಣಗಳಿಂದ ರುದ್ರಭಟ್ಟನು ವೀರಬಲ್ಲಾಳನ ಕಾಲದಲ್ಲಿ 
ಸುಮಾರು 1180 ರಲ್ಲಿ ಇದ್ದಿರಬೇಕು. 


ಹಿ OSS ಳಾ ಲ ಲಂ ಚ ಅತತ. 


1. ಅರಸಿಯಕೆರೆ... 40, 77, £5, 90, 935 ಚೆನ್ನರಾಯಪಟ್ಟಣ 179. 


279 ಕರ್ಣಾಟಕ ಕವಿಚರಿತೆ. [12 ನೆಯ 


ಈತನು ಬ್ರಾಹ್ಮಣ ಕವಿ; ಇವನಿಗೆ ಕೃತಿಶಾರದಾಭ್ರಚಂದ್ರಾತಪ, ಕನಿ 
ರಾಜ ಎಂಬ ಬಿರುದುಗಳಿದ್ದಂತೆ ತೋರುತ್ತದೆ. 


ತನಗೆ ಹಿಂದೆ ಇದ್ದ ಸಂಸ್ಕೃತಕನಿಗಳಲ್ಲಿ ವಾಲ್ಮೀಕಿ. ವ್ಯಾಸ, ಹರ್ಷ, 
ಬಾಣ, ಮಾಘ, ಕಾಳಿದಾಸ ಇವರುಗಳನ್ನು ಸ್ತುತಿಸಿ ಬಳಿಕ ಕನ್ನಡಕವಿಗಳನ್ನು 
ಈ ಸದ್ಗದಲ್ಲಿ ಹೇಳಿದ್ದಾನೆ; 


ಇನಿತುಮನಿರ್ಕೆ ಮತ್ಕೃತಿಯೊಳೀಧರೆ ಬಣ್ಣೆಸೆ ಸಂದ ಶಂಖವ | 
ರ್ಮನ ಬಗೆ ಶಾಂತಿವರ್ಮನ ನಯಂ ಗುಣನರ್ನುನ! ಬಂಧಗೌರವಂ | 
ಮನನಿಜನೋಜಿ ಕಣ್ಣಪನ ಜಾಣ್ಣುಡಿ ಪಂಪನ ರೀತಿ ಚಂದ್ರ ಭ | 


ಟ್ರನ ಜತಿ ಪೊನ್ನಮಯ್ಯನ ಬೆಡಂಗು ಗಜಾಂಕುಶನುಳ್ಳ ಬಿನ್ನ ಐಂ | 


) 
w 


ಈತನನ್ನು ಚೌಂಡರಸ (ಸು. 1300), ಸಾಳ್ವ (ಸು. 1550), ಚಿಕ್ಕು 
ಪಾಧ್ಯಾಯ (1672) ಮೊದಲಾದ ಕವಿಗಳು ಸ್ಮರಿಸಿದ್ದಾರೆ. 


ತನ್ನ ಕನಿತಾಚಾತುರಿಯನ್ನು ಈ ಸದ್ಯದಲ್ಲಿ ಹೇಳಿಕೊಂಡಿದ್ದಾನೆ: 
ಇನಿಯಳ ಸೊ€ಂಕಿನಂತೆ ಪೊಸಮಾನಿನ ನೂನಿನ ಜೊಂನದಂತೆ ಚಂ | 
ದನರಸದಣ್ಣಿನಂತೆ ನನೆಯೆ:ಆ'ಜ ಮಲ್ಲಿಗೆಯಂತೆ ಪೂರ್ಣಚಂ | 


ದ್ರನ ಸಿರಿಯಂತೆ ಬಂದೆಸಪ ತೆಂಕಣ ತಂಚೆಲರಂತೆ ರುದ್ರಭ | 
ಟ್ರೃನ ಕನಿತಾರಸಂ ಮನಮನಿರ್ಕುಲ'ಗೂಳುುದು ಸಜ್ಜ ನರ್ಕಲಾ | 


ಇವನ ಗ್ರಂಥ 
ಜಗನ್ನಾಥನಿಜಯ. 


ಇದು ಚಂಪೂರೂಸವಾಗಿದೆ; 18 ಆಶ್ರಾಸಗಳಾಗಿ ಭಾಗಿಸಲ್ಪಟ್ಟಿದೆ. ಇದರಲ್ಲಿ 
ಕೃಷ್ಣನ ಜನನ ಮೊದಲುಗೊಂಡು ಬಾಣಾಸುರ ಯುದ ದವರೆಗೆ ವಿಷ್ಣುಪುರಾಣದ 
ಕಥ್ಗೆ ಹೇಳಿದೆ. 

ಕವಿ, ತನ್ನ ಗ್ರಂಥವು “ ಅನವದ್ಯಂ ರೀತಿಚೋದ್ಯಂ ಸಕಲವಿಬುಧಹೃದ್ಧಂ' 
. ಎಂದು ಹೇಳಿಕೊಂಡಿದ್ದಾನೆ. 
ಗೃಂಥಾವತಾರದಲ್ಲಿ ಕ್ಸ ನನನ್ನು ಸ್ತುತಿಸಿದ್ದಾನೆ. ಬಳಿಕ' ಬ ಹ್ಮ, ರುದ್ರ, 
ಸೂರ್ಯ, ಗಣಸತಿ, ಸರಸ್ವತಿ ಇವರುಗಳನ್ನು ಸ್ತುತಿಸಿ, ಆಮೇಲೆ ಸಂಸ್ಕೃತ ಕರ್ಣಾ 
ಟಕ ಕವಿಗಳನ್ನು ಹೊಗಳಿ, ಗ್ರಂಥವನ್ನು ಆರಂಭಿಸಿದ್ದಾನೆ. ಆಶ್ರಾಸಗಳ ಕೊನೆ 
ಯಲ್ಲಿ ಈ ಗದ್ಯವಿಡೆ:- 


]. ಗು:ಣನಂದಿಯ ಎಂದು ಪನಣತಣಂತರ, 


ಶತಮಾನ] ರುದ್ರಭಟ್ಟ : ಜಗನ್ನಾ ಥನಿಜಯ. 278 


ಇದು ಸಮಸ್ತ ಕಮಳಭವಾ ಂಡಮಾಲಾಘಟೀ ಘಟಿ ತಾರಘಟ್ಟ ಘಟನಾ ಸ್ವತಂತ್ರ ನಿಜ 
ಸ್ವರೂಪನಿರೂಪಣಚಕಿತಸಕಳಾಮ್ಮಾಯತಂತ್ರ ಲಕ್ಸ್ಮೀೀಕಾಂತಶ್ರೀಪಾದಭಕ್ಕಿಯುಕ್ತ ಸು 


ಕವೀ ಂದ್ರೆ ರು ದ್ರಪ್ರಣೀತ ಶ್ರೀಜಗನ್ನಾ ಥನಿಜಯಮಹಾ ಸ್ರಬಂಧದೊಳ್‌. 


ಈ ಕವಿಯ ಬಂಧವು ಪ್ರೌಢವಾಗಿಯೂ ಬಹಳಮಟ್ಟಿಗೆ ಜೈನಸರಣಿಯನ್ನು 
ಅನುಸರಿಸಿಯೂ ಇದೆ. ಇವನ ಗ್ರಂಥದಿಂದ ಮಲ್ಲಿಕಾರ್ಜುನ (ಸು. 1245), 
ಅಭಿನವವಾದಿನಿದ್ಯಾನಂದ (1533), ಭಟ್ಟಾಕಳಂಕ (1604) ಮೊದ 
ಲಾದವರು ಪದ್ಯಗಳನ್ನು ಅನುವಾದಮಾಡಿದ್ದಾರೆ. 

ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ವರ್ಷಾಕಾಲ. 
ಮನದನುರಾಗದಿಂ ನೆಗೆದು ನೀಡಿದ ಕಂಠಮರಲ್ಲ ತುಪ್ಪುಲು | 
ರ್ಬನಿಮಿಷಮಾದ ಕಣ್‌ ತಳದ ಚಂಚು ನಿಜೃಂಭಿಪೆಜಂಕೆ ರಂಜಿನಿ | 
ತ್ರೈನೆ ನಲವೇಜ' ತೋರವನಿ ತಣ್ಬನಿ ಮುಂಬನಿಯೆಂಬ ಕಾರ್ಮೂಗಿ | 
ಬ್ರನಿಯನಲಂಸಿನಿಂದಮಿದಿರ್ಗೊಂದು ಕರ್ದುಂಕಿದುದುದ್ದ ಚಾತಕಂ W591 


ಹೇಮಂತ. 

ತಳರ್ದು ಕುಲಾಯದಿಂ ಬಿದಿರ್ದೆ ಅಂಕೆಯ ನೀರ್ವನಿಯಂ ತೆರಳ ತು | 

ಪ್ಲುಟನೊನೆದಂಟಿ ಚಂಚುಪುಟದಿಂ ಬಿಸಿಲತ್ತಿದಿರಾಗಿ ನಿಂದು ಕ| 

ಣ್ಸಳನರಮುಚ್ಚಿ ತೋದ ಗಜ'ಯಂ ನಸು ಜೋಲಿಸಿ ಪಕ್ಕಿಗಳಳ ಮರಂ | 

ಗಳ ತುದಿಗೋಡ ಮೇಲೆ ದನಿಗೆಯು,ಶುಮೀರ್ದುವು ಮುಂಬಗಲ್ಲರಂ । 5992 ॥ 
ವಸಂತ. 

ಕಲಿಕಾಸಂವೀತಚೂತಂ ಮುಕುಳಿತವಕುಳಂ ಸಲ್ಲನೋಲ್ಲಾಸಿಕಂಕೆ| 

ಲ್ಲಿ ಅತಾಂತಾಕ್ರಾಂತವಾಸಂತಿಕಮೆಸೆದುದು ಯೋಗಿವ್ರಜಸ್ಕಾಂತಕುಂತಂ | 

ನಿಲಸನ್ನ ಲ್ಲೀಲತಾಂತಂ ಲಸದಳಿಸಟಿಲಕಾ ಂತನಿಂಮುಸ್ರಭಾಸಂ | 

ಕುಲಭಾಭಾಸ್ಕದ್ದಿಗಂತಂ ಜಿತಸಕಲಜಗತ್ಮಂತುಕಾಂತಂ ವಸಂತು 1593 
ಗ್ರೀಷ್ಮ. 

ಉರಿವರಿವ ಬಿಸಿಲ ಬೆಂಕೆಯ | ಬರದೆ ಮಳಲ್ಲಿಂಟಿ ಕಾಯ್ಬು ಸಿಡಿಯುತ್ತಿರೆ ಪಂ| 

ಕರುಹಭವಾಂಡದ ಹಂಚಿನ|ಹುರಿಗಡಲೆಪೊಲೊದೆದು ಸಾಜ'ದುವು ಬಿಟ್ಟಿಂಗಳ್‌ [594 
ಮಾವು. 

ತೀವಿದ ನುಣ್ಣೊನರ್‌ ಕಿೀಉಗೊನರ್‌ ನಸುಬಲ್ಲೊನರೆಂಬಿವೇ ಟ್ಸೌವೆ| 


ತ್ತಾವಗಮೊಳ್ಳಳಿರ್‌ ಪೊಸದಳಿರ್‌ ನಸುಕೆಂದಳಿರಾಗಿ ತಳ್ಳ ನಾ|| 


15 


974 





ಕರ್ನಾಟಕ ಕವಿಚರಿತೆ. [12 ನೆಯ 


ನಾನಿಧದಳ್ಳೆ ಗೊಂಬುಸೆಳೆಗೊಂಬೆಳಗೊಂಬುಗಳಿಂದಮೊಪ್ಪ ನಿ | 
ಮಾವಿನ ಬಳ್ಳಿ ಮಾನಿನೆಳಮಾನಿನ ಸೊಂಪೆಸೆಗುಂ ವನಾಂತದೊಳ೪*% 1797 | 


ಮಲ್ಲಿಗೆ. 


ಅನುನಯದಿಂದೆಮೂಡಿದ ಪಸುರ್ನನೆ ಬೆಳ್ಳನೆಯಪ್ಸ ಪೊಂಗಿ ಬೆ| 

ಳೆ ಮುಗುಳಪ್ಪ ಬೀಗಿ ಮು ಗುಳೊಯ್ಭನೆ ಬಲ್ಮು ಗುಳಪ್ಸನುಕೃಮಂ | 

ತನಗೆಸೆಯಲ್‌ ತೊಡಂಬೆ ಕೆಬಗಾಗಿ ಸಿಡಿಲ್ಬು ಮರಲ್ಹರಲ್ಲು ಕಂ | 

ಸಿನ ಕಣಿತುಂಬಿಯಂ ನೆರಪುತಿರ್ದುದು ಮಲ್ಲಿಗೆ ಚೈಶ್ರಮಾಸದೊಳ್‌ | 596 ॥ 


ಗಿಳಿ, 


ತಳಿರಂ ಚಿವುಂಟಿ ಪೂನಿಡಿ | ಗಳನಿಅ'ದೆಂಜಲಿಸಿ ಕಾಯ್ದ ಳಂ ಸಣ್ಣ ರಸಂ | 
ಗಳನೀಂಟಿ ತಂಡತಂದದೆ/ಗಿಳಿಗೆಡೆವರಗಿಳಿಗಳಸೆದುವೆಳಮಾನುಗಳೊಳ್‌ | 707 | 


ಸಂಧ್ಯಾರಾಗ. 
ಒಂದದ ಪಗಲಿರುಳೆರಡಜ | ಸಂದುಗಳಂ ವರುಣಶಿಲ್ಲಿ ರಕಾ ೦ಬರದಿಂ | 
ಸಂದಿಸಿ ಪೊಲ್ಸವೊಲೆಸೆದುದು,ಮಂದೈಸಿದಸಂಜೆಗೆಂಪು ಸಡುವಣ" ದೆಸೆಯೊಳ್‌ | 70೬| 
ತಾರಗೆ. 


ಇಳೆಗೆ ಪಬಗಾಲದೆಂಬರ | ಮೊಳಸೋರ್ಗುಂ ಬೀಟ್ನು ಮೆಂದು ಧಾತ್ರ ೦ ಬಲ್ಬಿಂ | 
ದಳವಡೆ ಬೆಟ್ಟಿ ದ ಬೆಳ್ಳಿಯ | ಮೊಳೆಗಳೆನಲ್‌ ತೊಳಗಿ ಬೆಳಗಿದುವು ತಾರಗೆಗಳ್‌ | 700 ॥ 


ಶಿಶುಪಾಲಕೃತ ಕೃಷ್ಣನಿಂದೆ. 


ಭುವನಾಪಹಾಸ್ಕಮೆನಲ | ರ್ಣವದೊಳ್‌ ನೀಂಮತ್ಸ ಹ ಮು | 


ದೃವಿಸಿ ದೆನಪ್ಪೊ ಚಾ ಗೌ | ಣವಿಕ್ಕಿ ಪಿಡಿದೆನ್ನ ಬಾಣಸಕ್ಕೊ ಪಿ 1 600 | 


ನೀಂ ಪೆಸರ ಪಂದಿಯಾದಂ | ದಾಂ ಪುಟ್ಟಿ ದೆನಪ್ಲೊ ದಂದೆ ಬೇಂಟೆಯ ಸೆನದಿಂ | 
ದಂ ಪಿಡಿದು ತಂದು ಪಂದಿಗ | ಲಂಪಿಂ ಸಂಬರಮನ 3 ಕೆಯಿಸದೆ ಮಾಣ್ಮಪೆನೇ 


1 601 
ಕೋಗಿಲೆ ಕಾಗೆ ಮುಂ ಪೊರೆದ ಕಾರಣದಿಂ ಸರಪುಟ್ಟಿನಾದವೋ " 
ಲಾಗದ ಜಾತಿ ಗೋವಳಿತಿ ರಕ್ಷಿಸೆ ನೀಂ ಪರಪುಟ್ಟನಾದೆ ನೋ | 
ಡೀಗಳಿದರ್ಕೆ ನಿನ್ನ ತನುಕಾಷ್ಟ $೯ಮೆ ಸೂಚಕಮಲ್ಲವೇ ಮಹಾ | 
ಯಾಗದೊಳಗೃಪೂಜಿಗೆ ನಿಜಾತಿ ಈತ ಮನೇಕೆ ನೀಡಿದೆ 1 600 ॥ 


ee ಜಾನಾಸನ ಅ ಕ 


ಬೈಗಿನ. ಯ ಸೆಳಯದೇ., 


ಶತಮಾನ] ಉರಿಲಿಂಗ ಪೆದ್ದಿ. 275 


ಅದಟಲೆದದೊಂದು ಬಂಡಿಯ] ನೊದೆದೈ ಬೇರ್‌ ಕೊಟಶ ಮತ್ತಿಯಂ ನೀಂಕಿ ಟಃ 
ಕುದುರೆಯ ನೋವದೆ ಸೀಳ್ಡೈ | ಮುದುಗಟಯನಿಟ್ಟು ಕೆಡಪಿದೈ ಬಲ್ಲಿದನೈ 

॥ 008 ॥ 
ಪಾವಂ ಫಿಡಿದನಿತಜಿಗೊಳೇಂ | ಪಾವಡಿಗರ್‌ ಸುಭಟರಪ್ಪರೇ ಜಗುನೆಯ ನೀ | 
ರ್ನಾವಂ ಪಿಡಿದನಿತಅಸೊಳು | ರ್ವೀವಳಯಂ ಸುಭಟನೆಂಗುಮೇ ಹರಿ ನಿನ್ನಂ 


॥ 604 ॥ 
ನಜುವವೋಲ್‌ ಪುತ್ತಂ ನೀ | ಸೇಜ್‌ ಜರಾಸಂಧಭಯದೆ ಗಿರಿದುರ್ಗಮನಾ | 
ತೂಜಿಲತುದಿಯೊಳ್‌ ಕೇದಗೆ | ಯೇಜಿ'ದ ಕೋಡನನೊಲಿರ್ದ ತೆಜಿನಂ ಮಣಿದೆ 


॥ 605 ॥ 


ಉರಿಲಿಂಗ ಸೆದ್ದಿ. ಸು. 1180. 


ಈತನು ವಚನಗಳನ್ನು ಬರೆದಿದ್ದಾನೆ. ಇವನು ವೀರಶೈವಕವಿ; ಉರಿಲಿಂಗ 
ದೇವನ" (ಸು. 1170) ಶಿಷ್ಯನೆಂದು ನೀಲಕಂಠಾಚಾರ್ಯನ (ಸು. 1485) 
ಆರಾಧ್ಯಚಾರಿತ್ರದಿಂದ ತಿಳಿಯುತ್ತದೆ. ಈತನು ನಲ್ಲೂರಿಮಠಕ್ಕೆ ಹನ್ನೆರಡು 
ವರ್ಷ ಸವುದೆಹಾಕಿ ಆ ಮಠದ ಅಯ್ಯನಾದ ಉರಿಲಿಂಗದೇವನನ್ನು ಲಿಂಗಕೊಡು 
ವಂತೆ ಕೇಳಿಕೊಳ್ಳಲು ಆತನು ಲಿಂಗವನ್ನು ಕೊಡದೆ ಕಲ್ಲೆಸೆದಾಗ ಆ ಕಲ್ಲೇ ಲಿಂಗ 
ವಾಯಿತು ಎಂದು ವೀರಶ್ಸೆವಗ್ರಂಥಗಳಲ್ಲಿ ಹೇಳಿದೆ. 


ವಚನಗಳು. 


ಇವನ ವಚನಗಳಲ್ಲಿ ಉರಿಲಿಂಗಪೆದ್ದಿಪ್ರಿಯ ನಿಶ್ಚೇಶ್ವರ ಎಂಬ ಅಂಕಿತ 
ವಿಜಿ. ಒಂದು ವಚನವನ್ನು ಉದಾಪೆರಿಸುತ್ತೇವೆ: 


ಜ್ಯೋತಿಯ ಸಂಗದಿಂದ ಕರ್ಪೂರವು ಜ್ಯೋತಿಯಪ್ಸಂತೆ, ಅಪ್ಪುವಿನ ಸಂಗದಿಂದ ಲವಣವು 
ಅಪ್ಪು ವಪ್ಪಂತೆ, ಶ್ರೀಗುರುವಿನ ಸಂಗದಿಂದ ಶಿಷ್ಕನು ಶ್ರೀಗುರುವಪ್ಪುದು ತಪ್ಪದು. 
ಯಥಾ ಬೀಜಸ್ತಥಾಂಕುರೂ” ಎಂಬುದು ತಪ್ಪದು ದಿಟ ದಿಟ ನೋಡಾ. ಕಲ್ಪವೃಕ್ಷದ 
ಬಿಂಜದಿಂದಾದ ಸಸಿ ಕಲ್ಪವೃಕ್ಷವನ್ಸುದು. ತಪ್ಪದು ನೋಡಾ. ಕಾಮಧೇನುವಿನ ಶಿಶು 
ಕಾಮಧೇನುವಪ್ಪುದು ತಪ್ಪದು ದಿಟ ದಿಟ ನೋಡಾ. ಸದ್ದುರುನಿಂದಾದ ಶಿಷ್ಯನು ಸದ್ಗುರು 
ವಪ್ಪುದು ತಪ್ಪದು ದಿಟಿದಿಟಿ ನೋಡಾ. ಶಿವ ಬಲ್ಲನು ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ 


lH 606 | 


]. ಪುಟ 96/7. 


216 ಕರ್ಣಾಟಕ ಕವಿಚರಿತೆ. [12 ನೆಯ 


ರಾನುದೇವ, ಸು. 1180. 


ಈತನು ಹೊನ್ನಾಳಿಯ 25 ನೆಯ ಮತ್ತು 50 ನೆಯ ಶಾಸನಗಳನ್ನು ಬರೆ 
ದುದಾಗಿ ಆ ಶಾಸನಗಳ ಅಂತ್ಯದಲ್ಲಿರುವ “ವಿರಚಿಸಿದನೊಫ್ಪೆ ಲಕ್ಷ್ಮೀ ! ಧರ 
ತನಯಂ ರಾಮದೇವನೀಶಾಸನಮಂ” ಎಂಬ ಪದ್ಯಭಾಗದಿಂದ ತಿಳಿಯುತ್ತದೆ. 
ಇವನು ಲಕ್ಷ್ಮೀಧರನ ಮಗನೆಂಬ ಒಂದು ಅಂಶವು ಮಾತ್ರ ಇದರಿಂದ ಗೊತ್ತಾಗು 
ತ್ತದೆ. ಈತನು ಬ್ರಾಹ್ಮಣಕನಿಯೆಂದು ತೋರುತ್ತದೆ. ಈ ಶಾಸನಗಳಲ್ಲಿ ಎರಡ 
ನೆಯದು ಶಕ 1102 ರಲ್ಲಿ--ಎಂದರೆ 1180 ರಲ್ಲಿಯೂ-- ಮೊದಲನೆಯದು 
ಶಕ 1180 ರಲ್ಲಿ ಎಂದರೆ 1208 ರಲ್ಲಿಯೂ-- ಬರೆದುದು. 95 ನೆಯ ಶಾಸನ 
ದಲ್ಲಿ ನಾಳ್ಟ್ರಭು ಹತ್ತಿಯೂರ ಕೇತಗಾವುಂಡನು ರಾಮನಾಥದಜೇವರಿಗೆ ದತ್ತಿಯನ್ನು 
ಬಿಟ್ಟಿಂತೆಯೂ 70 ನೆಯದರಲ್ಲಿ ಮೇಲಾಳ್ಸೆಯ ಮಹಾದೇವ ದಂಡನಾಯಕನು 


ಸಿದ್ಧೇಶ್ವರದೇವರಿಗೆ ಭೂಮಿಯನ್ನು ಬಿಟ್ಟಂತೆಯೂ ಹೇಳಿದೆ. 


ಈ ಶಾಸನಗಳ ಬಂಧದಿಂದ ಈತನು ಒಳ್ಳೆಯಕವಿಯೆಂದು ತಿಳಿಯಬರುತ್ತದೆ 
ಇವುಗಳಿಂದ ಕೆಲವು ಸದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


4 
ಸಮು ದ್ರ. 


ಪರಿಧಾವನ್ಮತ್ತ ಪುಚಾ ಹತಮಕರಕರಾಸಾ ಳನಾಭೀಳನಕ್ಸ | 

ಕಾ ಶ್‌ ೧ 

ಸ್ಪಿರಿತೊದ,ಚಿ ಂಶುಮಾರಕ್ರಮಣಸಮುದಿತೊಚ್ಛಂದವಾತಾಭಿಘೊತೊ: I 
Ko ೪ ಟ್ರ ತ N 


ದ್ಲುರನೀಚಿಶೀಕರೌ ಘಸ್ಪಗಿತನಿಖಿಳದಿಬ ೦ಡಲಂ ರಂಜಿಕುಂ ಭಾ | 


ಗಜಾ ತ ಬಟ್ಟ ನ 
ದಾಸಗವುಂಡ. 


ಗುಣದ ಬಣಂಚೆ ಪೆಂಪಿನ ಶವರ್ಮನೆ ಸತ್ವದ ಬಿತು ಸರ್ವಲ | 

ಕಣದ ನಿಧಾನಮಣಿ ನೆಕ್‌ವಟಿ ಭಿಮಾನದ ರಾಶಿ ಧರ್ಮದೊ | 

ಳಣಿ ನಯದಾಕರಂ ವಿಭವದೂರ್ಜಿತಭೂನಿಯೆ ನಲ್‌ ಸ್ರಭುತ್ತದ 

ಗ್ರಣಿ ಸಲೆ ಹತ್ತಿಯೂರೆಸೆವ ದಾಸಗವುಂಡನೆ ಥನನುರ್ವಿಯೊಳ್‌ | ಟಿ೧೫ | 


ಕೇತಗವುಂಡ. 


ಪರವಧುಗಾಳ್ನವಂಗೆ ಶರಣಾರ್ಥಿಗೆ ಪೈರಿಗೆ ಬೇಟ್ಟವಂಗಿವಂ | 
ಸುರಸರಿದಾತಜಂ ಗರುಡನಬ್ಬಿ ಜವಂ ರನಿಜಾತನೆಂದು ಸ 
ಚ್ಚರಿತನನಾಪ್ತನಂ ಸ್ಟಿರನನೊಳ್ಗಲಿಯಂ ಪಿರಿದೀವ ದಾನಿಯಂ | 


೨. ಎಧದರೆ ಪೊಗಲುಂ ಮನೋ ಮುದನೆ ನಾಟ್ಟ ಭುವಂ ಸಲೆ ಕೇತಗ” ಂಡನಂ | 609 | 


ಶತಮಾನ] ಕುಮಾರ ಪದ್ದ ರಸ. 217 
ದೆ ಹ 
ಚಟ್ಟರಸ. 
ಅದಟರನಟ್ಟಿ ಮೆಟ್ಟಿ ರಿಪುನೀರರ ಬಿನ್ನಣಮಂ ಕಬಲ್ಲಿ ಮಾ| 
ಜದ ಸಂಭಟರ್ಕಳಂ ಪರಿಯೆ ಪೊಯ್ದಿದಿರಾಂಪರನಿಕ್ಕಿ ಖಡ್ಗದಂ | 


ದದಿನುಜದಾಜಿಯೊಳ್‌ ವಿಜಯಲಕ್ಷ್ಮಿ ಗಧೀಶ್ನರನಾದುದಾತ್ತಶ್‌ | 

ರದ ಕಣಿಯೆುಎಂಬಿನಂ ಪಿರಿಯ ಚಟ್ಟಿರಸಂ ಪೆಸರ್ವತ್ತನುರ್ನಿಯೊಳ್‌ 10610 ॥ 
ಈಶ್ವರಭೂಪನ ಕೀರ್ತಿ. 

ಈಂಗದಲಂತೆ ಪೆಂಪುವಡೆದೀಶರಭೂಪನ ಕೀರ್ತಿಯಂ ಕಳಂ | 

ಕಂಗೆದೆಗೊಂದ ಚಂದ್ರಮನದೇಂ ಗದ ಪೋಲ್ಕನೆ ವೈರಿತುಂಗಸೌ | 


ಧಂಗಳೊಳುರ್ವಿ ಪರ್ನಿದ ಕಜುಂಕೆಗೆ ತನ್ನಯ ಲಕ್ಸ್‌, ಮೆಚ್ಚುತುಂ 
ಲಂಗಿಸಿದಾಗಳೊಂದಿನಿಸು ಪೋಲ್ವೊಡೆ ಪೋಲೈಮ. ದೇ ಯೊಳ್‌ 1,611 ॥ 


ಹತಸಾಂಶ ವಾಖಾಇಣಸಾಮಾಾಮಸನ-ಹಾಸಾಾ; ಇ-ರೌಚಾವಿಪಾವಾಂಯಸಿಬುಖಹಾಸರಬಹಾಸಬ 


ಕುಮಾರ: ಪದ್ಮರಸ. ಸು. 1180. 


ಈತನು ಸಾನಂದಚರಿತ್ರವನ್ನು ಬರೆದಿದ್ದಾನೆ. ಇವನು ವೀರಶೈವಕವಿ ; 
ಇವನ ತಂದೆ ಕರೆಯ ಪದ್ಮರಸ (ಸು. 1167), ತಾಯಿ ಮಾದೇವಿ. ತಂದೆಯೇ 
ಈತನಿಗೆ ಗುರುವೆಂದು ತೋರುತ್ತದೆ. ಇವನಿಗೆ ಶರಣಕನಿ ಎಂಬ ಹೆಸರೂ 
ಉಂಟು. 

ಇವನ ಗ್ರಂಥ 

ಸಾನಂದಚರಿತ್ರ. 

ಇದು 9 ಸಂಧಿಗಳಾಗಿ ಭಾಗಿಸಲ್ಪಟ್ಟದೆ; ನಾನಾಷಟ್ಟಿದಿಗಳಲ್ಲಿ ಬರೆದಿದ್ದರೂ 
ಇದರಲ್ಲಿ ಕುಸುಮಷಟ್ರದಿಗಳೇ ವಿಶೇಷವಾಗಿವೆ; ಒಟ್ಟಿ 701 ಸಷಟ್ರದಿಗಳೂ 
2 ರಗಳೆಗಳೂ ಇವೆ. ಈ ಸಾನಂದಚರಿತ್ರವು ಸ್ಕಾಂದಪುರಾಣದಲ್ಲಿ ನಂದಿ ಸನ 
ತುಮಾರನಿಗೆ ಹೇಳಿದುದು. ಪೂರ್ಣವಿತ್ತನೆಂಬ ಯಷಿಯ ಮಗನಾದ ಸಾನಂದನು 
ನರಕದಲ್ಲಿ ಜನರು ನರಳುತ್ತಿದ್ದಾರೆಂದು ಕೇಳಿ ಅವರ ಸಂಕಟಿೂನ್ನು ತವಿಸು 
ತ್ಲೇನೆಂದು ಹೊರಟು ಸಂಚಾಕ್ಸರೀಮಹಿಮೆಯಿಂದ ನಾರಕಿಗಳಿಗೆಲ್ಲಾ ಸದ್ಗತಿ 
ಯನ್ನುಂಟುಮಾಡಿದನು.-ಎಂಬುದು ಇದರ ಕಥಾಗರ್ಭ. ಳ್ಗ 

ಈ ಗ್ರಂಥವು ಕೆರೆಯ ಪದ್ಮರಸನ ಆಜ್ಞಾನುಸಾರವಾಗಿ ಸಂಸ್ಕೃತದಿಂದ 
ಕನ್ನಡಿಸಲ್ಪಟ್ಟಿತೆಂಬಂಶವೂ ಗ್ರಂಥದ ವಿಷಯ, ಉತ್ಕೃಷ್ಟತೆ, ಪ್ರಯೋಜನ ಇವು 
ಗಳೂ ಈ ಪದ್ಯಗಳಲ್ಲಿ ಹೇಳಿವೆ. 


278 ಕರ್ಣಾಟಕ ಕವಿಚರಿತೆ. [12 ಸೆಯ 


ಪಿರಿದುಮಾರುಂ ಮುನ್ನ | ನಿರಚಿಸಿದರಿಲ್ಲೆಂದು | ಧರೆಯೊಳೊಳುಗನ್ನ ಡದಿ ಪಸ 
ರಿಸೆಂದು | 
ಗುರುರೂಪವಿಶ್ವಪತಿ | ಕರುಣಿಸಿದ ತೆಜದಿನಾಂ | ವರಪುರಾಣಾರ್ಥಮಂ ಕನ್ನಡಿ 
ಸಿದೆಂ॥ 
ಹರಚಮೂವರಪರಮ | ವಿರಚಿತಶ್ಲೋಕಬಂ | ಧುರದೇವಭಾಷೆಯಂ ಕನ್ನಡಿಸಿದೆಂ | 
ಗುರುಕೆರೆಯಪದ್ಧ ರಸ | ವರಸೂನು ಪದುಮಿಗಂ | ಧರಣಿಯೊಳ್‌ ಸ್ತ್ರೀಬಾಲಸಾಧ್ಯ 
ಮಾಗೆ | 
ಪರವಾದಿತರುಪರಶು | ಪರಸಮಯಗಿರಿಗಶನಿ | ಪರದೈವವಿಸಿನಪಟುದಾವನಿದಿದೇ | 
ಗುರುಲಿಂಗಜಂಗಮದ | ಪರವಿಲ್ಲವಿಲ್ಲೆಂದು | ಧರಣಿಯೊಳ್‌ ಡಂಗುರಂಬೊಯತ್ವುದಿ 
ದಿದೇ ॥ 
ಚೆರಿತೆ ಸಾನಂದೇಶೆ | ಚರಿತೆ ಜಗದಾನಂದ | ಚರಿತೆ ಪಂಚಾಕ್ಷರೀವರಮಹಿಮೆಯ | 
ಚರಿತೆ ಶಿವಭಕ್ತಿಗಿದು | ಚರಿತೆ ಗುರುನಿಷ್ಟೆಗಿದು | ಚರಿತೆ ಸತ್ಸಥಕೆ ತಾನೆಂತೆಂತೆನೆ| 
ಇದೇ ಅರ್ಥವು ಪದ್ಮಣಾಂಕನ (ಸು. 1385) ಪದ್ಮರಾಜಪುರಾಣದಲ್ಲಿಯ 
ಬಲಕಿಕೆ ಸಮಯ ಸ್ಕ್ಯ್ಯಾಪನಾರ್ಥಂ ಶುತಿಸ್ಕ್ರೃತಿವಿ | 
ಮಳಸಪುರಾಣಾಗಮೋಸನಿಷತ್ವಭೃತಿಶಾಸ್ತ್ರ | 
ಕುಳದ ಸಾರಂದೆಗೆದು ದೃಷ್ಟಕೆ ಬರೆದು ಸರ್ವರಜ್‌' ಯೆ ಕರ್ಣಟವಾಗಿ | 
ಅಲಘುವರ್ಣಕರೀೀತಿಯಿಂ ರಸಂ ಮುತಿಸುಕೆಯು | 
ಜ್ಜ್ವಳಿಪಂತೆ ಸಾನಂದಚರಿತಾಖ್ಯಶಾಸ್ತ್ರಮನ | 


ತುಳಗುರುವರಂ ನಿಜಾತ್ರಜನಿನೊರೆಯಿಸುತೆ ಶಿವಸುಖದೊಳಿಂತೊಪ್ಪುತಿರ್ದಂ | 
ಸಂಧಿಗಳ ಕೊನೆಯಲ್ಲಿ 

ಓದು ನಂದಿನಾಢೇಶ | ಗದಿತವಸನಂದೈಕ | ದುದಧಿ ಸಾ ನಂದಾಖ್ಯಚರಿತದೊಳಗೆ | 

ಮುದದಿಂದೆ ಶರಣಕವಿ | ಸದೆದು ಕನ್ನಡಿಸಿದೀಭ ...... .. ೬೬ ೬ ಸಂಧಿ | 
ಎಂದಿದೆ. 

ಇವನ ಬಂಧವು ಬಹಳ ಲಲಿತವಾಗಿದೆ. ಈ ಗ್ರಂಥದಿಂದ ಒಂದೆರಡು 
ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 

ಸಾನಂದನು ನರಕಕ್ಕೆ ಹೋದುದು. 
ಕಲಕಲ್ರ'ಪ ಪೆಪ್ತಳಿಪ ಶೋಕಿಪ | ಹಳವಿಸುವ ಬಾಷ್ಟಂಗಳೆಲ್ಲುಗೆ | 
ಯಟುವ ನಿಜಕರ್ಮಂಗಳಂ ಬೈದಳವಳಿಪ ಸೆಡೆವ | 


ಶತಮಾನ] ಜೊಸ ಪಂಡಿತ. ೧79 


೭೭% 


ಬಟಲ್ವ ಹಾಹಾಕ್ರಂದ-ಂಗೆ | ಯ್ಲಟಲ್ಲ ಜೀವಿಗಳೆಲ್ಲ ದುಃಖಂ | 
ಕಟಲ್ವವೋಲೀಕ್ಷಿಸಲಿಕೆತಂದಂ ಮಹಾಕರುಣಿ 1010 ॥ 


ಪ ೦ಚಾಕ್ಟರೀ ಮಹಿಮೆ. 


ಕೆಡಮೆಟ್ಟಿ, ಕರ್ಮವಮುಮ | ನೊಡಮೆಟ್ಲಿ ಬೊಮ್ಮ ಮುಮ | 

ನೆಡೆಗಲಸಿ ದಾಂಟಿ ಸಂಸ್ಕತಿಜಲಧಿಯಂ I 

ಹೊಡೆವುದಿಡಿದಡಸಿ ಕಡು | ಹುಡಿಗುಟ್ಟಿ ಕಡಿದುಡಿದು | 

ವುಡುಗಿ ಸುಡುವುದು ದುರಿತಗಿರಿತರುಗಳಂ lH 613 | 
ಕಟ್ಟ ಸಂಸ್ಕೃತಿಯೆಂಬ | ನಿಬೊಡಲ ದಂತಿಕ | 

ಟ್ಲೊಟ್ಟೆ ಸಲಾ ರ್ಗಮರಿದೆನಿಪುದಿದನು | 

ನಿಟ್ಟಿಸುವುದಟ್ಟುವುದು | ಕಟ್ಟುವುದು ಸರಸರನೆ | 

ಮೆಟ್ಟಿ ಸೀಳುವುದು ಪಂಚಾಸ್ಕಮಂತ್ರಂ 10614 ॥ 





ಜೊಪ್ಪಣಪಂಡಿತ. ಸು. 1180. 


ಈತನು ಅಧ್ಯಾತ್ಮಿಬಾಳಚಂದ್ರನ "ನಿಯೋಗದಿಂ” ಬೆಳ್ಗೊಳದ ಗೊಮ್ಮ 
ಟೇಶ್ವರನನ್ನು 27 ಕನ್ನಡ ವೃತ್ತಗಳಿಂದ ಸ್ತುತಿಸಿದ್ದಾನೆ. ಈ ಪದ್ಯಗಳು ಸುಮಾರು 
1180 ರಲ್ಲಿ ಬರೆದ ಶ್ರ. ಜೆ. 284 ನೆಯ ಶಾಸನದಲ್ಲಿನೆ. ನಿರ್ವಾಣಲಕ್ಷ್ಮ್ಮೀಪತಿ 
ನಕ್ಸತ್ರಮಾಲಿಕೆಯೆಂಬ ಒಂದು ಸಣ್ಣಗ್ರಂಥವನ್ನೂ ಈತನು ಬರೆದಿದ್ದಾನೆ. 
“ ಸುಜನೋತ್ತಂಸ” ಎಂಬ ಈ ಕವಿಯ ಬಿರುದಿನಿಂದ ಮುಗಿವ ನೀತಿಬೋಧಕ 
ವಾದ ಅನೇಕ ಕಂದಪದ್ಯಗಳು ದೊರೆಯುತ್ತವೆ; ಇವೂ ಏತತೃತನೆಂದು ತೋರು 
ತ್ತದೆ. ಈತನು ಇನ್ನಾವ ಗ್ರಂಥಗಳನ್ನು ಬರೆದಿದ್ದಾನೆಯೋ ತಿಳಿಯದು. 

ಇವನು ಜೈನಕನಿ: ಇವನಿಗೆ ಸುಜನೋತ್ತಂಸ್ಕ ಕನ್ನಡಗನಿಬೊಪ್ಸ ಎಂಬ 
ಬಿರುದುಗಳಿದ್ದಂತೆ ತಿಳಿಯುತ್ತದೆ. 

ಈತನು ಅಧ್ಯಾತ್ಮಿಬಾಳಚಂದ್ರನ' ನಿಯೋಗದಿಂದ ಶಾಸನಸದ್ಯಗಳನು 
ಬರೆದಂತೆ ತಿಳಿವುದರಿಂದ ಅವನ ಸಮಕಾಲದವನಾಗಿರಬೇಕು. ಇವನ ಪದ್ಯ 
ಗಳಿರುವ ಶಾಸನವು ಸುಮಾರು 1180 ರಲ್ಲಿ ಬರೆದುದಾದುದರಿಂದ ಇವನೂ 
ಸುಮಾರು ಆ ಕಾಲದವನಾಗಿರಬೇಕು. 

ಈತನನ್ನು ಆಚಣ್ಣನು (ಸು. 1107) ತನ್ನ ವರ್ಧಮಾನಪುರಾಣದಲ್ಲಿ 
ಸ್ತುತಿಸಿದ್ದಾನೆ. ಪಾರ್ಶ್ವನು (1207) ತನ್ನ ಪಾರ್ಶ್ವನಾಥ ಪುರಾಣದಲ್ಲಿಯ 


ತಾ. 





— ಖಾಸ ಜು ಲ 


1. ಪುಟ €08, 


280 ಕರ್ಣಾಟಕ ಕವಿಚರಿತೆ. [12 ನೆಯ- 


ಧನಕಳೆಗೆ ಮಾಣಿಕಮನೀ | ವನತೆಜಿದಿಂ ಪೆಜರ್ಗೆ ಕಾವ್ಯಮಂ ಕುಡದೆ ಯಶೋ | 
ಧನಕೆ ಬುಧಜನಕೆ ಕೊಟ್ಟೊ | ರ್ವನೆ ಸುಜನೋತ್ತಂಸನೆನಿಸಿದಂ ಬೊಪ್ಪಣ್ಣಂ ॥ 


ಎಂಬ ಪದ್ಯದಲ್ಲಿ ಹೊಗಳಿದ್ದಾನೆ. ಕೇಶೀರಾಜನು (ಸು. 1260) “ ಸುಜನೋ 
ತ್ತಂಸನ ಸುಮಾರ್ಗಮಿದಆಕೊಳೆ ಲಕ್ಷ್ಯಂ” ಎಂದು ತನ್ನ ಶಬ್ದಮಣಿದರ್ಪಣದಲ್ಲಿ 
ಹೇಳಿ "ಸುಜನೋತ್ತಂಸ' ಎಂದು ಮುಗಿವ ಕೆಲವು ಪದ್ಯಭಾಗಗಳನ್ನು ಅಲ್ಲಲ್ಲಿ ' 
ಉದಾಹರಿಸಿದ್ದಾನೆ. 
ಕವಿ ತನ್ನ ಗುಣಾದಿಗಳನ್ನು ಈ ಸದ್ಧದಲ್ಲಿ ಹೇಳಿಕೊಂಡಿದ್ದಾನೆ: 
ಈಜನನುತಿಶಾಸನಮಂ | ಶ್ರಿಜಿನರಾಸನನಿದಂ ನಿನಿರ್ನಿಸಿದಂ ವಿ| 
ದ್ಯಾಜಿತವೃಜಿನಂ ಸುಕಎಸ | ಮಾಜನುತಂ ವಿಶದಕೇರ್ತಿ ಸುಜನೋತ್ತಂಸಂ | 


ಈತನ ಗ್ರಂಥಗಳಲ್ಲಿ 


1. ಗೊಮ್ಮಟಿಸ್ತು ತಿ. 
ಇದನ್ನು 
ಶಿ £ಗೊಮ ಟಿಜಿನನಂ ನರ | ನಾಗಾಮರದಿತಿಜಖಚರಪತಿಪೂಜಿತನಂ | 


ಯೋಗಾಗ್ನಿಹತಸ ರನಂ | ಯೋಗಿಧ್ಯೇಯನನಮೇಯನಂ ಸ್ತುತಿಯಿಸುವೆಂ | 
7 Kd ಠಿ 


ಎಂದಾರಂಭಿಸಿ, 2? ವೃತ್ತಗಳಿಂದ ಗೊಮ್ಮಟನನ್ನು ಸ್ತುತಿಸಿ, ಬಳಿಕ ತನ್ನ 
ಬಿರುದಾದ "ಸುಜನೋತ್ತಂಸ' ಎಂಬ ಪದಕ್ಕೆ 
ಸುಜನರ್‌ ಭವ,ರೆ ತನಗವ | ರಜಸ್ರಮುತ್ತಂಸಮಸ್ನ ಪುರುಳಿಂ ಬೊಸ್ತಂ | 
ಸುಜನೋತ್ತಂಸನೆನಿಪ್ಪಂ | ಸುಜನರ್ಗ್ಗುತ್ತಂಸಮೆಂಬ ಪುರುಳಿಂದೆನಿಸಂ | 
ಎಂಬ ಪದ್ಯದಿಂದ ಅರ್ಥವನ್ನು ವಿವರಿಸಿ, ಕೊನೆಗೆ 
ಪೊಡವಿಗೆ ಸಂದ ಗೊಮ್ಮ ಟಜನೇಂದ್ರಗುಣಸ್ತವಶಾಸನಕ್ಕೆ ಕ| 
ನಡಗವಿಬೊಪ್ಸನೆಂದೆನಿಪ ಬೊಪ್ಸಣಪಂಡಿತನೊಲ್ಹು ಪೇಟ್ಟುವಂ | 
ಕಡೆಯಿಸಿದಂ ವಲಂ ಕವಡಮಯ್ಸುನ ದೇವಣನಲು' ,ಯುಂದೆ ಬಾ | 
ಗಡಗೆಯ ರುದ್ರನಾದರದೆ ಮಾಡಿಸಿದಂ ವಿಲಸತ್ಪತಿಷ್ಟೆಯಂ | 
ಎಂದು ಮುಗಿಸಿದ್ದಾನೆ. 
ವ | 
ಈತನನ್ನು ಪಾರ್ಶ್ವನೇ ಮೊದಲಾದವರು ಸ್ತುತಿಸಿರುವ ರೀತಿಯಿಂದಲೂ, 
ಕೇಶಿರಾಜನು ಇವನ "ಸುಮಾರ್ಗಂ' ತನ್ನ ಗ್ರಂಥದಲ್ಲಿ "ಲಕ್ಷ್ಯಂ' ಎಂದು 
ಹೇಳಿರುವುದರಿಂದಲೂ, ತಾನು "ಸುಕವಿಸಮಾಜನುತಂ' ಎಂದು ಹೇಳಿಕೊಂಡಿ 
ರುವ್ರದರಿಂದಲೂ ಈತನು ಪ್ರಸಿದ್ಧಕವಿಯಾಗಿದ್ದಿರಜೇಕು. 
ಕ ಶಬ್ದಮಣಿದರ್ಪಣ, ಪುಟಗಳು 109, 112, 164: 


ಶತಮಾನ] ಬೊಪ್ಪಣಪಂಡಿತ: ನೀತಿ ಕಂದಗಳು. 281 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇನೆ: 
ಅತಿತುಂಗಾಕೃತಿಯಾದೊಡಾಗದದಅಕೊಳ್‌ ಸೌಂದರೈಮ್‌ೌನ್ನತೃಮುಂ | 
ನುತಸೌಂದರೃಮುಮಾಗೆ ಮತ್ತತಿಶಯಂ ತಾ ನಾಗದೌನ್ನತ್ಯಮುಂ | 
ನುತಸ್‌ ೦ದರ್ಕ ಮು ಮೂರ್ಜಿತಾತಿಶಯವಮುಂ ತನ್ನಲ್ಲಿ ನಿಂದಿರ್ದುವೇಂ | 
ಕ್ಸತಿಸ ಪೂಜ್ಯ ಮೊ ಗೊಮ್ಮ ಟೇ ಶ್ರ _ರಜನಶ್ರಿ (ರೂಪಮಾತ್ಕೊ ಸಮಂ | 0610 ॥ 
ನೆಲಗಟ್ಟಾನಾಗಲೋಕಂ ತಳಮವನಿ ದಿಶಾಭಿತ್ತಿ ಭಿತ್ತಿವೃಜಂ ಸ್ತ | 
ಸ್ಮಲಭಾಗಂ ಮುಚ್ಚಣಂ ಮೇಗಣ ಸುರರ ವಿಮಾಸೋತ್ತರಂ ಕೂಟಜಾಳಂ | 
ವಿಲಸತ್ತಾರೌ ಘಮ ಂತರ್ನಿ ತತಮಣಿನಿತಾನಂ ಸಮಂತಾಗೆ ನಿತ್ಯಂ | 
ನಿಲಯಂ ಶ್ರೀಗೊಮ್ಮ ಟೇಶಂಗೆನಿನಿದುದು ಜಿನೋಕಾಾವಳೋಕಂ 
ತ್ರಿಳೋಕಂ ॥ 616 ॥ 
2. ರಿರ್ನಾಣಲ* ಕ್ಸಿ (ಪತಿ ನ ಕ್ಸ ತ್ರಮಾಳಿಕೆ. 


ಇದರಲ್ಲಿ 27 ವೃತ್ತಗಳಿವೆ, ಪ್ರತಿಸದ್ಯವೂ "ನಿರ್ವಾಣಲಕ್ಷಿ ಕ್ಸಿ ಪತಿ' ಎಂದು 
ಮುಗಿಯುತ್ತದೆ. ಈ ಸ್ತುತಿಯನ್ನು ಭವ್ಯರ ಪ್ರೇರಣೆಯಿಂದ ರಚಿಸಿದಂತೆ ಗ್ರಂಥಾಂ 
ತೃದ ಈ ಪದ್ಯದಲ್ಲಿ ಹೇಳುತ್ತಾನೆ: 

ಭವವಿಧ್ವಂ ಸನವಾಸ್ತವಸ್ನವಮನೊಂದಂ ಪೇಟ ನೀನೆಂಬ ಭ। 

ವ್ಯವರ ಪ್ರೇರಣೆಯಿಂ ದಮಿಂತು ಸುಜನೋತ್ತಂಸಂ ಲಸದ ತ್ರ ಸರಿ 

ಚ್ಛವಿಮುಕ್ತಾಗಣದಿಂದೆ ನಿರ್ಮಿಸಿಡುದೀನಿರ್ಮಾಣಲಕ್ಕೆ ಪತಿ | 

ಸ್ಮವನಂ ಭ್ರಾಜತಭವ್ಯಕಂರಕಲಿತಂ ನಕ್ಷ ತ್ರಮಾಲೊಪಮಂ | 


ಈ ಗ್ರಂಥದಿಂದ ಎರಡು ಸದ್ಯಗಳನ್ನು ತೆಗೆದು ಬರೆಯುತ್ತೇವೆ :-- 


ಪರಭಾವಂ ಪರಭಾವಮಂ ಜನಿಯಿಕುಂ ಸ್ಪಾ ಸ್ಮಭಾವಂ ನಿರೆಂ | 

ತರಿತೆಂ ಸ್ವಾತ್ಮಗತತ್ತಮಂ ಬಗೆಯೆ ನ (op ನಿರ್ಮಿತಂ | 

ನಿರತಂ ಲೋಹಮಯಂ ಸುವರ್ಣರಚಿತಂ ಸೌವರ್ಣಮೆಂಬಂದದಿಂ | 
ಪರಮಲ್ರೇೇಬುದು ನಿನ್ನ ಶಾಸ್ತ್ರದ ತಿರುಳ್‌ ನಿರ್ವಾಣಲಕ್ಕ್ಮ್ಮೀಪತೀ । 617 ॥ 


ಸಮಯಜ್ಞಾನದೆ ಸಿದ್ಧಿಯಾಗದದಜೊಳ್‌ ಶೃದ್ಧಾ ನಮಿಲ್ಲಾ ದೊಡಾ | 

ಸಮಯ ಜ್ಞಾನವಖಮಲ್ಲಿ ನಂಬುಗೆಯುವುಂಟಾಗಿರ್ದೊೋಡಂ ಶುದ್ಧಸಂ | 
ಯಮುಮಿಲ್ಲ್ಲಾ ದೊಡಮಂತುಮಾಗದದಣಜ'ಂ ರತ್ನ ತ್ರಯಿಸಿದ್ದಿ ಯಿಪಿಂ | 

ಸಮನಿಕ್ಕು ೨ ಮುನಿಗೆಂದು ನೀಂ ಬೆಸಸಿದ ನಿರರ್ನಣಲಕ್ತಿ ಪತ್ತ H 618 | 


3. ನೀತಿ ಕಂದಗಳು. 
ಇವುಗಳಲ್ಲಿ ಕೆಲವನ್ನು ಇಲ್ಲಿ ಬರೆಯುತ್ತೇವೆ: 


ನಡೆವುದು ನಗೆಗೆಡೆಯಾಗದೆ | ನುಡಿವುದು ನಯನೀತಿಯಲ್ಲಿ ಸುಜನರೊಳೆಂತುಂ | 
ಬಿಡುವುದು ಕೆಡೆನುಡಿವವರಂ | ಜಡರೊಡನಾಡಲ್ವ ವೇಡ ಸುಜನೋತ್ತಂಸಾ 1619 | 


282 ಕರ್ಕಾಟಕ ಕವಿಚರಿತೆ. [12 ನೆಯ 


ಒರ್ವರ ಸಿರಿಯೊರ್ವರ ಜಸ | ಮೊರ್ವರ ಸಾಮರ್ಥ್ಯಮೊರ್ವರಾಕಾರಂ ಮ | 
ತ್ಕೊರ್ವರ್‌ ಬಯಸಿದೊಡಪ್ಪುದೆ | ಪೂರ್ವಾರ್ಜಿತಮಿಲ್ಲದರ್ಗ್ಗೆ ಸುಜನೋತ್ತಂಸಾ 


॥ 090 ॥ 


ಗಿರಿಗಿರಿಯೊಳ್‌ ಮಾಣಿಕವುಂ | ಕರಿಕರಿಯೊಳ್‌ ಮುತ್ತು ಚಂದನಂ ವನವನದೊಳ| 
ಧರಧರೆಯೊಳ್‌ ಕತ್ಮುರಿಯುಂ | ಪುರಪುರದೊಳ್‌ ನೃಪರುಮುಂಟಿ ಸುಜನೋತ್ತಂಸಾ 


॥ 621 ॥ 


ಸ್ತೀತಿಯ ಮೊನೆಯಣಿ`ಯದ ಬಲು | ಕಾತುರಿಸಿದೊಡುಂಟಿನಂಟು ಬತ್ತಿದಗಿಡುವಿಂ | 
ಗೇತವನೆತ್ತಿದೊಡದು ತಾಂ | ಚೇತರಿಪುದೆ ಮುನ್ನಿನಂತೆ ಸುಜನೋತ್ತಂಸಾ ॥622॥ 


ಬಲ್ಲರನೆಲ್ಲಾತೆಜದಿಂ | ಬಲ ಂದದೆ ತನ್ನ ಕಡೆಗೆ ಮಾಟ್ಬನೆ ಚದುರಂ | 
ಪುಲ್ಲೇವುದೆನಲ್ಲೇಡಂ | ಪುಲ್ಲುಂ ಪಲ್ಲೆದೆಗೆ ಬಹುದು ಸುಜನೋತ್ತಂಸಾ॥ 623 ॥ 


ಮಟ್‌್‌ವೂಕ್ಕ ವರಂ ಕಾಯದೆ | ತಜ'ದೊಟ್ಟದೆ ರಣದೊಳಾಂತ ರಿಪುಭೂಭುಜರಂ | 


ಸೆಜ*ಗೆಯ್ಮದೆ ದುರ್ಜನರಂ | ಬಜಿ'ದೊಲ್ಬಳೆ ಭಾಗಲಕ್ಷ್ಮ್ಮಿ ಸುಜನೋತ್ತಂಸಾ॥ 624 ॥ 


ಆವುಂ ಮಾವುಂ ಪಾವುಂ | ಬೇವುಂ ತಾವುಂದೊದೊಂದು ಕಾಲಿನ ನೀರಂ | 


ಭಾವಿಸೆ ಭನ್ನರುಚಿತ್ತಮ | ನಾವರಿಸವೆ ಧಾತ್ರಿಯೊಳಗೆ ಸುಜನೋತ್ಮಂಸಾ 1 007 | 


ರೇನಾಕೋಟ್ಯಾಚಾರ್ಯ. ಸು. 1180. 


ಈತನು ಜೈನಕನಿ. ಇವನ ಕಾಲವು ಸುಮಾರು 1180 ಆಗಿರಬಹುದು. 
ಈತನ ಗ್ರಂಥದಿಂದ ಇಂಡಿಯನ್‌ ಆಂಟಿಕ್ಸೆರಿ X11 ನೆಯ ಸಂಪುಟದ 96 ನೆಯ 
ಪುಟದಲ್ಲಿ ಕೆಳಗೆ ಬರೆದಿರುವ ಭಾಗವು ಅನುವಾದಮಾಡಲ್ಪಟ್ಟಡೆ : 


ಪೆಂಡವಾಸದ ಸೂಳೆಯರ  ಸಹೆಅಗನೇಣ' ಇಕ್ಕೆ ಲದೊಳಂ ಚಾಮರಂಗಳನಿಕ್ಕು 
ತುಂಬರೆ ಬೆಳ್ಳೊಡೆಗೆ ಪಾಲಿಕೇತನಧ್ವಜಂಗಳುಂ ಚಂದ್ರಾದಿತ್ಯರ್ಕಳುಂ ಸಿಂಹವ್ಯಾಘ್ರ)ಮಕರ 
ಮತ್ಸ್ಯಧ್ವಜಂಗಳುಂ ಮೊದಲಾಗೊಡೆಯ ರಾಜಚಿಹ್ನಂಗಳುಂ ಮುಂದೆ ಪರಿಯೆ ಪಂಚ 
ಮಹಾಶಬ್ದಂಗಳುಂ ಬದ್ದವಣದ ಪಣಿ'ಗಳುಂ ಬಾಜಿಸೆ ವಂದಿಮಾಗಧಯಾಚಶಕಪ್ರಭ್ಛ ತಿ 
ಜನಂಗಳ್ಗಂ ದೀನಾನಾಥರ್ಕಳ್ಗಂ ತುಷ್ಟಿ ದಾನಮಂ ಕುಡುತ್ತುಂ ಪೊ:ಗಿ ಸಹಸ್ರಕೂಟ 
ಚೈ ತ್ರಾ ಲಯಮನೆಯ್ಲು ಪಟ್ಟ ವರ್ಧನದಿಂದಿಟ್ರು'ದು ಬಸದಿಯಂ ತಿಸ ದಕ್ಷಿಣಂಗೆಯ್ಸು 


NS, 
ದೇವರಂ ಬಂದಿಸಿ........ ಇಂತೆಂದಂ (ನಿದ್ಯುಚ್ಚೋರಂ) '` 1626 ॥ 


ಲಾ ಅಂ ಟು ಕಾಣ್‌ 


ಶತಮಾನ] ತ್ರಿವಿಕ್ರಮಪಂಡಿತ. 288 


ಚಾಚಣ್ಣ. 1188. 


ಈತನು ಬೇಲೂರು 140 ನೆಯ ಶಾಸನದಲ್ಲಿಯೂ ಅರಸಿಯಕೆರೆಯ 47 
ನೆಯ ಶಾಸನದಲ್ಲಿಯೂ ಪದ್ಯಗಳನ್ನು ಬರೆದುದಾಗಿ ಹೇಳಿದೆ. ಈ ಶಾಸನಗಳಲ್ಲಿ 
ಮೊದಲನೆಯದು ವೀರಬಲ್ಲಾಳನ (1178-1220) ಆಳಿಕೆಯಲ್ಲಿ ಕೀಲಕವರ್ಷ 
ದಲ್ಲಿ-ಎಂದರೆ 1188 ರಲ್ಲಿ-ಬರೆದುದು. ಈ ಶಾಸನಗಳಲ್ಲಿ ಈ ಕವಿ ಬರೆದ ಒಂದು 
ಸದ್ಯವನ್ನು ಉದ್ಭರಿಸಿ ಬರೆಯುತ್ತೇವೆ; 

ಜಂಗಮಕಲ್ಪಕಲತೆ ಫಲ | ಮಂ ಗಡೆಗೊಂಡವೊಲುದಾರೆ ಮಾರವೆ ಪೆತ್ಮಳ್‌ | 

ತುಂಗಯಶಮೆಂಬ ಪೊಸವೆ | ಳ್ಹಿಂಗಳ ಬಿತ್ತೆನಿಪ ಭದೃನಂ ನಂಡನನಂ ॥ 027 ॥ 


ತ್ರಿನಿಕ್ರಮಪಂಡಿತ. 1188. 


ಈತನು ಅರಸಿಯಕೆರೆಯ 22 ನೆಯ ಮತ್ತು 90 ನೆಯ ಶಾಸನಗಳನ್ನು 
ಬರೆದುದಾಗಿ ಮೊದಲನೆಯ ಶಾಸನದ ಕೊನೆಯಲ್ಲಿರುವ 

ಬುಧನಿಧಿ ವಿವೇಶನಿಧಿ ಗುಣ | ನಿಧಿಯಾದಿತಾ,ನುಜಂ ತದಂತೇವಾಸಂ | 

ಬುಧನಿಧಿ ವಿವೇಕನಿಧಿ ಗುಣ | ನಿಧಿ ಬರೆದಂ ತ್ರಿಕ್ರಮಾಂಕನೀ ಶಾಸನಮಂ 1 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಅಲ್ಲದೆ ಇವನು ಅರಸಿಯಳಕೆಕಿಯ 118 ನೆಯ 
ಶಾಸನವನ್ನು ತಿದ್ದಿದುದಾಗಿ ಅದರ ಕೊನೆಯಲ್ಲಿರುವ " ತ್ರಿನಿಕ್ರಮಕವೀಶ್ವರ 
ನೂರ್ಜಿತವಾಣಿ ತಿರ್ದಿ ತಾಂ ಬರೆದಂ” ಎಂಬ ಪದ್ಯಭಾಗದಿಂದ ತಿಳಿಯುತ್ತದೆ. 
ಈ ಶಾಸನಗಳಲ್ಲಿ ಮೊದಲನೆಯದು 1188 ರಲ್ಲಿಯೂ ಎರಡನೆಯದು 11809 
ರಲ್ಲಿಯೂ ಮೂರನೆಯದು 1194 ರಲ್ಲಿಯೂ ಬರೆದುದು. 


ಈ ಶಾಸನಗಳ ಬಂಧವನ್ನು ನೋಡಿದರೆ ಈತನು ಒಳ್ಳೆಯ ಕನಿಯೆಂಬುದ 
ರಲ್ಲಿ ಆವ ಸಂಶಯವೂ ಇಲ್ಲ. ಇವುಗಳಿಂದ ಕೆಲವು ಪದ್ಯಗಳನ್ನು ತೆಗೆದು ಬರೆ 
ಯುತ್ತೇವೆ ಕು 

ವೀರಬಲ್ಲಾಳ. 

ಅನುಪಮರಣನಿಸ್ತಾರಕ | ನನೂನಸತ್ತ್ವಾನ್ವಿತಂ ನಿಚಾರಕ್ಸಮನೆಂ | 

ಬ ಸೆಗೆಟ್‌ ಯಿಂದೆ ಬಲ್ಲಾ| ಳನ್ರಪಾಳಂ ಕಾರ್ತಿಕೇಯನಂತೊಪ್ಪಿರ್ಪಂ ॥ 628 ॥ 

ಇಳೆ ಶುದ್ಧಸ್ಸಟಿಕೋಪಳಸ್ಸಗಿತಮಾಶಾಮಂಡಳಂ ದಿಗೃಧೂ | 

ಚುಳವೇಣೀಕುಸುಮೋಪಹಾರರಚಿತಂ ನಾಕಂ ನಿಳಿಂಪೇಶನಿ ॥ 
ರ್ಮಳಶುಂಡಾಳರದಪ್ರಭಾಧವಳಿ ತಂ ತಾರಾಸಥಂ ತಾರಕೋ | 

ಜ್ಞ ಳಿತಂ ತಾನೆನೆ ಕೊರ್ವಿ 'ಸರ್ನಿತು ಜಸಂ ಬಲ್ಲಾಳಭೂಪಾಳನಾ 1 629 ॥ 


284 ಕರ್ಣಾಟಕ ಕವಿಚರಿತೆ. [12 ನೆಯ 


ದಾಸಿಸೆಟ್ಟಿಯ ವಾಣಿಜ್ಯ. 
ಹರಿದಾಶಾಭಾಂದಮಂ ವಾರುಣಿಗೆ ನಡಸುವಂ ವಾರುಣೀವಸ್ತುವಂ ನಿ | 
ಸ್ಮರದಿಂದಿಂದ್ರಾ ಶೆಯೊಳ್‌ ಪೆರ್ಚಿಸುವನೊಸೆದು ಕೌ ಬೇರಿಯಿಂ ದ್ರು ಮ್ಹ್ಲುಮಂ ನೋ | 
ಡಿರೆ ಗೂಟಿ ಸಂದಿಸುವನೆಸೆನ ಮಾಲ್ಕಂಗಳಂ ಯಾಮೃದಿಂ ದೆ | 
ತ್ರರದಿಕ್ಸಿಂಗಟ್ಟುವಂ ನೋಡನುಸಮವಣಿಜಂ ಪ ದೋಷದೂರಂ | 630 ॥ 


ಬಾಣವೂರು. 
ಬೆಳೆದೆಳಗಿದ ಕಬನೆಗಳಿಂ | ಗಿಳಿವಿಂಡಿಂ ನಂದನಂಗಳಿಂದಳಿಕುಳದಿಂ | 
ಬಳಸಿದ ಪೂರ್ಣತಟಾಕ | ವಳಿಯಿಂದುರ್ವರೆಗೆ ಬಾಣವೂರ್‌ ಸೊಗಯಿಸುಗುಂ 
| 631 
ಅರಸಿಯಕೆಕೆ. 
ಮುಳಿದಾಗಳೆ ಕೂರ್ಸ್ಪವರೊಳ್‌ | ತಿಳಿವುದು ತಿಳಿವುದು ಗದೆಂದು ಸಾಜುವ 
ತೆಣದಿಂ | 
ಗಟಿಸುವ ಗಿಇವಿಂಡಿನ ಕಳ | ಕಳವರನಿಯಕೆಣಿ"ಯ  ಬನದೊಳೊಪ್ಪುತಿ 


1 8) 
ರುಂ ॥ 002 ॥ 


ಬಾವಾ ರಾಟಿ ಇಡಿ. ಅಲಾಯಿ ಮಾರನ್‌ 


ಅಗ್ಗಳ. 1189. 


ಈತನು ಚಂದ್ರಸ್ರಭಪುರಾಣವನ್ನು ಬರೆದಿದ್ದಾನೆ". ಇವನು ಜೈನಕನಿ; 
ಮೂಲಸಂಘ ಎಐಉ ಹ; ಕೊಂಡಕುಂದನಂಶದಲ್ಲಿ ಹುಟ್ಟಿದವನು. 
ಇವನ ತಂದ ಶಾಂತೀಶ; ತಾಯಿ ಪೋಚಾಂಬಿಕೆ; ಗುರು ಶ್ರುತಕೀರ್ತಿ ತ್ರೈ 
ವಿದ್ಯ. “ ಸುರರಾಜಾರ್ಚಿತನಿಂಗಳೇಶ್ವರಪುರಶ್ರೀತೀರ್ಥಚಂದ್ರಸ್ರಭಂ ಸರಮೇಶಂ” 
A ಈತನು ಇಂಗಳೇಶ್ನ _ರವೆಂಬ ಘಾ ಊಹಿಸಬಹುದಾ 
ಗಿಡೆ. ಈತನಿಗೆ ಜೈನಜನಮನೋಹರಚರಿತ ; ಕವಿಕುಳಕಳಭವ್ರಾತಯೂಧಾಧಿ 
ನಾಥ; ಕಾವ್ಯನೌಕರ್ಣಧಾರ; ಭಾರತೀಭಾಳನೇತ್ರ; ಸಾಹಿಶ್ಯವಿದ್ಯಾವಿನೋದ; 
ಜಿನಸಮಯಸರಸ್ಸಾರಕೇಳೀಮರಾಳ ಜೆ ಸುಲಲಿತಕವನಿತಾನರ್ತಕೀನೃತ್ಯರಂಗ 
ಎಂಬ ಬಿರುದುಗಳಿದ್ದಂತೆ ಆಶ್ರಾಸಗಳ ಆದ್ಯಂತಸದ್ಯಗಳಿಂದ ತಿಳಿಯುತ್ತದೆ. 
“ ಕಳೆಗಳೆನಿತರಿತಹ ೊಳಮಗ್ಗೆ ಳಗಣ್ಣ ೦  ತೋರ್ಷನಗ್ಗಳಂ ನೃಪಸಭೆಯೊಳ್‌ ” 
ಎಂಬುದರಿಂದ ಈತನು ರಾ ಜಸಭೆಯಲ್ಲಿ ಪ್ರಸಿದ್ಧ ಕವಿಯಾಗಿದ್ದ ತೆ ತೋರುತ್ತದೆ. 
ಈ ಗ್ರಂಥವನ್ನು ಶಕ 1111 ರ] Ae: 1189 ರಲ್ಲಿ-- ಬರೆದಂತೆ, 


ತ ನ ಕಾರಾ ್ಣೂ 





ವಾ ಡಬ ಹಾ ಅಮಾ ಮಿರ SE ಮುಂ ಮಯ ಸ್ವಾಹ, ಎ ವಾಂ ದ ಹ್‌ 


] ಅಗ್ಗಳಲೀಲಾನತಕಿಯೆಂದು ಒಂದು ಗ್ರಂಥನಿದೆಯೆಂದೂ ಆದು ಎತತ ತೃತನೆಂದೂ ಕೆಲವರು 
ಹೇಳಿಕೊಳ್ಳುತ್ತಾರೆ. ಇದಕ್ಕೆ ಆವ ಆಧಾರವೂ ನಮಗೆ ದೊರೆತಿಲ್ಲ. 


ಶತಮಾನ] ಅಗ್ಗಳ: ಚಂದ್ರಪ್ರಭಪುರಾಣ. 285 


' ಏಕಾದಶಶತಮುಂ ಮ | ತ್ರೇಕಾದಶಮಾಗೆ ಶಕನೃಸಾಬ್ಲಂ ಸೌಮ್ಯ | 
ಪ್ರಾಕಟನರ್ಷದ ಚೈತ್ರಸಿ| ತ್ರೈ ಕಾದಶಿಯಂದು ನೆಗಟ್ನುದೀಕೃತಿರತ್ನಂ | 


ಎಂಬ ಸದ್ಯದಿಂದ ತಿಳಿಯುತ್ತದೆ. 


ಈತನು ಪೂರ್ನಕವಿಗಳಲ್ಲಿ ಪಂಸ, ಪೊನ್ನ, ರನ್ನ ಇವರುಗಳ ಹೆಸ 
ರನ್ನು ಹೇಳುತ್ತಾನೆ. 

ಈ ಕವಿಯನ್ನು ಆಚಣ್ಣ (ಸು. 1195), ದೇವಕವಿ (ಸು. 1200), 
ಆಂಡಯ್ಯ (ಸು, 1235), ಕಮಲಭವ (ಸು. 1255), ಜಾಹುಬಲಿ 
(ಸು. 1560) ಮೊದಲಾದವರು ಹೊಗಳಿದ್ದಾರೆ. ಪಾರ್ಶ್ವನು (1205) ತನ್ನ 
ಸಾರ್ಶ್ರನಾಥಪುರಾಣದಲ್ಲಿ ಈತನನ್ನು ಹೀಗೆ ಸ್ತುತಿಸಿದ್ದಾನೆ: 


ಜಿನಚಂದ್ರಸ್ತವನದೆ ಪಾ | ನನಮೆನಿಸುನ ಸೂಕ್ತೆ ಕೇರ್ತಿದೀಪಿಕೆಗುಜ್ಜೀ | 
ವನಕರಮೆನೆ ಕೌತುಕಮಂ | ಜನಿಯಿಸುಗುಂ ಕನಿಗಳೊಳಗೆ ನೆಗಟ್ನಗ್ಗಳನಾ | 
ನಾಸ್ತವಭಕ್ಕಿಯುತಂ ರೂ| ಸಸ್ತವನಮಣಿಸ್ಪ್ರವಾಳಮಂ ಜಿನನಾಸ್ಟಾ | 


ನಸ್ಮ್ನವನಮನೊದವಿಸಿ ಭೂ | ವಿಸ್ಫುತನಾದಗ್ಗಳಂಗಮಗ್ಗಳರೊಳರೇ || 


ತನ್ನ ಕನಿತಾಚಾತುರಿಯನ್ನು ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ ಸ 
ಕಿನಿಯಂ ಜಕ್ಕುಲಿಸಂತ ನುಣ್ಣದರ್ದಶಬ್ದಂ ಶಬ್ದಸಂದರ್ಭದೊಳ" | 
ಸನಿಯಂ ಮುಂದಿಡುವರ್ಧಮರ್ಥದೊಳೂಡಂಬಟ್ಟೊಳ್ಸನೋರಂತೆ ಬ್‌ 
ಜುವ ಭಾವಂ ಸಲೆ ಭಾವದಿಂದೊದನಿ ಚಿತ್ತಂ ಮೂಡಿ ತೇಂಕಾಡೆವೊ | 
ಇವೆ ನಾನಾರಸಮೊಪ್ಪೆ ವಸ್ಮುಕೃತಿಯ ಪೆ“ ಟ್ಲಿಗ್ಗಳೆಂ ಮೆಚ್ಚಿಪಂ i 
ಗಟಪರ್‌ಪವಣಣ'ಯದೆ ಬೆಸ | ಗೊಳೆ ಸೆಣನಿಂ ಲೋಕದೊಳಗೆ ವರ್ತಿಸ ವಿಳಸ | 
ಳಗಳೆನಿತನಿತಜಗೂಳಮ | ಗೃಳಗಣ್ಣಂ ತೋರ್ಪನಗ್ಗಳಂ ನೈಸಸಭೆಯೊಳ್‌ ॥ 
ಸಹಾಯತೆಯಿಂ ಸಂಸಾ | ರಸಮುದ್ರಮನೀಸಿದಂ ರಶಿಪ್ರಭನೆಂತಂ | 
ತನಹಾಯತೆಯಿಂ ತಚ್ಚರಿ | ತಸಮು ದೃಮನೀಸಿ ಜಸಮನಗ್ಗಳನಾಂತಂ | 
ಇವನ ಗ್ರಂಥ 

ಚಂದ್ರಪ್ರಭಪುರಾಣ. 
ಇದು ಎಂಟನೆಯ ತೀರ್ಥಕರನಾದ ಚಂದ್ರ ಪ್ರಭನ ಚರಿತವು; 16 ಆಶ್ವಾಸ 


ಗಳಾಗಿ ಭಾಗಿಸಲ್ಪಟ್ಟಿದೆ. ಈ ಗ್ರಂಥವನ್ನು ಈತನ ಗುರುವಾದ ಶ್ರುತಕೀರ್ತಿಯ 
ಆಜ್ಞಾನುಸಾರವಾಗಿ ಹೇಳಿದಂತೆ, ಮದರಾಸ್‌ ಪ್ರಾಚ್ಯಕೋಶಾಲಯದಲ್ಲಿ 








1. ಈ ಪದ್ಯದಿಂದ ಅಗ್ಗಳನು ರೂಪಸ್ತವನಮಣಿಪ್ರವಾಳ, ಜಿನಾಸ್ಥಾನಸ್ತವನ ಎಂಬ ಗ್ರಂಥ 


ಗಳನ್ನು ಬರೆದಿರುವಂತೆ ತಿಳಿಯುತ್ತದೆ. ಇವು ಬೇರೆ ಗ್ರಂಥಗಳೋ ಅಥವಾ ಚಂದ್ರಪ್ರಭಪುರಾಣದಲ್ಲಿ 
ವರ್ಣಿಸಿರುವ ಭಾಗಗಳಿಗೆಯೇ ಅನ್ನಯಿಸುತ್ತವೆಯೋ ತಿಳಿಯದು, 
೪6 


286 ಕರ್ಣಾಟಕ ಕನಿಚರಿತೆ, [12 ನೆಯ 


ರುವ ಬಿಳಗಿಯ ತಾಲ್ಲೂಕಿನ ಒಂದು ಶಾಸನದಲ್ಲಿಯ (1192) ಈ ಪದ್ಯದಿಂದ 
ತಿಳಿಯುತ್ತದೆ :_- 


ಶ್ರುತಕೀರ್ತಿದೇವನತ್ಕೂ ರ್ಜಿತಕೀರ್ತಿಕನಾತ್ಮಶಿಷ್ಟನಿಂದಗ್ಗಳನಿಂ | 
ದತಿಶಯಿತಕಾವೃಮಾರ್ಗದೆ | ನುತಚಂದ್ರಸ್ರಭಪುರಾಣಮಂ ಸೇಟ'ಸಿದಂ | 


ನಯದಿಂ ಪಂಪನೊಜಲ್ಲು ನಿರ್ಮಿಸಿದ ಪೊನಂ ಪ್ರೀತಿಯಿಂ ಪೇಟ ಭ| 
Ww ಚೆ ಚ 

ಕ್ಕಿಯಿನಾರತ್ನಕವೀಶ್ವರಂ ಸಮೆದ ತತ್ಕಾವ್ಳತ್ತಯಕ್ಕೆಂ ಜಗ | 

ತ್ರ,ಯಮುಂ ಮಂ ಬೆಲೆಯಾಗಿ ಪೋಯ್ಕೆನೆ ಬಟ ಕ್ಕಾಂ ಪೇಟ್ಸಿ 


ದಯವಿಸ್ತಾರಿಯೆನಿಪ್ಪ ಕಾವೃಮಿದಮೂಲ್ಯತ್ವಕ್ಕ ಪಕ್ಸ್ಯಾಗದೇ | 
ಪ್ರಮುದಿತಭವ್ಯಮಂ ಸುಕವಿಸಂಕುಲಸೇವೃಮನಾಪ್ತತತ್ತ್ವನಿ| 
ತ್ಸಮದಯಭಾವೃಮಂ ಸಕಲಸತ್ತೃೃತಿ ನವೃಮನೀಜಿನಾನ್ವಯ | 
ಕ್ರಮಯುತಕಾವೃಮಂ ನೆಟ್‌ಯೆ ನಿರ್ಮಿಸಿ ನಿರ್ಮಲಭಕಿ ಭಾವದಿಂ | 
ದಮಲಿನಕೀರ್ತಿಗಂ ಸುಕೃತಪೂತ್ತಿಗಮಗ್ಗ ಳನಂತು ನೊಂಂತರಾರ್‌ | 


ಗ್ರಂಥಾವತಾರದಲ್ಲಿ ಚಂದ್ರಪ್ರಭನನ್ನು ಸ್ತುತಿಸಿದ್ದಾನೆ. ಬಳಿಕ ಸಿದ್ಧಾದಿ 
ಗಳನ್ನೂ ಪಂಚಗುರುಗಳನ್ನೂ ಜಿನಧರ್ಮವನ್ನೂ ಯಕ್ಸಯಕ್ಸಿಯರನ್ನೂ ಸರ 
ಸ್ವತಿಯನ್ನೂ ಸ್ತುತಿಸಿ, ಅನಂತರ ಅನುಬದ್ಧಕೇವಲಿಗಳಿಂದ ಶ್ರುತಕೀರ್ತಿದೇವನ 
ವರೆಗೆ ಗುರುಗಳನ್ನು" ಪರಿನಿಡಿಯಿಂದ ಸ್ತುತಿಸಿದ್ದಾನೆ. 

ಆಶ್ವಾಸಗಳ ಕೊನೆಯಲ್ಲಿ 

ಇದು ಪರಮಪುರುನ್ನಾಥಕುಳಕುಭ್ರತ್ಸಮುದ್ಧ್ಭೂತಪ್ರವಚನಸರಿತ್ಸರಿನ್ನಾಧ ಶು ತ 
ಕೀರ್ತಿತೈನಿದ್ಯಚಕೃವರ್ತಿ ಪದಪದ್ಮನಿಧಾನದೀಪವರ್ಶಿ ಶ್ರೀಮದಗ್ಗಳದೇವವಿರಚಿತಮಪ್ಸ 
ಚಂದ್ರಪ್ರಭಪುಠಾಣದೊಳ್‌ 
ಎಂಬ ಗದ್ಯವಿದೆ. 

ಇವನ ಬಂಧವು ಅತಿಸ್ರೌಢ ವಾಗಿಯೂ ಸಂಸ್ಕೃತಸದಭೂಯಿಷ್ಠವಾಗಿಯೂ 
ಇದೆ. 


ಹಾಅ. 





EE ಸಂ ರಂ ಂ್ಪಂ ಅಂ ಂಂಇ್ಹ ಇಂ ಯಂ ಂ೦ಯಂಂ್ಪ್ಪ ಸಲ ಯ ಂಂ್ಥೃಯ ಇಂ 





. ಅನ.ಬದ್ಧಕೇವಲಿಗಳು, ಶ್ರುತಕೇವಲಿಗಳು, ಕೊಂಡಕುಂದ, ಭೂತಬಲಿ, ಪುಷ್ಪದಂತ, 
ವೀರಸೇನ, ಜಿನಸೇನ, ಅಕಳಂಕ, ಗೃಧ್ರವಿಂಛ, ಅರ್ಹದ್ಬಲಿ, ಸಿಂಹನಂದಿ, ಸಮಂತಭದ್ರ, ಕವಿಸರ 
ಮೇಷ್ಠಿ ಪೂಜ್ಯಪಾದ, ಕೊಂಡಕುಂದಾನ್ವಯಕ:ಲಚಂದ್ರ, ಮಾಘಣಂದಿ, ಕನಕನಂದಿ, ಶ್ರುತಕೀರ್ತಿ, 
ಮುನಿಚಂದ್ರ, ನಯ ಕೀರ್ತಿ, ಉದಯಚಂದ್ರ, ವೀರಣಂದಿ, ಮಾಫೆಣಂದಿ, ವರ್ಧಮಾನ, ದೇವಚಂದ್ರ, 
ಧಾಮ ನಂದಿ, ನೇವಿಚಂದ್ರ, ಶ್ರುತಕೀರ್ತಿ, 


ಶತಮಾನ] ಅಗ್ಗಳ: ಚಂದ್ರಪ್ರಭಪುರಾಣ. 287 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ಆಲಿಕಲ್ಲು. 
ಘನಸಮಯ ಶಬರಕರಗತ | ಕನತ್ತಟಿದ್ದಂಡಪಾತನಿಗಳನ್ನಿಲ | 
ಸ್ನನಯಿತ್ತುಕುಲತಮಾಲೀ | ವನಪ್ರ ಸೂನಂಗಳೆನಿಸಿದುವು ಕರಕಂಗಳಳ  ॥633॥ 
ಬೇಸಗೆ. 
ಅತಿತಪ್ರೋದ್ವೃತ್ತಧೂಳೀಪಿಹಿತಮಹಿತಳಂ ಜ್‌ ತೂಳಿ ಕಾಳಿಂ | 
ಗಿತರೋದೋಮಂಡಳಂ ಪ್ರೋಚ್ಚಳಿತಮರುಮರೀಚೀ.... ದಿಕ್ಸಂ | 


ತತಿ ಬಂದತ್ತಂದಗುರ್ವಂ ಬಗೆಗೆ ಪಡೆದದೋಘುಂ ಸಮುದ್ಧೂತಮಾಘಂ | 
ಹೃತನದ್ಧೊೋ ಘಂ ನಿಮೇಘಂ ಜನಿತಜನಮನೋಗ್ಲಾನಿದಾಘಂ ನಿದಾಘಂ 634 


ಮಾವು. 
ಶಳಿರ್ಗಳಿನೊರ್ಮೆ ಪೂಗುಡಿಯಿನೊರ್ಮೆ ಪಸುರ್ನ್ಮಿಡಿಯಿಂದಮೊರ್ಮೆ ಕಾ| 
ಯ್ಸಳಿ ನಿರದೊರ್ಮೆ ಪಣ್ಣಳಿನದೊರ್ಮೆ ಜನಕ್ಕೆ ಮನಃಪ್ರಮೋದಮಂ | 
ಬಳೆಯಿಸಿ ಮಾಣು ದಲ್ಲು ಸವಿಯಂ ಕಿವಿಗೊ:ಲಗಿಸಿತ್ತು ಮತ್ತೆ ಕೋ | 
*ಳರವದೊರ್ಮೆ ಭ್ರೃಂಗರುತದೊರ್ಮೆ ಶುಕಸ್ವರದೊರ್ಮೆ ಮಾಮರಂ 1635 


ಕಮಲ. 
ನಡು ನಸುಪೊಂಗಿ ಸುತ್ತಿಆ'ದು ಪತ್ತಿದೆಸಲಕ್ಕೂ ನೆವಿರ್ಚಿ ತಣ್ಣೆರ | 
ಲ್ಲ ಡೆದೆಳಪಾಗೆ ಪೊಕ್ಕು ಸುಲುಯುತ್ತಿರೆ ತಳ್ಳು ಸಡಿಲ್ಲಗಲ್ಲರ | 
ಲ್ರಿಡಿದುಡುಗಿರ್ದ ಕೇಸರದ ನುಣ್ಮೊನೆ ಸೂಸೆ ಮರಲ್ಲು ಚೆಲ್ವಿನೊಳ್‌ | 
ಗಡಣಿಸಿದತ್ತು ಮುಂಬಗಶೊಳಂಬುರುಹಂ ಸರಸೀಸಮೂಹದೊಳ್‌ 1636 ॥ 


ದುಂಬಿಯ ಮರಿ. 
ತಿಜುಮಡುಗೊಂಡ ಬಂಡಿನೊಳಗೀಸಿ ಪೊದಲ್ಲೂಡಿದಿರ್ದ ಕುತ್ತೆಸ | 
ಟು ಜುವದೊಳೆಯ್ಸ ಮೆಯ್ಸರೆದು ಕೇಸರದೊಳ* ನಲವಿಂ ಪೊರಳ್ಳು ನೀ | 
ಳೆ. ಜಗಿದ ಕೀ ಬಸಲು, ಗೆಯೊಳೊಯನೆ ಜಾಣ" ಪರಾಗೆಪುಂಜಸೊಳ್‌ | 
ಪಅ'ವಡಿಸಿತು ಭೃಂಗಶಿಶು ನಿೀರಜದೊಳ್‌ ನಿಜಪಾಂಸುಕೇಳಿಯಂ 1637 


ಚಂದ್ರಾಸ್ತ. 
ಇದು ಸ ಟಿಿಗಾಳಿಯಿಂ ನೆಗೆದು ತೋಜುವ ಕಿಂಶುಕಶುಷ್ಕಪತ್ರಮ | 
ಲ್ಲಿದು ಗಗನಕ್ಕೆ ನಾಡೆ ನಲಿವಾಣಿ'ದದೊಂದುಕಪೋತಮಲ್ತು ಮ | 
ತ್ತಿದು ಪರಿದಿರ್ದ ಪಾವಸೆ ಮುಗಿಲು ಆ'ಯೆಂಬಿನಮಿಂಬುಗೆಟ್ಟು ಕಂ | 
ಬದ್ಧ ಪಟಿಗಂಚುಗನ್ನಡಿವೊಲೇನಿ ಬಿಳಿದಾದುದೊ ಚಂದ್ರಮಂಡಲಂ 638 | 


288 


ಕರ್ಣಾಟಕ ಕವಿಚರಿತೆ. [12 ನೆಯ 


ಖಾತಂ. 
ಯುತಕಮಲಂ ಗತಕಮಲಂ | ಭೈ ತಕುರವೂ ಮುಕ್ಕಕುರವಮಾತ್ರಕುವಲಯಂ 
ಪ್ರತಿಮುಕ್ತಕುವಲಯಂ ಚಿ | ತ್ರತರಂ ನೋಡುನನರಂಗೆಖಾತಮಖಾತಂ 639 ॥ 


ಹೆಣ್ಣಿಗೆ ಬುದ್ಧಿವಾದ, 


ಅಕ್ಕ ನಿಜಸ್ರ್ರಿಯಂಗೆ ಮನದಂದದೆನೀಂ ಬೆಸಕೆಯುದಾಗಳುಂ | 

ಮಕ್ಕಳ ಮಾಲ್‌ ಯಂತಿರದೆ ನೀನೊಡವಂದ ಜನಕ್ಕೆ ಸಂತಸಂ | 

ಮೊಕ್ಕಳಮಾಗೆ ಮನ್ನಿಪುದು ಮಾವನ ಪೆರ್ಮೆಗಮತ್ತೆಯೊಲ್ಕೆ ಗಂ 

ತಕ್ಕ ಸೆಗಟ್‌ ಯಂ ನೆಗೇಖ ದೀವುದು ಸೆತ್ತೆಮಗಂ ಪ್ರಮೋದಮಂ 640 


ಜಟ್ಟಿಗ. 


ಬಿಟ್ಟಿ ಕುರುಳ್‌ ಪೊದಟ್ಟಿ ಕೆಸುಗಣ್‌ ನಸುಗೆತ್ತುವ ಮಾಸೆ ಬಾಂಗೆ ತೂಂ | 

ಕಿಟ್ಟಿ ವೊಲಪ್ಸ ಮಯ್‌ ಮಿಳಿರ್ವ ನಾಲಗೆಯುರ್ಬಿದ ಪುರ್ಬ ಕರ್ಬುನ | 

ಕ್ತಿಟ್ಟಳಮಪ್ಪ ಕರ್ಕಶತೆಯೆತ್ತಿದ ಕೆಚ್ಚಿನ ಡಂಗೆ ಭೀತಿಯಂ | 

ಪುಟ್ಟಿಸೆ ಬಂದು ಕಟಿ ದಿರೊಳಿರ್ದನದೊರ್ವನಡುರ್ತು ಜಟ್ಟಿಗಂ W641 
ಕುಕವಿನಿಂದೆ. 

ಜೀಯೆನೆ ಬಲ್ಲವರ್‌ ನೆಜ:ಯೆ ಸತ್ತ್ಯೃತಿವೇ ದೆ ಪೇಟ ಘುಣಾಕ್ಟರ। 

ಪ್ರಾಯದೆ ಶಬ್ದವೊಂದೆರಡು ಮತ್ತೆ ವಿಚಾರಿಸಿ ನೋಡೆ ಕಾಕತಾ | 

ಳೀಯದೆ ವಾಚ,ಮೊಂದೆರಡು ಕೂಡೆ ನಿಘರ್ಮಿಪೊಡಂಧಲಾವಕ | 


ನಾ.ಯದೆ ಭಾವವಮೊಂದೆರಡು ಲೇಸೆನೆ ಪೇಟ ಜದಿರ್ಪದೊಪ್ಪಮ: 1 040॥ 


ಕುಪ್ಪಟೂರ ಚಿಮ್ಮರ ನಾಸುದೇವ; ದೊಡ್ಡರ ನಾಚಯೆ; 
ತೇಶೆನದೇನ. 11809. 


ಈ ಮೂವರು ಕವಿಗಳೂ ಸೇರಿ ಸೊರಬದ 179 ನೆಯ ಶಾಸನವನ್ನು 


ಬರೆದಂತೆ ಆ ಶಾಸನದ ಕೊನೆಯಲ್ಲಿರುವ 


ಒಡನಿದ ಕುಪ್ಪಟೂರ ಸುಜನಾಗ್ರಣಿ ಚಿಮ್ಮ ರವಾಸುದೇವನುಂ | 
ಸದುಗುಣಯು ಕ್ಮ ನಸ್ತ ಕನಿ ದೊದ್ಮರನಾಚಯನುಂ ಸಮಸ, ಸ 
ಸ ನಾಸಾ ಗರ ಕೇಶವದೇವನೆಂಬಿವರ್‌ | 


ಮುತದದೊಳೆ ಕೂಡಿ ಪೇಟ್ರರಿದು ಸಲ್ಲೆ ರಶಶಾಂಕದಿನೇ ಶರುಳ್ಳಿನಂ I 


ಶತಮಾ ನ] ಮಾಳೆಯ. 289 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಈ ಶಾಸನವು ತ್ರಿಭುವನಮಲ್ಲವೀರಸೋನೇ 
ಶ್ವರನ (1182-1189) ಕಾಲದಲ್ಲಿ ಶಕ 1111 ರಲ್ಲಿ ಎಂದರೆ 1189 ರಲ್ಲಿ 
ಬರೆದುದು. ಇದರಲ್ಲಿ ಕಾಮರಸನು ರಾಮೇಶ್ವರದೇವರಿಗೆ ದತ್ತಿಯನ್ನು ಬಿಟ್ಟಂತೆ 
ಹೇಳಿದೆ. 


ಈ ಶಾಸನದಿಂದ ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 


ಕಾಮರಸ. 
ಮಿಗೆ ತೇಜಂಪೆಜರ್ಗಾಗೆ ಸೈರಿಸುವನೇ ಮಿತ್ರಂ ದಿಟಕ್ಕೆಂದು ಭಾ। 
ನುಗೆಸೈರಿಸ್ಟನುದಾತ್ರದಾನಗುಣಮಂ ಸಂತಾನಮೆಂದಟ್ಟಣಿ'ಂ | 
ನೆಗಟಸ್ಮಾಕಲ್ಪ ಕುಜಕ್ಕೆ ಸೈರಿಸುವನುತ್ತುಂಗತ್ತಮಂ ಗೋತ್ರಮೆಂ | 


ದೆಗದೊಳ್‌ ಸೈರಿಪನುಂತೆ ಸೈರಿಸುವನೇ ಕಾದಂಬಕಂಠೀರವಂ 1648 ॥ 


ಮೊಳ" ಯುಂಬುದು ಬಾಂಧವರೊಳ್‌ | ತೂಣೆಯೆಂಂಬುದು ನದನದೀನಿಕಾಯ 
ದೊಳಾದಂ | 
ಸೆಜ್‌ಯೆಸಂಬುದು ಜೂದುಗಳೊಳ್‌ | ಪೆಅತೆಡೆಯೊಳಿವಿಲ ಕಾಮನೃಪನಾಳೆ 
ನಾ 0 0. 


ಳೆಯೊಳ್‌ | 644 ॥ 


ಧರೆಗುರುಳೆ ತಮ್ಮ ತಲೆಗಳ | ಕರಿಶಿರಮಂ ನಿಜಕಬಂಧದೊಳ್‌ ಪತ್ತಿಸಿ ಬೀ | 


ರರ ತಂಡಂ ಗಣಪರನೋಲ್‌ | ಕರಮೆಸೆದರ್‌ ಕಾಮಭೂಪನಿಅ ದಾಹವದೊಳ್‌ ॥64ಗ॥ 


ಮಾಳೆಯ. 1192. 


ಈತನು ಹಿಕಾರಿಪುರದ 107ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸ 
ನದ ಕೊನೆಯಲ್ಲಿರುವ “ ಕವಿರಾಜರ ಪಂಡಿತ ಮಾಳೆಯನ ಕವಿತೆ” ಎಂಬ ವಾಕ್ಯ 
ದಿಂದ ತಿಳಿಯುತ್ತದೆ. ಈ ಶಾಸನವು ಶಕ 1114 ರಕ್ಷಿ--ಎಂದರೆ 1199 ರಲ್ಲಿ 
ಬರೆದುದು. ಇದರಲ್ಲಿ ಎರಗಚಮೂಪನು ದಕ್ಷಿಣಕೇದಾರೇಶ್ವರದೇವರಿಗೆ ದತ್ತಿ 
ಯನ್ನು ಬಿಟ್ಟಂತೆ ಹೇಳಿದೆ. 

ಈ ಶಾಸನದಿಂದ ಕೆಲವು ಪದ್ಯಗಳನ್ನು ಉದರಿಸಿ ಬರೆಯುತ್ತೇವೆ: 

ಹೊಯ್ಸಳ ನಾರಸಿಂಹ. 
ಮುನಿ ಮುನಿದೀಂಟದಬ್ಬಿ ಮರನಲ್ಲದ ಕಲ್ಪಕುಜಂ ಸುರಾರಿಸೂ | 


ದನನದಟಿಂದಮೆತ್ತದತಿಭಂಗದೊಳೊಂದದ ಮಂದರಾದ್ರಿ ನೆ॥ 
19 


290 ಕರ್ಣಾಟಕ ಕವಿಚರಿತೆ. [12 ನೆಯ 


ಟನೆ ಮೃಗರೂಪಮಂ ತಳೆದು ಪುಟ್ಟದ ಕೇಸರಿ ಗುಣ್ಣಿನಾರ್ಪಿನೊಳ್‌ | 
ನಿನುತಮೆನಿಪ್ಪ ಬಿಣ್ಣಿನ ಪರಾಕ್ರಮದೊಳ್‌ ನರನಿಂಹಭೂಭುಜಂ ॥ 646 ॥ 


ತೆರಳದರಾತಿಭೂಭುಜರ ನಿಟ್ಟೆಲುವಂ ಸಲೆ ತೇದು ಬೊಟ್ಟಿನಿ | 

ಟುರುಳ್ತೆ ಶಿರಂಗಳಂ ಬಲುಗರುಳ್ಗಳೊಳಾಗಳೆ ಕೋದು ಕಂಠದೊಳ೯ | 

ಧರಿಸಿ ಕಪಾಳಮಂ ಪಿಡಿದು ನೆತ್ತರನಿೀಂಟಿ ಮನೋನುರಾಗದಿಂ | 

ಧುರಡೊಳೆ ಖಡ್ಗಕಾಳಿ ಕುಣಿದಾಡುವಳೇ ನರಸಿಂ ಹಭೂಪನಾ 1 047 ॥ 


ಹರಿಹರಸೂರಿ. 1194, 


ಈತನು ಅರಸಿಯಕೆರೆಯ 118ನೆಯ ಶಾಸನವನ್ನು ಬರೆದನೆಂದೂ ಸೀಗು 
ರಿಯ ಕಾಮನ ತಮ್ಮ ನೆಂದೂ ಇವನ ಕೃತಿಯನ್ನು ತ್ರಿನಿಕ್ರಮಪಂಡಿತನು' ತಿದಿದ 
ನೆಂದೂ ಆ ಶಾಸನದ ಅಂತ್ಯದಲ್ಲಿರುವ-.- 


ಹರಿ ಹರಸೂರಿ ಸೀಗುರಿಯ ಕಾಮನ ತಮ್ಮ ನುಮ:£ಶದತ್ತವಾ | 


ಗಿರಚಿನಿದಂ ತ್ರಿನಿಕ್ರಮಕವೀಶ್ವರನೂರ್ಜತವಾಣಿ ತಿರ್ದಿ ತಾಂ ಬರೆದಂ ॥ 


ಎಂಬ ಪದ್ಯಭಾಗದಿಂದ ತಿಳಿಯುತ್ತದೆ. ಈ ಶಾಸನವು ಶಕ 1116 ರಫ್ಷಿ--ಎಂದರೆ 
1194 ರಲ್ಲಿ--ಬರೆದುದು. ಇದರಲ್ಲಿ ವೀರಬಲ್ಲಾಳನ ದಂಡನಾಯಕನಾದ 
ಮಾಚಿರಾಜಯ್ಯನು ಮಲ್ಲಿಕಾರ್ಜುನ ಮದಧುಸೂದನದೇನವರ.ಗಳಿಗೆ ದತ್ತಿಯನ್ನು 
ಬಿಟ್ಟಂತೆ ಹೇಳಿದೆ. 

ಈ ಶಾಸನದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 

ವಿಷ್ಣುವರ್ಧನ. 

ಮಲೆವ ವಿರೋಧಿಮಂಡಳಿಕಮಂಡಳಿಯಂ ಮರಳೊತ್ತಿ ಕೊಳ್ತ ಕೂ | 

ರಲಗಿನ ಕೋಳೆ ಕಾಳವಿಳಯಾಹಿಯ ಕೋಳೆನೆ ಗೆಲ್ಲು ನೀಳ ತೋ | 

ಳ್ರಲದೆ ನಿಮಿರ್ಚಿ ಧಾತ್ರಿಯಪಾಕೃತಕಂಟಕಮಾಗೆ ರಾಜ್ಯದ | 

ಗ್ಲಲಿಕೆಯನಾಳ್ತು ಪಾಲಿಸಿ ದನಪೃತಿಮಂ ಕಲಿ ನಿಷ್ಣ್ಯುವರ್ಧನಂ 1 648 | 

ಮಾಚದಂಡನಾಥ. 


ಕರಚಕ್ರಂ ಮುರವಿದ್ವಿಷಂಗೆ ಬಳವಿದ್ದಿ ಸ್ಟಂಗೆ ವಜ್ರಂ ಭಯಂ | 
ಕರಭಾಳಪ್ರ ಬಳೇಕ್ಸ್‌ ಣಂ ಪುರಹರಂಗರ್ವಂಗೆ ಕಾಯ್ದುಗ್ರಕೇ | 





ತ ರಾ ನ ಸಂ ಭಾ ಭಾಜನ ಜಾ | ಲಂ ಲಂ ಇಂ ಂಂ ಸ ಎಂ ಅ ಲ | 50533 332323333337.33 7337 77 | ಳಿ EG SN 


1. ಪುಟ 088: 


ಶತಮಾನ] ಪಾಲ್ಕುರಿಕೆ ಸೋಮನಾಧ. 291 


ಸರಿಗುಚ್ಚಂಡನಖಂ ವೃಧಾನಮದುವೋಲ* ಬಲ್ದಾಳಭೂಪಂಗಿಳಾ | 
ಭರಣಂ ದ್ರೋಹಘರಟ್ಟಿ ಮಾಚಣನೆ ನಚ್ಚೆಂದುಂ ಜಯಕ್ರ£ಡೆಯೊಳ್‌ 1 640 ॥ 


ಮಧುಸೂದನ ದಂಡನಾಥನ ಪುರ. 
ತುಜುಗಿದ ನಂದನಂ ಪರಿವ ಕಾಲ್ಕೆ ಕಡಲ್ಲಿವೆ ತೋಡೆನಿಸ್ಪ ಪೆ | 
ರ್ಗೆಣ ಬಳಸಿರ್ದ ಪೆರ್ವೆಳಸು ಸಂದಣಿನೆತ್ತ ಜನಂ ವಿಳಾಸದಿಂ | 
ಮೆಜ್‌ವಮರಾಲಯಂ ಬಹುಗೃಹಂಗಳ ಸೊಂಪಿವಣುಂದೆ ಚಿಲ್ಲು ಕ | 
ಣ್ಸೈಜ`ದವೊಲೊಪ್ಪು ಗುಂ ಪುರವರಂ ಮಧುಸೂದನದಂಡನಾಥನಾ 1 650 ॥ 


ಪಾಲ್ಕುರಿಕೆ ಸೋಮನಾಥ. ಸು. 1195. 


ಈತನು." ಆರಾಧ ಚಾರಿತ್ರ, ಬಸವಪುರಾಣ, ಅನ್ನವಾದಕೋಲಾಹಲ, ಬಸವಣ್ಣನ 
ಪಂಚಗದ್ದ, ಸದ್ಗುರುರಗಳೆ, ಚೆನ್ನಬಸವರಗಳೆ, ಶರಣುಬಸವರಗಳೆ ಇವುಗಳನ್ನು ನಿರೂಪಿಸಿ 
ಸಕಲವೇದಾಗಮಪುರಾಣವಾಕ್ಕಂಗಳಿಂದ ಇಸ್ಸತ್ತೈದು ಪ್ರಕರಣಪದ್ಧತಿಯಿಂದ ಸೋಮ 
ನಾಥಭಾಷೃ್ಕವಂದು ಸಂಗೃಹಿಸಿ ಮೆಅ:ವಣಿಗೆಮಾಡಿದನು” ಎಂದು ಭೈರವೇಶ್ವರಕಾವ್ಯದ 
ಕಥಾಸೂತ್ರರತ್ಲಾ ಕರದಲ್ಲಿ ಹೇಳಿದೆ, 6 ಜ್ಯೋತಿರ್ಮಯ ಶಾಂಭನೀಜ್ಞಾನದೀಕ್ಸಾ 
ಬೋದೆಯ ಪರಮರಹಸ್ಯಾರ್ಥವಂ ಸಂಗಯೃ್ಯನೆಂಬ ಶರಣನಿಗೆ 100 ವಚನಗಳಿಂದ ಸಂಗ್ರಹಿಸಿ 
ಉಪದೇಶಿಸಿದನು. ' ಇವುಗಳಲ್ಲದೆ ಈತನು ಶೀಲಸಂಪಾದನೆ, ಸೋಮೇಶ್ವರಶತಕ. 
ಸಹಸೃಗಣನಾಮ;, ಸಂಚರತ್ತ ಎಂಬ ಗ್ರಂಥಗಳನ್ನೂ ಬರೆದಿದ್ದಾನೆ. ಚತುರ್ವೇದಸಾರ 


ಸಂಗ್ರಹವನ್ನೂ ಗಂಗೋದಯ ಕಕಾವ್ವವನ್ನೂ ರಚಿಸಿದ್ದಾನೆ ಎಂದು ಹೇಳುತ್ತಾರೆ. 


ಮನೇಲೆ ಹೇಳಿದ ಗ್ರಂಥಗಳಲ್ಲಿ ಆರಾಧ್ಯಚಾರಿತ್ರ, ಬಸವಪರಾಣ, ಇವೆರಡೂ ತೆಲುಗು 
ಭಾಷೆಯಲ್ಲಿವೆ. ಚತುರ್ವೇದಸಾರಸಂಗ್ರಹವೂ ಇದೇ ಭಾಷೆಯಲ್ಲಿರುವುದಾಗಿ ತಿಳಿಯು 
ತ್ತದೆ, ಅನ್ಯವಾದಕೋಲಾಹಲ; ಬಸವಣ್ಣನ ಸಂಚಗದ್ಯ ಸೋಮನಾಥಭಾಷ್ಯ; ಇವು 
ಸಂಸ್ಕೃತಭಾಷೆಯಲ್ಲಿವೆ. ಆದರೆ ಪಂಚಗದ್ಯಗಳ ಕೊನೆಯಲ್ಲಿ ಮಾತ್ರ ಗ್ರಂಥಕರ್ತನ 
ಅಂಕಿತವುಳ್ಳ ಒಂದೊಂದು ಕನ್ನಡ ಕಂದಪದೃವಿದೆ. ಗಂಗೋದೆಯೆಕಾವ್ಯವೂ ಸಂಸ್ಕೃತದಲ್ಲಿ 
ಇರಬಹುದು. ಉಳಿದ ರಗಳೆಗಳು, ವಚನಗಳು, ಶೀಲಸಂಪಾದನೆ, ಸೋಮೇಶ್ವರಶತಕ, 
ಸಹಸ್ರಗಣನಾಮ, ಪಂಚರತ್ನ, ಇವು ಕನ್ನಡದಲ್ಲಿವೆ. 


ಈತನು ವೀರಶೈವಕವಿ; ಗೋದಾವರಿಜಿಲ್ಲಾವಿನಲ್ಲಿಯ ಪಾಲ್ಬುರಿಕೆಯಲ್ಲಿ 
ಹುಟ್ಟಿ ದವನು. ಈ ಕನಿಯ ಆರಾಧ್ಯ ಚಾರಿತ್ರದ ಸಂಸ್ಕೃತಪರಿವರ್ತನರೂಪವಾದ 
ಗುರುರಾಜನ ಪಂಡಿತಚರಿತ್ರದಿಂದ--ಈತನು ವೇಮನಾರಾಧ್ಯನ ಪ್ರಶಿಷ್ಯನಾದ 
ಗುರುಲಿಂಗಾರ್ಯನ ಶಿಷ್ಯನೆಂದೂ ಬಸವೇಶನ ಶಿಷ್ಯನಾದ ಬಸವೇಶನ ಮಗ 


292 ಕರ್ಣಾಟಕ ಕವಿಚರಿತೆ. [12 ನೆಯ 


ನೆಂದೂ ಈ ಆರಾಧ್ಯಚಾರಿತ್ರವನ್ನು ತನ್ನ ಸ್ಯಾಲಕನಾದ ಸೂರಣಾಮಾತ್ಯನಿಗೆ 
ಹೇಳಿದನೆಂದೂ ತಿಳಿಯುತ್ತದೆ.” ಇದೂ ಅಲ್ಲದೆ ವೀರಶೈವಗ್ರಂಥಗಳಿಂದ ಈಯಂಶ 
ಗಳೂ ತಿಳಿಯಬರುತ್ತವೆ:--ಈತನು ಗಣಪುರದ 2. ೬1 ಜಗದೇಕಮಬ್ಬನಿಂದ 
ಲಿಂಗಮುದ್ರೆಯ ಭೂಮಿಯನ್ನು ಪಡೆದನು; ಅರುವತ್ತುನಾಲ್ಲು ತೀಲಗಳನ್ನು 
ನಡಸುತ್ತಿದ್ದನು. ಮೊಸರುಕುರಿಕೆಯ ಶಾಸ್ತ್ರಿ, ಆಜ್ಯಕುರಿಕೆಯ ಶಾಸ್ತ್ರ ಇವರು 
ಗಳೊಡನೆ ವಾದಮಾಡಿ ಜಯಿಸಿದನು. ವೈಷ್ಣವನಾದ ಚಕ್ರಪಾಣಿರಂಗನಾಥ 
ನನ್ನು ವಾದದಲ್ಲಿ ಸೋಲಿಸಿ ತನ್ನ ಮಗ ಚತುಮುರ್ಬದ ಬಸವೇಶಿಂದ ದೀಕ್ಷೆ 
ಕೊಡಿಸಿದನು. ಪಾಲ್ಗುರಿಕೆಯಿಂದ ಕರ್ಣಾಟದೇಶದೊಳೊಪ್ಪುವ ಕಳ್ಳೆಯಕ್ಕೆ 
ಬಂದು ಅಲ್ಲಿ ಬಸವನನ್ನು ಗದ್ಯಸದ್ಯಗಳಿಂದ ಸ್ತುತಿಸುತ್ತಿದ್ದನು. ಈಶ್ವರನು 
ಕರೆದರೂ ಕೈಲಾಸಕ್ಕೆ ಹೋಗದೆ ಅಲ್ಲಿಯೇ ಇದ್ದು ಸಮಾಧಿಯಲ್ಲಿ ಕುಳಿತು 
ಮಣ್ಣುಮುಚ್ಚಿಸಿಕೊಂಡು ಬಯಲಾದನು. 


ಈತನಿಗೆ ತತ್ತವಿದ್ಯಾಕಲಾಪ, ಸವಿತಾಸಾರ, ಅನ್ಯದೈ ವಕೋನಾಹಳ, 
ಪ್ರತ್ಯೃಕ್ಟಭೃ ೦ಗೀಶನವತಾರ- ಎಂಬ ಬಿರುದುಗಳಿದೃಂತೆ ತೋರ. pi 


ಈ ಚ ಸೋಮರಾಜನು (1222) ತನ್ನ ಉದ್ಭಟಕಾವೃದಲ್ಲಿ 
ಟೆ ಸಮುದಂಚದ್ವೃ ಸ್ಪವಾಮರಮಹೀಜಾರಾಮನಂ ಸೋಮನಂ” ಎಂದು 
Papo ಈತನು1222 ಕೈ ಹಿಂದೆ ಇದ್ದನೆಂಬುದು ವ್ಯಕ್ತವಾಗುತ್ತದೆ. 
ಅಲ್ಲದೆ ಬಸವೇಶನ ಶಿಷ್ಯನ ಮಗನು ಎಂದು ಹೇಳಿಕೊಂಡಿರುವುದರಿಂದ ಬಸವ 
ನಿಂದ ಸುಮಾರು 30 ವರ್ಷ ಈಜಿ ಇದ್ದಿರಬಹುದು ಬಸವನು 1165 ರಲ್ಲಿ 
ಮೃತನಾದಂತೆ ತಿಳಿವುದರಿಂದ ಈ ಕನಿ ಸುಮಾರು 119 ರಲ್ಲಿ ಇದ್ದಿರಬೇಕು. 


ಈತನನ್ನು ಸೋಮರಾಜ, ಗುಬ್ಬಿಯ ಮಲ್ಲಣಾರ್ಯ (1513) ಮೊದ 
ಲಾದ ಸ ವೀರಶ ಸುನು ಸ್ತುತಿಸಿದ್ದಾರೆ. 


] ಭ್ರೈರವೇಶ್ವರಕಾನ್ಯ ದ ಕಧಾಸೂತ್ರರತ್ತಾಕರದಲ್ಲಿ ಪಾ ಸಕ ಸೋನುನಾಥನು ರಾವಿ.ಜೀವಯ್ದ 
ಮಹದೇವಿ ಇವರುಗಳ ಮಗನೆಂದು ಹೇಳಿದೆ. 
ಬೆಲ್ಬೇನೀವೇನುನಾರಾ ಧ್ಯ ಪ್ರ ಪ್ರಶಿಷ್ಠಸ್ಯ ಕೃಪಾನಿಧಿ 
ಗುರುಲಿಂಗಾರೈಸ್ಥ ಡೆಯಾಸೆಸ್ತಗ: ರ್ಭಸವ: “ದ್ರವ: ॥ 
ಬಸವೇಶಸ್ಯ ತನಯ: ಬಸವೇಶ್ವರಗೋತ ಕ. | 


3 1 


3 
ಮಾ 


ಬಸವೇರಭುಜಿಷ್ಯಾತ್ಮ ಭವೋ ಬಸವಕಿಂಕರಃ ॥ 
ಶ್ರೀಮತ್ಸಾಲ್ಲುರ್ಕಿಸೋಮೇಶನಾಮಾನ: ಸರ್ವನಿತ್ತಮ" | 
ಪಂಡಿತಾರಾಧ್ಯಚರಿತಾಲಂಕೃತಾಂ ಕೃತಿಮಾರಭೇ ॥ 

ಶತಶ fl ನತಾಮಾತ್ಯ ಸೂರಣಾಮಾ ಮಾತ್ಯ ಶೇಖರ | 


ಮಮಾಸಿ ಸೆನ್ಮಿತ್ರನಿತಿ ಮತ್ಸ್ಯುಲಕ ಇತಿ ಹಿಯಃ ॥ 


ಶತಮಾನ] ಪಾಲ್ಕುರಿಕೆ ಸೋಮನಾಥ: ಸೋಮೇಶ್ವರಶತಕ. 293 


ಇವನ ಗ್ರಂಥಗಳಲ್ಲಿ 
1. ಶೀಲಸಂಪಾದನೆ, 


ಇದು ವಚನರೂಪವಾದ ಗ್ರಂಥ; ಅಲ್ಲಲ್ಲಿ ಸಂಸ್ಕೃತಶ್ಲೋಕಗಳೂ ಇವೆ. 
ಇದರಲ್ಲಿ ವೀರಶೈವರ 64 ಶೀಲಗಳು ಹೇಳಿವೆ. ಕನಿ-ನೀರಮಾಹೇಶ್ವರತತ್ತದಲ್ಲಿ 
ಸತ್ಯಾಚಾರ ಸಂಪನ್ನರಾಗಿರ್ದ ಶರಣರು ಅಜುವತ್ತಾಜು NS ನಡಸುವ 
ಸರಿಯೆಂತೆಂಡೊಡೆ--ಎಂದಾರಂಭಿಸಿ ಶೀಲಗಳನ್ನು ಲೆಕ್ಕಮಾಡಿ ಹೇಳಿದ್ದಾನೆ. ಈ 
ಗ್ರಂಥದಿಂದ ಒಂದೆರಡು ವಾಕ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ಅನ,ದೈೆವ ಭಜನೆಯಂ ಬಿಡುವುದು. ಜಾಶತಿಸೂತಕ ಜನನಸೂತಕ ರಜಸ್ಸೂತಕ ಪ್ರೇತ 
ಸೂತಕಂಗಳಂ ಕಳೆವುದು ॥ 651 ॥ 


ಟ್ಟ ಸೋಮೇಶ್ವರಶತಕ. 


ಈ ಶತಕಕ್ಕೆ ಸೋಮಾರಾಧ್ಯಶತಕ ಎಂಬ ಹೆಸರೂ ಉಂಟು. ಇದು ಬಹಳ 
ಅಶುದ್ಧ ವಾಗಿದೆ. ಇದರಲ್ಲಿ ವ್ಯಾಕರಣನಿರುದ್ದ ವಾದ ಅನೇಕ ಪ್ರಯೋಗಗಳಿವೆ. 
ಇದನ್ನು ಸಂಸ್ಕೃತದಲ್ಲಿ ಪಂಡಿತನಾಗಿದ್ದ ಪಾಲ್ಕುರಿಕೆ ಜು 10 ರಚಿಸಿದ 
ನೆಂದು ಹೇಳುವುದು ಕಷ್ಟ ವಾಗಿದೆ. ಅಲ್ಲದೆ ಶತಕಕಾರನ ಲಿಂಗವು ಪುಲಿಗೆರೆ 
ಯಲ್ಲಿದ ೦ತೆ ಕ್‌ ತಿಳಿಯುತ್ತದೆ. ಪಾಲ್ಕುರಿಕೆ ಸೋಮನಾಥನ ಸಂಸ್ಕೃ 

ತಾಂಥ್ರಗ್ರಂಥಗಳಲ್ಲಿ ( ಪಾಲ್ಕುರಿಕೆಯ ಸೋಮ? ಎಂದೇ ತನ್ನ ಹೆಸರನ್ನು ಹೇಳಿ 
ಕೊಂಡಿದ್ದಾನೆ. ಈ ಶತಕದಲ್ಲಿ ಗ್ರಂಥಕರ್ತನ ಹೆಸರು ಸುಮ್ಮನೆ "ಸೋಮ 
ಎಂದಿದೆ ಇದೂ ಅಲ್ಲದೆ ವೀರಶೈವಗ್ರಂಥಗಳಲ್ಲಿ ಪಾಲ್ಬುರಿಕೆಸೆ ಮಕ್ಕ ತವೆಂದು 
ಹೇಳಿರುವ ಗ ಗ್ರಂಥಗಳಲ್ಲಿ ಈ ಶತಕವು ಉಕ್ತವಾಗಿಲ್ಲ. ಈ ಗ ಶತಕ 
ಕಾರವು ಪಾಲ್ದು ರಿಕೆ ಸೋಮನೋ ಅಲ್ಲವೋ ಎಂದು ಸಂದೇಹಿಸಲು ಅವಕಾಶ 
ವುಂಟು. ತ ಈತನೇ ಶತಕವನ್ನು ಮಾಡಿದನೆಂದು ಸ ರ್ರತೀತಿಯಿರುವುದರಿಂದ 


ತದನುರೋಧೇನ ಈ ಗ್ರಂಥವು ಇಲ್ಲಿ ಸೇರಿಸಲ್ಪಟ್ಟಿದೆ. 
ಇದು ಸೀತಿಬೋಧಕವಾದ ಗ್ರಂಥ; ಇದರಲ್ಲಿ 107 ಮತ್ತೇಭವಿಕ್ರೀಡಿತ 
ವೃತ್ತಗಳಿವೆ': ಪ್ರತಿಪದ್ಯವೂ “ ಶ್ರೀಚೆನ್ನಸೋಮೇಶ್ವರ” ಎಂದು ಮುಗಿಯುತ್ತದೆ. 
. ನೀತಿಯೆ ಸಾಧನಂ ಸಕಲಲೋಕಕ್ಕೆಲ್ಲ ಬೇಕೆಂದು ಪಸೇಚ*ದ ಸೋಮಂ? ಎಂಬ 
ಸದ್ಯಭಾಗದಲ್ಲಿ ಗ್ರಂಥದ ಸ್ತರೂಪವು ಉಕ್ತವಾಗಿದೆ. ಗ್ರಂಥಾವತಾರದಲ್ಲಿ ಕವಿ 
ಪುಲಿಗೆರೆಯ ಸೋಮೇಶ ನನ್ನು ಸ್ತುತಿಸಿದ್ದಾನೆ. ಈ ಶತಕದಿಂದ ಉಂಟಾಗುವ 
ನತು. ಸು ಈ ಸಪ ಪದ್ಯದಲ್ಲಿ ತೆ ಹೇ ಳಿದ್ದಾನೆ ry 





1 110 ಇನೆ ಎಂದುನೆಃ ಕಿಟಲ್‌ ಹೇಳುತ್ತಾರೆ. ಭಂದೋಂಬುಧಿಯ , ಉಸೋದ್ಯಾ ತ, ಪುಟೆ ನ. 


294 ಕರ್ಣಾಟಕ ಕವಿಚರಿತೆ. [12 ನೆಯ 


ಮತಿಯಂ ಬುದ್ಧಿಯ ಜಾಣ್ಮೆಯಂ ಗಮಕಮಂ ಗಾಂಭೀರೃಮಂ ನೀತಿಯಾ | 
ಮತಮಂ ನಿಶ್ಚಲಚಿತ್ತಮಂ ನೃಪವರಾಸ್ಥಾನೋಚಿತಾರ್ಥಂಗಳಂ | 
ಅತಿಮಾಧುರ್ಯ ಸುಭಾಸಿತಂಗಳ ಮಹಾಸತ್ಮೀೀರ್ತಿಯೆಂ ವಾರ್ತೆಯಂ | 
ಶತಕಾರ್ಥಂ ಕೊಡದಿರ್ಪದೇ ಹರಹರಾ ಶ್ರೀಚೆನ್ನಸೋಮೆಶ್ವರಾ 1 


ಇದರಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ ;-- 
ಚರಿಪಾರಣ್ಯದ ಪಕ್ಷಿಗೊಂದು ತರು ಗೊಡ್ಡಾಗಲ್‌ ಫಲಂ ತೀನಿದಾ । 
ಮರಗಳ ಪುಟ್ಟಿವೆ ಪುಷ್ಪಮೊಂದುಮೊಣಗಲ್‌ ಭಂಗಕ್ಕೆ ಪೂವಿಲ್ಲವೇ | 
ನಿರತಂ ಸತ್ವವಿಗೊರ್ವ ಗರ್ನಿ ವಿಭು ತಾನುಂ ಲೊೋಭಿಯಾಗಲ್‌ ನಿಜಂ | 


ಧಕೆಯೊಳ್‌ ದಾತರೆ ಪುಟ್ಟಿರೇ ಹರಹರಾ ಶ್ರೀಚೆನ್ನಸೋಮೇಶ್ವರಾ 1 6 9 ॥ 


ರವಿಯಾಕಾಶಕೆ ಭೂಷಣಂ ರಜನಿಗಂ ಚಂದ್ರಂ ಮಹಾಭೂಷಣಂ | 

ಕುವರಂ ವಂಶಕೆ ಭೂಷಣಂ ಸರಸಿಗಂಭೋಜಾತಗಳಳ ಭೂಷಣಂ | 

ಹನಿ ಯಜ್ಞಾಳಿಗೆ ಭೂಷಣಂ ಸತಿಗೆ ಪಾತಿವ್ರತ್ಯನೇ ಭೂಷಣಂ | 

ಕನಿಯಾಸ್ಟಾನಕೆ ಭೂಷಣಂ ಹರಹರಾ ಶ್ರೀಚೆನ್ನಸೋಮೇಶ್ವರಾ 1 653 | 


ಅವಿನಿಃತಂ ಮಗನೇ ಅಶೌಚ ಗುಣಿಯೇ ಬೈವಾಕೆ ತಾಂ ಪತ್ನಿಯೇ | 
ಸನಿಗೆಟ್ಟನ್ನ ವದೂಟವೆ: ಕುಜನರೊಳ್‌ ಕೂಡಿರ್ಸವಂ ಮಾನನೇ || 

ಬವರಕ್ಕಾಗದ ಬಂಟನೇ ಎಡರಿಗಂ ತಾನಾಗದಂ ನಂಟಿನ | 

ಶಿವನಂ ಬಿಟ್ಟವ ಶಿಷ್ಟನೇ ಹರಹರಾ ಶ್ರೀಚೆನ್ನಸೋಮೇಶ್ವರಾ ॥ 654 1 


3. ಸಹಸ್ರಗಣನಾಮ. 


ಮಲ್ಲಿಕಾರ್ಜುನನ ಸಹಸ್ರಗಣನಾಮದ ಒಂದು ಪ್ರತಿಯಲ್ಲಿರುವ 


ಶ್ರೀಮತ್ಪಾಲ್ಕುರಿಕೆಸೋಮನಾಧಪೃಭುದೇವೇಶರಭಕ್ತಪಾಲ 
ಸಹಸೃಗಣನಾಮವ ನಿರಚಿಸಿದ ಸತ ಶೀಲ 


ಎಂಬ ಭಾಗದಿಂದ ಈತನು ಈ ಗ್ರಂಥವನ್ನು ಮಾಡಿದುದು ವ್ಯಕ್ತವಾಗುತ್ತದೆ. ಇದ 
ರಲ್ಲಿ ಸ್ರಮಥಗಣ, ರುದ್ರಗಣ, ಭಕ್ತಗಣ, ಯೋಗಾಚಾರ್ಯರು, ತ್ರಿಸಸ್ಟಿಗಣ, ತೇರ 
ಸರು, ಅಮರಗಣ, ದಶಗಣ, ಇವರ ನಾಮಗಳು ಹೇಳಿವೆ. 

ಚರಂಭದಲ್ಲಿಯೂ ಒಂದೊಂದುಗಣದ ಅಂತ್ಯದಲ್ಲಿಯೂ ಗ್ರಂಥಾಂತ್ಯ 
ದಲ್ಲಿಯೂ ಕೆಲವು ಸದ್ಭಗಳಿನೆ. ಸಹಸ್ರನಾಮ ಎಂಬ ಹೆಸರಿದ್ದರೂ ನಮಗೆ 
ದೊರೆತ ಪ್ರತಿಯಲ್ಲಿ ಒಟ್ಟು 1066 ನಾಮಗಳಿವೆ: ಪ್ರಮಥಗಣ 480, ರುದ್ರಗಣ 
149, ವೃಷಭಗಣಯೋಗಾಚಾರ್ಯರು 22, ಅರುವತ್ತುಮೂವರು 67, ಷೋಡ 
ಶರು 16, ತೇರಸರು 18. ದಶಗಣಂಗಳು 10, ಅಮರಗಣ 859. ಈ ಅಮರ 


ಶತಮಾನ] ಪಾಲ್ಕುರಿಕೆ ಸೋಮನಾಥ: ಚೆನ್ನಬಸವಸ್ತೋತ್ರದ ರಗಳೆ. 297 


ಗಣದಲ್ಲಿ ಬಸವ, ಚೆನ್ನಬಸವ ಮುಂತಾದವರ ಹೆಸರುಗಳಲ್ಲದೆ ಈ ಹೆಸರುಗಳೂ 
ಹೇಳಿವೆ ಅಮುಗಿದೇವಯ್ಯ, ಗಜೇಶಮಸಣಯ್ಯ, ಕಲಿದೇವಯ್ಯ, ಉರಿಲಿಂಗ 
ಸೆದ್ದಯ್ಯ, ಸತ್ಯಕ್ಕ, ವೀರಸಂಗಯ್ಯ, ಕೊಡಗೂಸು, ಗುಂಡಬ್ರಹ್ಮಯ್ಯ, ನುಲಿಯ 
ಚಂದಯ್ಯ, ಚಿಮ್ಮುಲಿಗೆಚಂದಯ್ಯ, ಮೈದುನರಾಮಯ್ಯ, ಹೇರೂರಹೆಣ್ಣು, ವೀರ 
ಬಲ್ಲಾಳ, ವಿಕಾಂತರಾಮಯ್ಯ, ನಿಂಬಾಣದ ಗಣೇಶ್ವರ, ಅನಿಮಿಷಯ್ಯ, ಬೊಂತಲ 
ದೇವಿ, ಶಿವಲೆಂಕಮಂಚಣ್ಣ. ಸೂರಸಾನಿ, ಮರುಳುಶಂಕರದೇವ, ಸೂಳೆನಂಬಿ 
ಯಕ, ಸೂಳೆ ಬೊಮ್ಮಖದೇವಿ, ಸೂಳೆಪದ್ಮಲದೇವಿ, ಸೂಳೆಕಾಮಲದೇವಿ, ಸೂಳೆ 
ಸಂಕಲದೇನಿ, ಭಿಲ್ಲಮರಾಯ, ಕೋಲಶಾಂತಯ್ಯ, ನನ್ನಯ್ಯ, ನೀಲಲೋಚನೆ, 
ಅಜಗಣ್ಣ, ನಿಜಗುಣಸೇವ. ಇವರುಗಳೆಲ್ಲಾ ಕನಿಯ ಕಾಲಕ್ಕೆ ಹಿಂದಿ ಇದ್ದಿರ 
ಬೇಕು. ಕೆಲವರು ಮಾತ್ರ ಸಮಕಾಲದವರಾಗಿ ಕಾಣುತ್ತಾರೆ. 


4. ಪಂಚರತ್ನ. 

ಇದರಲ್ಲಿ ಬಸವಸ್ತುತಿರೂಸನಾದ 5 ವೃತ್ತಗಳಿವೆ. 

ಇದರ ಅಂತ್ಯಶ್ಲೋಕದಿಂದ ಇದು ಏತತ್ವತವೆಂದು ತಿಳಿಯುತ್ತದೆ. ಒಂದು 
ಪದ್ಯವನ್ನು ತೆಗೆದು ಬರೆಯುತ್ತೇವೆ: 

ನರಸುರವರಧೀರಾ ನಂದಿಕೇಶಾವತಾರ | 

ವಿಷಮವಿಷಯದೂರಾ ವಿಶ್ವಲೋಕ್ಸಕ್ಕಸಾರ | 

ಗತಕಲಿಮಲಸಂಗಾ ಖ್ಯಾತಿಗೋಷ್ಟೀೀಪ್ರಸಂಗ| 

ಶರಣು ಬಸವಲಿಂಗಾ ಸಜ್ಜನಾಂಛೋಜಭ್ಸಂಗ | 06ಗರಿ ॥ 

5. ಸದ್ಗುರು ರಗಳೆ. 

ಇದರಲ್ಲಿ ಪ್ರತಿವಾಕ್ಯವೂ "ಸದ್ದುರುವೆ” ಇಂದು ಮುಗಿಯುತ್ತದೆ. ಎರ 
ಡನ್ನು ಉದಾಹರಿಸುತ್ತೇವೆ: 

ಭವತಿಮಿರಹರದೀಪಿಕಾವರ್ತಿ ಸದ್ಗುರುವೆ | 

ಶ್ರೀಷಡಕ್ತ ರಜಮನು ಜಾಲಮುಖ ಸದ್ಗುರುವೆ 1 656 ॥ 

6. ಚೆನ್ನಬಸವಸ್ತೋತ್ರದ ರಗಳ. 

ಇದರಲ್ಲಿ ಪ್ರತಿವಾಕ್ಯವೂ ಚೆನ್ನಬಸವ” ಎಂದು ಮುಗಿಯುತ್ತದೆ, ಎರ 

ಡನ್ನು ತೆಗೆದು ಬರೆಯುತ್ತೇವೆ 


ಬಸವಗುರುವಚೋಮೃ ತಗತವೃಜಿನಸ ೦6 ಚೆನ್ನಬಸವ | 
ಬಸವಪಾ ದಕಮಲಕರ್ಣಿಕಾನಿವಾಸ ಚೆನ್ನಬಸವ Hn 657 ॥ 


ರ್‌ 7ರ. 
ರಾ ಕಲಕ ಅಹಾ. ಸಾಳ ಸಾತ ಎ — ಮ ಕಾ 


1. ಶ್ರೀಮತೇ ವೃಷಭೇಂದ್ರಾಯ ಸೋಮನಾಥೇನ ಧೀಮತಾ | 
ಸಂಚರತ್ನಮಿದಂ ದತ್ತಂ ಜ್ಞಾನನ್ಸರಾಗ್ಯಭಕ್ತಿದಂ ॥ 
K-83 ಳ್ರು 


296 ಕರ್ಣಾಟಕ ಕವಿಚರಿತೆ. [12 ನೆಯ 


7. ಶರಣುಬಸವ ರಗಳೆ, 


ಇದರಲ್ಲಿ 108 ವಾಕ್ಯಗಳಿವೆ, ಒಂದೊಂದೂ “ಶರಣಬಸವ” ಎಂದು 
ಮುಗಿಯುತ್ತದೆ. ಅಂತ್ಯದಲ್ಲಿ ಈ ಕಂದವಿದೆ, 

ಶರಣಸ್ತವಕಲ್ಪಕುಜಾಂ | ಕುರಪ ದಶಾಖಾಭಿಜಾತನವಕುಸುಮಾಷ್ಟೋ 

ತತಾ 11 ಬಸ | ವರಸಂಗರ್ಸಿಸಿದೆ ಪಾಲ್ಕುರಿಕೆ ಸೋಮಾಂಕಂ | 


ಎರಡು ವಾಕ್ಯಗಳನ್ನು ಉದಾಹರಿಸುತ್ತೇವೆ :-- 
ಅಚಲಶೈವಧರ್ಮನಿರ್ಣಯಾವತಾರ ಶರಣು ಬಸವ | 
ನಿಕಟಭವಸಮಿತ್ಸಮೂಹವೀತಿಹೋತ್ರ ಶರಣುಬಸವ 1658 ॥ 


ಇವನ ವಚನಗಳು ನಮಗೆ ದೊರೆತಿಲ್ಲ. 


ಚಕ್ರಪಾಣಿರಂಗನಾಥ. ಸು. 1195. 


ಈತನು ಮೊದಲು ವೈಷ್ಣವನಾಗಿದ್ದ ಪೂಲ್ಬುರಿಕೆ ಸೋಮನಾಥನೊಡನೆ 
ವಾದಮಾಡಿ ಸೋತು! ಶಿವದೀಕ್ಷೆಪಡೆದಂತೆ ನೀರಶೈವಗ್ರಂಥಗಳಿಂದ ತಿಳಿಯ 
ಬರುತ್ತದೆ. ಇವನು ನೀರಶೈನವನುತವನ್ನು ಅವಲಂಬಿಸಿದ ಬಳಿಕ ಕೆಳಗೆ ಹೇಲುವ 
ಗ್ರಂಥಗಳನ್ನು ಬರೆದುದಾಗಿ ಗುರುರಾಜಚಾರಿತ್ರದ (ಸು. 1650) ಈ ಭಾಗ 
ಗಳಿಂದ ತಿಳಿಯುತ್ತದೆ; 

ಚಕೃಪಾಣಿರಂಗನಾಥನು ನೀರಭದ್ರನಿಜಯವ ಹೇಲು ದ; ಶರಭಲೀಲೆಯನೊರೆದ : 
ಶ್ರೀಗಿರಿನಾಥನಿಕ್ರಮವನಾಂಧ್ರಭಾಷೆಯೊಳೊರೆದ, ಸಂಸ್ಕೃತದಲ್ಲಿ ಯೂ ಕೇರ್ತಿಸಿದ. 


ಶ್ರ್ರೀಶೈಲಭರ್ತು ನಕು ನೀಸಂಬುಲೈ ನೂಜಿ 

ಲೇಸಪ್ಪ ಪದ್ಮಂಗಳೆಂಟುಸಾವಿರಗಳುಂ 

ಭಾಸುರದ ದಂಡಕಂ ಸಾಹಸ್ರ ತಾರಾವಳಿಯು ನಾಲ್ಮು ಲಯಗ್ರಾಹಿಯು | 
ಆಶತಕವೃತ್ತಗಳು ದೋಧಕಂ ಸಾವಿರವು | 

ಭಾಸುರದ ತೋಟಕಂ ನೂಜು ರಗಳೆಗಳೇಟು | 

ಭಾಷಿಸಿದ ಮತ್ತಕೋಕಿಲಮೂಜುಸಾಸಿರಂ ಗೀತಿಯಂತಾಜುನೂಜು | 
ಸರಸಮಂಜಿರವೆಂಟು ಕಂದಂಗಳ್ಳೆನೂಲು | 

ರಚಿಸಿದ ಕೃತಿಯು ಮೂವತ್ತಾಣು ಗದಗಳು | 

ನಿರುತ ಮೂವತ್ತಾಜುವುಭಯಶತಕಂ ವೊಸ್ಪು ಮಿಗಿಲು ಸರ್ವೇಶ ನಿಮಗೆ] 


ರಾ ನಾಸಾನಾ ಬಾ ನ ಬಾಡಾ 








ಕಾಲಾ ಕಾಡಾ. ಕಾ ಜಾವಾ ಆರು ರಾಹಾ... ಸಲಾ pS —— 








ಮಾ ಆ. ಒರ 


1»: ಪುಟ 999. 


ಶತಮಾ ನ] ಕೇಶವರಾಜ ಚಮೂಪ. 297 


ನೆಜಸ ಸಮರ್ಪಿಸಿದೆನೆಂದು ಚೀಟಿಂ ಬರೆದು ತುಲೆಯಲ್ಲಿ ಮಡಗಿ ತೂಗಲು ಸಾಲದೆ 
ಹೋಯಿತು ; ಬಲ*ಕ ನಾಲ್ಕು ವೃತ್ತವ ಬರೆದು ವುಡಗೆ ತುಲೆ ಸರಿಗಂಡಿತು. 


ಇವನ ಗ್ರಂಥಗಳಾವುವೂ ನಮಗೆ ದೊರೆತಿಲ್ಲ. 


ಪಾಪನಾಶ ಉಂ ದಾಸರು. ಜರಾಯು ರಾಡಾನಿಳಿದ 


ಕೇಶನರಾಜ ಚಮೂಪ. ಸು. 1195. 


ಈತನು ಅಬ್ಬಲೂರಲ್ಲಿರುವ ಒಂದು ಶಾಸನವನ್ನು! ಬರೆದುದಾಗಿ ಆ ಶಾಸ 
ನದ ಅಂತ್ಯದಕ್ಲಿ ರುವ. 

ಕೇಶವರಾಜಚಮೂಪಂ | ರಾಸನಮಂ ಪೇಟ್ಬಿನಂತದಂ ತಿರ್ದಿನಿರಾ | 

ಯಾಸದೆ ಬರೆದವನೀಶನ | ದಾಸಂ ಶಿವಚರಣಕವಮಲಶರಣಂ ಸರಣಂ ॥ 
ಎಂಬ ಪದ್ಧದಿಂದ ತಿಳಿಯುತ್ತದೆ. 

ಈ ಶಾಸನವು ಸುಮಾರು 1197 ರಲಿ ಬರೆದುದು. ಇದರಲ್ಲಿ ವೀರಶೈವರಲ್ಲಿ 

ಓಗಿ ಗ೧ಗಿ ೧ಗಿ 
ಪ್ರಸಿದ್ಧಗುರುವಾದ ಏಕಾಂತದ ರಾಮಯ್ಯನ ಚರಿತ್ರವು ಈ ರೀತಿಯಾಗಿ 
ಹೇಳಿದೆ: 

ಈ ರಾಮಯ್ಯನು ಕುಂತಲದೇಶದ ಅಲಂದೆ ಖಂಬ ಗ್ರಾಮದಲ್ಲಿ ಶ್ರೀವತ್ಸ 
ಗೋತ್ರ್ರೋದ್ದವನಾದ ಪುರುಮೋಸ್ತಮನೆಂಬ ಬ್ರಾಹ್ಮಣನಗೂ ತತ್ನತ್ತಿ ಪದ್ಮಾಂಬಿಕೆಗೂವೀರ 
ಭದ್ರೈನ ಅಂಶದಿಂದ ಮಗನಾಗಿ ಜನಿಸಿದನು. ಇವನು ಏಕಾಗ್ರಭಕ್ತಿಯೋಗದಿಂದ ಶಿವನನ್ನು 

4 ಬ ೬ಡಿ PY 
ರಿ ಪಡೆ 
ಜ್ಜ 
ದನು. ಇವನು ಶಿವಕ್ಸೇತ್ರಗಳಗೆ ಯಾತ್ರೆಹೊರಟು, ವುಲಿಗೆರೆಗೆ ಬಂದು, ಸೋಮನಾಥ 
ನನ್ನು ಪೂಜಿಸಿ, ತದಾಜ್ಞಾನುಸಾರವಾಗಿ ಜೈನಮತನಿರಸನಕ್ಕೋಸ್ಮರ ಜೈನಭೂಯಿಷೃವಾದ 


ಏಕಾಂತದಲಿ ಆರಾಧಿಸುತ್ತಿದ್ದು ದರಿಂದ ಏಕಾಂತದ ರಾಮಯ.ನೆಂಬ ಹಸರನ 
[al wd ಆ] 


ಅಬ್ಬಲೂರಿಗೆ ಹೂಃಗಿ, ಬ್ರಹ್ಮೇಶ್ವರ ದೇವಸ್ಥ್ರಾನದಲ್ಲಿರುತ್ತಿದ್ದನು. ಹೀಗಿರಲು ಜೈನರು 
ಅಲ್ಲಿಗೆ ಬಂದು ಜನನೇ ದೈವಂ ವಂದು ಹೊಗಳಲು ಈತನು ಕೋಪಿಸಿಕೊಂಡು, ಶಿವ 
ನಿದ್ದಂತೆ ಬೇರೆ ದೈವವುಂಟೇ ಎನಲು, ಶಿವನೆ ದೈ ವವಾದಲ್ಲಿ ನಿನ್ನ ತಲೆಯನ್ನು ಕೊಯ್ದು 
ಕೊಟ್ಟು ಪುನಃ ಪಡೆ ಎಂದು ಆ ಜನರು ಹೇಳಲು, ನಾನು ಹಾಗೆ ಮಾಡಿದರೆ ನೀವೇನು 
ಮಾಡುವಿರಿ ಎಂದು ಕೇಳಿದಾಗ ಅವರು ನಮ್ಮ ಜನನನ್ನು ಕಿತ್ತು ಶಿವನನ್ನು ನಿಲಿಸುವೆವು 
ನಿಂದು ಓಲೆಯನ್ನು ಬರೆದುಕೂಟ್ರರು. ಒಡನೆ ಅವನು ತಲೆಯನ್ನು ಕೊಯ್ಬ್ರು ಶಿವಾರ್ಪಣ 
ಮಾಡಿ ಏಳು ದಿನದ ಮೇಲೆ ಅದನ್ನು ಮರಳಿ ಪಡೆದು ಅಲ್ಲಿಯ ಜಿನಬಿಂಬವನ್ನು ಒಡೆದು 
ಜೈನರ ಸೇನೆಯನ್ನು ಬಡಿ ದಟ್ಟಿ ನೀರಸೋಮನಾಥನನ್ನು ನಿಲಿಸಿದನು. ಬಳಿಕ ಜೈನರು 
ಬಿಜ್ಜಳನಲ್ಲಿ ಹೋಗಿ ದೂರಲು ಅನನು ಕೋಪಗೊಂಡು ರಾಮಯ್ಯನನ್ನು ಕರೆಯಿಸಿ 


1. Epi. Ind., V, 245, 


298 ಕರ್ನಾಟಕ ಕವಿಚರಿತೆ. [32 ನೆಯ 


ವಿಚಾರಿಸಲು, ಅವನು ಅವರು ಬರೆದು ಕೊಟ್ಟಿ ಓಲೆಯನ್ನು ತೋರಿಸಿ ಅವರು ಆಸೆಸೆಜ್ಜಿಯ 
ಬಸದಿಯೇ ಮೊದಲಾದ 700 ಬಸದಿಗಳ ಜಿನಬಿಂಬಗಳನ್ನು ಒಡ್ಮುವುದಾದರೆ ತಾನು ತನ್ನ 
ತಲೆಯನ್ನು ಕೊಯ್ಸು ಅವರ ಕೈಯಲ್ಲಿ ಕೊಟ್ಟು ಅವರು ಅದನ್ನು ಸುಟ್ಟ ಬಳಿಕ ಪುನಃ 
ಪಡೆವೆನೆಂದು ಹೇಳಿದಾಗ ಬಿಜ್ಜಳನು (1106-1167) ಅವರನ್ನು ಕರೆಯಿಸಿ ಕೇಳಲು 
ಅವರು ಒಲ್ಲೆವೆನ್ನಲು ಅವರನ್ನು ಕಳುಹಿಸಿಬಿಟ್ಟು, ರಾಮಯ್ಯನಿಗೆ ಜಯಪತ್ರವನ್ನು ಕೂಟು 
ಅವನ ಸಾಹಸಕ್ಕೂ ಮಾಹೇಶ್ವರಭಕ್ತಿಗೂ ಮೆಚ್ಚಿ ನೀರಸೋಮನಾಥದೇವರ ಅಂಗಭೂೋ 
ಗಾದಿಗಳಿಗೆ ಗೋಗಾವೆಯೆಂಂಬ ಗ್ರಾಮವನ್ನು ಏಕಾಂತದ ರಾಮಯ್ಯ ನ ಕಾಲಂ ಕರ್ಚಿ 
ಕೊಟ್ಟನು. ಬಳಿಕ ಇವನ ಮಾಹಾತ್ಮ ವನ್ನು ಕೇಳಿ ಚಾಳುಕ್ಕರಾಜನಾದ ತ್ರಿಭುವನ 
ಮಲ್ಲ ಸೋಮೇಶ್ವರದೇವನು (1182-1159) ಇವನನ್ನು ಬರಮಾಡಿಕೊಂಡು ಸತ್ವರಿಸಿ 
ಇವನು ಪ್ರತಿಸ್ತಿಸಿದ ವೀರಸೋಮನಾಥದೇವರ ಅಂಗಭೋಗಾದಿಗಳಿಗೆ ಅಬ್ಬಲೂರನ್ನು 
ಬಿಟ್ಟುಕೊಟ್ಟನು. ಆಮೇಲೆ ಕದಂಬರಾಜನಾದ ಶಕಾಮರಸನು (1181-1203) 
ಹಾನುಂಗಲ್ಲಿಗೆ ಕರೆದುಕೊಂಡು ಹೊಗಿ ಈತನನ್ನು ಸತ್ವರಿಸಿ ವೀರಸೋಮನಾಥದೇವರ 
ಅಂಗಭೋಗಾದಿಗಳಿಗೆ ಮಲ್ಲವಳ್ಳಿಯೆಂಬ ಗ್ರಾಮವನ್ನು ಕೊಟ್ಟನು. ಏಕಾಂತದ ರಾಮ 
ಯೃನು ಆರಲ್ಲಿಯೂ ಯಾಚಿಸದೆ ಈಶ್ವರಪ್ರಸಾದದಿಂದ ತವನಿಧಿಯನ್ನು ಸಡೆದು ದೇವಾ 
ಲಯವನ್ನು ಕಟ್ಟಿಸಿ ದನು. 


ಈ ಶಾಸನದ ಬಂಧವನ್ನು ನೋಡಿದರೆ ಕೇಶವರಾಜ ಚಮೂನನು ಪ್ರೌಢ 
ಕವಿಯೆಂದು ಹೇಳಲಿಕ್ಕೆ ಅಡ್ಡಿಯಿಲ್ಲ. ಈ ಶಾಸನದಲ್ಲಿ ಈತನು ಪುರಾತನಭಕ್ತರ 
ಗೋಷ್ಠಿಯಲ್ಲಿ ಕೊಂಡಗೂಳಿ ಕೇಶಿರಾಜನನ್ನು ಸೇರಿಸಿ ಸ್ತುತಿಸುವುದರಿಂದ ಈತನು 
ತದ್ಭಿನ್ನನೆಂಬುದು ವ್ಯಕ್ತವಾಗುತ್ತದೆ. ಮೆ। ಫ್ಲೀಟ್‌ ಈತನು ಬನವಾಸಿಯನ್ನು 
ಸುಮಾರು 1168 ರಿಂದ 1181 ರ ವರೆಗೆ ಅಳಿದುದಾಗಿ ಶಾಸನಗಳಿಂದ ತಿಳಿದು 
ಬರುವ ದಂಡನಾಯಕ ಬೊಳಿಕೆಯ ಕೇಶಿರ ಜಯ್ಯನಾಗಿರಬೇಕೆಂದು ಹೇಳು 
ತ್ತಾರೆ." ಆದರೆ ಈ ಕವಿ ತದ್ಭಿನ್ನನೆಂದೂ ಅವನಿಗಿಂತ ಸುಮಾರು ೨0 ವರ್ಷ 
ಈಜಿಯವನ.--ಎಂದರೆ ಸಮಾರು 1197 ರಲ್ಲಿದವನು--ಎಂದೂ ನಮಗೆ 
ತೋರುತ್ತದೆ. 

ಈ ಶಾಸನದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 

ಹಿಮವತ್ಪರ್ವತ. 

ಐಸೆಗುಂ ಪೂರ್ವಾಪರಾಂಭೋನಿಧಿಮಿತಿವಿತತಾಯಾಮದಿಂ ಸಿದ್ದಕನಾ, | 

ನಿಸರಾನಂಗೋರುಕೇಳೇಶ್ರಮಶಮಮಹಿಮಾಕಂದರಂ ಸ್ಪರ್ಧನೀವಾ॥ I 

ಸೃಸರೋಪಕ್ಟುಣ್ಣನಾನಾನಗನಿಕರಗಳದ್ಗಂಡಶೈಲಾಳಿಮಾಳಾ | 
ವಿಸರಂ ಪೃಸ್ಟಾರಶೀತದ್ಯುತಿರುಚಿನಿಚಯಭ್ರಾಜಿತಂ ಶೀತಶೈಲಂ 1 659 | 


ಸಾ 











ಲಾ 


1. (ಗಃ. Ind., V, 238, 239. 


ಶತಮಾ ನ] ಆಚಣ್ಣ. 299 


ಅಲಂದೆನಗರ. 
ಪ್ರಕಟಿತಕಮರಾನತಿಯೊಳ್‌ | ಸುಕೇಶಿಯುಂ ಮಂಜುಘೋಸಷೆಯುಂ ತಾ 
[ನಿಂರ್ಬರ್‌ | 
ಸಕಲವಧೂತತಿಯೆಲ್ಲಂ | ಸುಕೇಶಿಯರ್‌ ಮಂಜುಘೋಷೆಯರ್‌ ತತ್ಪುರ 
[ದೊಳ್‌ | 660 ॥ 
ಶಿವಪಾರಮ್ಯ. 


ಜಗವಂ ಮಾಡುವನಾವನಾವನದನಾಪತ್ಕಾಲದೊಳ್‌ ಕಾವನಿಂ | 
ಮಿಗೆ ಕೋಪಂ ತನಗಾಗೆ ಸಂಹರಿಸಲಾವಂ ದಕ್ಷ್‌ ನಾಶಂಭು ಸ | 
ರ್ವಗನಿರ್ದಂತೆ ಗತಸ್ರಭಾವನಿಭವಂ ಸಂಸಾರದೊಳ್‌ ಬಿಟ್ಟು ದೆಂ | 


ದುಗದೊಫ್‌ ಒಟ್ಟು ತಪಕ್ಕೆ ಸಾರ್ದು ಸುಖಮಂ ಪಾರ್ದಿರ್ಪನುಂ ದೇವನೇ 1661 


ನೀರಸೋಮನಾಥ. 
ಶ್ರೀಯಂ ದೀರ್ಫಾಯುವಂ ಕೇರ್ತಿಯನನುದಿನಮುಂ ಮಾಲಿ ಗೀರ್ವಾಣ 
[ತ್ಸ 
ಜ್ಯಾಯಂ ಶ್ರೀೀನೀರಸೋಮಂ ವಿಧೃ ತಹಿಮಕರಂ ಕಾಮದೇವಂಗುದಾರ | 
ಶಿ «ಯಖಕೆಂಗದಿ ಜಾಸಸ್ಸಿ ತಸಿತತರಲಾಬೊ ಲನಿಸ್ಲಾರಲೀಲಾ | 
4 ಮಿ J 8 
ನೇಯಾಳೊ: ಕೋದಿತಶಿ ೀಲಲಿತರತಿಕಲಾಲಾಸ್ಕ ಶೈಲೂಸನೇಷಂ । 6692 ॥ 





ಸರಣ. ಸು, 1195. 
ಇವನು, ಕೇಶನರಾಜ ಚಮೂಪನು (ಸು. 1195) ಬರೆದ ಅಬ್ಬಲೂರು 
ಶಾಸನವನ್ನು ತಿದ್ದಿ ಬರೆದುದಾಗಿ ಅದೇ ಶಾಸನದ ಅಂತ್ಯದಲ್ಲಿರುವ-.- 
ಕೇಶವರಾಜಚಮೂಸಂ | ಶಾಸನಮಂ ಪೇಟ್ಡನಂತದಂ ತಿರ್ದಿ ನಿರಾ | 


ಯಾಸದೆ ಬರೆದವನೀಶನ | ಬಾಸಂ ಶಿವಚರಣಕಮಲಶರಣಂ ಸರಣಂ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಈತನು ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ 
ತಿಳಿಯದು. 


ಆಚಣ್ಣ. ಸು. 1195. 
ಈತನು ವರ್ಧಮಾನ ಪುರಾಣವನ್ನೂ ಶ್ರೀಸದಾಶೀಕಿಯನ್ನೂ ಬರೆದಿದ್ದಾನೆ. 
ಇವನು ಜೈನಕನಿ; ಭಾರದ್ರಾಜಗೋತ್ರದವನು. ಇವನ ತಂದೆ ಕೇಶವ 
ರಾಜ; ತಾಯಿ ಮಲ್ಲಾಂಬಿಕೆ; ಗುರು ನಂದಿಯೋಗೀಶ್ವರ. “ ಪ್ರರಿಕರನಗರಾ 


1. ಪುಟ 97. ೨. 





300 ಕರ್ಣಾಟಕ ಕವಿಚರಿತೆ. [12 ನೆಯ 


ಧೀಶ....(ಅ)ರ್ಹತ್ಸೇವಾಸಕ್ತಾಶಯಂ' ಎಂಬುದರಿಂದ ಪುರಿಕರನಗರವು (ಪುಲಿ 
ಗೆರೆ) ಇವನ ಸ್ಥಳವಾಗಿರಬಹುದು. ವಸುಧೈಕಬಾಂಧವ ಎಂಬ ಬಿರುದುಳ್ಳ 
ರೇಚಣಚಮೂಸನು ವರ್ಧಮಾನ ಪುರಾಣವನ್ನು ಬರೆವಂತೆ ಹೇಳಲು ಕವಿಯ 
ತಂದೆಯಾದ ಕೇಶವರಾಜನೂ ತಿಕ್ಕಣಚಾವಣನೂ ಸೇರಿ ಉಪಕ್ರಮಿಸಿದುದು 
“ ದೈವನಿಯೋಗದಿಂದ” ನಿಂತುಹೋಗಲು ಅದನ್ನು ಆ ರೇಚಣಚಮೂಪನ 
ಇಷ್ಟಾನುಸಾರವಾಗಿ ಈತನು ವಿಸ್ತಾರಿಸಿ ಪೂರೈಸಿದನು. 


ಈ ಕವಿಗೆ ವಾಣೀವಲ್ಲಭ, ಸಂಚಸರಮಗುರುಪದನಿನತ ಎಂಬ ಬಿರುದು 
ಗಳಿದ್ದಂತೆ ತಿಳಿಯುತ್ತದೆ 


ಈತನನ್ನು ಪಾರ್ಶ್ವನು (1205) ತನ್ನ ಪಾರ್ಶ್ವನಾಥಪು೦ಾಣದಲನ್ಲಿ ಸ್ತುತಿಸಿ 
ರುವುದರಿಂದ ಈತನು 1907 ಕೈ ಹಿಂದೆ ಇದ್ದನೆಂಬುದು ವ್ಯಕ್ತ ವಾಗುತ್ತದೆ. 
ಇವನು ಪೂರ್ವಕವಿಸ್ತವಾವಸರದಲ್ಲಿ ಜೊಪ್ಪ ಣಪಂಡಿತನನ್ನೂ (ಸು. 1180), 
ಅಗ್ಗಳನನ್ನೂ (1189) ಸ್ತುತಿಸಿರುವುದರಿಂದ ಆಂ ಕಾಲಕ್ಕೆ ಈಜಿಯವನಾಇಗಿರ 
ಬೇ ಕು. ಅಲ್ಲದೆ ಇವನಿಂದ ಗ ಅಂಥವನ್ನು ಬರೆಯಿಸಿದವ ಸುದ್ಛೈಕಬಾಂಧವ ರೇಚಣ 
ಚಮೂಪತಿ ಮೊದಲು ಕಲಚುರ್ಯರಾಜರಲ್ಲಿ ಮಂತ್ರಿಯಾಗಿದ್ದು ಆಮೇಲೆ ಹೊಯ್ಸಳ 
ವೀರಬಲ್ಲಾಳನಲ್ಲಿ (1173-1220) ಮಂತ್ರಿಯಾಗಿದ್ದಂತೆ ಶಾಸನಗಳಿಂದ ತಿಳಿ 
ಯುತ್ತದೆ. ಕವಿಯ ಗುರುವಾದ ನಂದಿಯೋಗೀಶ್ತರನು 1189 ರಲ್ಲಿ ಇದ್ದಂತೆ 
ಮದರಾಸ್‌ ಪ್ರಾಚ್ಯ ಕೋಶಾಲಯದಲ್ಲಿರುವ ಒಂದು ಶಾಸನದಿಂದ ತಿಳಿಯುತ್ತದೆ. 
ಈ ಕಾರಣಗಳಿಂದ ಈತನು ಸುಮಾರು 119) ರಲ್ಲಿ ಇಸ ನೆಂದು ಹೇಳೆಬಹುದು. 


ಈತನು ಸೂರ್ವಕವಿಗಳನ್ನು ಈ ಸದ್ಯದಲ್ಲಿ ಸ್ಮರಿಸಿದಾನೆ:- 


ಶ್ರ್ರೀನಿಜಯಂ ಗಜಾಂಕುಶನುದಾತ್ತಯಶಂ ಗುಣವರ್ಮನಾಜಗ | 
ತ್ಲಾವನನಾಗವರ್ಮ ನಸಗಂ ರಸಿಕಾಗ್ರಣಿ ಹಂಪದೇವನಾ | 
ಭಾನಕೆಚಕ್ರಿ ಹೊನ್ನಿಗನಿಳಾನುತರನಿ ಗನಗ್ಗದಗ್ಗಳಂ | 

ಧೀವಿಭ ಬೊಪ್ಪನೆಂಬ ಕವಿದರ್ಪಕರಿಂದೆಸೆದತ್ತು ಭೂತಳಂ | 


ಈತನನ್ನು ಪಾರ್ಶ್ಪ್ವನು ಹೀಗೆ ಸ್ತುತಿಸಿದ್ದಾನೆ:- 


ಶ್ರೀಗುಣಗರ್ಭಂ ಸೇರ್ತಿಕ | ಕಾಗರ್ಭಂ ಸೂಕ್ತಿ ಸಂಗತಾಧ್ಯಾತ್ಮ ೦ ಜೆ 
ಸಸ ಚಃ ನೆ ಜಗ | ತೀಗುರು ನೆಗಟ್ಟಂ ಪ್ರಸನ್ನ ಗುಣನಾಚಣ್ಣಂ ॥ 
ನವರಸದೊಳಮಿತರರಸ | ಕ್ಶವಕಾಶಂಗುಡದೆ ತಳೆಯೆು ಶಾಂತರಸಮನಂ | 
ತವಿಚಳನಮವುಂ ಕರೆಗ | ಣ್ಣು ನನಸಿನ ೈಥುಪೃ ದಯನಾದನೆಂತಾಚಣ್ಣಂ | 


ಮಾ ಪಸ ಜಾ ಭಾಸ ಜೀ ್ತಕ್‌ಹಹತಚಾತರಚುೂದದು ಜಮ ು 


1, Arsikere 77, 


em ನಂ ನಂ ಜಂಬ ಾನ ಇರಾ ಸಾ ಭಾಲೀಭಂಇಹರಾ ಜ್‌ 


Na 


ಶತಮಾನ] ಆಚಣ್ಣಿ: ವರ್ಧಮಾನ ಪುರಾಣ. 801 


ಕವಿ ತನ್ನ ಗುಣಾದಿಗಳನ್ನು ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ: 
ಭಾರದ್ದಾಜಸನಿತ್ರಗೋತ್ರತಿಳಕಂ ಶ್ರೀಕೇಶಿರಾಜಾತ್ಮಜಂ | 
ಸಾರೋದಾರಪತಿವೃತಾದಿಗುಣಭ್ಸನ ಲ್ಲಾಂಬಿಕಾನಂದನಂ 1 

ತಾರೇಶೋಜ್ಞ ಳಕೀರ್ತಿ ಚೈನರುಚಿ ವಾಣೀವಲ್ಲಭಂ ನಿರ್ಮಳಾ | 

ಚಾರಂ ನಿರ್ಮಿಸಿ ಪೆರ್ಮೆವೆತ್ತನೊಲವಿಂದಾಚಣ್ಣ ನೀಧಾತ್ರಿಯೊಳ್‌ 7 
ಜಿನಸಮಯಸವಮಖದ್ಧರಣಂ | ಜನಮತಸಿದ್ಧಾಂತವಾರ್ಥಿವರ್ಧನಚಂದ್ರಂ | 
ಜನರಂತೆ ॥ ವೃಸೇವಂ | ಜಿನಮುನಿಯಾಚಣ್ಣ ನಮಳಗುಣಗಣನಿಳಯಂ | 


1. ನರ್ಧಮಾನ ಪುರಾಣ. 
ಇದ) 24 ನೆಯ ತೀರ್ಥಕರನಾದ ನರ್ಧಮಾನನ ಅಥವಾ ಮಹಾನೀರನ 
ಚರಿತವು; 16 ಆಶ್ವಾಸಗಳಾಗಿ ವಿಭಾಗಿಸಲ್ಪಟ್ಟದೆ. ಈ ಗ್ರಂಥದ ಉತ್ಕೃಷ್ಟ ತೆಯನ್ನು 
ಕನಿ ಈ ಲ ಹೇಳಿದಾ ನೆ;- 
ಸದಳಂತಾರದಗಾರವಖದ,ರನಸಭಾನಾನಿೀಕದೊ:ಕಂ ಸದ | 


ನ್‌ 
ರ್ಧದ ಸಾರ್ಧಂ ವರಶಬ )ಿವೃಂ ದದ ನಿರಾಜನ ಂದಿರಂ ನಾಡಯೆಖಂ | 


© 
( 


ಂತಿದೆನಿಸಲ್‌ ಸಾಲಿ ರ್ದ ಕಾವ,ಂ ಸಭಾ | 

ಸದರಂತಃಕರಣಕ್ಕದೇಂ ಕಜ”ಯದೇ ಸ್‌ ಖಾ,ಮ್ಸ ತಾಸಾರಮಂ | 

ಈ ಗ್ರಂಥವು “ ದಂಡನಾಥರೇಚರಸನ ಮಾನಸಪ್ರಿಯಮೆಥಿಪ್ಪ ಜಗನ್ನುತ 
ವರ್ಥಮಾನಸಚ್ಚರಿತಂ” ಎಂದು ಹೇಳಿದ್ದಾನೆ. 

ಗ್ರಂಥಾವತಾರದಲ್ಲಿ ವರ್ಧಮಾನಸ್ಮುತಿಯಿದೆ. ಬಳಿಕ ಕನಿ ಸಿದ್ಧಾದಿಗಳನ್ನೂ 
ಸರಸ್ಪತಿಯನ್ನೂ ಯಕ್ಷಯಕ್ಸಿಯರನ್ನೂ ಸುತಿಸಿ ಗೌತಮನಿಂದ ಅಕಳಂಕನ' 
ವರೆಗೆ ಗುರುಗಳನ್ನು ಕ್ರಮವಾಗಿ ಹೊಗಳಿದ್ದಾನೆ. 

ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯನಿದೆ 

ಇದು ನಿಖಳಭುವನಜನವಿನೂತ ಸ್ಪೀತಮಹಿಮಾವದಾತ ನೀತರಾಗಸರ್ವಜ್ಞತಾ 
ಸಮೇತ ಖ್ಯಾತಜಿನಸಮಯಕಮಳಿನೀಕಳಹಂಸಾಯಮಾನ ಮಾನಿತಶ್ರೀನಂದಿಯೋಗೀಂದ್ರ 
ಪ್ರಸಾದವಾಚಾಮಹಿತ ಕೇಶವರಾಜಾನಂದನಂದನ ವಾಣೀವಲ್ಲಭವಿಸ್ಮಾರಿತಮಪ್ಪ ವಸು 
ಥೈಕಬಾ ಂಧವಶ್ರೀವರ್ಧಮಾನಪುರಾಣದೂಳ್‌. 


ಈ ಗ್ರಂಥವು ಪ್ರಾಸಯಮಕಾದಿಶಬ್ದಾಲಂಕಾರಭೂಯಿಷ್ಯವಾಗಿ ಪ್ರೌಢ 
ಇಗಿದೆ. 


ದಾರಾ ಸಕಾಷರ... ಅತಾ: ಡಾ ಆತಾ. 


|, ಗೌತಮ, ಭೂತಬಲ್ಲಿ, ಪುಷ್ಪದಂತ. ಗೃಧ ವಿಂಛ, ಸಮಂತಭದ್ರ, ಪೂಜ್ಯಪಾದ, ಅಕಳಂಕ. 


ಹಾ ಹ... ಹಾಡ. 





ಳಾ ರ ಯ 


802 


ಕರ್ಣಾಟಕ ಕವಿಚರಿತೆ. [12 ನೆಯ 


ಇದರಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ನಗೇಂದ್ರ. 
ಮಾರಾಮಾರಾಮರಂಗತ್ಕಮಳಕಮಳವನ್ನಾನಸಂ ಮಾನಸಂಪ | 
ತಪ್ಸರಂ ಸಾರಂಗಯೋಸಿತ್ಸುಿರತಸುರತರೋನ್ನಾನಭೋಗಂ ನಭೋಗಂ॥ 
ಧಾರೂಢಾರೂಢಮಸ್ಕೋಕದಳಕದಳಗುಂಜಾಕರಂ ಜಾಕರಂ ಮಂ | 
ದಾರೋದಾರೋರುಕುಂಜಂ ನಿಷಮನಿಷಮಹಾಪನ್ನಗೇಂದ್ರಂ ನಗೆೇಂದ್ರಂ 1663 ॥ 


ರಾಜಗೃಹನಗರ. 
ಕರಮೆಸೆವುದು ರಾಜಗೃಹಂ ಪುರಮುರುತರವಿಭವವಿಜತಸುರರಾಜಗೃಹಂ 
ಸುರುಚಿರರಾಜಗೃಹಂ ರಾ | ಜರಾಜಗೃ ಹಸದೃ ಶವರವಣಿಗ್ರಾಜಗೃಹಂ un 0604 ॥ 
ವಕುಳ. 


ವಕುಳಂ ಸಸರಿಮಳಪೃಸ | ವಕುಳಂ ಸೌರಭಸಮಾಗತಭ್ರಮರಾರಾ | 


ವಕುಳಂ ಸೊಗಯಸಿದತ್ತೆಸೆ | ವ ಕುಳಂಬಿತವಿಟಸಮನನಿಸಂಸ್ಟಾವಕುಳಂ ॥ 665 


ವನ. 


ವನವನವನತಲತೋಜ್ಜಿ: | ವನನನವನವತನುಶಿಖಿಗಿದೆಂದು ಜಗತ್ತಾ | 


ವನವನವನಳಿನಿಳಾಸಭ | ವನವನವನಜಾತಪೂರ್ವಮನೆ ಮಾಡಿಸಿದಂ ॥ 0660 


ದ್ರ್ಯಕ್ಸರಿ. 


ಕಲಿ ಕೊಂತಲ್ಕಿ ಕಲಕ್ಕು ೦ ಕೆಲಕ್ಕೆ ಕೋಲಿಕ್ಕಿ ಲಕ್ಕೆ ಲೆಕ್ಕಕ್ಕೆಲ್ಲಂ 


ಕಲಿ ಕೊಲಲೆ ಕಲಲ್ಯಕ್ಕುಂ |: ಕಕ್ಕುಂ ಕಲಿ ಕಲಂಕೆ ಕೊಂಕ ಕಲಂಕಂ | 007 


ಗತಸಪ್ರತ್ಯಾಗತ. 
ಕುಂದಿನಿಂದೆಚ್ಚನದು ಬಂ | ಟಿಂದಮಲ್ಲದೆ ನಿಂದುದೆಂ | 
ದೆಂದು ನಿಂದೆಲ್ಲಮದಟಂ | ಬಂದು ನಚ್ಚದೆ ನಿಂದಿಕುಂ i 668 ॥ 
ಚೂತ. 
ಬಿಡದೆಅಜಗಿ ಕೂಂಬುಕೊಂಬಿನೊ | ಳೆಡೆಗಿ೫'ದರಗಿಳಿಯ ಗಣಿಯ ತುಂಡದಪುದುವಿಂ | 
ಪಡೆವುದು ಪಣ್ಮಾಲಮಿದೆನೆ | ಬೆಡಂಗನವಿರಳಿತಫಲಪರೀತಂ ಚೂತಂ 1 669 ॥ 
ಅರನೇರಿಲು. 


ಉರಿಗೊಡ್ಮಿದರಗಿದೆಂಬಿನ | ಮರಗಿಳಿಗಳ ಚಂಬು ತಾಗಲೊಡನೊಡೆದೋರಂ | 


ತಿರೆ ಸುರಿವ ಪಣ್ಣಳಿಂದಮೆ | ಅರನೇಣ'ಲ ಮರಗಳಲ್ಲಿ ಸೊಗಯಿಸಿ ತೋರ್ಕುಂ ॥670॥ 


'ತಮಾನ] ಆಚಣ್ಣ : ವರ್ಧಮಾನ ಪುರಾಣ. 308 


ಕತ್ತಲೆ. 


ಇನಿತುಲು'ಪದೆ ಕತ್ತುರಿ ಚಂ | ದನಮಂ ಕಣ” ಪೆಜ್‌ಯನಿಂದ್ರನೀಲಂ ಮುತ್ತಂ 
ನನೆಯನಳಿ ಗಂಗೆಯಂ ಜಗು | ಸೆನುಂಗಿದಂತಾಯುಸ್ತ ನುಂಗೆಕಲ, ಲೆ ಬೆಳಗಂ ॥071॥ 


ಉಲ್ರ'ಯೆಂ ಜಳಾಹಿಯಂದು ಬಿಸವಲ್ಲಿಯನಂಚೆ ಶಿಲೀಮುಖಂಗಳೆಂ | 
ದಿಟ'ಕೆಯ ಪೂಗಳಂ ಪಜಮೆ ಕೋಕಿಳಮೆಂದು ಪಿಕಂ ಬಳಾಕೆಯಂ | 
ಬಟ' ಸಲಲಾಸೆಗೆಯ್ಯ ಕಳಹಂಸಕುಟುಂಬಿನಿಯಂ ಮಯೂರಿಯೆಎ೦ಂ | 


ದೆಳಸೆ ಶಿಖಾವಳಂ ಪುದಿದುದಂಧತಮಂ ಭುವನಾಂತಮಂ ತಮಂ lH 072 ॥ 


ನಕ್ಸತ್ರ. 
ಅವಿರಳತಿಮಿರಾರ್ದ್ವಮೃಗೋ | ದೃವಸಿಕ್ತನಭೋಂ ಗಣಕ್ಕೆ ರಾಜಾಗಮನೋ | 


ಶತ್ಸವದೊಳ್‌ ಬಿತ್ತರಿನಿದರಂ | ಗವಲಿಯ ಮಖತ್ತುಗಳಿವೆನಿಸಿದುವು ತಾರಗಗಳ್‌| 6711 


ರಾಟಳ. 
ಬಿಲರ್ನೊಯಿ ಂದೂಸರ್ವಿಕ್ಟು ಕಾಂಡರಸದಿಂ ತೋಂಟಕ್ಕೆ ತಮ್ಮೂಳ್‌ ವಳಂ | 
ಚಲೆವೊಳ್ಳೊಂಚಲ ಕಾಯೂಳುರ್ಕುವೆಳನಿ*ರಿಂದಂ ಬನಂಗಳ್ಗಗುಂ | 
ದಲೆ ನೀರೂಟಮಿದೇಕ ಕಮ್ಮನೆ ತೊ" ಟಲ್ಲುತ್ತಿರ್ಸಿರಿಂತೆಮ್ಮನೆಂ 


ದುಲಿವಂತಿರ್ಪುವು ಜಾಟಿಳಂಗಳಸಕೃದ್ವೂ ,ಢಾಕ್ಸ ಚ£ತ್ಕಾರದಿಂ । 674 
ತೊಂಡು ಹಸುವಿಗಂಜಿದ ಜನದ ತಲ್ಲಣ. 


ಮನೆಮನೆದಪ್ಪದೋಡಿ ಪಡಿಯಂ ಕಅುತಿರ್ಸ ಗೃಹಂಗಳಗ್ರಮಂ | 
ತನತಶನಗೇಖುತಿರ್ಪ ದಡಿಯಂ ಫಿಡಿದಬ್ಬರಿಸುತ್ತುಮಿರ್ಪ ತೊ | 
ಟನೆ ಕಡೆಯುತ್ತುಮಿರ್ಪ ಬಿಡೆ ಕೂಗಿಡುತಿರ್ಸಯುತಿರ್ಪ ತತ್ಪುರೀ | 
ನ ೨ 


ಜನದ ಪೊದಟ್ಟ ತಲ್ಲಟದ ಮಲ್ಲಲು' ಬೀದಿಯೊಳಾದುದದ್ಳು ತಂ 1 675 ॥ 
ದಿವಿಜ. 

ಪ್ರಾತಿಪದಿಕಂಬೊಲಾತನ | ಧಾತುಕನವಿಭಕ್ಕಿಭೂಷಿತಂ ನಿಯತಾರ್ಥೊೋ | 

ಪೇತಂ ನಿಶ್ಚಿತನಾಮ | ಖಾ.ತಂ ತಾಂ ಪ್ರತೃಯಾರ್ಹನಾದಂ ದಿನಿಜಂ ॥ 670 ॥ 
ಬಲರಾಮನ ಪ್ರಲಾಪ. 

ಗರುಡಿಯೊಳಾರೊಳಿಂ ಸಲವಿನಾಡುವೆನಾರೊಡನೇ ೫' ತೋಖುವೆಂ | 

ಕರಿತುರಗಂಗಳಂ ನಗುವೆನಾರೊಡನಾರೊಡನಣ್ಣ ಮೆಚ್ಚಿದಂ | 

ತಿರೆ ಮನದಿಚ್ಚೆಯಂ ನುಡಿವೆನಾರೂಡನಾಡುವೆನಕ್ಕಟಾ ಸಹೋ | 

ದರನನನಾಥನಂ ಬಿಸುಟು ಕಮ್ಮನೆ ತಮ್ಮನೆ ಪೋಗಲಕ್ಕುಮೇ 1 077 ॥ 


804 


ಕರ್ಣಾಟಕ ಕವಿಚರಿತೆ. [12 ನೆಯ 


ಸರಸತಿ ನಿನ್ನ ಭಾಗ್ಯಮರೆಯಾದುದೆ ಹಾ ನಿನತೋಲೆವಾಗೃಮೋ 

ಸರಿಸಿದುದೇ ಧರಿತ್ರಿ ಸಿರಿ ನಿನ್ನಯ ಮೆಯ್ಲಿರಿ ಸೂಜ್‌ನೋಯು, ಮೆ | 

ಯ್ಲರೆದುದೆ ನೀರಲಕ್ಷಿ_ ನಿನತೈದೆತನಂ ಬಿದಿ ಮೇರೆದಪ್ಪಿ ನಿ | 

ಷ್ಮರುಣದೆ ನಿಮ್ಮ ಬಾ ಚಿಸ್ಮೌ ದಲನಕ್ಕಟ ವಂಚಿಸಿ ಕೊಂಡುಪೋದನೇ ! 078 | 


ಸೊಗಯಿಪ ನಿನ, ನುಣ್ಣರದ ಗಿಂತಿಗೆ ಮೆಚ್ಚುವರಾರೊ ಭೃಂಗ ಘಂ | 

ತುಗೆ ಬರವೀವ ನಿನ್ನ ಬರವಿಂಗಿದಿರ್ವರ್ಪವರಾರೂ ಚೂತ ಜೆ | 

ಸೆಗೆ ನೆಲೆಯಾದ ನಿನ್ನಯ ಮುಗುಳ್ಳಗೆಯಂ ಬಗೆಗೊಳ್ಳರಾರೊ ಮ | 

ಬಿಗೆ ಮಜಿಸಿಕ್ಕಿ ನಿಮ್ಮ ರಸನಂ ಜವನುಯುುದನಿತ್ತ ಕೇಳಿರೆ 1 679 1 


2. ಶ್ರೀಪದಾಶೀತಿ. 


ಈ ಗ್ರಂಥವು “ಣನೋ ಅರುಹಂತಾಣಂ” ಇತ್ಯಾದಿ ಸಂಚನದಗಳ 


ಮಹಿಮೆಯನ್ನು ತಿಳಿಸುತ್ತದೆ: ಎಂದರೆ ಅರ್ಹಂತರು, ಸಿದ್ದರು, ಆಚಾರ್ಯರು, 
ಉಪಾಧ್ಯಾಯರು, ಸಾಧುಗಳು ಎಂಬ ಪಂಚಸರಮೇಷ್ಮಿಗಳ ನಾಮದ 
ಮಹಿಮೆಯನ್ನು ಬೋಧಿಸುತ್ತದೆ. ಇದರಲ್ಲಿ ಸುಮಾರು 94 ಕಂದಗಳಿವೆ. ಈ 
ಗ್ರಂಥದ ಬಂಧವು ಪ್ರೌಢವಾಗಿದೆ. ಇದರ ಉತ್ಕೃಷ್ಟತೆಯನ್ನು ಕನಿ ಈ ಸದ್ಯದಲ್ಲಿ 
ತಿಳಿಸಿದ್ದಾನೆ: 


ನಿರಪಾೂಯಾತ ಪ್ರಭಾವಂ ಪರಮಹಿಮಕರಂ ದೂನಿತಾಶೇಷದೋಷಂ 
ದುರಘವಾಾ ತಾಬ್ದ ವಕ್ತ್ರಂ ನಿರಟಿಜನಹಿತಂ ಸತ ಥಜೋತಿ ಶಶ | 

x ನ್‌ ಈ ಬ ೧೨ 
ತ್ಹರಿಪೂರ್ಣಂ ನಿಷ್ಟಳಂಕಂ ಬುಧಹೃದಯಗತಧ್ವಾಂತವಿಧ್ವಂನಿತೇಜಂ | 


ಧರೆಯೊಳ್‌ ವರ್ತಿಕ್ಕೆ ನಿಚ್ಚಂ ಕುವಲಯಸುಖದಂ ಶ್ರೀಪದಾಶೀತಿಚಂದ್ರಂ | 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದ ರಿಸಿ ಬರೆಯುತ್ತೇವೆ: 
ಸಂಚಪದ. 

ಶ್ರೀಮತ್ಸಂಚಪದಂ ಗುರು | ನಾಮಾದಿತ್ರಿತಳಮತುಳರಮ್ಮ ಂ ಹರ್ಮ್ಮಂ | 

ದಾಮಮಯಂ ಸುಖಕಲಶೋ | ದ್ವಾಮಂ ವಿಶೃಾಮಧಾಮಮಕ್ಕೆಮಗನಿಶಂ | 


WH 080 ॥ 
ಗುರುಪದ. 


ಸುಖದ ಕಣಿ ಸುಖದ ತಿಂತಿಣಿ | ಸುಖದ ಬನಂ ಸುಖದ ಸುಗ್ಗಿ ಸುಖದ ಬಸಂತಂ | 
ಸುಖದ ತಿಳಿ ಸುಖದ ಪೊಂಪುಲ” | ಸುಖದೊರ್ಬುಳಿ ಸುಖದ ಸೋನೆಯೆನಿಸದೆ 


ನಿಸದಂ ॥ 681 | 


ಶತಮಾನ] ಕನಿಕಾಮ. 807 


ಸುಖದ ತನಿರಸದ ಪೆರ್ಮಡು | ಸುಖದೊತ್ತಿನ ಸುತ್ತು ಸುಖದತಣ್ಣು ಲ'ಲೆನಿಕುಂ 
ಸುಖದದೊಣೆ ಸುಖದದೀರ್ಥಿಕೆ | ಸುಖದಕೊಳಂ ಸುಖದಯಂತ್ರಧಾರಾಗಾರಂ 
I 689 ॥ 
ಭುವನತ್ರಯಮಂ ನಿಜರುಚಿ | ನವಾಮೃತಾರ್ಣವದೊಳಾವಗಂ ತೇಂಕಿಸುತಿ | 
ರ್ಪವಿತರ್ಕ್ಯ ಕಾಂತಿಕಾಂತಂ | ಶಿವಪದಮ 9 ಕಡುಗೆ ನಮಗೆ ಗುರುಪದಮ 
ನಘಂ | 088 ॥ 


ಮರುಳಕ್ಕೆಮ ಪುರುಳಕ್ಕೆಮ | ದುರಿತಾಹಿತಭೀತಿಯಿಂ ಭವತ್ಸದಪದ್ಮಂ | 
ಶರಣೆಂದು ಪೊರ್ದಿದೆನ್ನಂ | ಪರಿಪಾಳಿ ಸದಿರ್ದೊಡೆತ್ತ ನಿಮಗೆ ಗುರುತ್ತಂ ॥ 684 ॥ 


ಪ್ರಣವ. 
ಅತಿಶಯಚಿಂತಾಮಣಿ ವಿ] ಶ್ರುತವಿದ್ಯಾಕಲ್ಪಕಂದಳೀಕಂದಮಿಳಾ | 


ಸ್ಮುತಬೋಧವಾರ್ಥಿವೇಳಾ | ಸಿತರುಚಿಸಂಪೂರ್ಣಬಿಂಬವಿಭವಂ ಪ್ರಣವಂ ॥ 685 ॥ 
ಸಾಧುಗಳು. 


ಜಡಿದುಂ ನುಡಿದುಂ ತಮ್ಮೊ | ಳ ಡೆಯಂಪಡಿದೋಟ' ಜಡರನೊಯ್ಯ ನೆ ಕೃಪೆಯಿಂ 
*ಡದೆಡೆಗೆಯ್ದಿ ಸಾಧುಗ। ಳಡಿದಳಿರ್ಗಳ್‌ ಕಡಿಸುಗೆಮ್ಮ ಜನ್ಮ ಶ್ರಮಮಂ 1686 


ರಾಜ ವಾಪಾರ ಹಾಳಾಗು. ಬಾ 


ಸಿಂಗದೇವ. 1197. 
ಸೊರಬದ 140ನೆಯ ಶಾಸನದಲ್ಲಿ (ಶಕ 1119) ಈತನನ್ನು“ ಸರಸೋದಾರ 
ಕನವಿತ್ವತತ್ವಚತುರಾಸ್ಯಂ” ಎಂದು ಹೊಗಳಿದೆ. ಈತನು ಜಿಡ್ಡುಳಿಗೆಯ ಎಕ್ಳಲ 
ದೇವನ ಮತ್ತು ಚಟ್ಟಳದೇವಿಯ ಮಗನೆಂದು ಹೇಳಿದೆ. ಇವನು ಆವ ಗ್ರಂಥ 
ಗಳನ್ನು ಬರೆದಿದ್ದಾನೆಯೋ ತಿಳಿಯದು. 


ಕನಿಕಾಮ. ಸು. 1200. 
ಈತನು ಶೃಂಗಾರರತ್ನಾಕರವನ್ನು ಬರೆದಿದ್ದಾನೆ. ಸ್ವನಶತಕವೆಂಬ 
ಮತ್ತೊಂದು ಗ್ರಂಥವನ್ನೂ ಬರೆದಿರುವುದಾಗಿ ಪಾರ್ಶ್ವನ (1205) ಈ ಪದ್ಯದಿಂದ 
ತಿಳಿಯುತ್ತದೆ: 
ಕಾಮನ ಬಾಣಕ್ಕಂ ಕನಿ | ಕಾಮನ ಬಾಣಕ್ಕೆ ನಿಲ್ಲ ಭೇದಂ ಸುಮನೋ | 


ರಾಮತೆಯಿಂ ಸ್ಪನಶತಕೋ | ದ್ವಾಮತೆಯಿಂ ಭುವನಮಂ ವಶಂಮಾಲ್ಟುದಳಿ'ಂ | 
20 


306 ಕರ್ಣಾಟಕ ಕವಿಚರಿತೆ. {12 ನೆಯ 


ಈಶನ ಬಿರುದುಗಳನ್ನು ನೋಡಿದರೆ ಇವನು ಇನ್ನೂ ಅನೇಕ ಗ್ರಂಥ 
ಗಳನ್ನು ರಚಿಸಿರಬಹುದೆಂದು ತೋರುತ್ತದೆ. ಇವನ ಸ್ತನಶತಕವೂ ಇತರ 
ಗೃಂಥಗಳೂ ನಮಗೆ ದೊರೆತಿಲ್ಲ. 


“ ಭವಪಾದಾಂಬುಜಷಟ್ಟದಂ” ಎಂಬುದರಿಂದಲೂ ಆಶ್ವಾಸಾಂತ್ಯಗದ್ಯ 
ದಿಂದಲೂ ಈತನು ಬ್ರಾಹ್ಮೆಣಕನಿಯೆಂದು ತೋರುತ್ತದೆ. ಅಲ್ಲದೆ 


ನಿರು ಪಮಕನಿತಾರಸಮಂ | ವರಕವಿಬುಧರತ್ತ ರಾಜಿ ಬಣ್ಣಿಸೆ ಸಾಮಂ | 
ತರ ಮಂಡಳಿಕರ ಚಕ್ರೇ | ಶರ ಸಭೆಯೊಳ್‌ ನೆಗಟ್ಟನಿಂತು ಕನಿಮುಖಮಂಕುರಂ | 


ಎಂದೂ "ವಿವಿಧಭೂಭೃದ್ಧೂರಿಸಂಭಾವಿತಾಸ್ಸದದಿಂ” ಎಂದೂ ಹೇಳಿಕೊಂಡಿರು 
ವುದರಿಂದ ಈತನು ರಾಜಾಸ್ಥಾನಗಳಲ್ಲಿ ಪ್ರಸಿದ್ಧಕವಿಯಾಗಿದ್ದಂತೆ ತಿಳಿಯುತ್ತದೆ. 


ಈತನಿಗೆ ಶೃಂಗಾರರತ್ನಾಕರ, ಕನಿಮುಖಮುಕುರ ಎಂಬಿವೇ ಮೊದಲಾದ 
ಅನೇಕ ಬಿರುದುಗಳಿದ್ದಂತೆ ತೋರುತ್ತದೆ. ಇವನಿಗೆ ಅನ್ಯಾದೃಶವಾದ ಕವಿತಾ 
ಶಕ್ತಿಯೂ ಅವಧಾನಶಕ್ತಿಯೂ ಇದ್ದಂತೆ ಈ ಪದ್ಯದಿಂದ ತಿಳಿಯುತ್ತದೆ: 
ಎಸಕಂಬೆತ್ತ ಮತಿಪ್ರಕಾಶಮದನಿನ್ಸೇನೆಂದಪೆಂ ಚೇಟ ನಾ | 
ಕೈಸೆಯೊಳ್‌ ನಾಲ್ವರ ಕಂಠದೊಳ್‌ ಬರೆಯೆ ಕಬ್ಬಂಬೇಟ್ವಿನೊಲ್ಲತ್ತಲಾ i 
ಡಿಸುವಂ ನೆತ್ಮಮನಿತ್ತಲೋದಿದೊಡೆ ತಪ್ಪಂ ಪೇಲ್ಸದಂ ತಿರ್ದಿಯಾ | 
ಲಿಸುವಂ ಗೀತಮನೆನ್ನುಮಂ ನಗಿಸುವಂ ಶ್ರಂಗಾರರತ್ಲಾ ಕರಂ 1 


ಈತನ ಗ್ರಂಥದಲ್ಲಿಯ ಪದ್ಯವನ್ನು" ಮಲ್ಲಿಕಾರ್ಜುನನು (ಸು. 1215) 
ತನ್ನ ಸೂಕ್ತಿಸುಧಾರ್ಣವದಲ್ಲಿ ಉದ್ಧರಿಸಿ ಬರೆದಿರುವುದರಿಂದ ಇವನು ಅವನ 
ಕಾಲಕ್ಕೆ ಹಿಂದೆ ಇದ್ದಿರಬೇಕೆಂದೂ ಪಾರ್ಶ್ವ ಪಂಡಿತನು (1205) ಇವನನ್ನು 
ಸ್ಮತಿಸುವುದರಿಂದ 1205 ಕೈ ಹಿಂದೆ ಇದ್ದನೆಂದೂ ವ್ಯಕ್ತವಾಗುತ್ತದೆ. ಅಲ್ಲದೆ 
ಈತನು “ ಶೃಂಗಾರ”ವನ್ನು ಬರೆದ ಕನಿಗಳ ಹೆಸರನ್ನು ಹೇಳುವ ಸಂದರ್ಭದಲ್ಲಿ 
ಮನಸ್ಸಂಜಾತ ಎಂಬ ಒಬ್ಬ ಕನಿಯ ಹೆಸರನ್ನು ಹೇಳುತ್ತಾನೆ. ಈ ಮನಸ್ಸಂ 
ಜಾತನು ಸುಮಾರು 1000 ರಲ್ಲಿದ್ದ ಮನಸಿಜ? ನೆಂಬ ಕನ್ನಡಕನಿಯೇ ಆಗಿದ್ದ 
ಪಕ್ಬದಲ್ಲಿ ಕನಿಕಾಮನು 1000 ಕೈ ಈಚಿಯವನಾಗಿದ್ದಿರಬೇಕು. ಸುಮಾರು 
1200 ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 


ಈತನು ತನಗೆ ಹಿಂದೆ ಇದ್ದ “ಶೃಂಗಾರ” ಕರಗಳ ಹೆಸರುಗಳನ್ನು ಈ 
ಪದ್ಯದಲ್ಲಿ ಹೇಳಿದ್ದಾನೆ: 








ಹಾ ಪ ಪಾ ಜಾಂ ಬಾ ಪ ಹಾನ ಸನಾ ಜಾಂ ಜ್ರ ಜ್ರ ರ 
ಹ 





1 ಶೃಂಗಾರರತ್ನಾಕರ, ಪದ್ಯ 7. ೧, ಫ 


ಶತಮಾನ] ಕನಿಕಾಮ. 807 


ಸರಸೀಜೋದ್ಭವಕರ್ಣಿಕಾಭವಕು ಬೇರಾಪತ್ಯಪಾಂಚಾಳಕೂ 
ಬರವಾತ್ಸ್ಯಾಯನಚಂದ್ರದತ್ತಕಮನಸ್ಸಂಜಾತನಾರಾಯಣಾ | 
ಮರಸಿಂಹಾದಿಗಳಿಂ ನೆಗಟವಡೆದಾಶೃಂಗಾರಮಾಗಳ್‌ ಕರಂ | 
ದೊರೆವೆತ್ತತ್ತೆನೆ ಬೇಜಕ ವಿಸ್ಮರಿಸಿದಂ ಶೃಂಗಾರಕಾರಾಗೃಹಂ | 


ಈ ಪದ್ಯದಲ್ಲಿ ಉಕ್ತರಾದ ಕವಿಗಳೆಲ್ಲಾ ಪ್ರಾಯಶಃ ಸಂಸ್ಕೃತ ಕವಿಗಳು. 
ಆದರೆ ಚಂದ್ರನು ಮದನತಿಲಕವನ್ನು ಬರೆದ ಚಂದ್ರರಾಜ" ನಾಗಿರಬಹುದು; 
ಮನಸ್ಸಂಜಾತನು ಮನಸಿಜನಾಗಿರಬಹುದು. 

ಈತನನ್ನು ಪಾರ್ಶ್ವ (1205), ಸಾಳ್ವೈ (ಸು. 1550), ಮೊದಲಾದ 
ಕನಿಗಳು ಸ್ತುತಿಸಿದ್ದಾರೆ. 

ತನ್ನ ಕವಿತಾಚಾತುರಿಯನ್ನೂ ಗುಣಗಳನ್ನೂ ಬಿರುದುಗಳನ್ನೂ ಈ ಪದ್ಯ 
ಗಳಲ್ಲಿ ಹೇಳಿಕೊಂಡಿದ್ದಾನೆ: 

ಜಗದೊಳ್‌ ಸನ್ನಿ ದಮಾದ ನಾ ಟಳ್ಸಡಿಗಳಂ ಛಂಡಕ್ಕ ಬರ್ಸಂತುನೆ | 

ಟೃಗೆ ಮಾತಾಡುವ ಬಲ್ಮೆ ಚಿತ್ತದೊಳೊಹಲ್ಸಿರ್ದರ್ಥಮಂ ಕೂಡೆ ನಾ | 

ಲಗೆಯಿಂ ರಂಜಿಸುವೊಂದು ಬಿನ್ನಣಮದಿನ್ನಾವಂಗೆ ಪಣ್ಯೈಕಭಾ | 

ಗಿಗೆ ಸೃಪಿಂ ದೊರಿಕೊಳ್ಳುಮಾತನೆ ವಲಂ ಶೃಂಗಾರರತ್ನಾಕರಂ | 

ಪದವೆತ್ತಿರ್ದ ಗಭೀರಭಾವಗುಣದಿಂ ಲಾವಣ್ಯಲೀಲಾವಿಲಾ | 

ಸದಿನುದ್ಯದ್ಗುಣಶೋಭೆಯಿಂ ವಿವನಿಧಭೂಭೃದ್ಧ್ಭೂರಿಸಂ ಭಾನಿತಾ | 

ಸ್ಪದದಿಂ ಭೂಭು ವನಸ್ರಸಿದ್ದಿ ನಿಲೆ ತತ್ಕಾವ್ಯಂ ಜಗತ್ಸೆಳವ್ಯೃಮ | 

ಪ್ಪುದಣ'ಂದಂ ಕವಿಕಾಮದೇವನೆ ವಲಂ ಶೃಂಗಾರರತ್ನಾ ಕರಂ ॥ 

ಮೃದುಮಧುರವಚನರಚನೆಯಿ ನುದಾತ್ಮಕನಿವೃಷಭಕವಿಕದಂ ಬನಿಸ ಶ್ಲ | 

ದ್ಹೃದಯಮನಿರ್ಕು 9'ಗೊಳುತಿ |ರ್ಪುದಣಿ'ಂ ಕನಿಕಾಮನಿಂತು ದೆಸೆದೆಸೆಗೆಸೆದಂ | 
ಅನವದೃರ್ಕೀರ್ತಿ ನಿದ್ಯಾ | ವಿನೂತನನಿಮಿತ್ತಬಾಂಧವಂ ಬುಧಸೇವ್ಯಂ | 
ನಿನಯೆನಿಭೂಷಣನಭಿಮಾ | ನನಿಧಾನಂ ನಿಖಿಲಸುಕನಿಮುಖಮಣಿಮ:»ಕುರಂ | 
ಸಕಲಕಲಾಕಲಿತಂ ವಾ | ಚಕವಾಚಸ್ತತಿ ಸರಸ್ಕತೀಮುಖತಿಲಕಂ | 

೫ ಸ್ಯ x ¥ 
ಚದುರ ತವರ್ಮನೆ ರಸಭಾ | ವದ ನಿಧಿ ಮಹಿಮಾಂಬುರಾಶಿ ವಿನಯನಿಧಾನಂ | 

೫ »% »K ಜ್ಜ 
ಶ್ರೀನಿಧಿ ವಿವೇಕನಿಧಿ ಕವಿ | ತಾನಿಧಿ ಸೌ ಭಾಗ್ಯನಿಧಿ ಯಶೋನಿಧಿ ವರನಿ | 
ದ್ಯಾನಿಧಿ ವಿಳಾಸನಿಧಿ ಮಹಿ | ಮಾನಿಧಿ ಮಾನನಿಧಿ ದಾನನಿಧಿ ಕನಿಕಾಮಂ | 


ಅಪಾನ... ಎಣ... ಸಾ... ... ಪಾಟ. ಎಸ... ಎ.ಆ... ಅದಾ... 


1. ಪುಟ 89. 


ಹ ಪೋ ವ ಜಾ ಇಂ ಭಂ ಇ್ಲಇಅ್ಪಭಚ್ಮಾಣ ಎಧಾ ಪ ಅ "ಆಅ್ಞು 1ಆ1!್ಸುರಹಮುುುು ಚು 


308 ಕರ್ನಾಟಕ ಕನಿಚರಿತೆ. [12 ನೆಯ 


ಈ ಪದ್ಯಗಳಲ್ಲಿ ಉಕ್ತವಾದ ಬಿರುದುಗಳಲ್ಲದೆ ಕವಿತಾನಿತಾಮಹ, ಸುಕವಿ 
ನಿಕರನಿಳಿಂಪ, ಗದ್ಯಪದ್ಯವಿದ್ಯಾಧರ, ಬುಧಜನಕುಮುದಶರಚ್ಚಂದ್ರ, ಸುಜನವನ 
ಜವನಮಾರ್ತಾಂಡ, ವಾಗ್ಗೇವೀಲಬ್ಬವರಪ್ರ ಸಾದ ವಿಭವ, ಎಂಬ ಬಿರುದುಗಳನ್ನೂ 
ಹೇಳಿಕೊಂಡಿದ್ದಾನೆ. 


ಇವನ ಗ್ರಂಥ 
ಶೃಂಗಾರರತ್ನಾ ಕರ. 
ಈ ಗ್ರಂಥಕ್ಕೆ ರಸವಿನೇಕ ಎಂಬ ಹೆಸರನ್ನೂ ಹೇಳಿದ್ದಾನೆ; ಇದು ಅಲಂ 
ಕಾರ ಶಾಸ್ತ್ರದ ರಸಪ್ರಕ್ರಿಯೆಯನ್ನು ಪ್ರತಿಪಾದಿಸುತ್ತದೆ. ಇದರಲ್ಲಿ ಒಂದಣ ಕವಿಗಳು 
ಹೇಳಿದ ಶೃಂಗಾರವನ್ನು ತಾನು ವಿಸ್ತರಿಸಿ ಬರೆದಂತೆ ಹೇಳುತ್ತಾನೆ. 


ಈ ಗ್ರಂಥವು (1) ನವರಸವ್ಯಾವರ್ಣನ, (2) ಭಾವಭೇದನಿರ್ಣಯ, (3) 
ನಾಯಕನಾಯಿಕಾನಿಕಲ್ಪವಿಸ್ತರ, (4) ಸಖಸಖೀಸಂಭೋಗವಿಸ್ರಲಂಭಸ್ರಮಾ 
ವಸ್ಥಾದಿವಿಸ್ತರ ಎಂದು ನಾಲ್ಕು ಪರಿಚ್ಛೇದಗಳಾಗಿ ಭಾಗಿಸಲ್ಪಟ್ಟದೆ. ಗ್ರಂಥಾವ 
ತಾರದಲ್ಲಿ ಕಾನುದೇವನನ್ನೂ ಸರಸ್ಪತಿಯನ್ನೂ ಪ್ರಾಕ್ತನಕನಿ' ಗಳನ್ನೂ ಸ್ತುತಿ 
ಸಿದ್ದಾನೆ. ಬಳಿಕ, ಪಂಡಿತರು ಶೃಂಗಾರಸಾರವಾದ "ಭಾವರಸಪ್ರಪಂಚ' ವನ್ನು 
ಹೇಳಬೇಕೆಂದು ಕೇಳಿಕೊಳ್ಳಲು ಈ ಕೆಳಗಣ ಪದ್ಯದಲ್ಲಿ ಹೇಳಿರುವ ವಿಷಯಗಳನ್ನು 
ಸೇರಿಸಿ ಶೃಂಗಾರರತ್ಪಾಕರನೆಂಬ ಗ್ರಂಥವನ್ನು ಬರೆವೆನೆಂದು ಹೇಳಿ ಗ್ರಂಥವನ್ನು 
ಆರಂಭಿಸಿದ್ದಾನೆ ರಾ 

ಭವಪಾದಾಂಬುಜಷಟ್ಟಿದಂ ನವರ ಸವ್ಳಾಪಾರಮಂ ಭಾವಸಂ | 

ಭವಮಂ ನಾಯಕನಾಯಿಕಾಸಖಸಖೀಸಂಭೋಗತದ್ವಿಪೃಲಂ | 

ಭವಿಟಪೃಸ್ಮುತವೈಶಿಕಾದಿರಸಶಾಸ್ತ್ರೋದ್ಭೂತಸನ್ಹಾರ್ಗವೃ | 

ತ್ರಿವಿಕಲ್ಪಂಗಳುಮಂ ಮನಂಗೊಳಿಸಿದಂ ಶೃಂಗಾರರತ್ನಾಕರಂ | 


ಪರಿಚ್ಛೀದಗಳ ಕೂನೆಯಲ್ಲಿ ಈ ಗದ್ಭವಿದೆ:- 


ಇದು ವಿನಮದಮರನಿಕರಮಕುಟಮಣಿಗಣಕಿರಣರಮಣೀಯಚರಣಸರಸೀರುಹ ಶಿವ 
ಪದಾಂಬುಜಭ್ಸಂಗಾಯಮಾನ ಸರಸ್ತತೀಪ್ರಸಾದಾಸಾದಿತಕನಿತಾಪ್ರಭಾವಂ ಕನಿಕಾಮದೇವ 
ವಿರಚಿತಮಪ್ಪ ರಸನಿವೇಕನಾಮ ಶೃಂಗಾರರತ್ಲಾಕರದೊಳ್‌. 


ಕನ್ನಡದಲ್ಲಿ ರಸಪ್ರಕರಣವನ್ನು ವಿಸ್ತಾರವಾಗಿ ಪ್ರತಿಪಾದಿಸುವ ಗ್ರಂಥಗಳಲ್ಲಿ 
ಇದೇ ಮೊದಲನೆಯದು. ಈ ಗ್ರಂಥದಿಂದ ಸಾಳ್ವ ನು ತನ್ನ ರಸರತ್ನಾಕರದಲ್ಲಿಯೂ 
ತಿನ್ಮುನು (ಸು. 1600) ತನ್ನ ನವರಸಾಲಂಕಾರದಲ್ಲಿಯೂ ಅನೇಕಲಕ್ಷಣಪದ್ಯ 
ಗಳನ್ನು ಉದ್ಭರಿಸಿ ಬರೆದಿದ್ದಾರೆ. 


ಶತಮಾನ] ಬಂಧುವರ್ಮ. 809 


| ನಮಗೆ ದೊರೆತ ಒಂದು ಓಲೆಯ ಪ್ರತಿಯಲ್ಲಿ ಶಿವನನ್ನು ಸ್ತುತಿಸುವ ಈ 
ಮಂಗಳಶ್ಲೋಕವು ಗ್ರಂಥಾವತಾರದಲ್ಲಿದೆ ;-. 

ಉಮೆಯಿಂ ಶೃಂಗಾರಮಾಕೆಯನ್ಹು ಗಳ ಬಳಗದಿ೦ ನೀರಮಾರುಂಡಮಾಲಾ | 

. :ದಿಂ ಬೀಭತ್ಸಮಾಪನ್ನಗನಿನತಿಭಯಂ ಭಿಕ್ಷೆ ಕಾರುಣ್ಯಮಾನಾ | 

ಗಮೆ ಹಾಸ್ಕಂ ಭಾಳನೇತ್ರಾದ್ಭುತಮುಲಿವ ಮರುಳ್ತಂಡದಿಂ ರೌದ್ರಮಾಚಂ | 

ದ್ರಮನಿಂ ಶಾಂತತ್ವಮಾಗಲ್‌ ನವರಸಭರಿತಂ ಶಂಭು ರಕ್ಷಿಕ್ಕೆ ನಮ್ಮ ೦ ॥ 


ಈ ಗ್ರಂಥದಿಂದ ಕುಕವಿನಿಂದಾರೂಸವಾದ ಈ ಸದ್ಯವನ್ನು ಉದ್ದರಿಸಿ 
ಬರೆಯುತ್ತೇವೆ: 

ಶಿಭಿಲಪ ದಪ್ಪಪೂರ್ಣಮಪಶಬ್ದತುಷಾವೃತಮಸ್ತಭಾವಮ | 

ಪೃಥಿತಗತಾ ರ್ಥಶಾ ಸ್ತ್ರಮಸಹಾಸ,ಸಮಾವೃತಮಪ್ಪ ಕಬ್ಬಮಂ 1 

ಗ್ರಥಯಿಸಿ ಗರ್ವದಿಂ ಬೆಜಿ”ತು ಬಿ ಜ್ರನೆ ಬೀಗಿ ಸರಸ್ಕತೀಶಿರೋ | 

ವೃಢೆಯನದೇಕ ಮಾಡುವರೊ ದುಷ್ಕನಿಗಳ್‌ ಕಲರಿ :ಧರಿತ್ರಿಯೊ೪* 1 0೧7 ॥ 





NS 


ಬಂದುವರ್ಮ. ಸು. 1200. 

ಈತನು ಹರಿವಂಶಾಭ್ಯುದಯ, ಜೀನಸಂಬೋಧನೆ ಎಂಬ ಗ್ರಂಥಗಳನ್ನು 
ಬರೆದಿದ್ದಾನೆ. 

ಇನ್ನು ಜೈನಕನಿ; ಜೀವಸಂಬೋಧನೆಯ ಕೊನೆಯ ಪದ್ಯದಲ್ಲಿ “ ನುತವೈ 
ಶ್ಯೋತ್ತಮ ಬಂಧುವರ್ಮರಚಿತಂ'' ಎಂದು ಹೇಳಿಕೊಂಡಿರುವುದರಿಂದ ವೈಶ್ಯ 
ಜಾತಿಯವನೆಂದು ತಿಳಿಯುತ್ತದೆ. ಇವನ ಗ್ರಂಥಗಳಿಂದ ಈತನ ನಿಷಯವಾಗಿ 
ಇನ್ನೇನೂ ತಿಳಿವುದಿಲ್ಲ; ಇವನು ತನ್ನ ಗುರುವಿನ ಹೆಸರನ್ನು ಸಹ ಹೇಳಿಲ್ಲ. 

ಕಮಲಭವನು (ಸು. 108ಗ) ಈತನನ್ನು “ಸಂದ ಬಂಧುವರ್ಮ” 
ಎಂದು ಸ್ತುತಿಸುವುದರಿಂದ ಇವನು 1985 ಕೈ ಹಿಂದೆ ಇದ್ದಿರಬೇಕು; ಎಷ್ಟು 
ಹಿಂದೆ ಇದ್ದಿರಬಹುದೋ ಅದನ್ನು ನಿಶ್ಚಯಿಸಿ ಹೇಳುವುದಕ್ಕೆ ಆಧಾರವಿಲ್ಲ; 
ಸುಮಾರು 1200 ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 

ಇವನು ತನಗೆ ಹಿಂದೆ ಇದ್ದ ಆವ ಕನಿಯ ಹೆಸರನ್ನೂ ಹೇಳಿಲ್ಲ 


ಈತನನ್ನು ನಾಗರಾಜ, ಮಂಗರಸ, ಮೊದಲಾದವರು ಸ್ತುತಿಸಿದ್ದಾರೆ: 
ಕನಿಗಳೊಳೆ ಬಂಧುವರ್ಮಂ | ಕನಿ [ಯಾತನ] ಮುಂದೆ ಕನಿಗಳೆಂಬವರೆಲ್ಲಂ | 
ಛವಿಗೆಟ್ಟಿರ್ಪರ್‌ ತೊಳಗುವ | ರವಿಯಂ ಬಳೆನಿರ್ದೆ ಬಹಳಭಗಣಂಗಳವೋ ಲ್‌ | 


[ ನಾಗರಾಜನ (1881) ಪುಣ್ಯಾಸ್ರವ. ] 


810 ಕರ್ಣಾಟಕ ಕವಿಚರಿತೆ. [12 ಸೆಯ 


ಬಂಧುರಭರತಯಾದವವಂ ಶವನು ಕೃತಿ | ಬಂಧದೊಳಗೆ ಸೇರಿಸಿದ | 
ಬಂಧುವರ್ಮನನು ನೆನೆದು ನೇಮಿಚರಿತಪ್ರ | ಬಂಧವನಾನುಸಿರುವೆನು | 


[ ಮಂಗರಸನ (1508) ನೇಮಿಜೀನೇಶ ಸಂಗತಿ. | 
ತನ್ನ ಕವಿತಾಚಾತುರಿಯನ್ನು ಈ ಪದ್ಯದಲ್ಲಿ ಹೇಳಿಕೊಂಡಿದ್ದಾನೆ ದಾ 
ರಸದೊಳ್‌ ಬಿನ್ನಣದೊಳ್ಳು ಕೂಡೆ ಪದಮರ್ಥವ್ಯಕ್ತಿಯಂ ಮಾಡದೆ ರಂ, 
ಜಿಸಿ ಪತ್ತಿರ್ದೆಣೆಮಾತು ಬಲ್ಲರೆರ್ದೆಗೊಳ್ಳಂತುಂ ಜನಂ ನಾಡೆ ಬೆ| 
ಕ್ಕ ಸಮಪ್ಸಂತುಮಿದೊಂದೆ ಸಾಲ್ತುದು ಜಗಕ್ಕೆಂಬಂತುಮಿಂ ಸೇಲಕ್ಕನೆಂ | 
ದುಸಿರಲ್‌ ಕಬ್ಬಿ ಗರಣ್ಮ ದಂತುಮಿದನಾಂ ಪೇಟ ಂ ಮಹಾಕಾವೃಮಂ | 

ಷ್‌ ಮಿ 1 
ದುಷ್ಟುವಿಗಳನ್ನು ಈ ಸದ್ಯದಲ್ಲಿ ಧಿಕ್ಕರಿಸಿದ್ದಾನೆ ಸ 
ಆಲಿಸುತೆ ಬೇಗಮೋಹೋ | ಸಾಲಿಸಿಮೆನೆ ವಿರಸಮಪ್ಪ ಕಬ್ಬಂಬೇ ಟೆ 
ಲೋಲತೆಯಿಂಂದಂ ಬರೆಬರೆ | ದೊೋಲೆಗಳಂಕಸೆಡಿಸುವಂತು ತಾಳ್‌ ಪಗೆಯೇ | 
ಇವನ ಗ್ರಂಥಗಳಲ್ಲಿ 
1. ಹರಿವಂಶಾಭ್ಯುದಯ. 
ಇದು 22 ನೆಯ ತೀರ್ಥಕರನಾನ ನೇವಿ:ನಾಥನ ಚರಿತವು; 14 ಆಶ್ವಾಸ 
ಇ 2 ಷ್‌ ಇ ಬಂ (ಕಿ 
ಗಳಾಗಿ ಭಾಗಿಸಲ್ಪಟ್ಟದೆ. ಈ ಗ್ರಂಥದ ಉತ್ಕೃಷ್ಟತೆಯನ್ನು ಕವಿ ಈ ಸದ್ಯದಲ್ಲಿ ಹೇಳ 
ದ್ದಾನೆ ನ 
ಪದಾ,ಂಗಿ ವಚನಸನ್ನುಖಿ| ಗದನುಹಾರಚನೆ ವಿಳಸದುಭಯಾಲಂಕಾ | 
ರೋದೃತ್ಯುಚೆ ಮತ್ಸೃತಿವಧು | ವಿದ್ಯಾವಿಜ್ವ ನದ ಮನದೊಳಿರೆ ನಿರಚಿಸುನೆಂ | 
ಗ್ರಂಥಾನತಾರದಲ್ಲಿ ನೇಮಿನಾಥನನ್ನು ಸ್ತುತಿಸಿದ್ದಾನೆ; ಬಳಿಕ ಸಿದ್ಧಾದಿ 
ಗಳನ್ನೂ ಯಕ್ಸಯಕ್ಸಿಯರನ್ನೂ ಸರಸ್ಪತಿ ಯನ್ನೂ ಸ್ತುತಿಸಿ ಕಥೆಯನ್ನು ಆರಂಭಿ 
ಸಿದ್ದಾನೆ. 
ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯವಿದೆ — 
ಇದರ್ಹತ್ಸರ್ವಜ್ಞಸಪಾ ದಪದ್ಮವಿರಾಜಿತೋತ್ತಮಾಂಗ ಶ್ರೀಬಂಧುವರ್ಮನಿರ್ಮಿತ 
ಮಪ್ಪ ಹರಿವಂಶಾಭ್ಯುದಯದೊಳ್‌. 


ಇವನ ಬಂಧವು ಲಲಿತವಾಗಿಯೂ ಪ್ರಾಸಬದ್ಧವಾಗಿಯೂ ಇದೆ. 

ಈ ಗ್ರಂಥದಿಂದ ಕೆಲವು ಸದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 
ನಂದನ. 

ತಳಿರ್ಗಳ ಕೆಂಪು ಸಂಪಗೆಯ ಕಂಪು ಮದಾಳಿಯಲಂಪು ಚೆಲ್ಕಿನಿಂ | 

ಮಿಳಿರ್ನೆಳಗೊಂಬು ದಂಪತಿಗಳಿಂಬು ಮನೋಭವನಂಬು ಪೂತ ಪೂ | 


ಶತಮಾನ] ಬಂಧುವರ್ಮ : ಹರಿವಂ ಶಾಭ್ಯುದಯ. 811 


ಗೊಳಗಳ ತೆಳ್ಸು ತೆಂಕಣೆಲರೊಳ್ಳು ಲತಾಳಿಯ ತಳ್ಳು ಕಾಮುಕ | 
ರ್ಕಳಿನಭಿನಂದನಂ ಬಗೆದು ನೋಡಲುಮಿಂಂತು ಮನೋನುಬಂಧನಂ ॥ 688 ॥ 
ಕಾಳಿಯನುರ್ದನ. 


ಪಿಡಿದು ತೆಗೆದೆತಿ ಬೀಸು; ತೃಡಸಿ ತಗುಳ್ಳ ಆ್‌ಯಮೇಲೆ ನೀಲಾಂಬರವುಂ | 
ಪಿಡಿದೊಗೆವಸಗನ ತೆಜದಿಂ | ಪೊಡೆದಂ ನಿಷಧಾರಿ ಸೊಸಪ್ಪುಸೊವಡಪ್ಪಿನೆಗಂ ॥ 689 ॥ 
ರುಕ್ಮೆಣಿಯ ಕುರುಳು. 


ಕರಿಯವೆನಿಸಿರ್ದು ಪೊಳೆವುವು | ಸುರುಳ್ಳು ಕುಸಿದಿರ್ದಮರಳುತಿರ್ಪವು ಬೇಜೂ | 
ಗಿರುತುಂ ಬಂಬಲೆ ಳ್ನುವು | ಕುರುಳಂದಮಿದೇಂ ವಿರುದ್ದ್ಧಮೋ ಕಾಮಿನಿಯಾ 


॥ 090 ॥ 
ಶಿಶುಪಾಲಕೃತಕೃಷ್ಣ ನಿಂದೆ. 
ಉಡಿದ್ಳೆ ಭಂಡಿಯಸೇನಗುರ್ನೊ ಮಗುಯ್ಹಿಂ ನಿಕಾಂತದಿಂ ಕಾಗೆಯಂ | 
ಹಿಡಿದೆ ಸಂಕಿಸದೆಟ್ಟು ಕಲು ಬಡಗೂಂಟೆಂದಿಂತಿವಂ ನೋವಿನಂ | 
ಬಡಿದೆ ನೀರೊಳಗೊಳ್ಳೆಯಂ ಮಡಿಪಿದೈ ನೀಂ ಚೋದ್ಯಮೋ ಮತ್ತೆರ | 
ಬ್‌ ಡುವಂ ಮಾಣ್ಣಿರದೊತ್ತಿದ್ದೆ ಗಡಮಿದೇನಾಶ್ಚರೃಮೋ ಸಾಹಸಂ 1 091 ॥ 


ಪೌರುಷ. 


ಫೇಡೆಂಬುದು ಪುರುಷನನೀ | ಡಾಡಲುಮಲೆದಲೆದು ಕಾಡಲುಂ ಪುರುಸತೆಯಂ | 
ನೋಡಲುಮೆಂದಾದೊಡೆ ಚಃ | ನಾಡೆ ಮನಂಗೆಟ್ಟು ಮಗು ಟಲಕ್ಕುಮೆ ಪೋಪಂ 
। 692 ॥ 

ಪಾತಿವ್ರತ್ಯ. 

ಸತಿ ಕಾಗುಮೆ ಪೆಂಡತಿಯೆಂ | ಸತಿ ತನ್ನಂ ತಾನೆ ಕಾಗುಮುತ್ತಮಜಾತಿ | 

ಸ್ಥಿತಿಯಂ ಗುಣಸಂತತಿಯಂ| ಗತಿಯಂ ತಾಂ ಬಗೆದು ನೆಗಟಿ್‌ ಪಲ ಪೊರ್ದುಗುಮೇ 

| ॥ 693 ॥ 
ಅಹಿಂಸೆ. 


ಕಾವವರಾರುಮಿಲ್ಲ ದನಮೆಂಬುದು ಸೀರನಿತಿಲ್ಲ ದೋಷಮೆಂ | 

ಬಾವುದುಮಿಲ್ಲ ಬೆರ್ಚುವುದು ಮೆಯ್‌ಮುಳಿಸಿಲ್ಲದ ಮೂಗುಜಾತಿಗಳ | 
ಮೇವುದು ಪುಲ್‌ ಜಲಂ ಕುಡಿವುದಿರ್ಪೆಡೆಯುಂ ಪಟುವಂತುಮಿಷ್ಟಸಂ | 
ಸೇವನೆಯಲ್ಲಿ ಮೆಯ್ಯ ಅ ಯದಿರ್ದುವನೇಂ ಗಳ ಕೊಲ್ತುದೊಳ್ಳಿತೇ i 694 ॥ 


312 ಕರ್ಣಾಟಕ ಕವಿಚರಿತೆ. [12 ನೆಯ 


2. ಜೀವಸಂಬೋಧನೆ. 

ಈ ಗ್ರಂಥದಲ್ಲಿ ಕವಿ ಜೀವನನ್ನು ಸಂಬೋಧಿಸಿ ಜೈನಮತದ ತತ್ವಗಳನ್ನು 
ಉಪದೇಶಿಸಿದ್ದಾನೆ. ಇದು ಅಧ್ರುವಾಭಿಧಾನ, ಅಶರಣಾಭಿಧಾನ, ಏಕತ್ತಾಭಿ 
ಧಾನ, ಅನ್ಯತ್ತಾಭಿಧಾನ, ಸಂಸಾರಾಭಿಧಾನ, ಲೋಕಾಭಿಧಾನ ಅಶುಚಿತ್ರಾಭಿ 
ಧಾನ, ಆಸ್ರವಾಭಿಧಾನ, ಸಂವರಾಭಿಧಾನ, ನಿರ್ಜರಾಭಿಧಾನ, ಧರ್ಮಾಭಿಧಾನ, 
ಜೋಧ್ಯಭಿಧಾನ ಎಂದು 12 ಅಧಿಕಾರಗಳಾಗಿ ಭಾಗಿ ಸಲ್ಪಟ್ಟಿದೆ. 

ಗ್ರಂಥಾವತಾರದಲ್ಲಿ ಜಿನಸ್ತುತಿ ಇದೆ. ಬಳಿಕ ಕನಿ ಸಿದ್ದಾದಿಗಳನ್ನೂ ಸರ 
ಸ್ವತಿಯನ್ನೂ ಸ್ತುತಿಸಿ, 

ಅಉವಿಲ್ಲದೆ ತಕ್ಕೆಡೆಯೊಳ್‌ | ತಣಿ'ಸಲ್ಲದೆ ತೊಡರ್ದು ನಮೆವ ಜೀವಕ್ಕೆಲ್ಲಂ | 

ಸೆಆ್‌ಯೆ ಹಿತಮೆಂದು ಬಗೆದಿದ | ನಜ'ಪುವೆನಜ' ನಂತು ಜೀವಸಂಬೋಧನೆಯಂ | 
ಎಂದು ಗ್ರಂಥವನ್ನು ಆರಂಭಿಸಿದ್ದಾನೆ. 

ಅಧಿಕಾರಗಳ ಅಂತ್ಯದಲ್ಲಿ 


ಇದು ಜಿನಶಾಸನಪ್ರಭಾ ಸನತೀರ್ಥೊದಿತ8ವಿದಿತ ಬಂಧುವರ್ಮನಿರ್ಮಿತಮಸಪ್ಪ 
ಜೀವಸಂಬೋದಧನಾಗೃಂ ಥಾವತಾರದೊಳ್‌ 


ಬಿಂಬ ಗದ್ಯವಿದೆ. 
ಈ ಗ್ರಂಥವು ಲಲಿತವಾಗಿಯೂ ನೀತಿವೈರಾಗ್ಯಬೋಧಕವಾಗಿಯೂ ಇದೆ. 
ಇದರಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಪಟ'ಯಂ ಬರಿಸದೆ ಪೆಅರಂ | ಪಲ'ಯದೆ ತನ್ನ ಳನಿಯಿಂದಮೆಂತುಂ ಧರ್ಮ | 
ಕ್ಕ ಲದೆ ನಿರುದ್ಧವೃತ್ತಿಗೆ | ಬಟಲದೆ ನೆಗಟ್ಟ್ವನನಘಂಗಳೇಂ ಪೊರ್ದುಗುಮೆಃ 
i 695 ॥ 


ಕುಡಲಾರ್ಪೊಡೊಡೆಯನಪ್ಪುದು | ಕುಡಲಾಜಿದೆ ಬೇಡಿದವರ್ಗಳಂ ಮಣುಂಗಿಸುತಿ | 
ರ್ಪೊಡಮೆಯಿನಾರ್ಗಂ ಮಹುಕಮ | ನೊಡರಿಸದಿರ್ಸೊಂದು ಬಡತನಂ ಲೇಸಲ್ಲೆ” 


। 090 ॥ 
ಎಲೆ ಎಲೆ ಜೇವರಾಶಿಗಳಿರಾ ಮಣದಿನ್ನೆಗಮಿರ್ದು ಕೆಟ್ಟ ಗೌ | 
ವಿಲಿಕೆಯೆ ಸಾಲ್ಗುಮಿನ್ನಅ'ದು ಬಂಧನಹೇತುಗಳಪ್ಪುವೆಲ್ಲಮಂ ॥ 
ತೊಲಗಿಪುದಾರ್ತು ತಕ್ಕೆಡೆಯೊಳೀವುದು ಕಾವುದು ಸದ್ಗುಣಂಗಳಂ | 
ಸಲಿಸುವುದೀಮನುಷ್ಯಭವಮಂ ಪಡೆದುಂ ಮಣಕದಿರ್ಪುದೊಳ್ಳಿತೇ ॥ 697 ॥ 








1. ಶೀಲೋದಿತ-ಎಂದು ಪಾಠಾಂತರ, 


ಶತಮಾನ] ಬಂಧುವರ್ಮ : ಜೀವಸಂಚೋಧನೆ. 815 


ಪಟ್ಟಂಗಟ್ಟಿದನೆಂಗುಮೋ ಬಡವನಂ'ಪೊಃ ಬಟ್ಟು ಮಾಣೆಂಗುಮೋ | 


ಕಟ್ಟಾಳೆಂಗುಮೊ ಪಂದೆಯೆಂದು ಕಡೆಗಣ್ಣುತ್ತಿರ್ಕುಮೋ ಲೋಭಿ ನೀಂ | 
ಮುಟ್ಟಿ ಂದಿರ್ಕುಮೊ ಜಾನಿ ಮೆಚ್ಚಿದೆನಿವಂ ಬಾಟಕ್ಗಿಂಗುಮೋ ಕೆಮ್ಮನೇ | 


ಗೆಟ್ಟಿ ತ್ತೆಂ ಬವೊಲಟ್ಟಿ ಕೊಂದಪನಿವಂ ಮಾಯಾಂತಕಂ ಪಾತಕಂ 1 698 ॥ 


ಧರ್ಮಮನೆ ಕಿಡಿಸಿ ಮೆಯ್ಸಿನಿ | ಸಾರ್ಮನಿದೆಂದಬು'ಸುಕಕ್ಕ ಮೋಹಿಸುವುದೆ 
ಪೇಟ್‌ | 
ಸೆರ್ಮರನಂ ಕಡಿದೋವದೆ | ನಿರ್ಮೂಲಂಮಾಡಿ ಪಣ್ಣಿನಲ್‌ ಬಯಸು ವನೋಲ್‌ 
i 699 ॥ 
ಸುರಧನುವೆಂತುಟಂತೆ ವಿಳಸಜ್ಜಳಬುದ್ದು ದಮೆಂತುಟಿಂತೆ ಪೆ | 
ರ್ದೆಕೆಯಿರವೆಂತುಟಂತೆ ಕಿಸುಸಂಜೆಯ ರಂಜನೆಯಿಂತುಟಂತೆ ಭೂ | 
ಧರನದಿಯೆಂಂತುಟಂತೆ ಮುಗಿಲೊಡ್ಡಇದಾಕೃತಿಯೆಂತುಟಿಂತೆ ಮ | 
ರ್ತ್ವರ ತನುವುಂ ಕಳತ್ರಜನಮುಂ ಧನಮುಂ ಬಗೆದೆಂತು ನೋಲು್ಟೊಡಂ | 700 ॥ 


ಸರಿಯ ಮೊದಲ್‌ ಪರಾಭವದ ಮೊತ್ತಮೊದಲ್‌ ಖಳಮೋಹರಾಜನೆಂ | 
ಬಲು'ಪನ ಬಾ ಿ್ಕೂ ದಲ್‌ ಬಳೆದ ಕರ್ಮದ ಬಿಟ್ಮುಮೊದಲ್‌ ನಿತಾಂತಮೆಂ | 
ದಟ'ಪುವ ಕಾವ ಪೆರ್ಚಿಸುವ ಚಿಂತೆಯನರ್ಥದೊಳುಂಟುಮಾಡದೊ | 

ಳ್ಹಛ್ರ'ಯದೆ ಮೋಹಮಂ ಬಿಸುಟ ಮಾನಸರಿಲಿ ಯೆ ದೇವರಲ್ಲರೇ 1 701 | 


ತನು ಬಳವುಂ ವಿಳಾಸದಳವುಂ ಧನಸಂಕುಳವುಂ ವಿನೂತಯ | 
ವನಭರವುಂ ಕಳತ್ರದಿರವುಂ ಸುತರಾದರವುಂ ಸರಾಗಿಯ | 
ಪ್ಲನ ಸಲನವುಂ ಲತಾಂಗಿಯೊಲವುಂ ಸಿರಿಯೊಳ್‌ ನಿಲವುಂ ನಿತಾಂತಮೆಂ | 


ದಿನಿತುಮನಿತ್ಯಮೆಂದಿವಜಗಲೈಗೆ ದುಃಖಿಗಳಾಗಲಕ್ಕುಮೇ 1709 | 


ಅಡಗಿನ ತೋಲ ನೆತ್ತರ ಮಿದುಳ್ಗಳ ಶಲ್ಕದ ಪುಂಜಮೊತ್ತಿ ಬಂ | 

ದಡಸುವ ವಾತಪಿತ್ತಕಫದೋಷಸಮೂಹದೆ ಪತ್ತಿ ನಿಲ್ವುದೆಂ | 

ದೊಡೆ ಪೆಅತೇಂ ಕಿ ನಿವ್ರಜದ ಮೂತ್ರಪುರೀಷದ ಕೊಂಡಮೆಂದೊಡಿ | 
ಯೊಡಲಿದಟಂದನುಂ ಬಗೆದು ಭಾವಿಸಿ ಪೇಸದುದೇಕೆ ಜೀವನೇ 1708 ॥ 


ಬಗೆ ಗಡ ಗರ್ಭದೊಳ್‌ ಬಳೆವುದಂ ಬಗೆ ಪುಟ್ಟುವ ಮಿಟ್ಟುಗೊಡ್ಮಮಂ | 

ಬಗೆ ಬಳೆವಂದಿನೇಳಿದಿಕೆಯಂ ಬಗೆ ಕುತ್ತದೊಳಾದವಸ್ಥೆಯಂ | 

ಬಗೆ ಕಡುಮುಪ್ಪುವೌ ಕುವೆಡೆಯಂ ಬಗೆ ಸಾವಿನೊಳಪ್ಪ ಸೇದೆಯಂ | 
ಬಗೆವಡಲೇವುದೆಂದು ನೆಗಲಲ್ಲದೊಡೆಲ್ಲಿಯಮಾತೊ ಜೀವನೇ 1 704 ॥ 


314 ಕರ್ಣಾಟಕ ಕನಿಚರಿತೆ. (12 ನೆಯ 


| ದೇವಕವಿ. ಸು. 1200. 
ಈತನು ಕುಸುಮಾವಳೀಕಾವ್ಯವನ್ನು ಬರೆದಿದ್ದಾನೆ ಇವನು ಬ್ರಾಹ್ಮಣ ಕವಿ 
ಯೆಂಮ ತೋರುತ್ತದೆ. ತನ್ನ ಹೆಸರನ್ನು ಕಂಠೋಕ್ತವಾಗಿ ಹೇಳಿಕೊಂಡಿಲ್ಲ; ಆದರೆ 
ಗ್ರಂಥದ ಹೆದಿನೈದನೆಯ ಆಶ್ವಾಸದಲ್ಲಿ ಸೈನ್ಯದ ಭೇರೀರವವನ್ನು ವರ್ಣಿಸುವಾಗ 
ಕನಿಕಮಳಜಸೂಕಿ ಸುಧಾ | ರ್ಣವಸೋಮಂ ದೇವಕವಿ ದಲೆಂದಿನಿತಂ ಸಾ | 
ಯಿವನೋಲ್‌ ಭೇರೀಭಾಂಕೃತಿ | ರವಮೊಗೆದತ್ತುತ್ತರಾಶೆಯೊಳ್‌ ಮತ್ತಾಗಳ್‌ | 


ಎಂಬ ಪದ್ಯವನ್ನು ಬರೆದಿದ್ದಾನೆ. ಇಲ್ಲಿ ದೇನಕವಿಯೆಂದು ತನ್ನ ಹೆಸರನ್ನೇ 
ಹೇಳಿಕೊಂಡಿರುವಂತೆ ಕಾಣುತ್ತದೆ. “ ಕವಿಕಮಳಜಸೂಕ್ತಿಸುಧಾರ್ಣವಸೋಮಂ” 
ಎಂಬುದರಿಂದ ಶಾಂತೀಶ್ವರಪುರಾಣವನ್ನು ಬರೆದ ಕವಿಕಮಳಭನನಿಗೆ ಗ್ರಂಥ 
ರಚನೆಯಲ್ಲಿ ಈತನು ಸ್ರೋತ್ಸಾಹಮಾಡಿದಂತೆ ಊಹಿಸಬಹುದಾಗಿದೆ. ಈ ಊಹೆಗೆ 
ಸಹಕಾರಿಯಾಗಿ ಖುತ್ತು ಸೂರ್ಯಾಸ್ತ, ಮೊದಲಾದ ವರ್ಣನಾಭಾಗಗಳಲ್ಲಿ 
ಈತನು ಬರೆದಿರುವ ಪದ್ಯಗಳಲ್ಲಿ ಹಲವು ಅದೇ ಸಂದರ್ಭಗಳಲ್ಲಿ ಶಾಂತೀಶ್ವರ 
ಪುರಾಣದಲ್ಲಿಯೂ ದೊರೆಯುತ್ತವೆ. 


ಈತನು ತನ್ನ ಗ್ರಂಥಕ್ಕೆ ಚಿಕ್ಕರಾಜಚಮೂಪ ಎಂಬವನನ್ನು ನಾಯಕ 
ನನ್ನಾಗಿ ಮಾಡಿದಂತೆ ಹೇಳುತ್ತಾನೆ. ಈ ಚಿಕ್ಕರಾಜನು ಕಾಶ್ಮೀರಕುಲದಲ್ಲಿ 
ಹುಟ್ಟಿದ ಕೇಶ ವದಂಡನಾಯಕನ ಪೌತ್ರನೆಂದೂ ಲಕ್ಷ್ಮೀಧರನ ಜ್ಯೇಷ್ಠಸ್ರತ್ರ 
ನೆಂದೂ ಇವನಿಗೆ ವಿಟ್ಟಲ, ಲಾಹಿಜೀವ ಎಂಬ ಇಬ್ಬರು ತಮ್ಮಂದಿರಿದ್ದರೆಂದೂ 
ಈತನು ಮಂತ್ರಿಯಾಗಿಯೂ ಚಮೂಸನಾಗಿಯೂ ಇದ್ದನೆಂದೂ ಈ ಗ್ರಂಥ 
ದಿಂದ ತಿಳಿಯುತ್ತದೆ. ಈ ಚಿಕ್ಕರಾಜನು ಆವ ರಾಜನಲ್ಲಿ ಮಂತ್ರಿಯಾಗಿದ್ದನೋ 
ತಿಳಿಯದು. 

ಈ ಕವಿಗೆ ಕನೀಂದ್ರೋತ್ತಂಸ, ಕೃತಿರಕಿರಮಣ, ಭಾರತೀಭೂಷಣ ಎಂಬ 
ಬಿರುದುಗಳಿದ್ದಂತೆ ತಿಳಿಯುತ್ತದೆ. 


ಈತನ ಗ್ರಂಥದಿಂದ ಮಲ್ಲಿಕಾರ್ಜುನನು (ಸು. 1245) ಪದ್ಯಗಳನ್ನು 
ಉದ್ದರಿಸಿ ಬರೆದಿರುವುದರಿಂದ ಇವನು ಅವನ ಕಾಲಕ್ಕೆ ಹಿಂದಣವನು ಎಂಬುದು 
ವ್ಯಕ್ತವಾಗುತ್ತದೆ. ಈತನು ರುದ್ರಭಟ್ಟಿನನ್ನೂ (ಸು. 1180), ಅಗ್ಗಳನನ್ನೂ 
(1189) ಸ್ಮುತಿಸಿರುವುದರಿಂದ ಅವರ ಕಾಲಕ್ಕೆ ಈಚೆಯನವನು ಎಂಬುದೂ ವ್ಯಕ್ತ 
ವಾಗುತ್ತದೆ. ಆದುದರಿಂದ ಇವನು ಸುಮಾರು 1200 ರಲ್ಲಿ ಇದ್ದಿರಬಹುದು." 
ಈತನು ಪೂರ್ವಕನಿಗಳನ್ನು ಈ ಪದ್ಯಗಳಲ್ಲಿ ಸ್ತುತಿಸಿದ್ದಾನೆ ಸ 


po 





1. ಇವನ ಗ್ರಂಥವು ಸಮುಗೃವಾಗಿ ದೊರೆತಿಲ್ಲ. ಗ್ರೃಂಥಾಂತ್ಕದಲ್ಲ ಇವನು ತನ್ನ ವಿಷಯವಾಗಿ 
ಇನ್ನೂ ಏನಾದರೂ ಹೇಳಿಕೊಂಡಿದ್ದಾನೆಯೋ ನಿನೋ ತಿಳಿಯದು. 








ಶತಮಾನ] ದೇವಕವಿ : ಕುಸುಮಾವಳಿ. 315 


ಕವಿನಿರ್ವಾಣಂಗೆ ಬಾಣಂಗವನಿಗೆಸೆವ ಹರ್ಷಂಗೆ ಹರ್ಷಂಗೆ ನಿಖ್ಯಾ | 

ತವಿಜನ್ಮಾಘಂಗೆ ಮಾಘಂಗಖಿಳಸುಕವಿರತ್ನಂಗೆ ರತ್ನಂಗೆ ಸಂದೊ ॥ 

ಪ್ಲುವಿಳಾರುದ್ರಂಗೆ ರು ದ್ರಂಗೊದನಿದ ಪದೆಸಿಂದಗ್ಗಳಂಗಗ್ಗಳಂಗು | 

ತ್ಸವದಿಂದಾವಂ ದಿಟಿಂ ವಂದಿಸುವದಟನವಂ ಸತ್ಮವೀಂದ್ರಾವತಂಸಂ | 

ವಿದಿತಕಥಾವಿಚಿತ್ರಮೆಸೆದೀಕುಸುಮಾವಳಿಯೆಂಂಬ ನವೃಕಾ | 

ವೃದೊಳಿದು ಸ. ಶೋಭಿ ಶ. ಬಾಣನ ಸೂಕಿ ಕಳಾಕಳಾಸನು | 

ಗ್ಗದ ಕವಿಮಾಘಹರ್ಷರ ವಚಶ್ಚಿ .. ನತಿ ರುದ್ರಭಟ್ಟ ನೊಳ್‌ | 

ಪುದಿದ ಪದಪ್ರಗಲ್ಪಗುಣಮಗ್ಗ ಳದೇವನ ಭಾವಗೌರವಂ | 

ತನ್ನ ಕವಿಶಾಚಾತುರಿಯನ್ನೂಗುಣಗಳನ್ನೂ ಈ ಪದ್ಯಗಳಲ್ಲಿ ಹೇಳಿಕೊಂಡಿ 
ದ್ದಾನೆ ನ 

ವರಶಬ್ದಜ್ಞರನರ್ಥ ದರ್ಶಿಗಳನು ಕಿಪ್‌) ಢರಂ ಭಾವತ | 

ತ್ಚರರಂ ನಿಂತಿನಿದರ್ಕಳಂ ರಸಿಕರಂ ಸಾಹಿತ್ತದೊಳ್‌ ಸಂದ ಜಾ ॥ 

ಣರನಾಂದೋಳಶಿರಸ್ಸೆರೋಜಮುಖರಂ ಮಾಟ್ಬುಕ್ತಿ ಚಾತುರ್ಯಬಂ 

ಧುರಮಾವಂಗೆಡೆಗೊಂಡುದಾತನೆ ಕನೀಂದ್ರೊತ್ತಂಸನೀಧಾತ್ರಿಯೊಳ್‌ | 

ಸುಕೃತಿಶ್ರೀಭಾಮಿನೀಮಂಗಳಮಣಿಮಯದಾಮಂ ಬುಧಸ್ತುತ್ಕಸಾಹಿ | 

ತೃಕಳಾಸಂದೋಹಸೀಮಂ ಸುಕವಿಸುಕರಕೀರಾಸ್ಯಪುಷ್ಪಾವಳೀಕ 1 

ಲ್ಪ್ಲಕುಜಾರಾಮಂ ಸ ಪಕೀಯಾನ್ಯ ಯಶಕುವಲಯಸಂಸ್ಕೋಮಸೋಮಂ ಸದಾಚಾ | 

ರಕನಲ್ಲ ಕಿ (ಲಾಮ ಕೃತಿರತಿರಮಣಂ ಸಾಹಸೋದ್ದಾ ಮಭೀಮಂ | 1 


ಇವನ ಗ್ರಂಥ 
ಕುಸುನತಾವಳಿ. 
ಗ್ರಂಥವು ನೇಮಿಚಂದ್ರನ ಲೀಲಾವತಿಯಂತೆ ಒಂದು ಕಲ್ಪಿತಕಥೆ; 


ಚಂಪೂರೂಪವಾಗಿದೆ. ನಮಗೆ ದೊರೆತ ಅಸಮಗ್ರ ಪ್ರತಿಯಲ್ಲಿ 17 ಆಶ್ರಾಸಗಳಿನೆ. 
ಒಟ್ಟು 18 ಆಶ್ಲಾಸಗಳಿರಬಹುದೆಂದು ತೋರುತ್ತದೆ. 


ಇದರ ಕಥಾಗರ್ಭವನ್ನು ಕೆಳಗೆ ಬರೆಯುತ್ತೇವೆ: 


ಮದನಾವತೀಪುರದ ಮಣಿಕುಂಡಲರಾಜನು ಸ್ವಪ್ನದಲ್ಲಿ ಚಿತ್ರಕೂಟಾದ್ರಿಯ ಬಳಿಯ 
ಒಂದು ವನದಲ್ಲಿದ್ದ ಕಪಿಲಯಷಿಯ ಪಕ್ಕದಲ್ಲಿ ರೂಪವತಿಯಾದ ಒಬ್ಬ ಸ್ತ್ರೀಯನ್ನು 
ಕಂಡಂತೆ ಮಂತ್ರಿಗೆ ಹೇಳಲು, ಮಂತ್ರಿ ಚಿತ್ರಕೂಟಿದ ಬಳಿಯಲ್ಲಿ ಕಪಿಲಯಸಿಯಿರುವುದು 
ನಿಜ; ನಾವು ಅಲ್ಲಿಗೆ ಹೋಗಿ ನೋಡಬಹುದು. ಎಂದು ಹೇಳಲು, ಇಬ್ಬರೂ ಹೊರಟು 
ಯಷಿಯನ್ನು ಕಂಡು ನಮಸ್ಕರಿಸಿ ಆತನ ಬಳಿಯಲ್ಲಿದ್ದ ಅಮೃತಶಿಲಾಸೃತಿಮೆಯನ್ನು 





ಸಾರಾ ವಾ ಮಾ ಪಂಜ ಭಾ ಹೊಂ ಭಂ ಭಲ ಲ ಲಂ ಲಘ ಂ್ಪಅಛಇಹಂಸಂಇಂಅ೦ಅಸಂಇಸಜಒಂಂಲಯ್ವಲಂಇಇಬಛ್ಪಂಲಷೃೃ ಸಥ ಸಂಸ ಅಭ ನಥ ಹಣಾ ಸ ನಂಜ ಭೂಸಘ ಫಾಖಸ್ಯ್ಯ ಘಾ ಸಭಾರಾಘಾಜಾವಾಣ 





1. ಈ ಪದ್ಯವನ್ನು ಕಥಾನಾಯಕನಿಗೂ ಅನ್ವಯಿಸುವಂತೆ ಬರೆದಿರಬಹುದು, 


816 | ಕರ್ಣಾಟಕ ಕವಿಚರಿತೆ. [12 ನೆಯ 


ಸೋಡಿ ಅದರ ವೃತ್ತಾಂತವನ್ನು ಕೇಳಿದಾಗ ಯಸಿಯಿಂಂತೆಂದನು ::-ನಿಮಲಾಪುರಿಯ 
ವಿಶ್ವಂಭರರಾಜನು ಪುತ್ರಕಾಮೇಷ್ಟಿಯನ್ನು ಮಾಡಿ ಕಂದರ್ಪದೇವನೆಂಬ ಮಗನನ್ನು 
ನಡೆದು ತದ್ದಿವಾಹಾರ್ಥವಾಗಿ ರಾಜಕನ್ಯೆಯರನ್ನು ಕರೆಯಿಸಿ ತೋರಿದಾಗ ಅವನಾರನ್ನೂ 
ವರಿಸದೆ, ಒಂದಾನೊಂದು ದಿನ ಉದ್ಯಾನವನದ ಮಾನಿನಮರಕ್ಕೆ ಕಟ್ಟಿದ್ದ ಶುಸಂಮಾವಳಿಯ 
ಚಿತ್ರವನ್ನು ನೋಡಿ ಮೋಹಾವಿಷ್ಟನಾಗಿ ಆ ಸ್ತ್ರೀಯನ್ನು ಹುಡುಕುವುದಕ್ಕೆ ಮಂತ್ರಿಪುತ್ರ 
ನಾದ ಮೇಧಾವಳನೊಡನೆ ಪವನಂಜಯವೆಂಬ ಅಶ್ವನನ್ನು ಹತ್ತಿ ಹೊರಟು ಮಾರ್ಗದಲ್ಲಿ 
ಕೌಶಿಕಮುನಿಯಿಂದ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದು ಪದ್ಮಪುರದರಸು ವಜೃಜಂಘನ ವೈರಂ 
ಯಾದ ಸಿಂಹಬಲನನ್ನು ಜಯಿಸಿ ವಜ್ರಜಂಘನಿಂದ ಕುಸುಮಾವಳಿಯಿರುವ ದೇಶವನ್ನು 
ತಿಳಿದುಕೊಂಡು ಚಂದ್ರಕಾವತೀವಿಷಯದ ಚಕೃವಾಳಪುರದ ಬಳಿಯ ಉದ್ಯಾನವನದಲ್ಲಿದ್ದನು. 
ಆ ದೇಶದ ರಾಜನಾದ ಚಂದ್ರಧ್ವಜನ ಮಗಳೇ ಕುಸುಮಾವಳಿ. ಆಕೆ ಕಂದರ್ಸದೇವನ ಚಿತ್ರ 
ಪಟವನು ನೋಡಿ ಮೋಹಗೊಂಡು ವಿರಹಾರ್ತೆಯಾಗಿರಲು ಅವಳ ಸಖಿ ಕಳಭಾಷಿಣಿ ಉ 
ದ್ಯಾನವನದಲ್ಲಿ ದ್ದೆ ಕಾತ್ಕಾಯನೀದೇವಿಯ ಆಲಯಕ್ಕೆ ಕುಸಂಮಾವಳಿಯ ಅಭೀಷ್ಟಸಿದ್ಧಿ 
ಗಾಗಿ ಪ್ರಾರ್ಥಿಸಲಿಕ್ಕೆ ಹೋಗಿ ಅಲ್ಲಿದ್ದ ರಾಜಪುತ್ರನನ್ನು ಕಂಡು ಚಿತ್ರಪಟದಲ್ಲಿಯವನು 
ಈತನೇ ಎಂದರಿತು ಆಶ್ಚರ್ಯಪಟ್ಟು ಕುಸುಮಾವಳಿಯ ವಿಷಯವನ್ನು ಅವನೊಡನೆ ಹೇಳಿ 
ಅವಳ ಬಳಿಗೆ ಆತನನ್ನು ಕರೆದುಕೊಂಡು ಹೋದಳು. ಕಂದರ್ಪದಬೇವನು ಮೇಧಾವಳನನ್ನು 
ಅಲಿ ಯೇ ಬಿಟ್ಟು ಕುಸುಮಾವಳಿಯೊಡನೆ ಕುದುರೆ ಹತ್ತಿಕೊಂಡು ತನ್ನೂರಿಗೆ ಹೊರಟು 
ದಾರಿಯಲ್ಲಿ ಒಂದು ಕಾಡಿನಲ್ಲಿ ವಿಶೃಮಿಸಿಕೊಂಡಿದ್ದಾಗ ಒಂದು ಸಿಂಹವು ಆರ್ಭಟಿಸಿಕೊಂಡು 
ಬರಲು ಕುದುರೆ ಕಿತ್ತುಕೊಂಡು ಓಡಿಹೋಯಿತು. ಕುಸುಮಾವಳಿ ಕುದುರೆಯನ್ನು ಹಿಡಿವುದ 
ಕ್ಕಾಗಿ ಹೋಗಿ ಬೇಡರ ಗುಂಪಿಗೆ ಸಿಕ್ಕಿ ಅವರಿಂದ ತಪ್ಪಿಸಿಕೊಂಡು ಓಡಿಹೋಗಿ ಕಪಿಲಯಸಿ 
ಯನ್ನು ಮರೆಹೊಗಲು ಯಖಷಿ ಅವಳ ಸಂಗತಿಯನ್ನು ಕೇಳಿ ತದೃಕ್ಸ ಣಾರ್ಥವಾಗಿ ಆಕ 
ಯನ್ನು ಶಿಲಾಸೃತಿಮೆಯನ್ನಾಗಿ ಮಾಡಿದನು. ಅತ್ತ ಕಂದರ್ಸ್ಪದೇವನು ಸಿಂಹನನ್ನು ಸಂಹ 
ರಿಸಿ ಫ್ರಿಯೆಯನ್ನು ಕಾಣದೆ ತಲ್ಲಣಿಸಿ ಕಪಿಲಯಸ್ಮಾ ಶ್ರಮಕ್ಕೆ ಬಂದು ಹುಸಿಯ ಅನುಗ್ರಹ 
ದಿಂದ ಮರಳಿ ಸ್ತೀರೂಪವನ್ನು ಪಡೆದ ತನ್ನ ಪಿಯೆಯೊಡನೆ ಸೇರಿದನು. ಕುಸುಮಾವಳಿಯ 
ತಂದೆಯೂ ಕಂದರ್ಪನ ತಂದೆಯೂ ತಂತಮ್ಮ ಮಕ್ಕಳನ್ನು ಹುಡುಕಿಕೊಂಡು ಅದೇ ವನಕ್ಕೆ 
ಬಂದು ಸೇರಿದರು. ಮಣಿಕುಂಡಲನು ಇದನ್ನೆಲ್ಲಾ ನೋಡಿ ಆಶ್ಚರ, ಪಟ್ಟಿನು. 1 

ಗ್ರಂಥಾವತಾರದಲ್ಲಿ ಕನಿ ವಿಶ್ವನಾಥನನ್ನು ಸ್ತುತಿಸಿ ಬಳಿಕ ಸರಸ್ವತಿಯನ್ನು 
ಹೊಗಳಿದ್ದಾನೆ. 

ಆಶ್ಚಾಸಗಳ ಕೊನೆಯಲ್ಲಿ ಈ ಗದ್ಯನಿದೆ;-- 

ಇದು ಕಮನಕುಧರೇಂದ್ರನಂದನಾಲೋಲರೋಚನಚಕೋರೀಸುಖಪ್ರದ ಸರಮಾಂಗ 
ಕಾಂತಿಸಂತಾನಸಾಂದ್ರಚಂದ್ರಿಕಾವಿಭವಶೋ ಭಾಯಮಾನ ಶ್ರೀನಿಶ್ಚನಾಥಢಚರಣನಖಮಯೂ 


POE pat 














i 


1. ಇದೇ ನಮಗೆ ದೊರೆತಿರುವ ಸಗ ಆಶ್ಚಾಸಗಳ ಕಥೆ. 


ಶತಮಾನ] ದೇವಕವಿ: ಕುಸುಮಾವಳಿ. 817 


ಖೋತ್ಸುಲ್ಲಮಲ್ಲಿಕಾ ಶೇಖರ ಕಂದರ್ಪದೇವಪ್ರಭಾವಪ್ರಶಂಸೋಲ್ಲಸಿತ ಕುಸುಮಾವಳಿ 
ಮಹಾಸ್ರಬಂಧದೊಳ್‌. 


ಈತನ ಬಂಧವು ಪ್ರೌಢವಾಗಿಯೂ ಫಿರರ್ಗಳವಾಗಿಯೂ ಗಂಭೀರವಾಗಿ 
ಯೂ ಇಡೆ. 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಸೂರ್ಯಾಸ್ತ: 
ಮಿಸುಗುವ ಕಾಂಚನಾಚಲದ ಕಾಂತಿಕಳಾಪಮನೆಯ್ಯ ಪೀರ್ದು ತ | 
ನೆಸಕದ ತೇಜದುಗ್ರತೆಯಿಸಾತಪಮಾತಪನೀಯದೀಧಿತಿ ॥ 
ಪ್ರಸರಮನ ದಕ್ಕಿ ಸಲ್‌ ನೆಜ"ಯದಿಂತು ಮಗುಟಕ್ಮಿದುದೆಂಬಿನಂ ವಿರಾ | 
ಜಸಿದುದು ಪೊಂಬಿಸಿಲ್‌ ಸದೆಪಿನಿಂದಪರಪ್ರಹರಾರ್ಧ ಕಾಲದೊಳ್‌ ॥ 70? ॥ 
ಪ್ರಭಾತಮಾರುತ. 


ಸನಿಪುಲ್ಲಂಬುಕಣಂಗಳಂ ಕೆದಜುತುಂ ಕೋಕಂಗಳೊಳ್‌ ರಾಗಮಂ | 
ನನೆವೊಯುಣ್ಮಿ ಸುತುಂ' ಸತತ್ರಿಗಳೊಳಿರ್ಪೂತೂಂಕಡಂ ನೂಂಕುತುಂ | 
ವನಜಕ್ಕೊಯ್ಸ ನಲರ್ಕೆಯಂ ಸಮನಿಸುತ್ತೋರಂತ ಮೆಯ್ವೆರ್ಚಿ ತ | 


ಣ್ಸನೆ ತೀಡಿತ್ತೆನಸುಂ ಪ್ರಭಾತಸಮಯಪ್ರೋದ್ಭೂತಶೀತಾನಿಲಂ 1 706 ॥ 
ಕಬ್ಬು. 


ಮಿಡಿಯಲೊಡಂ ಸುರಿವುದು ರಸ(ಮೆಡೆಯುಡುಗದೆನಿಪ್ಪ ನುಡಿಗೆಕೆಡುಕನಿಸಿದವೋಲ್‌| 
ಗುಡುಗುಡಿಸಿ ಗಂಟುಗಂಟುಗ | ಳೆಡೆಯಿಂ ರಸಮುಣ್ಣು ನಿಕ್ಚುವಾಟಿಗಳೆಸೆಗುಂ 


1707 ॥ 
ಎಳೆಯ ಹುಲ್ಲು. 
ಧುರದೊಳ್‌ ಶಕೃನನೊಕ್ಕಲಿಕ್ಕಿ ನೆಟ್‌ ಕಪ್ಪಂಗೊಂಡ ಪೀಯೂಪಷಮಂ | 
ಭರದಿಂದೀಂಟುವಲಂಪಿನಿಂ ಗರುಡನಂತಶ್ಮಿದ್ಧಿಯಂ ಮಾಡಲೆಂ ॥ 
ದಿರದುದ್ದಾರಿಸಿದೊಂದು ಪಿತ್ತರಸವೆತ್ತಂ ತಳ್ಳನೋಲ್‌ ಪಚ್ಚನಾ | 
ಗಿ ರಸಾವೇಷ್ಟ್ರಿತಮುಸ್ಟಿಮಾತ್ರದೆಳವುಲ್ಲಲ್ಲಲ್ಲಿ ವಿಭ್ರಾಜಿಕುಂ 1 708 ॥ 


ಕತ್ತಲೆ. 
ಅಡಿಯಿಡಲುರ್ವಿಯಿಲ್ಲತಳರಲ್‌ ನೆಜ್‌ ನಾಲ್ದೆಸೆಯಿಲ್ಲ ಕಾಣ್ಮೆಯ | 
ಪ್ಪೊಡೆ ನಯನಕ್ಕ್‌ದಿಲ್ಲ ತನುವಿರ್ದಪುದಿಲ್ಲೆನುತುಂ ಕರಾಗ್ರದಿಂ | 
ತಡವರಿಸುತ್ತೆ ವಿಸ್ಮಯದೆ ಭೂಜನಮಿಂತಿರುತಿರ್ದುದಿರ್ದವೋಲ್‌ | 
ಮಿಡುಕದೆ ಸುಮ್ಮ ನಿರ್ಪಿನಮಗುರ್ವಿಸಿ ಪರ್ಬಿತು ಮರ್ಬು ಲೋಕಮಂ ॥709 ॥ 


818 


ಕರ್ನಾಟಕ ಕವಿಚರಿತೆ. [12 ನೆಯ 


ತಿಮಿರಸ್ತೋಮಾಬ್ಬಿಯೊಳ್‌ ತೊಟ್ಟಿನೆ ಮುಟುಗಿದುದೋ ದುಸ್ತರೋದಸ್ಮಮಃಕ | 
ರ್ದಮದೊಳ್‌ ಕೇಳಲ್ದದೋ ಕಜ್ಜಳಬಹಳರಜೋರಾಶಿಯೊಳ್‌ ಬಿಟ್ಟು ದೋಧ್ವಾಂ ॥ 
ತಮ ಹಾಕೂಪೋ ದರಸ್ಥಾ ನದೊಳಿಳೆ ದಲಿದೇಂ ನಂ ತೋ ನಿಶ್ಚಯಂ ಬೋ | 
ಕಮಿದೆಂಬಂತುರ್ಬಿ ಸರ್ಬಿತ್ತತಿನಿಬಿಡತರಾಪೂರಘೋರಾಂಧಕಾರಂ 1710 ॥ 
ಚಂದ್ರಿಕೆ. 
ತಳತಳಿಸುವ ತನಿನಳ್ಳಿಂ | ಗಳ ಬಳಗಮಭಿನ್ನಮಾಗೆ ಪರ್ಬಿದಗುರ್ಬಿಂ | 
ಪೊಳೆವಮೃತಂ ತೀವಿದ ನಿ | ರ್ಮಳಹಿಮಕಿರಣಾಶ್ಮಭಾಂಡಮೆನಿಸಿತಜಾಂಡಂ 
1 711 ॥ 
ಮಾಗಿ. 
ಹಗಲಿರುಳ್ಗಳ ಭೇೇದಂ ನೆ | ಟ್ಪಿಗೆ ಕೆಟ್ಟರೆ ಭುವನಗರ್ಭಕುಹರಂ ತಾನಾ | 
ವಗಮಿಡಿದಡಸಿದ ತುಂತುರ| ಹಗವಮಿದೆನಿಸಿದುದು ಬಿಡದ ಬಡಹದ ಕೊರ್ಬಿಂ 


H712N 
ಪಜಿ'ದಾಗಳ್‌ ಪನಿಪುಲ್ಲ ಬಿಂದುಗಳ ತಂದಲ್‌ ರೋಮರೋಮಂಗಳಿಂ | 
ನೆಕ್‌ ಸಾರುತ್ತಿರೆ ಜಾನುಮಧ್ಯಗತಮೂರ್ಧಭ್ರಾಂತಮಾಗಿಂತು ಪ॥ 
ಲ್ಪ” ಗುಟ್ಟುತ್ತುಮೆ ವಾನರಾಳಿ ನಡುಗುತ್ತಿರ್ದತ್ತು ಶಾಖಾಗ್ರದೊಳ್‌ | 
ಸೆಜ್‌ಗೆಯ್ಸ೦ದದೆ ಮತಿಂ ಬಗಲ್ವರಮದೆತ್ತಂ ಪೋಗದಾಮಾಗಿಯೊಳ್‌ 1 718 ॥ 


ಪ್ರಭಾತ. 
ಒದವಿದ ತೂಂಕಡೋಸರಿಸೆ ಕಣ್ಣೆ ಜ್‌ದೀಕ್ಸಿಸಿ ನಿಟ್ಟೇಕಿಂಕೆಯಂ | 
ಬಿದಿರ್ದು ನಿಮಿರ್ಚಿ ಗೊಂಣ್ಮು ಆದೆರ ಲನಂ ಕಮನೀಯಚಂಚುವಿಂ | 
ಕರ್ದುಕಿ ಕುಲಾಯದಿಂದೆ ಪೊಜಮಟ್ಟು ವಿಹಂಗಮಸಂಗಮಂ ಮಹೀ | 
ಜದ ಬಹುಶಾಖೆಯೊಳ್‌ ಚಿಲಿಮಿಲಿಧ್ವನಿಗೆಯ್ಳುದು ಸುಪ್ರಭಾ ತದೂಳ್‌ 1714 | 
ಎಜಕೆಗಳೊಳ್‌ ಪೊದಲ್ಸು ಪನಿಪುಲ್ಲ ಪಯಃಕಣಮಂ ಬಿದಿರ್ಚಿ ಕ | 
ಣೆ ಅ*ದಿದಿರ್ಗೊಂಬಿನೊಳ್‌ ತೊಡೆದು ಚಂಚುವನಂಟಿ ನಿಮಿರ್ಚಿ ನೀವಿ ನು | 
ಣ್ಲಅ'ಗಳನೊರ್ಮೊದಲ" ಚಿಲಿಮಿಲಿದ್ದನಿಗೆಯನ್ನಿ ನಿಹಂಗಮಂಗಳ | 
ಟ್ಕಿಹುಗುಟುಕಂ ಕೊಳಲ್ಕಿರದೆ ಪಾಜಿ'ದುವೆಣ್ಣೆಸೆಗಂ ಪ್ರಭಾತದೊಳ್‌ ॥ 715 ॥ 


ಚಕೋರ. 
ಅರೆಮುಗಿದಕ್ಸಿ ಗಳ್‌ ತೆಜ್‌ದ ಚಂಚುಪುಟಂ ನಸುಸೋಂಕಿ ನೀಳ್ತ ಕಂ | 
ಧರಮಿರದಿರ್ಕೆ ಲಂಗಳೊಳೆ ಲ್ಪ ಪತತ್ರಪುಟಂ ಸಡಿಲ್ವ ಮಯ್‌ | 
ಸರಲತೆನೆತು ಬಿರ್ಚಿದ ನವಿರ್‌ ಪರಿರಂಜಿಸಲೀಂಟುತಿರ್ದುದು | 
ಬ್ಬರಿಸಿದ ಚಂದ್ರಿಕಾರಸಮನಂಚಿತಚಾರುಚಕೋರಸಂಚಯಂ 1716 ॥ 


ಶತಮಾನ] ಕೇಶಿಯಣ್ಣಿ. 319 


ಎ ಮ್ಮ್ಮೆ 


ನಲವಿಂದಂ ಮೇದು ಮೆಲ್ಬುಲ್ಲಳನೊದನಿ ಕಡಲ್ರಾಯ್ವಪಾರಾಂಬುವಂ ತೆ | 

ವೆ 3 ಜ್‌ 3 ೧ 
ಮ್ಮೊಲವಿಂ ಪೊಕ್ಕೀಂಟಿ ಮೆಯ್ಯಿಂದಿಟ'ದು ಪುದಿದೆರಟ್‌ನ್ನೆನಲ್‌ ಕೊರ್ಬಿ ಪಾಲ್ಗೆ | 
ಚ್ಚಲ ಬಿಣ್ಣಿಂ ಪಾಯು ಮೆಲ್ಫೊತ್ತುತುವಿಎಳೆಯ ಪೊನಲ್ಲೆಯ್ಸೆ ರೋಮಂಥಸೇನಾ | 
ವಲಿ ಗಂಗಾಶ್ರೀಯ ಸೊಂಪಂ ಕುಡುತಿರೆ ಮಹಿಸೀೀವೃಂದನಿರ್ದತ್ತದೆತ್ತಂ 1717 


ಗರ್ಭಿಣಿ. 
ರಗಣಮನೆ ಪೋಲು ಪಿರಿದುಂ | ಸೊಗಯಿಪ ದೇವಿಯ ತದೀಯತನುಮಧ್ಯಮದಾ | 
ಜಗಣಮನೆ ಪೋಲು, ಪಿರಿದುಂ| ಸೊಗಯಿಸಿದುದು ಗರ್ಭದರ್ಭಕನ ಕೂರ್ಬುಗೆಯಿಂಂ 


1718 ॥ 
ಕಂದರ್ಪದೇವನ ಹುಬ್ಬು. 
ಮನುಗಳ ದೊರೆ ಚರಿತದೊಳಿ * | ತನೆನುತ್ತಿ ರ್ಕೆಯ್ಲ ೪ಳಿ೦ ವಿರಿಂಚಿಯ ಬರೆದೆ: | 
ಟಿಸೆಯೆರಡುಲೆಕ್ಟ್‌ ಮೆನೆ ನೃ ಪ | ಮನೋಭವಭೂ ಲತಾಯುಗಂ ಸೊಗಯಿಸುಗುಂ 


1710 ॥ 
ಚಿಕ್ಕರಾಜಚಮೂಪ. 


ಸುಜನವ್ರಜಪಾಲನದಿಂ | ನಿಜಮಹಿಮೆಯೊಳೇಕವಾಕ್ಕದಿಂದಾಕೃತಿಯಿಂ | 
ಆ ಲ 


ಜನಜನಜನಜನೆನಿಪಂ | ಭುಜಬಳಸವಮಾನಸೂನು ಚಿಕ್ಕಚಮೂಪಂ ॥ 720 ॥ 


ಕೇಶಿಯಣ್ಣ. ಸು. 1200. 


ಈತನು ಸಿಂಹನಾ ್ರಶ್ರಾಯೋಪಗಮನ ವಿಂಬಗ ಗ್ರಂಥವನ್ನು ಬರೆದುದಾಗಿ ಪಾಶ್ವ ೯ 


ಪಂಡಿತನು (1205)ತನ್ನ ಪಾರ್ಶ್ವನಾಥ ಪುರಾಣದೊಳಗೆ ಕರ್ನಾಟಕ ಕವಿಸ್ತ 
ವಾವಸರದಲ್ಲಿ ಬರೆದಿರುವ ಈ ಪ ಪದ್ಯದಿಂದ ತಿಳಿಯಬರುತ್ತದೆ: 


ಅಂಹಮನಪಹರಿಸುವ ಗುಣ | ಸಂಹತಿಯಂ ತಳೆದ ಕೇಶಿಯಣ್ಣಂ ಬುಧಬ್ಭಂ | 
ದಂ ಹೊಗ ಸುಕ್ಕ ತಸಿಂಹಂ | ಸಿಂಹಪಾ )ಯೋಪ ಗಮನಮಂ ವಿರಚಿಸಿದಂ | 


ಇವನ ವಿಸಯವಾಗಿ ನಮಗೆ ಇನ್ನೇನೂ ತಿಳಿಯದು; ಇವನ ಗ್ರಂಥವೂ 
ನಮಗೆ ದೊರೆತಿಲ್ಲ. 


320 ಕರ್ಣಾಟಕ ಕವಿಚರಿತೆ. [12 ನೆಯ 


ವಾಸುದೇವ, ಸು. 1200. 
ಈತನನ್ನು ಪಾರ್ಶ್ವ ಪಂಡಿತನು (1205) ತನ್ನ ಪಾರ್ಶ್ವನಾಥಪುರಾಣ 
ದೊಳಗೆ ಕರ್ಣಾಟಕ ಕವಿಸ್ತವಾವಸರದಲ್ಲಿ ಈ ರೀತಿಯಾಗಿ ಸ್ತುತಿಸಿದ್ದಾನೆ;-- 
ಶ್ರುತಿನೂತ್ನಾರ್ಥೊೋತ್ಪಾದನ | ಚತುರತೆಯುಂ ನಿವಿಧಕೀರ್ತಿಲಸ್ಸ್ಮೇಶತೆಯುಂ 
ಕ ತಿತಳದೊಳ್‌ ಕಾವೃಕಳಾ | ಚತುಮ್ಮುಖಂಗೆಸೆವ ವಾಸುದೇವಂಗರಿದೇ ॥ 


“ ಕಾವ್ಯಕಳಾಚತುರ್ಮುಖಂ'' ಎಂದು ವಿಶೇಷಿಸಿ ಹೇಳಿರುವುದರಿಂದ 
ಈತನು ಪ್ರಸಿದ್ಧಕವಿಯಾಗಿದ್ದಿರಬೇಕ:. ಈತನ ಗ್ರಂಥಗಳಾವುವೂ ನಮಗೆ 
ದೊರೆತಿಲ್ಲ. ಮಹಾಲಕ್ಸ್ಮ್ಮಿ ವಿರಚಿಸಿರುವ ರಾವುಸಟ್ಟಾಭಿಷೇಕದಲ್ಲಿ ಒಬ್ಬ 
ವಾಸುದೇವಕವಿ ಸ್ತುತನಾಗಿದ್ದಾನೆ; ಇವನೇ ಆಗಿರಬಹುದೋ ಏನೋ ತಿಳಿ 
ಯದು. 


ವಾ ನಾವಾ 


ಸ್ನಯಂಭುರುದ್ರ. ಸು. 1200. 


ಸ್ವಯಂಭುರುದ್ರರ 12,000 ವಚನ ಎಂಬ ಒಂದು ಗ್ರಂಥವು ಇರುವಂತೆ 
ತಿಳಿಯುತ್ತದೆ. ಚೆನ್ನಬಸವಪುರಾಣದಲ್ಲಿ (1584) ಬಸವನು ಕಾಲವಾದ ಮೇಲೆ 
(1168) ಒಬ್ಬ ರುದ್ರಮುನಿ ಪ್ರಸಿದ್ಧಗುರುವಾಗಿದ್ದಂತೆ. ಈ ಪದ್ಯದಿಂದ ತಿಳಿ 
ಯುತ್ತದೆ: 

ಬಂದನಿಬರತಿಗೋಪ್ಯದಿಂದಿರುತೆ ರುದ್ರಮುನಿ 

ತಂದೆ ತನ್ನಯ ಶಿಷ್ಯಮುಕ್ತಿ ಮುನಿಯೊಡನೆ ನೀ | 

ನಿಂದೈದೆ ಸಕಲದೇಶಂಗಳಂ ಚರಿಸುತಂ ದುಷ್ಪಪರವಾದಿಗಳನು | 

ಕೊಂದು ಶರಣರ ಪೊರೆವುದೆಂದುಸುರಿ ಕಳುಹಲಾ | 

ನಂದದಿಂದಖಿಳದೇಶಂಗಳಂ ಚರಿಸಿ ತಾಂ | 

ನಿಂದು ನಿರಿಗಿರಿಯ ಸಿಂಹಾಸನದಿ ಸಕಲಸದ್ಭಕ್ಕರಂ ಪಾಲಿಸುವನು | * 


ಈ ವಚನಗಳನ್ನು ಬರೆದವನು ಈತನೇಯೋ ಏನೋ ತಿಳಿಯದು. 
ಈಕವಿ ಸುಮಾರು 1200 ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 


ವಾಲಾ ಮಲಲ 








ದೇನೇಂದ್ರ ಮುನಿ. ಸು. 1200. 

ಈತನು ಬಾಲಗ್ರಹಚಿಕಿತ್ಸೆಯನ್ನು ಬರೆದಿದ್ದಾನೆ. ಇವನು ಜೈನಕವಿ; 
ಸುಮಾರು 1200 ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 
ಇವನ ಗ್ರಂಥವು ಬಹಳಮಟ್ಟಿಗೆ ವಾಕ್ಯರೂಪವಾಗಿದೆ. 





ಎ ೫೫737227227. 2 322೫2೨೨೨೨೨ ೨.೨. ಮ ಾ ಹ ್ಕ್ಕ್‌ 
ಹಾ ರಾ 


1. ಕಾಂಡ ವ ಸ-ಧಿ 9, ಪದ್ಯ 7. 


ರಾಗಾ ಇ. ಇಅಆಜ ಧಂ ಅ ಇಜ ಪ ಪ ಪ್ಪ ಹುಾಾ್ಟಾಾಾಾುರ್ಸ್ಸ್ಸಹ 


ಶತಮಾನ] ಬಾಳಚಂದ್ರಕವಿಕಂದರ್ಪ. 821 


ಶುಭಚಂದ್ರ. ಸು. 1200. 
ಈತನು ಕಾರ್ತಿಕೇಯಾನುಸ್ರೇಕ್ಸೆಗೆ ಟೀಕೆಯನ್ನು ಬರೆದಿದ್ದಾನೆ. ಇವನು 
ಜೈನಕವಿ; ತೈವಿದ್ಯವಿದ್ಯಾಧರ, ಸಡ್ಭಾಷಾಕವಿಚಕ್ರವರ್ಶಿ ಎಂದು ತನ್ನನ್ನು ವಿಶೇ 
ಸಿಸಿ ಹೇಳಿಕೊಂಡಿದ್ದಾನೆ. ಇವನ ಕಾಲವು ಸುಮಾರು 1200 ಆಗಿರಬಹುದು. 


ವಾಸಾ ಸಾಚಾ )- ಯಾಇಮಿಣಹುಹಾುಸವಬಾರಹಾರಾಮಾಆ 


ಬಾಳಚಂದ್ರ ಕನಿಕಂದರ್ಹ. 1204. 


ಇವನು ಜೈನಕವಿ; ಜನ್ನನ (1209) ಪತ್ಲಿಯಾದ ಲಕುಮಾದೇವಿಯ 
ಗುರುವೆಂದು ಆ ಕವಿಯ ಅನಂತನಾಥಪುರಾಣದಿಂದೆ (1280) ತಿಳಿಯುತ್ತದೆ. 
ಈತನು ಸಕಲಚಂದ್ರನ ಮಗನಾದ ಮಾಧವಚಂದ್ರನ ಶಿಷ್ಯನು. ಇವನು 
ಪ್ರಸಿದ್ಧನಾಸ ಕವಿಯೆಂದು ಜನ್ನನು ಹೇಳುತ್ತಾನೆ. ಪಾರ್ಶ್ವಪಂಡಿತನು (1205), 

ವಕ್ರೋಕ್ಕಿಭವಯಶೋಜ್ಕೋ | ತ್ಸ್ನಾಕ್ರಾಂತಪರಾವಲೇಸತಿಮಿರಂ ಧರಣೀ | 

ಚಕೃದೊಳತಿಚಿತ್ರಂ ಕನಿ] ಚಕ್ಕಪ್ರಿಯನೆನಿಸಿ ಬಾಳಚಂದೃಂ ನೆಗಟ್ಟಿಂ i 


ಎಂಬ ಪದ್ಯದಲ್ಲಿ ಸ್ತುತಿಸುವ ಬಾಳಚಂದ್ರನು ಇವನೇ ಆಗಿರಬಹುದು. ಈ ಪದ್ಯ 
ದಿಂದ ಇವನು ವಕ್ರೋಕ್ತಿಯಲ್ಲಿ ಪ್ರಗಲ್ಸನೆಂದು ತಿಳಿಯುತ್ತದೆ. ಈತನ ಗ್ರಂಥ 
ಗಳಾನ್ರವೂ ನಮಗೆ ದೊರೆತಿಲ್ಲ. 


ಆದರೆ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿದ ಬೆಳಗಾಮಿನಲ್ಲಿ ಇದ್ದ ಎರಡು ಶಿಲಾ 
ಇಸನಗಳನ್ನು ' ಇವನು ಬರೆದುದಾಗಿ ಆ ಶಾಸನಗಳ ಅಂತ್ಯದಲ್ಲಿರುವ ಈ ಭಾಗ 
ಗಳಿಂದ ತಿಳಿಯುತ್ತದೆ 

ದೋಷವ್ಯತೀತಮರ್ಥವಿ] ಶೇಸಮಿದೆನೆ ಪೇಟ್ಸನೊಲ್ಲು ಶಾಸನಮಂ ಪೀ| 

ಯೂಸಸಮಸೂಕಿ ಚಾತು। ರ್ಭಾಷಾಕನಿಚಕೃವರ್ತಿ ಕವಿಕಂದರ್ಪಂ | 


ಶ್ರೀಮನ್ಮಾಧವಚಂದ್ರತ್ರೈವಿದ್ಯಚಕ್ರವರ್ತಿವಾಕ್ಸುಧಾರಸನಾಭ್ಯುದಿತನಿತ್ಯಸಾ 
ಬತ್ಯುವನಕಮಲಮರಾಳೆಂ “ಭಾಳಚಂದ್ರ ದೇವಂ ಸೇಟ್ಜಿ ಶಾಸನಂ 

ಪ್ರಹತಾರಿವ್ರಜಕಾರ್ತನೀರ್ರಸಚಿವಂ ಶ್ರ್ರೀಬೀಚಿರಾಜಂ ಯಶೋ | 

ಮಹಿತಂ ಪೇಟ'ಸಮೆನಲ್ಕೆ ಶಾಸನಮನೊಳ್ಳಿಂ ಬಾಳಚಂದ್ರಂ ಗುಣಾ | 

ಗ್ರಹಿನಿದ್ವಜ್ಜ ನಸಮ್ಮ ತಸ್ಲುಟಪದಾ ರ್ಥಾಳಂಸಕ್ರಿಯಾಸಂಕು ಛಾ | 

ವಕ್‌ಮಪ್ಪಂತಿರೆ ಸೇಟೃನಿಂತು ಕನಿಕಂದರ್ಪಂ ಬುಧಾಧೀಶ್ವರಂ | 


ಈ ಶಾಸನಗಳು 1204 ರಲ್ಲಿ ಹುಟ್ಟಿ ದುವು. ಇವುಗಳಲ್ಲಿ ಸೌಂದತ್ತಿಯ 
ರಟ್ಟರಾಜರಲ್ಲಿ ಒಬ್ಬನಾದ ಕಾರ್ತವೀಠ್ಯ(1V)ನ ಶ್ರೀಕರಣಾಗ್ರ ಗಣ್ಯ ಬೀಚಿ 


ಕೊ ಅಪಾರಾ. 


ಗಾಗಾ 


1, ಈಗಈ ಶಾಸನಗಳು ಬ್ರಿ ಟಿಷ್‌ ಮ್ಯೂಜಿಯವಿ:ನಲ್ಲಿ ಇನೆ; Ebi. Ind., XIII, 15-36. 
21 


322 ಕರ್ಣಾಟಕ ಕವಿಚರಿತೆ. [13 ನೆಯ 


ರಾಜನು ಬೆಳಗಾಮಿನಲ್ಲಿ ಕಟ್ಟಿಸಿದ ರಟ್ಟಜಿನಾಲಯಕ್ಕೆ ಕಾರ್ತವೀರ್ಯನೂ ಇತ 
ರರೂ ದತ್ತಿಯನ್ನು ಬಿಟ್ಟಂತೆ ಹೇಳಿದೆ. ಈ ಶಾಸನಗಳಿಂದ ಕೆಲವು ಪದ್ಯಗಳನ್ನು 
ಉದ್ಧರಿಸಿ ಬರೆಯುತ್ತೇವೆ ರಾ 


ಜಿನಸಮಯ. 
ಶ್ರೀಜಿನಸಮಯನವಾಂಬುಧಿ ರಾಜಿಸುತಿರ್ಕ್ಯಮಥನೋರ್ಜಿತಾಮೃತರತ್ನ | 
ಶ್ರೀಜನನಗೃಹಂ ಸತ್ವದ | ಯಾಜೀವನಮಪರಿವಮಿತಗಭೀರಮಪಾರಂ ॥ 791 | 
ಚಂದಲ ದೇವಿ. 


ನರಪತಿಲಕ್ಸ್ಮಿ ದೇವಸತಿ ಚಂದಲದೇವಿ ನಿಜೋಧ್ಭ ಹಸ್ತದಿಂ | 

ಧರೆಗೆಯಲ್ಕೆ ಸಂಕೃಮಣದೊಳ್‌ ಕುಡೆ ಕಾಂಚನಮಂ ಬೆರಲ್ಲಳೊಳ | 

ಬೆರಸಿದ ಹೇಮಕಾಳಿಕೆಯ ಕರ್ಪ್ಸೆಸೆದಿರ್ಪದು ಬಾಹುಕಲ್ಪವ | 

ಲ್ಲರಿಯ ತಳಪ್ರವಾಳದ ನಖಪ್ರ ಸವಕ್ಕೆಳಸಿರ್ದ್ವ ತುಂಬಿಪೋಲ್‌ 1 722 ॥ 


ಲಕ್ಟೀದೇವ. 


ವನಿತೆಯರಂ ಮರುಳ್ಳು ವಸಮಾಕೃತಿಯಂ ಸುಮನೋಭಿವೃದ್ಧಿಯಂ | 
ಜನಿಯಿಸ ಶೀಲದಿಂ ಕುವಲಯಕ್ಕೆ ನಿಕಾಸಮನೀನ ಮೈಮೆಯಿಂ | 
ಜನನಯನಕ್ಕ ಕಾಮನೊ ವಸಂತನೊ ಚಂದ್ರಮನೋ ದಿಟಕ್ಕೆ ಸೇ | 
ಟನೆ ವಿಭು ಲಕ್ಷ್ಮಿ ದೇವನೆಸೆವಂ ಕವಿಸಂಕುಲಕಲ್ಪಭೂರುಹಂ 1 723 


ಬೀಚಿರಾಜ. 
ಅನುಪಮವಿದ್ಯೆಗುದ್ಬವಿನಯಂ ಸಿರಿಗೊಪ್ಪುವ ಚಾಗದೇಟ ಜೌ | 
ವನಕೆ ವಿನಿರ್ಮಲಾಚರಣಮಾಯುಗೆ ವಿಸ್ತೃತಕೀರ್ತಿ ವಾಕ್ಸವ| 
ರ್ತ್ತ್ರನೆಗೆ ಯತೊೋಃಕ್ಕೆ ತನ್ನೆಸಕದಿಂ ಸಲೆ ಮಂಡನಮಾಗೆ ವರ್ತಿಪಂ | 
ಜನಪತಿಕಾರ್ತನೀರ್ಯಸಚಿವೈಕಶಿರೋಮಣಿ ಬೀಚನುರ೯ಯೊಳ್‌ 1724 ॥ 


ಹಾಸಮಸಭಕಾಳಸವಾ-ಬನರಾಎಲಿಹಂಸ ಹುಸ ಅಾರಾಗಾರ- ಕಾನಾಣಮಯಾಾ ಲವಾದಿದು 


ಪಾರ್ಶ್ವಪಂಡಿತ. 1205. 
ಈತನು ಪಾರ್ಶ್ವನಾಥಪುರಾಣವನ್ನು ಬರೆದಿದ್ದಾನೆ. ಇವನು ಜೈನಕವಿ; 
ಇವನ ತಂದೆ ಲೋಕಣನಾಯಕ, ಶಾಯಿ ಕಾಮಿಯಕ್ಕ; ಅಗ್ರಜ ನಾಗಣ; ಗುರು 
“ ಶ್ರೀ ಕುಮುದೇಂದುನಿರ್ಮಳಯಶಃಪ್ರಸರಂ ವಾ ಸುಪೂಜ್ಯಂ.” 
ತನ್ನ ಗ್ರಂಥವನ್ನು ಶಕ 1144 ರಲ್ಲಿ ಎಂದರೆ 1222 ರಕ್ಷಿ--ಬರಿದಂತೆ 
ಹೇಳುತ್ತಾನೆ.“ ಜಟ್ಬ್ಟಾನ್ವಯಕಾರ್ತವೀರ್ಯನಖಿಳೋರ್ವೀಭಾಗಮಂ ಭೋಗಿಪಂ,” 


ಶತಮಾನ] ಪಾರ್ಶ್ವಪಂಡಿತ. 323 


“ ಶ್ರೀಕಾರ್ಶವೀರ್ಯನೃಪಲ । ಫ್ಲೀಕನಿ. ನಿನೇಯಾ । ನೀಕಶಿಕೋಮಣಿ 
ನೆಗಲ್ಲಂ | ಲೋಕಸಪ್ರಿಯಜಾತಕೇರ್ತಿ ಕವನಿಕುಳತಿಳಕಂ ॥ ಎಂಬುದರಿಂದ 
ಸೌಂದತ್ತಿಯ ರಟ್ಟರಾಜವಂಶಕ್ಕೆ ಸೇರಿದ ನಾಲ್ಕನೆಯ ಕಾರ್ತವೀರ್ಯರಾಜನಲ್ಲಿ 
(1202-1220) ಈತನು ಆಸ್ಥಾನಕವಿಯಾಗಿದ್ದಿರಬಹುದು. ಈ ಕಾರ್ತ 
ವೀರನ ಮಗನು ಲಕ್ಷ್ಮಣರಾಜನು ಎಂದು ಹೇಳುತ್ತಾನೆ. ಈ ಲಕ್ಷ್ಮಣನು 
1229 ರಲ್ಲಿ ಆಳುತ್ತಿದ್ದಂತೆ ಶಾಸನಗಳಿಂದ ತಿಳಿಯುತ್ತದೆ. 

ಅಲ್ಲದೆ ಬಾಂಬೆ ಬ್ರಾಂಚ್‌ ರಾಯಲ್‌ ಏಷ್ಯಾಟಿಕ್‌ ಸೊಸೈಟ ಜರ್ನಲಿನಲ್ಲಿ 
ಇರುವ ಒಂದು ಶಾಸನವನ್ನು! ಪಾರ್ಶ್ವನೆಂಬ ಕವಿ ಬರೆದಂತೆ ಆ ಶಾಸನದ 
ಅಂತೃದಲ್ಲಿರುವ 

ಲಳಿತಪದಾರ್ಥಾಳಂಕ್ರತಿ | ಗಳಿನೊಸರ್ವ ರಸಂಗಳಿಂದೆ ಬುಧರೊಳ್‌ ಪುಳಕಾ | 

ವಳಿಸಸ್ಕಮೊಗೆಯೆ ಕನಿಕುಳ | ತಿಳಕಂ ಶಾಸನಮನೊಲ್ಫು ಪೇಟ್ಟಂ ಪಾರ್ಶ್ವಂ | 
ಎಂಬ ಪದ್ಯದಿಂದ ತಿಳಿಯುತ್ತದೆ. ಈ ಶಾಸನವು ಶಕ 1127 ರಲ್ಲಿ ಎಂದರೆ 
1205 ರಲ್ಲಿ ಬರೆದುದು. ಇದರಲ್ಲಿ ಕೂಂಡಿಮಂಡಲದ ವೇಣುಗ್ರಾಮದಲ್ಲಿ 
ರಟ್ಟಾನ್ವಯರಾಜರಾದ ಕಾರ್ತವೀರ್ಯ ಮಲ್ಲಿಕಾರ್ಜುನ ಎಂಬ ಸಹೋದರರು 
ಆಳುತ್ತಿದ್ದಂತೆಯೂ ಕಾರ್ತವೀರ್ಯನು ಮಂಡಲಾಚಾರ್ಯನಾದ ಶುಭಚಂದ್ರಭಟ್ಟಾ 
ರಕನಿಗೆ ದತ್ತಿಯನ್ನು ಬಿಟ್ಟಂತೆಯೂ ಹೇಳಿದೆ. ಕನಿ ತನ್ನ ಗ್ರಂಥದಲ್ಲಿ ಸ್ತುಕಿಸಿರುವ 
ಕಾರ್ತವೀರ್ಯನ ಕಾಲದಲ್ಲಿಯೇ ಈ ಶಾಸನವೂ ಹುಟ್ಟಿದೆ. ಮತ್ತು ಕವಿ ಗ್ರಂಥ 
ದಲ್ಲಿ ತನಗೆ ಹೇಳಿಕೊಂಡಿರುವ ಕವಿಕುಳತಿಳಕ ಎಂಬ ಬಿರುದೇ ಶಾಸನದ ಕೊನೆಯ 
ಪದ್ಯದಲ್ಲಿಯೂ ಇದೆ. ಆದುದರಿಂದ ಈತನೇ ಈ ಶಾಸನವನ್ನು 1205 ರಲ್ಲಿ 
ಬರೆದಿರಬೇಕು. 

ಈತನಿಗೆ ಸುಕವಿಜನಮನೋಹರ್ಷಸಸ್ಯಪ್ರವರ್ಷಂ, ನಿಬುಧಜನಮನಃ 
ಪದ್ಮಿನೀಪದ್ಮನಿತ್ರಂ, ಕವಿಕುಳತಿಳಕಂ ಎಂಬ ಬಿರುದುಗಳಿದ್ದಂತೆ ತಿಳಿಯುತ್ತದೆ. 

ಇವನು 

ಪಂಪನ ನುಣ್ಣುವೆತ್ತ ನುಡಿ ಪೊನ್ನನ ಬಿನ್ನಣದೋಜಿ ರನ್ನನೊ 

ಳಂ ಪುದಿದಿರ್ದ ಲಕ್ಷ ಣವಿಚಕ್ಸ್‌ ಣತೋನ್ಸತಿ ಕಣ್ಣಮಯ್ಯನಿಂ i 

ಪಂ ಪುದಿದಿರ್ದ ಗೌ ರವಗುಣಂ ಗುಣವರ್ಮನ ದೇಸೆನೆತ್ತ ಮಾ | 

ತೇಂ ಪರಿಕಿಪ್ಪೋಡೀಕೃತಿಯೊಳುಂಟಿನೆ ಪೇಟ್ವುದು ಪೇಜಲೊಲ್ಲವಂ | 


ಎಂಬೀ ಪದ್ಯದಲ್ಲಿ ಕೆಲವು ಪೂರ್ವಕನಿಗಳನ್ನು ಹೇಳಿರುವುದಲ್ಲದೆ ಧನಂಜಯ, 
ಭೂಪಾಲಜೀವ, ಆಚಣ್ಣ, ಅಗ್ಗಳ, ನಾಗಚಂದ್ರ, ಬೊಸ್ಸಣಪಂಡಿತ್ಕ 


ಪವ ಎವ ಎ! EE ಸಹಸ... ಕ. 


1. Vol. ೫, 220. 











824 ಕರ್ಣಾಟಕ ಕವಿಚರಿತೆ. [18 ನೆಯ 


ಸಿಂಹಪ್ರಾಯೋಪಗಮನಕರ್ತ್ಪೃವಾದ ಕೇಶಿಯಣ್ಣ, ಸ್ಪನಶತಕ ಕರ್ತೃನಾದ 


ಕನಿಕಾಮ, ನೇಮಿಚಂದ್ರ, ಬಾಳಚಂದ್ರ, ನಾಸುದೇವ--ಈ ಕವಿಗಳನ್ನೂ 
ಬೇಕಿ ಬೇರೆ ಪದ್ಯಗಳಲ್ಲಿ ಸ್ತುತಿಸಿದ್ದಾನೆ. 


ಕೆಳಗಣ ಸದ್ಯಗಳಲ್ಲಿ ತನ್ನ ಬಿರುದುಗಳನ್ನೂ ಅವಕ್ಕೆ ಕಾರಣಗಳನ್ನೂ 
ವಿವರಿಸಿದ್ದಾನೆ: 
ಘನಶಬ್ದ್ಬಾಡಂಬರೋತ್ಪತ್ತಿಯಿನಖಿಲರಸೋತ್ಪಾದನಪೌಢಿಯಿಂ ಸ | 
ಜ್ಞನಚೇೀತಶ್ಕಾತಕಾ ಸ್ಮಾದಿತವಚನಸುಧಾಬಿಂದುಸಂದೋಹದಿಂ ಭೂ ॥ 
ವಿನುತಶ್ರೀಕೀರ್ತಿವಲ್ಲೀಜನನನಿಭವದಿಂ ದಿಟ್ಟಿ ಸಲ್‌ ನೆಟ್ಟಿ ನಿಂತೀ | 
ತನ್ನೆ ಸಂಪಚ್ಚಾರುಮೇಘಂ ಸುಕವಿಜನಮನೋ ಹರ್ಷಸಸ್ಯಪ್ರವರ್ಷಂ | 
ಪ್ರಕಟಸ್ರಜ್ಞೋದಯವ್ಯಾಪೃತವಿಪುಳಪದಾರ್ಥತ್ರದಿಂ ದುಷ್ಟಹೃ ತ್‌ | 
ಶಿಕದೈಕ್ಸಂಪಾದಿತಾಂಧತ್ವದಿನಮಳತೆಯಿಂ ಲೋಕದೀಪಪೃರೂಪಾ | 
ಧಿಕನಿಖ್ಯಾತತ್ವದೀತಂ ಬಗೆಯ ಜಗದೊಳಾನಂದಮಂ ಭವ್ಯಚಕ್ರಾ | 
ಹ್ವಕುಳಕ್ಕೊಲ್ಲೀವ ಪೆಂಪಿಂ ನಿಬುಧಜನಮನಃಪದ್ಮಿನೀಪದ್ಮಮಿಂತ್ರಂ 1 
ಫಘುನಚಂದನರಸರುಚಿರಂ | ಸುನಿರ್ಮಳಂ ಶೀತಳಂ ಜಗನ್ಮಂಗಳಮು 
ಖ್ಯನಶೇ ಷಸುಜನಮುಖಮಂ | ಡನನೆನಿಸುವ ವಿಭವದಿಂದೆ ಕವಿಕುಳತಿಳಕಂ | 
ಎಂಬನುಪಮನಿಜಗುಣನಾ | ಮಂ ಬುಧನಿಕರಕ್ಕೆ ರತ್ನ ಕಂಠಿಕೆಯವೊಲೊ | 


~ 


ಪ್ಚಂಬೆತ್ತಿರೆ ಕೀರ್ತಿಸುಧಾ | ಬಿಂಬೋದಯದಿಂದೆ ಬೆಳಗಿದಂ ಕುಲಗಿರಿಯಂ | 
ಇವನ ಗ್ರಂಥ 
ಪಾರ್ಶ್ವನಾಥಪುರಾಣ. 

ಇದು 28 ನೆಯ ತೀರ್ಥಕರನ ಚರಿತವು, ಚಂಪೂರೂಪವಾಗಿದೆ; 16 
ಆಶ್ಚಾಸಗಳಾಗಿ ವಿಭಾಗಿಸಲ್ಪಟ್ಟಿದೆ. ಈ ಗ್ರಂಥದ ಉತ್ಕೃಷ್ಟತೆಯನ್ನು ಕವಿ ಈ 
ಇಂ * 
ಪದ್ಯಗಳಲ್ಲಿ ಹೇಳಿದ್ದಾನೆ: 

ಸತ್ಕ್ರೀರ್ತಿಪ್ರಮದಾವಶೀಕರಣಮಂತ್ರಂ ಕಾಂತಿಯುಕ್ಕಂ ಮನಃ | 

ಕುತ್ತೀಲಪ್ರಭವಂ ಪ್ರಸಿದ್ಧಮತಿನಿರ್ದುಷ್ಟಂ ಪರೀಕ್ಬಾಕ್ಸಮಂ | 

ಮತ್ಕಾವ್ಯಂ ಗುಣರತ್ನ ಶೋಭ ಸರಸಂ ಸಾರಂ ಸುವರ್ಣಂ ಪ್ರಿಯಂ | 

ಲ ತ್‌ PS ಣ್‌ ್ಗ್‌ೆ 

ಹೃತ್ಯ ರ್ಣಾಭರಡಣಂ ಸಮಸ್ತಬುಧಬೃಂದಕ್ಕಪ್ಪುದೇನೊಪ್ಪದೇ | 

ಜಡಮತಿ ಭೇದಿಸಲ್‌ ನೆಆ್‌ಯದಂತಿರೆ ರೀತಿ ಬೆಡಂಗನೆಯ್ಸೆ ನೂ | 

ರ್ಮಡಿಸೆ ನಿಚಿತ್ರಭಿತ್ತಿಯಳವಟ್ಟಿರೆ ಜಾತಿ ನಿಸರ್ಗಶೊಂಬೆಯಂ | 

ಗೆಡೆಗೊಳೆ ಪಾರ್ಶ್ವಪಂಡಿತವಿನಿರ್ಮಿತಕಾವ್ಯದವೋಲ್‌ ಜಿನಾಲಯಂ | 

ಸಡೆದು ವಿನೇಯಸಂಪದಮನೇಂ ಪೆಸರ್ವೆತ್ತುದೊ ವಿಶ್ವಧಾತ್ರಿಯೊಳ್‌ | 


ಶತಮಾನ] ಪಾರ್ಶ್ವಪಂಡಿತ: ಪಾರ್ಶ್ವನಾಥಪುರಾಣ. 83328 


ಗ್ರಂಥಾವತಾರದಲ್ಲಿ ಪಾರ್ಶ್ವನಾಥಸ್ತುತಿಯಿದೆ. ಬಳಿಕ ಕವಿ, ಸಿದ್ಧರು ಮೊದಲು 
ಗೊಂಡು ವೀರಣಂದಿಯವನರೆಗೆ3 ಗುರುಗಳನ್ನು ಕ್ರಮವಾಗಿ ಸ್ತುತಿಸಿ ತರುವಾಯ 
ಪೂರ್ವಕವಿಗಳನ್ನು ಹೊಗಳಿ ಕಥೆಯನ್ನು ಆರಂಭಿಸಿದ್ದಾನೆ. 


ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯವಿದೆ;-- 


ಇದು ವಿದಿತವಿಬುಧರೋಕನಾಯಕಾಭಿಪೂಜ್ಯ ವಾಸುಪೂಜ್ಯಜಿನಮುನಿಪ ಸಾದಾ 
ಸಾದಿತನಿರ್ಕಳಧರ್ಮ ನಿನುತನಿನೇಯಜನವನಜವನವಿಳಸಿತ ಕವಿಕುಳತಿಳಕಪ್ರಣೂತ ಪಾರ್ಶ್ವ 
ನಾಥಪ್ರಣೀತಮಪ್ಪ ಪಾರ್ಶ್ವ ನಾಥಚರಿತದೊಳ"್‌. 

ಈತನು 4 ಒಗಂಟುವೇಲ್ವ ಕನಿಯುಂ ಕನಿಯೇ' ಎಂಬ ತನ್ನ ಅಭಿ 
ಪ್ರಾಯಾನುಸಾರವಾಗಿ ಗ್ರಂಥವನ್ನು ಲಲಿತವಾಗಿ ಬರೆದಿದ್ದಾನೆ. 

ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ಬೇಸಗೆ. 
ಒಡಲಂ ಚಂಡಾಂಶುಚಂಡದ್ಳುತಿ ಕಿಡಿನಿಡುತುಂ ಕಿರ್ಚಿನಂತಟಿ', ತಾಂ ಫೀ | 
ಳಿಡುತುಂ ಕಾಡಾನೆ ನೀರಂ ಮು ಯುಗೆ ಮಡುನಿನೊಳ್‌ ಕಾಯ್ದ ಕರ್ಬೊನ್ನ ಬೆಟ್ಟಿಂ 1 
ಬಿಡೆತಂದಂದಟ್ಗದಂತಾಗಳೆ ಜಳಮನಿತುಂ ಬತ್ತಿದತ್ತೆಂದೊಡೇನು | 
ಗ್ಗಡಮಾಯ್ಕೋ ಧಾತ್ರಿ ನಿರ್ಜೀವನಮೆನಿಸುವಿನಂ ಗ್ರೀಷ್ಮಮತ್ಯಂತಭೀಷ್ಮಂ 1725॥ 


ಕತ್ತಲೆ. 


ವರ್ಣವ್ಯವಸ್ಥೆ ವಾಸ್ತವ | ನಿರ್ಣಯಮಕಳಂಕಸುಜನವರ್ತನನಿನಿತುಂ | 
ದುರ್ಣಯನೃಪರಾಜ್ಯದೊಳವ | ಕರ್ಣಿತಮಪ್ಪಂತೆ ತಮದೊಳಾದತ್ತಾಗಳ್‌ ॥726॥ 





1° ಸಿದ್ಧಾದಿಗಳು, ಕೇವಲಿಗಳು, ಅತಿಶಯಕೇವಲಿಗಳು, ಶ್ರುತಕೇವಲಿಗಳು, ಗಣಧರರು, ಕನಿಪರ 
ಮೇಷ್ಮಿಗಣಧರರು, ಗಣಿಗಳು, ಉಮಾಸ್ಟಾತಿ, ಜಬಾಚಾರ್ಯ, ಕುಂದಕುಂದಾಚಾರ್ಯ, ನೃಪಾಲಸಭೆಗಳಲ್ಲಿ 
ಗಮಕಿತ್ವವಾದಿತ್ಚಗಳನ್ನು ಸಮರ್ಥಿಸಿದ ಸಮಂತಭದ್ರ, ಪರಮೇಷ್ಠ್ಮಿಸ್ತವನಮಾಡಿದ ಕವಿಸರಮೇಷ್ಠಿ, 
ಕಲ್ಯಾಣಕಾರಕ ಜೈನೇಂದ್ರ ತತ್ರಾರ್ಥವೃತ್ತಿಗಳನ್ನು ರಚಿಸಿದ ಪೂಜ್ಯನಾದ, ಅಕಳಂಕ, ವಿದ್ಯಾನಂದ, ಗಣಿ 
ತಾನ್ಹಿತಬುದ್ಧಿಯೆನಿಸಿದ ವೀರಾಚಾರ್ಯ, ವೀರಸೇನ, ಜಿನಸೇನ, ಆತ್ಮಾನುಶಾಸನವನ್ನುು ಬರೆದ ಗುಣಭದ್ರ, 
ವಾದೀಶ್ವರ ಸೋಮದೇವಮುನಿ, ಕಾವ್ಯತ್ರಯ ತರ್ಕತ್ರಯದ ವಾದಿರಾಜ, ಯಾವಂತಿಗಣಿತಭಾಸ್ಕರಪಾವನ 
ಮುನಿಚಂದ್ರ, ಕಟಕೋಪಾಧ್ಯಾಯನಾದ ಶ್ರುತಕೀರ್ತಿ, ನೇನಿಚಂದ್ರಭಟ್ಟಾರಕ, ವಾಸ:ಪೂಜ್ಯ, ಇವನ 
ಶಿಷ್ಯ ಶ್ರುತಕೀರ್ತಿ, ಜಾವಳಿಗೆಯ ಮುನಿಚಂದ್ರ, ಮಗ ವೀರಣಂದಿ, ನೇಮಿಚಂದ್ರಸೈದ್ಧಾಂತಿಕ, ಬಲಾತ್ಕಾರ 
ಗಣಾಗ್ರಗಣ್ಯ ಉದಯಚಂದ್ರಮುನಿ, ನೇಮಿಚಂದ್ರಭಟ್ಟಾರಕಶಿಷ್ಯ ಭೂನಾಥಪೂಜ್ಯ ವಾಸುಪೂಜ್ಯ ಮುನಿ, 
ಅಷ್ಟೋಪವಾಸಿ ರಾಮಚಂದ್ರಮುನಿ, ನಾನಾನೃಪಪೂಜ್ಯ ಶ್ರೀನ ೦ದಿಯೋಗಿ, ಶುಭಚಂದ್ರ, ಕುಮುದಚಂದ್ರ, 
ಕಮಳಸೇನ, ಮಾಧವೇಂದು, ಶುಭಚಂದ್ರಶಿಷ್ಯ ಲಲಿತಕೀರ್ತಿ, ನಂದಿಯೋಗಿಶಿಷ್ಯ ತರ್ಕವಿದ್ಯಾನಂದ 
ಪ್ರಭು, ಭಾವಸೇನ, ಕುಮುದಚಂದ್ರನ ಮಗ ವೀರಣಂದಿ, 


826 


ಕರ್ಣಾಟಕ ಕವಿಚರಿತೆ. [38 ನೆಯ 


ಮಳೆಗಾಲ. 


ಪರಿಕೊಂಡತ್ತು ಕಲಂಕುತುಂ ಕುಜುವಮಂ ಪೊಲ್ಲತ್ತು ತೀರಕ್ಕೆ ತಾಂ | 
ಸರಿಯಾದತ್ತೆರಡುಂ ತಟಿಂಗಳನೆ ಮಾಣಿ'ತ್ತಂಬಿಗರ್‌ ನಾವೆಯಂ | 

ಭರದಿಂದಿಕ್ಕದ ಮಾಟಗ್ಮಿಯಾಯ್ತು ನದಿಯೆಂದೆಂ ಬನ್ನೆ ಗಂ ಧಾತ್ರಿ ಭೋ | 
ರ್ಗರೆದೆತ್ತಂ ಕಣಿ'ದತ್ತು ಕಾರ ಮಲಕ ರುಂರಾಮಾರುತಪ್ರೇರಿತಂ 1 7ಜ7 ॥ 


ಜಡಹೃದಯರನಾಶ್ರಯಿ ಸಿ | ರ್ದೊಡೆ ಮೂಲೋಚ್ಚಿತ್ತಿಯಪ್ಪುದೆಂಬಿನೆಗಮೆರ| 
ಟ್ರಡಿವಿಡಿದಿರ್ದ ಮರಂಗಳ | ನಡಿಗೆಡಪಿದುವಿರದೆ ಪರಿವ ಪೂರದೆ ನದಿಗಳ 728 | 


ವಸಂತ. 
ಲತಿಕಾಲಕ್ರ್ಮೀವಿಳಾಸಂ ಮಳಯ ಪವನವಿನ್ಯಾಸಮಬ್ಬಪ್ರಹಾಸಂ 
ಚತುರಾಶ್ವಾಸಂ ಸಮುತ್ಟಾದಿತವಿರಹಿಜನತ್ರಾ ಸಮರ್ಕಪ್ರತಾಪಾ ॥ 
ಪ್ರೃತಿಮವ್ಯಾಸಂ ಶಶಾಂಕದ್ಯುತಿವಿಭವವಿಭಾಸಂ ವರಸ್ತ್ವೀನಿಳಾಸಂ | 
ಕ್ರಿ ತಿಗತ್ಕಾನಂದಮಂ ಸಂದಿಸಿತು ಸುರಭಿಮಾಸಂ ಸ್ಮರಶ್ರೀನಿವಾಸಂ 1 729 ॥ 


ಲಲನಾಲಾವಣ್ಯವಾರಾಶಿಯೊಳೆ ಗುರುಕುಚಂ ಪೊನ್ನ ಬೀಟ್ಗುಂಡು ಶುಂಭ| 
ತ್ಸಲಿತಾಮ್ರಂ ಕೂವಕಂಬಂ ವಿಚಕಿಳಮಸೆಳಂ (?) ಚಂದ್ರಮಂ ಕೂನಕಂಬ | 
ಕ್ಯಳಸಿರ್ಪಂ ಕಂತು ಸಾಂಯಾತ್ರಿಕನೆನಿಸೆ ಮನೋವೇಗದಿಂ ದಕ್ಕಿ ಣಾಶಾ | 
ನಿಳಸಂಪಚ್ಚೋೊದಿತಂ ಬಂದುದು ಸುಖಭರಿತಂ ಬೈತ್ರಮಂ ಪೋಲು, ಚೈತ್ರಂ 179301 


ಮಾವಿನ ಮರ. 
ಸೊನೆ ತನಗಿಂಬುವೆತ್ತ ಮದಧಾರೆ ಕವಲೆಳಗೊಂಬೆ ಕೊಂಬು ಮೆ| 
ಲ್ಲನೆ ತೊನೆದಾಡುತಿರ್ಸ ಸೆಳೆಗೊಂಬು ಕರಂ ತಳಿರಗ್ರಪಲ್ಲವಂ ॥ 
ಧ್ವನಿ ಮಧುಸಸ್ಮನಂ ಕುಸುಮಮಂಜರಿ ರಂಜಿಸುತಿರ್ಪ ಕುಂಭಮೆಂ | 


ಬಿನಮಿದೆ ಬಂದು ಕೊಂದಪುದು ಕಾನಗಳಂ ಸಹಕಾರಕುಂಜರಂ “1731 ॥ 


ಚಿಗುರ್ಗಳನೊರ್ಮೆ ಕರ್ಚಿ ತಳಿರ್ದೊಂಗಲನೊರ್ಮೆ ಕರ್ದುಂಕಿ ಕೋಕಿಳಂ | 
ಮುಗುಳ್ಗಳನೊರ್ಮೆ ಜಕ್ಕುಲಿಸಿ ಪೂಗಳನೊರ್ಮೊದಲೀಂಟಿ ಷಟ್ಟಿದಂ | 

ಬಗೆಗೊಳೆ ಬಂದ ಮಾವುಗಳ ಕಾಯ್ಲೆಳನೊರ್ಮೆ ತುಡುಂಕಿ ತುಂಡದಿಂ | 

ಸೊಗಯಿಪ ಪಣ್ಣನೊರ್ಮೆ ಸನಿದೇಂ ಸುಕಮಂ ಶುಕನೊಲ್ಲು ತಾಳ್ಗಿತೋ | 732 ॥ 


ಬೇಡಿತಿ. 
ಬೆಳತಿಗೆಗಣ್ಣ ಬಿಳ್ಳಿನೊಳೆ ಕೌಮುದಿಯಿಂ ಪುದಿದಿರ್ದ ಸಸ್ಮಿ ತೋ | 
ತ್ಸಳಿನಿಯನುಟ್ಟ, ಪಲ್ಲವನಿಕಾಯದೆ ಪಲ್ಲವಭೃತ್ತಮಾಳಕೋ 1 


ಶತಮಾನ] ಪಾರ್ಶ್ವಪಂಡಿತ: ಪಾರ್ಶ್ವನಾಥಪುರಾಣ. 327 


ಮಳಲತೆಯಂ ನಿರಾಕರಿಸಿ ಸೆರ್ಮೊಲೆ ಪೊಂಗೊಡನಂತಿರೊಪ್ಪೆ ಪ | 
ಜ್ವಳಿಸುವ ನೀಳದಿಂ ಸಮೆದ ಪುತ್ತಳಿಯಂತೆ ಫುಳಿಂದಿಯೊಪ್ಪಿದಳ್‌ nH 738 ॥ 


ಭಕ್ಸ್ಯಗಳು. 

ನಿಳ್ಬುಂ ಬೆಳ್ಳು 0 ತೆಳ್ಳುಂ | ತಳ್ಳೊಯ್ದಿ ಕೆ ಸು ಗ್ಲಿಯಚ್ಚವೆಳ್ಹಿಂಗಳನೀ | 
ಗಳ್ಳೊರೆಯೆತ್ತಿದರೆಂಬಂ | ತೊಳ್ಳಂ ಗೆಡೆಗೊಂಡು ಸೊಗಯಿಸುವ ಮಂಡಗೆಯಂ 

॥ 734 ॥ 
ಪೊಂಗಿರ್ದಂಗರವೋಳಿಗೆ| ಯಂ ರಗರನಸ್ಸ ತುಪ್ಪಮಂ ಸಕ್ಕರೆಯಂ | 
ಪಿಂಗದೆ ಹೂರಣಮೆನಿಸಿ ಮ | ನಂಗೊಳಿಪುವನಮೃ ತಪೂರಮಂ ಹೂರಿಗೆಯಂ 

| 735 ॥ 

ಸೃಣುತಹಿಮವರಸುರಭಿಧಾ | ರಿಣಿಯಂ ಪಂಚೇಂದ್ರಿಯಪ್ರಿಯಾತುಳಸುಖಕಾ | 
ರಿಣಿಯಂ ಪೊಸತೆನಿಸುವ ಶಿಖ| ರಿಣಿಯಂ ರಸರಸಿಕಜನಮನೋಹಾರಿಣಿಯಂ 


। 736 1 
ಲಡ್ಡುಗೆಯನಿನಿದೆನಿಸ ಬಿಡು | ಲಡ್ಡುಗೆಯಂ ತುಪ್ಪದಲ್ಲಿ ತೇಂಕುವ ಕಂಪು। 
ಳ್ಸಿಡ್ಮಲಿಗೆಗಳಂ ಬೇಗಂ | ಬಡ್ಡಿ ಸಿದರ್‌ ಜಾಣರೆಂಬಿನಂ ಬಾಣಸಿಗರ ॥ 73837 ॥ 


ರಾಜನೀತಿ. 
ನಯವಿದನಂ ಸಾಮದಿನಪ | ನಯನಂ ದಂಡದೊಳೆ ಗೆಲ್ವುದೆಂತೆನೆ ಕಟುಕ | 
ತ್ರಯದಿಂದಲ್ಲದೆ ಮಧುರ | ಪ್ರಯೋಗದಿಂ ಕಫಮನಾವನುಪಶಮಯಿಸುವಂ 
1 788 ॥ 
ಜನಿಯಿಸಿದ ಶೋಫಮನುಲೇ | ಪನದಿಂ ಪೋಗದೊಡೆ ಶಸ್ತ್ರಕರ್ಮಮನೆಸಪಂ | 


ತನುನಯಕೊಳಗಾಗದನಂ | ಮೊನೆಯೊಳ್‌ ದಂಡಿಪುದು ನಯಪರಾಕೃಮಯುಕ್ತಂ 
1789 


ಇವನು ಬರೆದ ಶಾಸನದಿಂದ ಒಂದು ಪದ್ಯವನ್ನು ಉದ್ಧರಿಸಿ ಬರೆಯು 
ತ್ರೇವೆ: | 
ಕಾರ್ತವೀರ್ಯನ ಕೀರ್ತಿ. 
ನೇರು ನಭಸ್ಸೃಳಂ ಜಳಧಿ ಮತ್ಪತಿಯುನ್ನತಿಸನ್ಮಹತ್ತಗೆಂ | 
ಭೀರಗುಣಕ್ಕೆ ಮಚ್ಚರಿಪುವೆಂ ದಮರಾದ್ರಿಯನಿಕ್ಕಿ ಮೆಟ್ಟಿಯಾ | 
ನೀರದಮಾರ್ಗಮಂ ಪುದಿದು ವಾರಿಧಿಯಂ ಮಿಗೆ ದಾಂಟಿ ಕೀರ್ತಿಯಾ | 
ಶಾರಮಣರ್ಗ್ಗೆ ಬಣ್ಣಿಪುದು ಪೆಂಸಿನಲಂಪನೆ ಕಾರ್ತವೀರ್ಯನಾ 1740 ॥ 








898 ಕರ್ಣಾಟಕ ಕವಿಚರಿತೆ. [13 ನೆಯ . 


ಕಲ್ಲಯ್ಯ. 1206. 


ಈತನು ಚಿತ್ರದುರ್ಗದ 28 ನೆಯ ಶಾಸನವನ್ನು ಹೇಳಿ ಬರೆದನೆಂದೂ 
ಇವನು ಲಕ್ಮರಸರ ಮಗನೆಂದೂ ಹುಲ್ಲೂರ ಸೇನಬೋವನೆಂದೂ ಆ ಶಾಸನದ 
ಅಂತ್ಯಭಾಗದಿಂದ ಕಿಳಿಯುತ್ತದೆ. ಈ ಶಾಸನವು ವೀರಬಲ್ಲಾಳನ ಆಳಿಕೆಯಲ್ಲಿ 
1206 ರಲ್ಲಿ ಬರೆದುದು. 

ಇದರಿಂದ ಒಂದೆರಡು ಪದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 

ಶಿವ. 
ಶ್ರೀಮದ್ಭಾಳೇಂದುರುಚಿ | ಸ್ತೋ ಓಮಾಲಂಕೃ ತಕಿರೀಟನಘವಿಧ್ವಂಸಂ | 
ಸಕಳ ತಾ|ಪ್ರೇಮಂ SN ವಾಂಛಿತಾರ್ಧಮನೆಂದುಂ | 741 | 
ಹೊನುಗುಂದದ ವತಿ 

ಶಿಳಕತಮಾಳತಾಳವಕುಳಂ ಸಹಕಾರಮಶೋಕಚಂಪಕಂ | 

ಕುಳಿರ್ವ ಸರೋಜಷಂದಮಲರ್ಜೊಪ್ಪವ ಮಲ್ಲಿಗೆ ಮಾಧವೀಲತಾ | 

ವಳಿ ತನಿಗೊರ್ಬಿದಿಕ್ಟು ವನಮೊಯ್ಯ ನೆತೀಡುವ ಮಂದವಾಯು ಕ | 

ಣ್ಲೊಳಿಸುವುನೆತ್ತ ನೋಡೆ Pr Ao ದ ವೃತ್ತಿ ಯತಿೇ«ನಬಂಧುರಂ | 749 ॥ 





ಜನ್ನ. 1209. 
ಈತನು ಯೆಶೋಧರಚರಿತೆ, ಅನಂತನಾಥಪುರಾಣ ಎಂಬ ಗ್ರಂಥಗಳನ್ನು 
ಬರೆದಿದ್ದಾನೆ. ಅಲ್ಲದೆ ಸ್ಮ ರತಂತ್ರ ನೆಂಬ ಗ್ರಂಥವನ್ನೂ ಬರೆದಿರುವಂತೆ ಕಾ 
ಭವಮುಕುರ (ಸು. 1100) ಎಂಬ 'ಸೃಂಥದಿಂದ ಊಹಿಸಬಹುದಾಗಿದೆ. ಈ 
ಗ್ರಂಥವು ನಮಗೆ ದೊರೆತಿಲ್ಲ. 


ಇವನು ಜೈನಕವಿ; ಕಮ್ಮೆನಂಶದವನು; ಕಾಶ್ಯಸಗೋತ್ರದವನು. ಇವನ 
ತಂಜೆ ಹೊಯ್ಸಳ ಕಳ 1“ -1178) ಕಟಿಕೂ:ಪಾಧ್ಯಾಯನಾಗಿಯೂ 
ಸುಮನೋಬಾಣ ಎಬ ಬಿರುದುಳ್ಳವನಾಗಿಯೂ ಇದ್ದ ಶಂಕರನು; ತಾಯಿ 
ಗಂಗಾದೇವಿ. ಈತನು ಆಷಾಢಕೃಷ್ಣ ತ್ರಯೋದಶೀ ರೇವತೀನಕ್ಷತ್ರ ಶಿವ 
ಯೋಗದಲ್ಲಿ ಹುಚ್ಚಿದವನು. ಇವನ ಪತ್ತಿ " ರಾಯದಂಡಾಧಿನಾಥಕೃತಾಂತಂ 
ಪೆಸರ್ವೆತ್ತ ಚಾಕಣನಪತ್ಯಂ ರೇಚಯಂ ಪೆತ್ತ ಪುತ್ರಿ” ಲಕುಮಾದೇವಿ; 
ಗುರು ಕಾಣೂರ್ಗಣದ ಮಾಧವಚಂದ್ರಶಿಷ್ಯನಾದ ಗಂಡವಿಮುಕ್ತರಾಮಚಂದ್ರ 
ದೇವಮುನಿ. ಜಗದೇಕಮಲ್ಲ (1188-1150) ನಲ್ಲಿ ಕಟಕೋಪಾಧ್ಯಾಯ 
ಜಾನಿ ತುವ ಸತ್ತ ನಲ ಬಿರುದುಳ್ಳವನಾಗಿಯೂ ಇದ್ದ ಎರಡನೆಯ 


1. ಪು 161, 1 11 1 


ಶತಮಾನ] ಜನ್ನ. 329 


ನಾಗವರ್ಮನು ಇವನಿಗೆ ಉಪಾಧ್ಯಾಯನು; ಸೂಕ್ತಿಸುಧಾರ್ಣವವನ್ನು 
ಬರೆದ ಮಲ್ಲಿಕಾರ್ಜುನನು (ಸು. 1245) ಈತನ ಸೋದರಿಯ ಗಂಡನು; 
ಶಬ್ದಮಣಿ ದರ್ಪಣವನ್ನು ಬರೆದ ಕೇಶಿರಾಜನು (ಸು. 1260) ಇವನ 
ಸೋದರದಳಿಯನು. ಈ ಕನಿ, 

ನರಸಿಂಹನ ಚೋಳಕುಲೋ | ದ್ವರಣನ ಸರ್ವಜ್ಗಭೂಪನೋಲಗದೊಳ್‌ ನಿಂ | 


ದಿರೆ ದಂಡಾಧೀಶಂ ಕು | ಳ್ಳಿರೆ ಮಂತ್ರಿ ತೊಡಂಕೆ ಕವಿ ಜನಾರ್ದನದೇವಂ | 


ಎಂದೂ “ ನಾಟ್ರಿಭು ಜನಾರ್ದನದೇವಂ” ಎಂದೂ ಹೇಳಿಕೊಂಡಿರುವುದರಿಂದ ಆ 
ರಾಜನ ಆಸ್ಥಾನಕನಿಯಾಗಿದ್ದುದು ಮಾತ್ರವಲ್ಲದೆ ದಂಡಾಧೀಶಮಂತ್ರಿಪದವಿ 
ಗಳನ್ನೂ ಕೂಡ ಪಡೆದಿದ್ದಂತೆ ತಿಳಿಯುತ್ತದೆ. ಈತನು ಗಂಡರಾದಿತ್ಯನ ಪೊಳಲಲ್ಲಿ* 
ಅನಂತನಾಥನ ಬಸದಿಯನ್ನು ಕಟ್ಟಿಸಿದಂತೆಯೂ ದ್ವಾರಸಮುದ್ರದಲ್ಲಿ ನಿಜಯ 
ಪಾರ್ಶ್ರಜಿನೇಶ್ವರನ ಬಸದಿಯ ದ್ವಾರನನ್ನು ಮಾಡಿಸಿದಂತೆಯೂ ಹೇಳುತ್ತಾನೆ. 
“ ತಾವಿತ್ತ ಕೆಯ್ಯಲ್ಲದೊಡ್ಡಿದ ಕೆಯ್ಯಲ್ಲದ ಸೆಂಪು” ಎಂಬುದರಿಂದ ಇವನು 
ಬಹಳ ಉದಾರಿಯಾಗಿದ್ದಂತೆ ತಿಳಿಯುತ್ತದೆ. 


ಕನ್ನರನು ಹೊನ್ನನಿಗೂ ತೈಲಪನು ರನ್ನನಿಗೂ ವೀರಬಲ್ಲಾಳನು ತನಗೂ 
ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟಂತೆ ಈ ಪದ್ಯದಲ್ಲಿ ಹೇಳಿದ್ದಾನೆ. 


ಕನ್ನರನಾದರದಿಂ ಕುಡೆ | ಹೊನ್ನಂ ಮನಮೊಸೆದು ತೈಲಪಂ ಕುಡೆ ರನ್ನಂ | 


ಮನ್ನಿಸಿ ಬಲ್ಲಾಳಂ ಕುಡೆ | ಜನ್ನಂ ಕನಿಚಕೃವರ್ಶಿವೆಸರಂ ತಳೆದಂ | 


ಈ ಸದ್ಯದಲ್ಲಿ ತನ್ನನ್ನು ರನ್ನನಿಗೂ ಹೊನ್ನನಿಗೂ ಹೋಲಿಸಿಕೊಂಡಿ 
ದ್ಹಾನೆ:- ' 
ರನ್ನಂ ವೈಯಾಕರಣಂ ಜನ್ನಂ ಮೇಣ್‌ ಕವಿಗಳೊಳಗೆ ವೈಯಾಕರಣಂ | 


ಪೊನ್ನ ನಸಹಾಯಕನಿ ಮೇಣ್‌ |ಜನ್ನಿಗನಸಹಾಯಸುಕವಿ ಕವಿಚಕಿಗಳೊಳ್‌ | 


ಈತನು ತನ್ನ ಯಶೋಧರಚರಿತೆಯನ್ನು ವೀರಬಲ್ಲಾಳನ (1173-1220) 
ಆಳಿಕೆಯಲ್ಲಿ ಶುಕ್ಲವರ್ಷದಲ್ಲಿ-ಎಂದರೆ 1209 ರಲ್ಲಿ ಬರೆದಂತೆಯೂ*₹ ಅನಂತ 


1. ಜನನಾಥಂ ಜಗದೇಕನಲ್ಲ ಕಟ ಕೋಪಾಧ್ಯಾಯನಾನಾಗವ | 

ರ್ಮ ನಿದಾನೀಂತನಶರ್ವವರ್ಮನೆ ಗಡಂ ಜನ್ಮಂಗುಪಾಧ್ಯಾಯನಿಂ॥ 
ದು ನೃಸಿಂಹಕ್ಸಿತಿಪಾಲನಲ್ಲ ಕಟಿಕೋಪಾಧ್ಯಾಯನಾರೆಂಬ ಸೂ। 
ಕ್ರಿನವೀನೋಜ್ಜ್ವಲಬಾಣನಪ್ಸ ಸುಮನೋಬಾಣಂ ಕನಿಶ್ರೇಷ್ಠರೊಳ್‌ | 
ಕಿಲಕಿಲದುರ್ಗ. 

ಶ್ರೀಗಿರಿದುರ್ಗಮಲ್ಲನೃಪರಾಜ್ಯದ ವತ್ಸರಮುತ್ತರೋತ್ತರ। 

ಕ್ಯಾಗಿರೆ ಶುಕ್ಲದಾಶ್ವಯುಜ ಕೃಷ್ಣದ ಪಂಚಮಿ ಪೂರ್ಣತಾ॥ 
ರಾಗುರುವಾಗೆ ಭೂತಳದೊಳೀಕೃತಿ ಪೆತ್ತುದು ಸುಪ್ರತಿಷ್ಠೆಯಂ। 
ಚಾಗದ ದಾನದಗ್ಗಳಿಕೆಯಂ ಪಡೆದಂ ಕವಿಭಾಳಲೋಚನಂ॥ 


880 ಕರ್ಣಾಟಕ ಕವಿಚರಿತೆ. [18 ನೆಯ 


ನಾಥ ಪುರಾಣವನ್ನು ವೀರಬಲ್ಲಾಳನ ಮಗ ವೀರನರಸಿಂಹನ (1220-1985) 
ಆಳಿಕೆಯಲ್ಲಿ ವಿಕೃತವರ್ಷದಲ್ಲಿ--ಎಂದರೆ 1230 ರಲ್ಲಿ ರಚಿಸಿದಂತೆಯೂ* ತಿಳಿ 
ಯುತ್ತದೆ. 


ಇವನು ಶಕ 1113 ರಲ್ಲಿ--ಎಂದರೆ 1191 ರಲ್ಲಿ ಹುಟ್ಟದ ಚೆನ್ನರಾಯ 
ಪಟ್ಟಣದ 179 ನೆಯ ಶಾಸನವನ್ನೂ ಶಕ 1119 ರಲ್ಲಿ- ಎಂದರೆ 1197 ರಲ್ಲಿ. 
ಹುಟ್ಟದ ತರೀಕೆರೆಯ 45 ನೆಯ ಶಾಸನವನ್ನೂ ಬರೆದುದಾಗಿ ಆ ಶಾಸನಗಳ 
ಅಂತ್ಯದಲ್ಲಿರುವ ಕ ಜನ್ನಯ್ಯನ ಕವಿತೆ,” ಉದ್ದಂಡಕವಿಭಾಳನೇತ್ರಂ ಸುಕವಿಜನ 
ಮಿತ್ರಂ ಜನ್ನಯ್ಯನ ಕವಿತೆ” ಎಂಬೀ ವಾಕ್ಯಗಳಿಂದ ತಿಳಿಯುತ್ತದೆ. ಇದರಿಂದ 
ಈತನು 1191 ರಲ್ಲಿಯೇ ಕವಿತ್ತಮಾಡುವುದಕ್ಕೆ ಆರಂಭಿಸಿದುದಾಗಿ ತಿಳಿಯ 
ಬಂದರೂ ನಮಗೆ ದೊರೆತಿರುವ ಈತನ ಪ್ರಥಮಗ್ರಂಥವಾದ ಯಶೋಧರ 
ಚರಿತೆಯ ರಚನಾಕಾಲವನ್ನೇ ಈತನಿಗೆ ಕೊಟ್ಟಿದ್ದೇವೆ. 


ಈ ಕವಿಗೆ ಸಾಹಿತ್ಯರತ್ನಾಕರ, ಕವಿಭಾಳಲೋಚನ, ಕವಿಚಕ್ರವರ್ತಿ, ವಿನೇ 
ಯಜನಮುಖತಿಲಕ, ರಾಜವಿದ್ರತ್ಸಭಾಕಲಹಂಸ, ಕನಿವೃಂದಾರಕವಾಸವ, ಫನಿ 
ಕಲ್ಪಲತಾಮಂದಾರ ಎಂಬ ಬಿರುದುಗಳೂ ; ಜನ್ನಮರಸ, ಜನ್ನಯ್ಯ, ಜನ್ನಿಗ, 
ಜನಾರ್ದನ, ಜಾನಕೆ ಎಂಬ ಹೆಸರುಗಳೂ ಇದ್ದಂತೆ ತಿಳಿಯುತ್ತದೆ. 


ಜಿನಪುರಾಣಕತಗ್ಯೃಗಳಾದ ಪೂರ್ವಕನಿಗಳನ್ನು ಈ ಪದ್ಯದಲ್ಲಿ ಸ್ಮರಿಸಿ 
ದಾನೆ: 
ಎ 


ಎನಗನುಕೂಲಮಕ್ಕೆ ಗುಣಿವರ್ಮನ'ಜಾಣ್ಣುಡಿ ಪಂಪನಿಂಪು ಪೊ | 
ನ್ನನ ಬಗೆ ನಾಗವರ್ಮನ ಬಹುಜ್ಞತೆ ರನ್ನನ ಕಾಂತಿ ನಾಗಚಂ | 
ದ್ರನ ರಸಭಾವಮಗ್ಗಳನ ವಕ್ರತೆ ನೇಮಿಯ ದೇಸೆ ಪುಷ್ಪಬಾ | 

ಣನ ಮೃದು ಬಂಧಮಿಾಕವಿಗಳಲ್ಲೆ ಜಿನೇಂದ್ರಪುರಾಣಕರ್ತೃಗಳ್‌ ॥ 


ಈತನನ್ನು ಆಂಡಯ್ಯ (ಸು. 1235), ಕಮಲಭವ (ಸು. 1235), 
ಮಲ್ಲಿಕಾರ್ಜುನ (ಸು. 1245), ಕುಮದೇಂದು (ಸು. 1271 ), ಮಧುರ 
(ಸು. 1885), ಮಂಗರಸ (1508), ನಂಜುಂಡ (ಸು. 1525), ಬಾಹು 
ಬಲಿ (ಸು. 1560) ಮೊದಲಾದ ಕನಿಗಳು ಸ್ತುತಿಸಿದ್ದಾಕೆ. 


1- ಶಕಸಂವತ್ಸರಮಂದು ಸಾಹಿರದನೂಅಯ್ದತ್ತೆರಲ್‌ ಸಲ್ಪಿನಂ| 
ವಿಕೃತಾಬ್ದಂ ಬರೆ ಚೈತ್ರಶುದ್ಧದಶವಿಸಾದೇವೇಜ್ಯನೊಳ್‌ ಪುಷ್ಕತಾ॥ 
ರಕದೊಳ್‌ ಮಾಡಿಸಿದಂ ಪ್ರತಿಷ್ಠೆಯನನಂತಶ್ರೀಪುರಾಣಕ್ಕೆ ಕ| 
ಮ್ಮೆಕುಲಾಂಭೋರುಹಭಾನು ಜನ್ನನುರಸಂ ಸಾಹಿತ್ಕರತ್ನಾಕರಂ | 


ಶತಮಾನ] ಜನ. 881 


ಜೆ 


ತನ್ನ ತಣುಮಾಯೆ ಕೃತಿವೇ | ಟ್ವನ್ನಂ ನೀನಲ್ಲದಿಲ್ಲವೆಂದತಿಮುದದಿಂ| 
ಮನ್ನಿಸಿ ಸಲಹುಗೆ ಸತ್ತವಿ| ಜನ್ನಂ ಜಾಣೆಸೆಯಲಿತ್ತು ನುಡಿಗಳನೆನ್ನಂ | 
ಸರ್ವರ ಸಮ್ಮ ತಮೆನಗಿದು | ಗರ್ವದ ಮಾತಲ್ಲ ಶಾಸ್ತ್ರಲೌಕಿಕಕಲೆಯೊಳ್‌ | 
ಬೇರ್ವರಿದ ನೇವಿಂಜನ್ನಮ | ರಿರ್ವರೆ ಕರ್ಣಾಟಕೃತಿಗೆ ಸೀಮಾಪುರುಸರ್‌ | 


[ಮಧುರನ ಧರ್ಮನಾಥಪುರಾಣ.) 
ಬಲ್ಲಿದ ಕರ್ಣಾಟಕವಿಗಳೆಲ್ಲರ ಗೆಲ್ಲು ಬಲ್ಲಾ ಳಭೂಮಾ ಶ್ವರನ | 
ನಿಲ್ಲದೆ ಮೆಚ್ಚಿಸಿಕೊಂಡ ಜನ್ನನ ಪದ| ಪಲ್ಲವಗಳಿಗೆಜಗುವೆನು | 


[ನಂಜುಂಡನ ಕುಮಾರರಾಮಕಥೆ.] 


ತನ್ನ ಕನಿತಾಚಾತುರಿಯನ್ನೂ ಗ:ಣಾದಿಗಳನ್ನೂ ಈ ಪದ್ಯಗಳಲ್ಲಿ ಹೇಳಿ 
ಕೊಂಡಿದ್ದಾನೆ: 


ಆನ್ಫಪನ ಸಭೆಯೊಳಖಿಳಕ | ಳಾನಿಪುಣರ ನಟ್ಟನಡುವೆ ಬೆಟ್ಟಿ ತ ಗೆಲಲ್‌ | 
ತಾನೆ ಚತುರ್ವಿಧಪಂಡಿತ | ನೇನೆಂಬುದೊ ಸುಕವಿಭಾಳಲೋಚನನಳವಂ | 
ನವವೈಯಾಕರಣಂ ತ| ರ್ಕನಿನೋದಂ ಭರತಸುರತಶಾಸ್ತ್ರನಿಳಾಸಂ | 
ಕನಿರಾಜಶೇಖರಂ ಯಾ | ದವರಾಜಚ್ಛತ್ರನಖಳಬುಧಜನಮಿತ್ರಂ | 

ಚದುರ ನಿಧಿ ಚಲದ ನೆಲೆ ಚಾ| ಗದ ಸಾಗರಮಣ್ಮಿ ನಾಗರಂ ಸೆಂಸಿನ ಸಂ | 
ಪದಮಾಯದಾಯುವಾರೆಂ | ಬುದೊ ಜನ್ನ ೦ ಕಮ್ಮೆ ಕುಲದ ತೊಡನಿನ ರನ್ನಂ | 
ಚಂದನಪಂಕದೊಳ್‌ ಪರಿಮಳಂ ಮೆಟ್ರ್‌ನಂತಿರೆ ಬಂಧದೊಳ್‌ ರಸ] 
ಸ್ಫಂದಿಗಳಾದ ಮಾತು ಮನಮಂ ಸಲೆ ಸೋಲಿಸೆ ಪೇಟ್ಸು ರೋಕದೊಳ್‌ | 
ಸಂದ ಜನಾರ್ದನಂ ಸುಕನಿನಲ ಭನಾತನಮಖಂದೆ ಗಣ್ಯರೇ | 

ಚಂದದ ಬಳ್ಳಿ ಸಂಕಲೆಯೊಳಕ್ಕೆರಮಂ ಸೆಜ್‌ಗೆಯ, ಕಕ್ಸ್‌ಸರ್‌ | 

ಪಳುಕಿನ ಕಪ್ಪುರವಳುಕಿನ| ಮಳಯಜದಿಂಗಡಲ ಪೊಳೆನ ಮುತ್ತಿನ ಚಿಳ್ಳಿಂ | 
ಗಳ ಸಿರಿಗೆ ಸರಿಗೆ ವರ್ಪುವು| ಪಳಚನೆ ಕನಿಭಾಳನೇತ್ರನಿಡುವ ಪದಂಗಳ್‌ | 
ಉಭಯಕವಿಚಕ್ರವರ್ತಿಯ | ಸಭೆಯಂ ಪುಗಲಣ್ಮ ವಲ್ತೆ ಪದವಾಕ್ಕಾಢ | 
ಪ್ರಭವಕಲಂಕಮಲಂಕಾ | ರಭಾವರಸರೀತಿದೂಷಣಾಭಾಸಂಗಳ್‌ | 

ಸ % k x ೫ 

ಈ ೫ ೫ ನವಸುಪ್ರಯೋಗತ | 

ತ್ಪರತೆಗೆ ಬೇ ಪಂಡಿತರನಳ್ಳು ೫" ಕೇಳದ ನೋಡದಾಸೆವ | 
ಟ್ರಿರದಸಹಾಯನಲ್ರೆ ಸಕಳಾನ್ವಯದೊಳ್‌ ಕವಿಭಾಳರೋಚನಂ | 


ಪರಮಶ್ರೀಜಿನಪಾದಪಲ್ಲವನಿತಾಂತಂ ನಿರ್ಮಳಂ ಜೈನಮಂ 
ದಿರನಿರ್ಮಾಣಧನಂ ವಿನೇಯನಿಧಿ ಗಂಗಾನಂದನಂ ಶೌಚಿ ಶಂ | 


332 ಕರ್ಣಾಟಕ ಕವಿಚರಿತೆ. [18 ನೆಯ 


ಕರಪುತ್ರಂ ಕವಿ ಕಮ್ಮೆ ವಂಶನಧಿಕಜ್ಞಂ ಕಾಶ್ಯಪಂ ಮಾನವೋ | 
ತ್ತರನೆಂದೇವೊಗಟಂ ಕನೀಂದ್ರಪರಿಷದ್ಭಾಳಾಕ್ಚನಂ ಜನ್ನನಂ I 
ಇವನ ಗ್ರಂಥಗಳಲ್ಲಿ 

1. ಯೆಶೋಧರ ಚರಿತೆ. 


ಇದು ವರ್ಣಕಸ್ರಬಂಧನ್ರ; ಇದರಲ್ಲಿ ಗದ್ಯಭಾಗವೇ ಇಲ್ಲ; ಸುಮಾರು 
ಎಂಟುಹತ್ತು ವೃತ್ತಗಳು ಹೊರತು ಉಳಿದುವೆಲ್ಲಾ ಕಂದಪದ್ಯಗಳೇ ಆಗಿವೆ. ಈ 
ಗ್ರಂಥವು 4 ಅವತಾರಗಳಾಗಿ ಭಾಗಿಸಲ್ಪಟ್ಟಿದೆ, ಇದರಲ್ಲಿ ಒಟ್ಟು ಕಂದ ವೃತ್ತ 
ಸಹ 811 ಇವೆ. ಮಾರಿದತ್ತನೆಂಬ ರಾಜನು ಮಾರಿಗೆ ಬಲಿಕೊಡುವುದಕ್ಕಾಗಿ 
ಇಬ್ಬರು ಕುಲೀನರಾದ ಹುಡುಗರನ್ನು ಹಿಡಿದು ತರಿಸಿದಾಗ ಅವರು ಹೇಳಿದ 
ಪೂರ್ವಕಥೆಯಿಂದ ಪರಹಿಂಸಾಸಕ್ತಿಯನ್ನು ಬಿಟ್ಟು ಅವರನ್ನು ಬಿಡುಗಡೆಮಾಡಿ 
ತಸಂಬಟ್ಟಿನು--ಎಂಬುದೇ ಇದರ ಕಥಾಸಾರ. ಇದೇ ಕಥೆಯನ್ನು ಈ ಕವಿಯ 
ಕಾಲಕ್ಕೆ ಹಿಂದೆ ಇತರಕವಿಗಳು ಸಂಸ್ಕೃತದಲ್ಲಿಯೂ ಪ್ರಾಕೃತದಲ್ಲಿಯೂ ಕನ್ನಡ 
ದಲ್ಲಿಯೂ ಬರೆದಿದ್ದಕೆಂಬಂಶವು ಈ ಪದ್ಯದಿಂದ ತಿಳಿಯುತ್ತದೆ: 


ಕ್ಪಿತಿಯೊಳ್‌ ಸಂಸ್ಕೃೃತದಿಂ ಪ್ರಾ | ಕೃತದಿಂ ಕನ್ನಡದಿನಾದ್ಯರಾರೀಕೃತಿಯಂ | 

ಕೃತಿಮಾಡಿ ದರವರ್ಗಳ ಸ | ನ್ಶೃತಿ ಕೆಯ್ದುಡುಗೆಮಗೆ ಸರಸಸಪದಪದ್ಧತಿಯೊಳ್‌ I 

ಈ ಗ್ರಂಥದ ರಚನಾವಸರವನ್ನೂ ಪ್ರಾಶಸ್ಸುವನ್ನೂ ಕನಿ ಈ ಪದ್ಯಗಳಲ್ಲಿ 
ಹೇಳಿದ್ದಾನೆ: 

ಶ್ರಾವಕಜನದುಪವಾಸಂ | ಜೀವದಯಾಷ್ಟನಿಯೊಳಾಗೆ ಪಾರಣೆ ಕಿನಿಗ | 

ಳ್ಲೀವಸುಕಥನದಿಂದು | ದ್ಭಾವಿಸೆ ಕನಿಭಾಳಲೋಚನಂ ವಿರಚಿಸಿದಂ | 

ಇತಿಹಾಸಮೆಂಬ ವಿಮಳಾ | ಮೃತವಾರ್ಥಿಯೊಳೊಗೆದ ಕಲ್ಪಕುಜದಂತೆ ರಸಾ | 

ನ್ವಿತಮಾದೀಕ್ಛ ತಿ ಬುಧಸಂ | ತತಿಗಕ್ಸ್ಬಯಸುಖಮನೀವುದೊಂದಚ್ಚರಿಯೇ | 


ಗ್ರಂಥಾವತಾರದಲ್ಲಿ 20 ನೆಯ ತೀರ್ಥಕರನಾದ ಮುನಿಸುವ್ರತನನ್ನು ಸ್ತುತಿಸಿ 
ಬಳಿಕ ಸಿದ್ಧಾದಿಗಳನ್ನೂ, ನೀರಸೇನ, ಜಿನಸೇನ, ಸಿಂಹನಂದಿ, ಕೊಂಡಕುಂದ, 
ಸಮಂತಭದ್ರ, ಗುಣಭದ್ರ, ಪೂಜ್ಯಪಾದ ಎಂಬಿವರುಗಳನ್ನೂ ಹೊಗಳಿದ್ದಾನೆ. 
ಅನಂತರ--ಹುಲಿ ಪಾಯೆ ಗುರುಗಳ್‌ "ಸಳ ಹೊಯ್‌? ಎಂದು ಕುಂಚದ - 
ಸೆಳೆಯಂ ಕೊಡಲು ಹುಲಿಯನಟ್ಟಿ ಹೊಯ್ಸಳನಾದನು. ಅವನ ಮಗ 
ವಿನಯಾದಿತ್ಯ; ಆತನ ಪುತ್ರ ಎರೆಯಂಗ; ಅವನ ಸುತ ಬಿಟ್ಟಿದೇವ; ಆತನ 
ಮಗ ನರಸಿಂಹ; ಅವನ ಪುತ್ರ ವೀರಬಲ್ಲಾಳ--ಎಂದು ಹೊಯ್ಸಳರಾಜರ ಪರಂ 
ಪಕಿಯನ್ನು ಹೇಳಿ, ವೀರಬಲ್ಲಾಳನು ತನಗೆ ಸ್ವಾಮಿಯಾದುದರಿಂದ ಅವನನ್ನು 
ವಿಶೇಷವಾಗಿ ಸ್ತುತಿಸಿದ್ದಾನೆ. ಗೃಂಥಾಂತ್ಯದಲ್ಲಿಯೂ " ಅಸಹಾಯಶೂರನ ಭುಜಕ್ಕೆ 


ಶತಮಾನ] ಜನ್ನ: ಯಶೋಧರ ಚರಿತೆ. 333 


ಜಯಂ ಸಮಸಲ್ಲೆ” ಎಂದು ವೀರಬಲ್ಲಾಳನನ್ನು ಆಶೀರ್ವದಿಸಿದ್ದಾನೆ. ಅವತಾರ 
ಗಳ ಅಂತ್ಯದಲ್ಲಿ ಈ ಗದ್ಯನಿಜಿ 


ಇದು ಪರಮಜಿನಸಮಯಕುಮುದಿನೀಶರಚ್ಚಂದ್ರ ಚೈತ್ರಚಂದ್ರಮ ಸದಮಳರಾಮ 
ಚಂದ್ರಮುನೀಂದ್ರಪದಭಕ್ಕಂ ಜಾನಕಿ ಮಾಡಿದ ಯಶೋಧರಚರಿತದೊಳ್‌. 


ಈತನ ಬಂಧವು ಲಲಿತವಾಗಿಯೂ ಮಧುರವಾಗಿಯೂ ಗಂಭೀರವಾಗಿಯೂ 
ಹೃದಯಂಗಮವಾಗಿಯೂ ಇದೆ. ಈತನನ್ನು ಮಧುರನು " ಕರ್ಣಾಟಕವಿತೆಗೆ 
ಸೀಮಾಪುರುಷಂ' ಎಂದು ಹೊಗಳಿರುವುದು ಉಚಿತವಾಗಿ ಕಾಣುತ್ತದೆ. ಈತನ 
ಸದ್ಯಗಳು ನಿರರ್ಗಳವಾಗಿ ಓಡುವುದನ್ನು ನೋಡಿದರೆ ಅಶ್ಚರ್ಯವುಂಟಾಗುತ್ತದೆ. 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ಮಾರಿಯಗುಡಿ. 
ಶಿಶಿರಮನೆ ಪಿಡಿದು ಪರಕೆಗೆ | ಬಸಂತನಲರ್ವೋದ ಮಾವಿನಡಿಮಂಚಿಕೆಯೊಳ* | 
ಕುಸುರಿದಣ'ದಡಗಿನಂತೆವೊ | ಲೆಸೆದುವು ತದ್ವನದೊಳುದಿರ್ದ ಮುತ್ತದ ಮುಗು 
ಳ್ಗಳ್‌ 1743 ॥ 
ತಾಳುಗೆಯನುರ್ಚಿ ನೆತ್ತಿಯ | ಗಾಳಂ ಗಗನದೊಳೆಲ್ರಲ್ಲ ವಾರಿಯ ಬೀರರ್‌ | 
ಪಾಳಿಯೊಳೆಸೆದರ್‌ ಪಾಪದ | ಜೋಳದ ಬೆಳಸಿಂಗೆ ಬೆರ್ಚುಗಟ್ಟೈದ ತೆಣದಿಂ | 744 | 
ದೆಸೆದೆಸೆಗೆ ನರಶಿರಂ ತೆ | ತ್ತಿಸಿ ಮೆಜ್‌ದುವು ಮಗಿಲೊಳಬ್ಬೆ ಪೇರಡಗಿನ ಪೆ | 
ರ್ಬಸನದೆ ಪೊಲಗಣ ಜೀವ | ಪ್ರಸರಮುಮಂ ಪಲವು ಮುಖದಿನವಲೊಃ ರಿಪ 
[ ನೋಲ್‌ | 745 | 
ಮಾರಿ ಮಲಯಾನಿಲಂ ನವ | ನೀರಜವನಮೆಂಬ ಕೆಂಡದೊಳ್‌ ದಂಡನಮ | 
ಸ್ಮಾರಂ ಬಂದಪನಿತ್ತವ | ಧಾರಿಪುದೆಂಬಂತಿರುಲಿದುವರಗಿಳಿ ಬನದೊಳ್‌ | 746 ॥ 
ವಸಂತ. 


ಬಾಳಲರ್ಗುಡಿ ಪಿಕರುತಿ ಬಾ| ಯ್ಕೇಳಿಕೆ ಮಾಂದಳಿರೆ ಕೆಂಪುದೀನಿಗೆಯೆನೆ ಭೂ | 
ಪಾಳಂ ಬರೆ ಶೋಧಿಪ ವನ | ಪಾಳನವೋಲ್‌ ಮುಂದೆ ಬಂದುದಂದು ವಸಂತಂ 


1747 ॥ 


ಪೊಂಬಾಳೆ ಚಾಮರಂ ಚಂ | ದ್ರಂ ಚೆಳ್ಳೊಡೆ ಕೇಳಿಶಿಖರಿ ಸಿಂಹಾಸನಮಾ | 
ಯ ಂಬಿನೆಗಮಂಗಜಂ ಮಾ | ವೆಂಬ ಕುಮಾರಂಗೆ ಪಟ್ಟಿಮಂ ಕಟ್ಟಿಸಿದಂ 


1748 ॥ 


334 


ಕರ್ಣಾಟಕ ಕವಿಚರಿತೆ. [13 ನೆಯ 


ಉಪ್ಪರಿಗೆ. 
ಕಣರಿರುಳೊಳಮೆಳವಿಸಿಲಂ | ಪೂರಂಬಲಿಯಿಪುವು ಬೀದಿಯೊಳ್‌ ನಿಜರುಚಿಯಿಂ | 
ಹೀರೆಯ ಹೂವಿನ ಬಣ್ಣದ | ನೇರಾಣಿಯ ಕುಸುರಿವೆಸದ ನೆಲೆಮಾಡಂಗಳ್‌ 749॥ 
ಅರಮನೆ. 
ಪರಿಮಳದ ತೂಂಬನೆತ್ತಿದ | ನರಲಂಬಂ ಜನಮನೋವನಕ್ಕೆನೆ ಕಾಳಾ | 
ಗುರುಧೂಮಲತಿಕೆ ಜಾಳಾಂ | ದರದಿಂದೊಗೆದುದು ಕಪೋತಪಕ್ಸಚ್ಛುರಿತಂ 1750 
ನವಿಲು. 
ನವರತ್ನದ ಪಂಜರದೊಲ್‌ | ದಿವಿಜಶರಾಸನದ ಮುಅಯನಿರಿಸಿದನೋಲ್‌ ಸು | 
ತ್ಲುವ ಸೋಗೆಯ ಸುತ್ತಿನೊಳಾ | ಡುವ ಕೇಕಿಯೆ ಭಂಗಿ ಲೋಕಮಂ ಸೋಳಿಸುಗುಂ 
I 751 1 
ವೀರಬಲ್ಲಾಳ. 
ಸರನೃಪರ ರಾಜ್ಯಲಕ್ಸಿ ೬೦ರ | ಕುರುಳಾಕರ್ಷಣದೆ ನಿಂಳ್ಲತೋಳ್‌ ಮೆಜ್‌ವುವು ಪೇ| 
ರುರದೊಳ್‌ ನೆಲಸಿದ ಲಕ್ಸ | ಕರಿಣಿಗೆ ಬಾಳಿಸಿದ ರನ್ನ ದಮಳ್ಗಂಬದವೋಲ್‌ 
1 752 ॥ 
ನಿನಗೆ ಶುಭನುಂದ ವಂದಿಯ | ಮನೆಯಂಗಣದೊಳಗೆ ಪಣು ಪರ್ನಿದ ಮಂದಾ | 
ರನಮೇರುಪಾರಿಜಾತದ | ಬನದೊಳ್‌ ಸಿರಿ ಮೆಣಿವುದಲ್ಕೆ ವನಕೇಳಿಗಳಂ 1 
॥ 708 ॥ 
ಬಳೆಗೋ ದುದು ಕೇರ್ತಿ ದಿಶಾ | ಕಳಭಂಗಳ ನಿಗ್ಗವಂಗಳೊಳ್‌ ರಿಪುಕಾಂತಾ | 
ವಳಿಯನೆ ಭವತ್ಸ ತಾಪಂ | ಬಳೆಗಳೆಯಿಸೆ ತಾನದರ್ಕೆ ಮಚ್ಚರಿಸುವನೋಲ್‌ 
1 754 ॥ 
2. ಅನಂತನಾಥಪುರಾಣ. 


ಇದು14 ನೆಯ ತೀರ್ಥಕರನಾದ ಅನಂತನಾಥನ ಚರಿತವು; 14 ಅಶ್ವಾಸ 


ಗಳಾಗಿ ಭಾಗಿಸಲ್ಪಟ್ಟಿದೆ. ಈ ಗ್ರಂಥವನ್ನು ಕವಿ “ ಅರುಹನ ಮೂರ್ತಿಯಂತಿರೆ ನಿರಾ 
ಭರಣಂ ಮೆಲೆಯಲೈ ಪೇಟ್ಬಪೆಂ ಚರಿತಪುರಾಣಮಂ” ಎಂಬ ತನ್ನ ಪ್ರಕಿಜ್ಞೆಗೆ ಅನು 
ಸಾರವಾಗಿ ವಿಶೇಷವಾಗಿ ಅಲಂಕಾರಗಳಿಲ್ಲದಂತೆ ಬರೆದಿದ್ದಾನೆ. ಈ ಪುರಾಣಕ್ಕೆ 
ದೋರಸಮುದ್ರದ ಶಾಂತೀಶ್ವರನ ಬಸದಿಯಲ್ಲಿ ಪ್ರತಿಸೆಮಾಡಿಸಿದಂತೆ ಹೇಳುತ್ತಾನೆ. 


ಗ್ರಂಥಾವತಾರದಲ್ಲಿ ಅನಂತನಾಥನ ಸ್ತುತಿಯಿದೆ. ಬಳಿಕ ಕವಿ ಸಿದ್ಧಾದಿ 


ಗ ಳ ನ್ನೂ ರಸ್ನ ತಿ ಯನ್ನೂ ಯಕ್ಷಯಕ್ಸಿಯರ ನ್ನೂಜೈ ನ ಶಾಸನವ ನ್ನೂ ಶ್ರು ತ ಕೇ ವ 


1. ಈಪದ್ಯವು ಸೂಕ್ತಿಸುಧಾರ್ಣವದಲ್ಲ ಉದಾಪಶೃತವಾಗಿದೆ, 


ಶತಮಾನ] ಜನ್ನ: ಅನಂತನಾಥಪುರಾಣಿ. 385 


ಗಳನ್ನೂ ಹೊಗಳಿ ಅನಂತರ ಗೃಧ್ರಪಿಂಛನಿಂದ ಸ್ವಗುರುವಾದ ಗಂಡವಿಮುಕ್ತರಾಮ 
ಚಂದ್ರದೇವನ ವರೆಗೆ! ಗುರುಗಳನ್ನು ಪರಿವಿಡಿಯಿಂದ ಸ್ತುತಿಸಿದ್ದಾನೆ. ತನ್ನ ಹೆಂಡತಿ 
ಲಕುಮಾದೇವಿಯ ಗುರುಗಳ ಪ್ರಸಿದ್ಧಾಚಾರ್ಯರೊಳಗೆ--ಜಾವಳಿಗೆಯ ಮುನಿ 
ಚಂದ್ರ, ಅವನ ಶಿಷ್ಯ ಕುಲಭೂಷಣ; ಸಕಲಚಂದ್ರ, ಇವನ ಮಗ ಮಾಧವಚಂದ್ರ, 
ಇವನ ಶಿಷ್ಯ ಬಾಲಚಂದ್ರಕನಿಕಂದರ್ನ ಇವರುಗಳನ್ನು ಹೊಗಳಿದ್ದಾನೆ. 
ಗ್ರಂಥಾಂತ್ಯದಲ್ಲಿ “ನರಸಿಂಹೆಂ ಸ್ಥಿರರಾಜ್ಯೋದ್ಭವಲಕ್ಷ್ಮ್ಮಿಯಿಂದೆ ಸುಖನಿರ್ಕೆ” 
ಎಂದು ಈ ಗ್ರಂಥರಚನಾಕಾಲದಲ್ಲಿದ್ದ ತನ್ನ ಸ್ವಾಮಿಯಾದ ವೀರನರಸಿಂಹ 
ನನ್ನು (1220--1235) ಆಶೀರ್ವದಿಸುತ್ತಾನೆ. ಆಶ್ವಾಸಗಳ ಕೊನೆಯಲ್ಲಿ 
ಈ ಗದ್ಯನಿದೆ ;-.- 

ಇದು ಪರಮಜಿನಸಮಯವನವಸಂತಸಂತಾನಾರಾಮ ರಾಮಚಂದ್ರಪ್ರಸಾದಾಸಾ 
ದಿತರತ್ನ ತ್ರಯಾಭರಣಕಿರಣಪೃಸನ್ನಾಂತಃಕರಣ ಕನಿಚಕ್ರ ವರ್ತಿಬಿರುದ ಕವಿಭಾಳಲೋಚನ 
ಜನಾರ್ದನದೇೇವನಿರಚಿತಮಪ್ಪ ನಂತನಾಥಸಪುರಾಣದೊಳ್‌. 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ :-- 
ವಸಂತ. 

ನನೆದೋಅ'ತದಿರ್ಗಂತಿ ಮುಂತೆ ಪನೆಗಳ್‌ ತೋರ್ಪಂತೆ ತೆಂಗಾಳಿ ಕೆಂ | 

ಗೊನಕೊಳ ದಟ್ಟ ಡಿಯಿಟ್ಟುದೊಳ್ಳ ಗೆ ಪೊದಟ್ಟತ್ತಬ್ಬದೊಳ್‌ ಕೋಕಿಳಂ | 

ಕೊನರಂ ಕರ್ಚಿ ತೊದಳ್ಹರಂಗೆಡೆದುದೆತ್ತಂ ನಂದನಶ್ಶೀಯ ನಂ | 


ದನನಾನಂ ದನನನ್ಯಜಂಗಣುಗನಾಯ್ತಿಂತಾವಸಂತಾಗಮಂ 1755 1 


ಬೆಳುದಿಂಗಳು. 


ಬಳವೈರಿಯೆಂಬ ಸಾಧಕ | ನಿಳೆಯಂ ಪೊಸಮೂಸೆಮಾಡಿ ಶಶಿಮಂಡಲಮಂ | 
ಗುಳಿಗೆಯಿಡೆ ತಿಮಿರಕಾಳಿಕೆ | ತಿಳಿದಂತಿರೆ ಜಳಕನಾಯು್ಮ ಪೊಸವೆಳ್ಳಿ ಂ ಗಳ್‌ ॥756॥ 


ಕುಸುಮಂ ಗಂಧಾನುಮೇಯಂ ಗಮನಕಮನಹಂಸಾಳಿ ಶಬ್ದಾನುಮೇಯಂ | 
ರಸನಾಸ್ವಾದಾನುಮೇಯಂ ಮಧು ಮಲಯರುಹಕ್ಸ ಮಕರ್ಪೂರಮುಕ್ತಾ ॥ 
ವಿಸರಂ ಸ್ಪರ್ಶಾನುಮೇಯಂ ದಿಟಮೆನೆ ಘಟಿತಂಬೆತ್ತ ಬೆಳ್ಸಿಂಗಳಂತು | 
ಟ್ರಿಸೆಲೋಕಂ ಚಂದ್ರಕಾಂತೋಪಲದ ಮಯಣದಿಂ ಮಾಡಿದಂತಿರ್ದುದಾಗಳ್‌ | 


1 757 ॥ 


11 ಗೃಧ್ರಪಿಂಛ, ಕೊಂಡಕುಂದ, ಜಟಾಸಿಂಹನಂದಿ, ಭೂತಬಲಿ, ಪುಷ್ಪದಂತ, ಜಿನಸೇನ, 
ವೀರಸೇನ, ಸಮಂತಭದ,್ಯ ಗುಣಭದ್ರ, ಪೂಜ್ಯಪಾದ, ಅಕಳಂಕ, ಕಾಣೂರ್ಗಣದ ಇಂದ್ರನಂದಿ, 
ಗುಣಚಂದ್ರ, ಇವನ ಮಕ್ಕಳು ಕನಕಚಂದ್ರ ಮಾಧವಚಂದ್ರರು, ಮಾಧವಚಂದ್ರ ಶಿಷ್ಯ ತನ್ನಗುರು 
ಗಂಡವಿಮುಕ್ತಶಿಖಾಮಣಿ ರಾಮಚಂದ್ರದೇವಮುನೀಂದ್ರ. 


po 


886 


ಕರ್ಣಾಟಕ ಕವಿಚರಿತೆ. [13 ನೆಯ 


ಮುಗಿವ ಸರೋಜಮಾಲೆಗಮರಲ್ವ ಸಿತೋತ್ಸಲಮಾಲೆಗಂ ಮನಂ | 

ತೆಗೆಬಗೆಯಾಗೆ ಸೈರಿಸದೆ ಷಟ್ಟಿ ದಸಂತತಿ ರಾಜಬಾಧೆಯಿಂ | 

ಸುಗಿವ ನವಪ್ರಸಾದಫಲದಿಂದನಿವಾಪ್ತಜನಕ್ಕೆ ಕೂರ್ತ ಬಂ | 
ಧುಗಳೆಡೆಯಾಡುವಂತಿರೆಡೆಯಾಡಿದುವಂಬುರುಹಾಕರಂಗಳೊಳ*್‌ 1758 


ಸಂಪಗೆ. 


ಸೊಡರ್ಗುಡಿಯಗೆಯಂ ಪಚ್ಚೆಯ ಪ ಡಲಗೆಗಳೊಳಡಕಿಲಿಟ್ಟು ರತಿ ಪೊಯ್ದವೊಲೇಂ 

ಜಡಿದುದೊ ಸಂಪಗೆ ನನೆಯಿಂ | ಜಡಿದುದು ಮಧುಲಕ್ಸ್ಮ್ಮಿ ತೊಟ್ಟಿ ಪೊಸಪೊಂ 
[ದೊಡವಂ ॥ 759 | 

ಮಲಿಗೆ. 
೧೧ 
ಮುಳಿದು ಟ'ದೋಸಪರಳ್ಳೆರ್ದೆ ಪುಗುಟ್ಮುರಿವಂತೆ ಕರಂ ಮುಗುಳು ನಾ| 
ಣೊಳಗುಸಡಿಲ್ಲಿನಂ ಪೊರೆ ಸಡಿಲ್ಲು ಕದಂಸು ಬೆಳರ್ತು ಬಾಡಿ ಪೊ| 
೪ ಓ 4 
ಟ್ರಳಿಸಿ ಬೆಳರ್ತ ಮುದ್ರಿಸಿದ ಬಾಯ್ಸಳಲರ್‌ ಬಿರಿವಂತು ಕಂಪು ಕ| 
ಯ್ಕೊಳೆ ಬಿರಿದತ್ತು ತುಂಬಿ ನೆಜ್‌ವಲ್ಲಿಗೆ ಮಲ್ಲಿಗೆ ಸಂತೆಯಂತೆವೋಲ್‌ 760 ॥ 


ಕೋಗಿಲೆ. 
ಎಳಲತೆ ಸೆಕ್ಕಣಕ್ಕೆ ತಳಿರಂ ತೆಗೆದುಟ್ಟಳದರ್ಕೆ ನಟ್ಟುವಂ | 
ಮಳಯಸಮಿರಣಂ ಪನಸರಂಗಳೆೊಳಿಂತಿವೆ ಪಣ್ಣಿಬಂದ ಮ॥ 
ದ್ಹಳೆ ಮಧುದೂತಿ ನಾಗಲತೆ ಮಲ್ಲಿಗೆ ಮಾಳತಿ ಬನ್ನಿಮೆಂದು ಸೂ| 
ಟ್ವಳನವೊಲೆತ್ತಲುಂ ಕರೆಗುಮಾಬನದೊಳ್‌ ಕಿಸುಗಣ್ಣಿ ಕೋಕಿಲಂ | 761 ॥ 


ಸಿಂಹೀಪ್ರಸವ. 


ಕಡೆವಾಯಂ ಬಿರ್ಚಿ ಬೆನ್ನಂ ಕುಸಿದು ನೆಗಪಿ ವಾಲಾಗ್ರಮಂ ಬೇನೆಯಿಂದೂ| 
ಳಿಡುತುಂ ಶೈಲಾಗ್ರದೊಳ್‌ ಕುಕ್ಕು ಟಿ”ಸಿ ಮಹುಕದಿಂದೀಂಬ ಸಿಂಹೀಕಿಶೊರಂ | 
ನಡುಸೂಲೊಳ್‌ ಸಿಲ್ಕಿ ಕಣ್ಣಂ ತೆಜ್‌ದಿಭಸತಿಯಂ ತಾಜಬೊಳ್‌ ಕಂಡು ಕಾಯ್ದಿಂ | 
ನಡುವಾಯ್ಕಾ ತಾಯ್ಗೆ ದುಃಖಪ್ರಸವಸಮಯದೊಳ್‌ ತಂದುದಂತೊಂದಲಂಪಂ 

I 762 ॥ 

ಸೌಂದರ್ಯ. 

ಅಲರಂಬಂ ಶಶಿಬಿಂಬದಿಂ ಸಮೆದವೋಲ್‌ ಕೂರ್ಸಿಂಗಡರ್ಪಾದಕ!] 
ಣ್ಮಲರ್ಗಳ್‌ ದರ್ಸ್ಪಣರತ್ನಮಂ ತಿರುಳ ಮಿಂಚಿಂದೊಪ್ಪವಿಟ್ಟಿಂತಿರು | 
ಜ್ಹ್ವಲಿಪಾಸ್ಯಂ ಪೊಸಮುತ್ತನಾಯ್ಡಮರ್ದಿನೊಳ್‌ ತೊಯ್ದ ತೆ ನೇರ್ಸಟ್ಟಿ ನಿ| 
ರ್ಮಲದಂತಚ್ಚವಿ ಬೇಡಿ ವರ್ಗ ವರನೀವಂತಾಯಖ, ಮಾಕಾಂತೆಯಾ 1768 ॥ 


ಶತಮಾನ] ಜನ್ನ : ತರೀಕೆರೆಯ ಶಾಸನ. 887 


ಕವಿತ್ವದ ಸಹೃದಯಸಾಪೇಶ್ಷತೆ. 

ಬನಿತನೊ ಜಿಲ್ಲು ಪೇಟ್ವಿ ಕನಿಯೇವನದಂ ಪೆಸರಿಟ್ಟುಮೆಚ್ಚಬ | 

ಲ್ಲನನಖಸಲ್ಕೆ ವೇಟ್ಟ್ಬುದವನಂ ಜಗದೊಳ್‌ ಪಡೆಯಲಿ ಬಾರದಾ | 

ತನ ಮುಖದಿಂದಮಲ್ಲದದು ಸಲ್ಲದು ಕಟ್ಟಿಯುಮೇನೊ ಮಾಲೆಗಾ | 

ಜನ ಪೊಸಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೇ 1 764 ॥ 
ಈತನು ಬರೆದಿರುವ ಶಾಸನಗಳಲ್ಲಿ. - 


ಚೆನ್ನ ರಾಯಸಪಟ್ಟಣ 179. 1191. 


ಇದು ತಾಮ್ರಶಾಸನವು. ಇದರಲ್ಲಿ ವೀರಬಲ್ಲಾಳನ ಶ್ರೀಕರಣಪ್ರಧಾನನಾದ 
ಮಾಚಿದೇನನು ಹ ಗ್ರಹಾರವನ್ನು ಬಿಡಿಸಿಕೊಟ್ಟಂತೆ ಹೇಳಿದೆ. ಇದ್ದರ ಒಂದೆರಡು 
ಪದ್ಯಗಳನ್ನು ಉದ್ದ ರಿಸಿ ಬರೆಯುತ್ತೇವೆ: — 


ವರಾಹೆ. 
ಶ್ರೀವಧುವಿಂಗೆ ಪೀಲಿದಟಿ'ಯಿರ್ಪವೊಲಿರ್ದುದು ಕೋಡೊಳಿರ್ದ ಧಾ। 
ತ್ರಿ €ವಳಯಂ ಸಮುದ್ರ ಮದು ರುಲ್ಲರಿಯಿರ್ನನೊಲಿರ್ದುದಾಂತ ದಂ | 
ಸ್ಟಾ ವರಶೋಭೆ ತೆತ್ತಿ ೨೮ ಮುತ್ತಿನ ಕಾವುವೊಲಿರ್ದುದಿಂತು ಸ| 
ಡಾ ಹ ಸೂಕರವರಂ ಪೊರೆಗೀಗಿರಿದುರ್ಗಮಲ್ಲನಂ 1 765 ॥ 


ಹೊಯ್ಸಳರ ಧ್ವಜ. 
ಅಲಗಿಂ ಸಿಂಗಮನಿಅ'ದನ | ಕಲಿತನಮಂ ನಗುವ ತೆಜದೆ ಮೆಣಿ'ವುದು ಸೆಳೆಯಂ | 
ವುಲಿವೊಯ್ದ ಹುಲುಸು ಪೊಯ್ಸಳ | ಕುಲತಿಲಕರ ಮತ್ತಗಜದ ಟಿಕೆಯದೊಳೀಗಳ್‌ 
। 706 ॥ 
ತರೀಕೆರೆ 45. 1197. 

ಇದರಲ್ಲಿ ವೀರಬಲ್ಲಾಳನ ದಂಡನಾಯಕನಾದ ಅಮಿತನು ತಾನು ಪ್ರತಿಷ್ಠೆ 
ಮಾಡಿದ ಅನ್ಭುತೇಶ್ವರದೇವರ ಅಂಗಭೋಗಾದಿಗಳಿಗೆ ದತ್ತಿಯನ್ನು ಬಿಟ್ಟಂತೆ 
ಹೇಳಿದೆ. ಈ ಶಾಸನದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 

ಹರಿಹರ. 

ಸಿರಿಯಲರ್ಗಣ್ಣ ಬೆಳ್ಳೆ ಳಗಿನಿಂ ಪುದಿದಂಬುಜನಾಭನೀೀಶನಂ | 

ತಿರೆ ಗಿರಿಜಾಕಟಾಕ್ಸರುಚಿಗಳ್‌ ಪುದಿದೀಶನುಮಬ್ಧ“ನಾಭನಂ | 

ತಿರ ಜನೆಸಂಸ್ತವಂ ತಮಗೆ ಪಲ್ಲಟಿಮಪ್ಸಿನಮೊಪ್ಪಿ ತೋುವಾ | 

ಹರಿಹರದೇ ವಕೊಲ್ಲ ಮಿತನಂ ಪರಿರಕ್ಸಿ ಸುತಿರ್ಕೆ ಸಂತತಂ 1767 ॥ 

22 


838 ಕರ್ಣಾಟಕ ಕನಿಚರಿತ, [18 ನೆಯ 


ಬ್ರಹ್ಮ. 
ಸಿರಿಯಂ ಕೌಸ್ತುಭರತ್ನ್ಸಮಂ ಹರಿಯನಂತಾಶಂಖಮಂ ಚಕ್ರಮಂ | 
ಭರದಿಂ ಪೇ ಬಹಿತ್ರದಂತಿರೆಸೆದಿರ್ದಂ ಶೇಷನಾಕ್ಸಿ £ರಸಾ | 
ಗರದೊಳ್‌ ದೇವನ ನಾಭಿಸದ್ಮದ ಮೃಣಾಳಂ ಕೂವಕಂಬಂಚಬೊಲ | 
ಚ್ಛರಿಯಾಗಿರ್ದುದು ಕರ್ಣಧಾರನವೊಲಿರ್ದಂ ಪುಟ್ಟಿ ಪದ್ಮೋದ್ಭವಂ 1 708 | 


ಎರೆಯಂಗ. 


ನೆಟಿನಿಂದಂ ವೈರಿವೃಂದೆಂ ಕನಿವುದುಮುನಿತೊಂದಂ ರಣೋತ್ಸಾಹದಿಂದಂ | 
ತಠ'ದೊಟ್ಟಿಲ್‌ ಸೀಳ್ಡು ಮೆಟ್ಟಲ್‌ ಯಮಪುರಿಗಿರದಟಲ್‌ ಚಲಂಮುಟ್ಟಿ, ಕಟಲ್‌ | 
ಬೆ ಲಿ ಟೆ 
ನೆಅದತ್ತಂ ಕೆಯ್ಸಿ ವೊತ್ತಂ ವಸುದೆಯೊಳಗೆ ಮತ್ತಂ ಜಸಂಬೆತ್ತನಾಸಂ | 
ದೆಕಿ್‌ಯಂಗಂ ವೀರಗಂಗಂ ರಿಪುತಿಮಿರಪತಂಗಂ ಜಯಶ್ವ್ರೀಭುಜಂಗಂ 1 700 ॥ 


ವೀರಬಲ್ಲಾಳ. 
ಆರೆಣೆಯೆಎಂಬೆನಳುಂಬದ | ಬೀರಮನಿೀಜಗಮನಾವಗಂ ಸುತ್ತಿದ ಮು | 
ನ್ಸೀರೆಂಬುದು ಬಿರುದಿನ ಬೆ | ಳ್ಳಾರನಿಸಿದುದದಟರಾಯ ಕೋಳಾಹಳನಾ |770॥ 





ಕಾಜಾರ್‌ 


ನಾಗದೇವ. 1217. 


ಕಡೂರು 129 ನೆಯ ಶಾಸನದಲ್ಲಿ (ಶಕ 1129) ಈತನನ್ನು “ ಕನಿತಿಳಕ” 

ಎಂದು ವಿಶೇಷಿಸಿ ಹೇಳಿದ. ಈತನು ಗೌತಮಗೋತ್ರ ದವನು. ಇವನ ತಂದೆ 

ನಾಗದೇವ, ತಾಯಿ ಚಾಮವ್ಪೆ. ಈತನು ಅವ ಯು ಬರೆದಿದ್ದಾ ನೆಯೋ 
ತಿಳಿಯದು. 


ಸೋಮರಾಜ. 1222. 


ಇವನು ಶೃಂಗಾರಸಾರ ಎಂಬ ಗ್ರಂಥವನ್ನು ಬರೆದಿದ್ದಾ ನೆ. ಇದಕ್ಕೆ ಉದ್ಭ ಟ್ರ 
ಕಾವ್ಯ ಎಂಬ 168 ಉಂಟು. 


ಈತನು ನೀರಶೈವಕವಿ; ರಾಜನಾಗಿದ್ದಂತೆ ತಿಳಿಯುತ್ತದೆ. ಇವನ 
ಪ್ರನಿತಾಮಹನು ಚಂದ್ರವಂಶೋತ್ಸನ್ನನಾದ ಕಿರುಮಲರಾಜ, ಹಿತಾಮಹನು 


ಲಾ SS ಶ್ಪ 


1. ಈ ಪದ್ಯವು ಯಶೋಧರಚರಿತೆಯಲ್ಲಿಯೂ ದೊರೆಯುತ್ತದೆ. 





ee ಬ ಕ ಅ ಅ ಅರ್‌ Ne 


ಶತಮಾನ] ಸೋಮರಾಜ. 339 


ರಾಯಣರಾಜ, ತಂದೆ ಇಂದುಶೇಖರರಾಜ. ಈ ವಂಶದ ರಾಜರು ಎಲ್ಲಿ ರಾಜ್ಯವಾ 
ಳುತ್ತಿದ್ದರೋ ತಿಳಿಯದು. ಆದರೆ ಪಶ್ಚಿಮತೀರದಲ್ಲಿ ಆಳುತ್ತಿದ್ದ ನೀರಶೈವಮತಾವ 
ಲಂಬಿಗಳಾದ ಚೌಟರಾಜರಲ್ಲಿ ತಿರುಮಲರಾಯ, ಚಂದ್ರಶೇಖರಎಂಬ ಹೆಸರುಗಳು 
ದೊರೆಯುತ್ತವೆ. ಈ ಕವಿ ಆ ವಂಶದ ದೊರೆಯಾಗಿರಬಹುದೋ ಏನೋ ತಿಳಿ 
ಯದು. 


ತನ್ನ ಗ್ರಂಥವನ್ನು ರಾಯಸದ ಲಿಂಗರಸನು ಬರೆಯಲು ತಾನು ನಿರ್ಮಿಸಿ 
ದಂತೆ ಹೇಳುತ್ತಾನೆ." 


ಈ ಗ್ರಂಥವನ್ನು ಶಕ 1144 ನೆಯ ಚಿತ್ರಭಾನುನಿನಲ್ಲಿ-»ಂದರೆ 1222 
ರಲ್ಲಿ-ಬರೆದುದಾಗಿ ಈ ಪದ್ಯದಲ್ಲಿ ಹೇಳಿದ್ದಾನೆ: 


ಜನನಾಥೋತ್ತಮಸೋಮರಾಜನುಸಿರ್ದೀಕಾವ್ಯಂ ವಲಂ ಶಾಲಿವಾ | 

ಹನಶಾಕಾಬ್ದ್ಜಮದೆಯ್ದೆ ಸಾಸಿರದನೂಣ'ಂ ಸಂದೆ ನಾಲ್ವತ್ತುನಾ | 
ಗೆ ಪ ದೆ ೧ 9 

ಲ ನೆಯಾರಂಜಿತಚಿತ್ರಭಾನುವ ವರಾಶ್ವೀಜೋತ್ಸಿತೈಕಾದಶೀ | 

ವನಜಾರಾತಿತನೂಜವಾಸರದೊಳಾ ದತ್ತಲ್ಲಮಂಗರ್ಪಿತಂ | 


ಪೂರ್ವಕವಿಗಳಾದ ಹರೀಶ್ವರ (ಸು. 1165), ಕೆರೆಯ ಪದ್ಮರಸ 
(ಸು. 1165), ಪಾಲ್ಕುರಿಕೆಸೋಮನಾಥ (ಸು. 1197) ಇವರನ್ನು ಈ ಸದ್ಯ 
ದಲ್ಲಿ ಸ್ತುತಿಸಿದ್ದಾನೆ ಚ 

ಪ್ರಮಥಾನೀಕಕಥಾರ್ಣವೇಂದು ಹರಿದೇವಾಚಾರ್ಯನಂ ಧೈರ್ಯನಂ 
ಸಮುದಂಚದ್ಯೃಗಭಸ್ತವಾಮಗಮಹೀಜಾರಾಮನಂ ಸೋಮನಂ | 
ನಿಮಲಜ್ಞಾನಸುದೀಪಿಕಾಸನ್ಫಿರಿತಚೇತಸ್ಸದ್ದನಂ ಪದ್ಮನಂ 
ಕ್ರಮದಿಂದಂ ಬಲಗೊಂಡು ಪೇಟ್‌ ನೊಸೆದಾನೀಕಾವ್ಯಮಂ ಸೇವ್ಯಮಂ I 
ತನ್ನ ಕನಿತಾಚಾತುರಿಯನ್ನು ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ: 


ಚಂದ್ರಮರೀಚಿಯಂತೆ ತನಿಮಾವಿನ ಪಣ್ಣುಳ ತಂದಲಂತೆ ದೇ | 
ವೇಂದ್ರಮಹೀಜದಂತೆ ಮಲಯಾನಿಲನಂತೆ ವಸಂತನಂತೆ ಸ | 








ಆಅ... ಡಡ... ಡೂ. ಸಬಟ ಆ... ಎ... ಎತ. ದ 


ಹಾಸ ನನ ವಾ ನಾಂ. ಭಾರ ಭಾವಸಾರ ಬ್‌ ಬ್‌ 


1. ಬಿಸಜಾರಾತಿಕುಲೋದ್ಭವ ತಿರುಮಲಕ್ಸೋಣೀಧರಂ ತನ್ನರೇಂ। 
ದ್ರಸುಪುತ್ರಂ ನುತರಾಯಣೋರ್ನಿಪತಿ ತದ್ರಾಜನ್ಯರಾಣ್ಣಂದನಂ ॥ 
ವಸುಧೇಶೋತ್ತಮನಿಂದುಶೇಖರನೃಪಂ ತದ್ಭೂಪಜಂ ಸೋಮುನೊ | 
ಲ್ಹುಸಿರ್ದೀಸತ್ಯೃಶಿ ಸಜ್ಜನರ್ಕಳ ಮನಕ್ಕಂಟರ್ಪುದೇಂ ಚೋದ್ಯಮೇ॥ 

2. ಎನ್ನೆರ್ದೆವಂಜ ರಾಯಸದ ಲಿಂಗರಸಂ ಬರೆಯಲ್‌ ಸಮಂತುಟಾಂ। 

ಸನ್ನುತಶಂಭುಭಕ್ತರ ಪದಂಂಬುರುಹಂಗಳನೊಲ್ಬು ಪೊತ್ತು ನಿ॥ 

ರ್ಭಿನ್ನವಿಲಾಸಮಂ ಪಡೆದು ನಿರ್ಮಿಸಿದೀಕೃತಿ. 


940 ಕರ್ಣಾಟಕ ಕವಿಚರಿತೆ. [18 ನೆಯ 


ದ್ರುಂದ್ರಸುಧಾಬ್ಧಿಯಂತೆ ನವಚಂಪಕಮಂಜರಿಯಂತೆ ಸೋಮರಾ | 
ಜೇಂದ್ರನ ಕಬ್ಬದಿಂಪು ಬುಧರಂ ಬಗೆಗೊಳ್ಳುದಿಳಾತಳಾಗ್ರದೊಳ್‌ ಗೆ 
ನಲ್ಲಳ ಬೇಟವಾತೊ ಶುಕಚಾರುನಿನಾದಮೊ ವಾಗ್ರಧೂಟಕಾ | 
ಪಲ್ಲ ಕಿಯೊಪ್ಪುವಿಂಚರಮೊ ಚೈತೃಪಿಕಧ್ವನಿಯೋ ಸಮಂತು ಪೂ | 
ನಿಲ್ಲನ ಚಾಪಸಂಜನಿತಮೋಹನನಾದಮೊ ಸೋಮರಾಜಭೂ | 
ವಲ್ಲಭನಿಂಪುವೆತ್ತ ವಚನಾಮೃತಮೋ ನಿಬುಧಾನುರಾಗಮೋ | 
ಹಿಮರುಚಿಮಂಡಲಂ ನವಚಕೋರಿಗೆ ಚಾದಗೆಗಂಬುದಾಗಮಂ | 
ವಿಮಲವಸಂತಸಂಪದಮದನ್ಯಬ್ಛತಕ್ಕೆ ಸುಧಾಬ್ಮಿ ಹಂಸೆಗು ॥ 
ದ್ಲಮಮೆಳದುಂಬಿಗೊಂದಿನಿತಕೋಚಕಮಸ್ಸುದೆ ಸೋಮರಾಜಚಂ | 
ದ್ರಮನ ವಚಸ್ಸುಧಾಲಹರಿ ಸಜ್ಜನಸಂತತಿಗೇನಸಹ್ಯಮೇ | 


ಇವನ ಗ್ರಂಥ 
ಶೃಂಗಾರಸಾರ. 


ಇದು ಕುಮಾರಪಾಲ ಘೂರ್ಜರನ ಅಥವಾ ಉದ್ಭಟಿನ ಚರಿತ್ರೆಯಾದು 
ದರಿಂದ ಇದಕ್ಕ ಉದ್ಬಟಕಾವ್ಯ ಎಂಬ ಹೆಸರೂ ಉಂಟು. ಇದು 12 ಆಶ್ರಾಸ 
ಗಳಾಗಿ ಭಾಗಿಸಲ್ಪಟ್ಟಿದೆ. ಈ ಗ್ರಂಥದ ಉತ್ಕೃಪ್ಪತೆಯನ್ನು ಕನಿ ಈ ಪದ್ಯಗಳಲ್ಲಿ 
ಹೇಳಿದ್ದಾನೆ: 


[aa] 


ವಿಧೃತಾಲಂಕಾರದಿಂದಂ ನವಯಖವತಿಯನೊ ಲ್‌ ಲಕ್ಸ್‌ ಣಸ್ಫೂರ್ತಿಯಿಂದಂ | 
ವಿಧುಜೃಂಭದ್ದಿಂಬದಂತುಜ್ಜ್ವಲರಸಮಯದಿಂದಂ ಮನೋಜ್ಞೇಕ್ಟುವಂತು li 
ದ್ಬುಧತತ್ಳಾನಂದದಿಂದಂ ತ್ರಿದಶಕುಜದನೋಲ್‌ ಧಾತ್ರಿಯೊಳ್‌ ಶೋಭಿಕುಂ ಸ| 
ನ್ಮಧುರಂಬಿತ್ತಿರ್ಪ ಕಾವಂ ಸುಜನನಿಕರಸೇವ್ಯಂ ನಿಭಾವ್ಯಂ ಸುನವ್ಯಂ | 

ಸರಸರ ಚೇತನೋತ್ಸಲಕೆ ಪೂರ್ಣಹಿಮಾಂಶುಮರೀಚಿಯಾಗೆ ಬ | 

ಲರ ಕಿನಿಗಳ್ಲೆ ಮಾಣಿಕದ ಮಂಜರಿಯಾಗೆ ಪಳಂಚದೋದುವ | 

ಕ್ಲರಿಗರ ಜಿಹೈೆಗಿಂಪಮರ್ದ ನೂತ್ಮತರಾಮೃತಧಾರೆಯಾಗೆ ಕೂ | 
ರ್ತೊರೆವೆನಪಾರಸಾರಗುಣಬ್ಬಂದಮನೀರುಚಿರಪ್ರಬಂಧಮಂ | 


ಚಂದ್ರವಂಶದ ದೊರೆಯಾದ ಉದ್ಭಟನು ಭಲ್ಲ ಕೇ ಪುರವನ್ನು ಆಳುತ್ತಿದ್ದನು. 
ಈತನು ದೇವಲಯಷಿಯ ಯಜ್ಞಸಂರಕ್ಷ ಣಾರ್ಥವಾಗಿ ಹೋಗಿ ಯಜ್ಞನಿಘಫ್ಲಕಾರಿಯಾದ 
ನಿಘರ್ಜಾಸುರನನ್ನು ಸಂಹಾರಮಾಡಿ ಸುಧರ್ಮನೆಂಬ ಚೋಳರಾಜನ ಸೌಂದರ್ಯವತಿ 
ಯೆಂಬ ಮಗಳನ್ನು ಮದುವೆಮಾಡಿಕೊಂಡು ತನ್ನ ರಾಜಧಾನಿಗೆ ಬಂದುಸೇರಿ ಪತ್ತಿ 
ಯೊಡನೆ ಅಕ್ಬಕ್ರೀಡೆಯಾಡುತ್ತಿರುವಾಗ ಆಕಾಶದಲ್ಲಿ ಕೈಲಾಸಕ್ಕೆ ಹೋಗುತ್ತಿದ್ದ 


ಓಹಿಲನನ್ನು ಕಂಡು ತಾನು ಹೀಯಾಳಿಸಲು ಪತ್ನಿಗೆ ಅಸಮಾಧಾನವಾಗಿ ಇಬ್ಬರಿಗೂ 


ಶತಮಾನ] ಸೋಮರಾಜ :. ಶೃಂಗಾರಸಾರ. 841 


ವಾಗ್ಯಾದವುಂಟಾಯಿತು. ಆಗ ಉದ್ಭಟನು--ಓಹಿಲನು ಏಕಾಕಿಯಾಗಿ ಕೈಲಾಸಕ್ಕೆ 
ಹೋಗುತ್ತಿದ್ದಾನೆ; ಇದು ವಿಶೇಷವಲ್ಲ; ನಾನು ನಗರವನ್ನೆಲ್ಲಾ ಕರೆದುಕೊಂಡು 
ಹೋಗುವೆನು....ಎಂದು ಪಂಡಥಮಾಡಿಕೊಂಡು ಶಿವನನ್ನು ಒಲಿಸಿ ತನ್ನ ಪ್ರತಿಜ್ಞಾನುಸಾರ 
ನಗರವನ್ನೆಲ್ಲಾ ಕರೆದುಕೊಂಡು ಕೈಲಾಸಕ್ಕೆ ಹೋದನು ಎಂಬುದೇ ಈ ಕಾವ್ಯದ 
ಕಧಾಗರ್ಭ. 


ಗ್ರಂಥಾವತಾರದಲ್ಲಿ ಕನಿ ನಿರೂಪಾಕ್ಸಲಿಂಗನನ್ನು ಸ್ತುತಿಸಿದ್ದಾನೆ; ಬಳಿಕ 
ಸಂಪಾಂಬಿಕೆ, ವಿಫ್ಲೇಶ್ವರ, ವೀರಭದ್ರ, ಷಣ್ಮುಖ, ಬಸನೇಶ್ವರಮುಖ್ಯನುಹೇಶ 
ಪೂಜಕರು, ಅಲ್ಲಮ ಎಂಬಿವರನ್ನು ಹೊಗಳಿದ್ದಾನೆ. “ಪಂಪಾನಗರೀಶ್ವರನೀ 
ಸೆಂಪಮರ್ದಿನಿಗಬ್ಬಕಾಣ್ಮಂ' ಎಂದು ಹೇಳುತ್ತಾನೆ. ಗುರು ಅಲ್ಲಮಾಂಕನ 
ದಯೆಯಿಂದ ಈ ಕೃತಿಯನ್ನು ಮಾಡಿದಂತೆಯೂ ಅಲ್ಲಮನಾಮಸ್ಮರಣವನ್ನು 
ಒಂದೊಂದು ನೆವದಿಂದ ಮಾಡುವಂತೆಯೂ ಹೇಳಿ, ಪ್ರತ್ಯಾಶ್ತಾಸದ ಕೊನೆಯ 
ಪದ್ಯದಲ್ಲಿಯೂ “ಅಲ್ಲ್ಬಮಪ್ರಿಯ” ಎಂದು ಈಶ್ವರನನ್ನು ಸ್ತುತಿಸಿದ್ದಾನೆ. ಆ 
ಶ್ರಾಸಗಳ ಕೊನೆಯಲ್ಲಿ ಈ ಗದ್ಯವಿದೆ:-. 

ಇದು ಸಮಸ್ತಸುರಕದಂಬನಿಜ್ಭಂಭಿತಮಕುಟತಟಫುಟಿತನವರತ್ನಪುಂಜಸಂಜಾತಫಿಂ 
ಜರಿತಮಂಜುಳಮಯೂಖಮಂಜರೀರಂಜಿತ ಶ್ರೀಗುರುವಿರೂಪಾಕ್ಷ ಪಾವನಪಾದನಖೋಚ್ಚ 
ಳಿತಸ್ರಭಾನಿಸ್ತಂದ್ರರುಂದ್ರಸಾಂದ್ರಚಂದಿಕಾಸಟಲಪಟುಲಂಪಟಚಕೋರಾಯಮಾನಮಾನಸ 
ಶ್ರೀಸೋಮರಾಜೇಂದ್ರವಿರಚಿತಮಪ್ಪ ಕರ್ಣಾಟಿಕಶ್ರಂಗಾರಸಾರಮಹಾಪ್ರ ಬಂಧದೊಳ್‌. 


ಈ ಕವಿಯ ಬಂಧವು ಲಲಿತವಾಗಿದೆ. ಈ ಗ್ರಂಥದಿಂದ ಕೆಲವು ಸದ್ಯ 
ಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ವರ್ಷಾಕಾಲ. 


ಒಡೆಯ ತಟಾಕರಾಜಿ ಹೊನಲೇ ಲ? ಧರಿತ್ರಿ ಸಮಸ್ಮಸಿಂಧುಗಳ್‌ | 

ತಡಿಯನೆ ಮಾಜ ತಾಂ ಪರಿಯೆ ಬಿಂಚೆಗಳುರ್ವಿರೆ ನಿರ್ದ್ಮುರಾಳಿ ಭೋ | 

ರಿಡುತೆ ಮಹೀಧ್ರದಿಂ ಜಗುಟಿ್‌ ಡಂಗರಗಳ್‌ ಹಿರಿದಾಗಿ ತೋರ್ಸ ಕ| 

ರ್ಮಡು ಕಡುವೆರ್ಚಿ ಕಟ್ಟಿ, ಕಣಿ*ದತ್ತು ಸುವೃಷ್ಟಿ ಪೊದಟ್ಟು ಧಾತ್ರಿಯೊಳ್‌ 
W771 


ಗಗನಾಂಗನೆ ಕುಡುಮಿಂಚೆಂ | ಬುಗುರ್ಗೊನೆಯಿಂ ಮುಗಿಲೆನಿಪ್ಪ ಮುಡಿಯಂ 
[ಹಕ್ಕಲ್‌ | 

ಮಿಗೆ ಮುಂ ತುಣುಂಬಿದೊಳ್ಳಲ | ರುಗುವವೊಲುದಿರ್ದತ್ತು ಕರಕನಿಕರಮದಿ 
[ಳೆಯೊಳ್‌ ॥ 779 ॥ 


842 


ಕರ್ಣಾಟಕ ಕವಿಚರಿತೆ. [38 ನೆಯ 


ಚಂದ್ರ. 


ಸ್ಫುರದುಡ್ಡೀನಮರೀಚಿ ರಾಜಿ ನಿಲಸತ್ಸೂತ್ರಂಗಳಂದಾಗೆ ಬಂ | 

ಧುರದಂಡಂ ನಭಮಾಗೆ ಕಾಲಮೆನಿಪುದ್ಯತ್ವ್ವಾಸಪಾತ್ರಂಗಳೊಳ್‌ | 
ಸರಸೀಜೋದ್ಭವನಿಂದುವಂ ತರಣಿಯೆಂ ತೂಗಲ್‌ ಖಗಂ ಭಾರದಿಂ | 
ಧರೆಗಟ್ಟೃಂತಿಟು' ದಂ" ಹಿಮಾಂಶು ಚಿಗಿಯಲ್‌ ಬೆಳ್ಲಾದನಾನೋನಿನಿಂ ॥ 778 ॥ 
ಅಂಬುಜಪೀರಸೆಂದೆನಿಸ ಜೋಯಿಸನಾರಜನೀಪ,ಮಾಣಮಂ | 

ತಾಂ ಬಗೆದಿಂಕ್ಸೆ ಸಲ್‌ ಗಲು ಗೆವಟ್ಟಲನಿಕ್ಕೆದ ಬಟ್ಟಿ ಲೈದೆ ಕಾ| 

ಲಂಬಡೆದಂದು ನೀರೊಳಿರದಾಟ್ಟವೊಲಲ್ಲುದು ಪಶ್ಚಿಮಾಬ್ಬಿಯೊಳ್‌ | 
ತಂಬೆಳಗೋಡೆ ಜೋಡೆ ನಲಿದಾಡೆ ಸಮುಜ್ಜ್ವಳಚಂದ್ರಮಂಡಳಂ 17741 


ಹಲಸು. 


ನುಡಿಗುಡದನಿಶಂ ಸುಮ್ಮನೆ | ಕುಡುವ ಮಹಾದಾನಿಯಂತಿರಲರೇಅದ ಸೊಂ | 
ನಿಡಿದಿನಿವಣ್ಣಳನೆಲ್ಲ | ರ್ಗೈೆಡೆವಿಡದೀಯುತ್ಮುಮೊಪ್ಪುಗುಂ ಪನಸಕುಜಂ ॥ 775 ॥ 


ಇಂ 
ಚಪ್ಪರ. 
ಆಡುವ ನಚ್ಚಣಿಯರ್ಕಳ ಪೆಂಸಿಂ | ಪಾಡುವ ಗೇಯರಸಾಮೃತದಿಂಫಿಂ | 
ನಾಡೆ ಮೃದಂಗನಿನಾದದ ಸೊಂಪಿಂ | ಗಾಡಿಯನಾಂತುದು ಪಂದಲಲಂಪಿಂ 


776 1 
ಉದ್ಭಟರಾಜಕೀರ್ತಿಪ್ರತಾಸಗಳು. 
ಅವನೀಧ್ರೌಿ ಘಂಗಳೆಲ್ಲಂ ಪುರಹರಕುಧರಂ ಸರ್ವರತ್ನಂಗಳೆಲ್ಲಂ | 
ನವಮುಕ್ತ್ವಾಸಂಕುಳಂ ಮಂಜುಳತಟಿನಿಗಳೆಲ್ಲಂ ನಿಯದ್ಗಂಗೆ ಸಪ್ತಾ | 
ರ್ಣವಮೆಲ್ಲಂ ಸಾಲ್ಲಡಲ್‌ ಸತ್ತುಮತತಿಗಳನೆಲ್ಲಂ ಸುಮಲ್ಲೀಮತಲ್ಲೀ 


| 


ನಿವಹಂ ಮೇಣಾದುವಂದುದ್ಬಟವಿಶದಯಶಃಕಾಂತಿಸಂದೋಹದಿಂದಂ 11೪] 


ನಿದ್ರುಮಮಂಬುರಾಶಿಗೆ ನಭಕ್ಕೆ ವಿಯನ್ನಣಿ ರತ್ನರಾಜಿ ಶೋ | 

ಣಾದ್ರಿಗೆ ಪೂಗೊಳಕ್ಕೆ ನವಕೋಕನದಂ ದೆಸೆವನೆಣ್ಸೆ ಚಾರುಹಾ | 

ರಿದ್ರವಿಲೇಪನಂ ಫಣಿವರಂಗೆ ಫಣಾಮಣಿಯಾದುದಾವಗಂ | 

ಪ್ರ ಫ್ದಾಬ್ರನಟ ತಡಮುಣ್ಯಟನುನ್ನ ಕವಿಕ್ರಮಾನಲೂ 177% ॥ 


ನಿರ್ಮೋಕಂಗಳೆದು ಕರಂ | ಘೂರ್ಮಿಸಿ ಮೆಯ್ಕೂಅವ ಕೃಷ್ಣಫಣಿಯೆನಲೊ 


[ರೆಯಿಂ 
ಕೂರ್ಮೆ ಮಿಗೆ ತೆಗೆದು ಜಡಿಯೆ ಪೊ | ಗರ್ಮಿಗುತುದ್ಭಟನ ಖಡ್ಗಲತೆ ಸೊಗ 


[ಯಿಸುಗುಂ u 779 1 


ಶತಮಾನ] ಸೋಮರಾಜ: ಶೃಂಗಾರಸಾರ, 343 


ಗಿಳಿ. 
ಒಡಲ ಪಸುರ್‌ ಮೂಗಿನ ಕೆಂ; ಪಡಿಗಳ ಬೆಳ್ಳಮರ್ದ ಕೊರಲ ಕರ್ಪೆಲ್ಲಂ ಸಂ | 
ಗಡಿಸಿರೆ ಸುರಧನುವಿಳೆಯೊಳ | ಕೆಡೆವವೊಲಿಲ'ದತ್ತದೊಂದುಗಿಳಿವಿಂಡರಸಾ WH 780 ॥ 


ಚಪ್ಪರಿದೀಂಟಿ ನೂತ್ನಕಣಿತೋದ್ಭ-ಸಾರಮನುರ್ಕಿ ಸೊರ್ಕಿ ನು | 
ಬಸ್ಸು ಉನೊಲ್ಪ ಲರ್ಚಿಸುತುಮಂಚಿ ತಕುಂಚಿತಚಂಚುಕೋಟಿಯಂ | 
ತಪ್ಪದೆ ನೆಲ್ಲ ನಿಟ್ಟೆಸಟಕೊಳಿಟ್ಟಿ ಲೆದುರ್ಬಿ ಮನೋನುರಾಗವಾಂ | 


ತೊಪ್ಪಿದುದಂದು ಕುಂದದೆ ನಿರಾಜಿತರಾಜಶುಕಾರ್ಭಕೋತ್ವರಂ W781 u 


ಹುಲಿ. 
ಕೆಂಪಿಡಿದಕ್ಕಿ ರೌದ್ರವದನಂ ಮಿಗೆ ಪೊಣ್ಮುವ ನಿಷ್ಸುರಸ್ವನಂ | 
ಂಪಿಪ ಬಾಸೆ ನೀಡಿ ನಿಮಿರ್ದಿಕ್ಕುವ ಕಾಲ್‌ ಮಹಿಯಂ ಮಹೊಗ್ರದಿಂ | 
ನೆಂ ಪೊಡೆವಗ್ರವಾಲಮಿರದೇ ಟ್ಹಿ ಕೊಡಂಕೆಗಳಿಂ ನಿಕುಂಜಮಂ | 
ತಾಂ ಪೊಜಮಟ್ಟುದೊಂದು ಪುಲಿ ಗರ್ಜಿಸುತುಂ ಬಿರಿವಂತು ದಿಕ್ಷಯಂ | 789 | 


ಈ 


ಡೊಂಬರು. 
ನೂಲ್ಲಟ್ಟಿ ಪೊಯ್ದ ಪೊಸಗುಡಿ | ಸಲ್ಲಳ್‌ ತವೆ ನಟ್ಟ ಗಟ*ಗಳಿರಿಸಿದ ದೋಳಳ್‌ 
ಕಾಲ್ಲಟ್ಟಿ ಮೇವ ಕಲ” ಯ | ಸಾಲ್ಲಳಿರಲ್‌ ಕೂಲ್ಲಟಿಗರ ಬೀಡೆಸೆದಿರ್ಕುಂ | 783 ॥ 


ವೇಶ್ಯಾಗರ್ಹಣ. 
ನಿಚ್ಚಂ ನಿರ್ಮ ಲಜಲಮಿರೆ | ಬಚ್ಚಲ ನೀರ್ಗೆಜಸ ಕೀಟಕಂಬೋಲ್‌ ತನ್ನಂ | 
ನಜ್ಜಿದ ಸತಿಯಿರೆ ಬೆಲೆವೆ |ಗ್ಲೆಚ್ಚೈ ಪುದು ನೀತಿಯೇ ನಿದಗ್ಗಲಲಾಮಾ 1 784 ॥ 


ತೀಟ ನಿಸರಶ್ರಾಂತಮು | ಗುಲ, ಶರಾವಂಬೊಲಮರ್ದ ವೇಶಾ,ಧರಮಂ | 

ತಳ್ಳದೆ ಚುಂಬಿಸಿ ನರಕದೊ।| ಳಾಟ್ವಿದದೇಂ ನೀತಿಯೇ ವಿದಗ್ನಲಲಾಮಾ 1785 
ಪಣಮುಳ್ಳನ್ನೆ ವರಂ ಪೂ | ಗಣೆಯಂ ಮತಾ ವನೆಂಬಳವನಲ್ಲದೆ ಮೇಣ್‌ | 

ಸಣಮೆಲ್ಲಂ ತಿ-ರಲೊಡಂ | ಪಣನಮೆಂಬಳ್‌ ಪಣವಧೂಟಿ ಗುಣಮಣಿಹಾರಾ ॥786॥ 


ನಾನಾನಿಧದಿಂ ಮಣಿಕನ| ಕಾನಿಃಕಮನೆಯ್ಸೆ ಕವರ್ದು ವಿಟನಂ ಕಡೆಯೊಳ" | 
ಶ್ಲಾನಂಗೆಣೆಮಾಡುವ ಗಣಿ ಕಾನಾರಿಗೆ ಸೋಲ್ವನಧಮನಲ್ತೆ ಗುಣಾಡಢಾ, 3 1787 











) ಹೀಗೆ ಗುಚಾಧ್ಯ. ವಿದಗ್ವಲಲಾಮ, ಗುಣಮಣಿಹಾರ, ವಿನೇಕಾಭರಣ, ಎಂದು ಮುಗಿವ 
ಪದ್ಯಗಳು ಈ ಗ್ರಂಥದಲ್ಲಿವೆ ಇವುಗಳಂತೆಯೇ ಇತರಬಿರುದುಗಳಿಂದ ಮುಗಿನ ನೀತಿಬೋದಧದಕವಾದ 
ಅನೇಕ ಕಂದಸದ್ಯಗಳು ಇತರಗ್ರಂಥಗಳಲ್ಲಿಯೂ ದೊರೆಯುತ್ತನೆ. ಕೆಲವು ಸಂದರ್ಭಗಳಲ್ಲಿ ಅವು 
ಆಆಬಿರುದುಗಳುಳ್ಳಿ ಕವಿಗಳಿಂದ ರಚಿತವಾಗಿನೆ ಎಂದು ಹೇಳಬಹುದು; ಉಳಿದಕಡೆ ಇದು ಹೀಗೆಯೇ 
ಸರಿ ಎಂದು ನಿಶ್ಚಯಿಸಲು ಕಷ್ಟವಾಗಿದೆ. ಬೊಪ್ಪಣಪಂಡಿತ, ಕರ್ಣಾಭರಣ, ಮಂಗರಸ ಸ. ಇವರ 
ಚರಿತೆಗಳನ್ನು ನೋಡಿ೨  ಸೋಮರಾಜನ ಈ ಗ್ರಂಥದಲ್ಲಿ ಬರುವ ಈ ಬಿರುದುಗಳು ಕಥಾನಾಯಕನಿಗೆ 
ಅನ್ವಯಿಸುತ್ತವೆ. 


344 ಕರ್ಣಾಟಕ ಕವಿಚರಿತೆ. [13 ಸೆಯ 


ಪೋಲಾಳ್ಸದಂಡನಾಥ. 1224. 
ಈತನು ಹರಿಚಾರಿತ್ರ ಎಂಬ ಸಟ್ಟದೀಗ್ರಂಥವನ್ನು' ಬರೆದುದಾಗಿ ಶಕ 114) 
ರಲ್ಲಿ-ಎಂದರೆ 1224 ರಸ್ತಿ ಹುಟ್ಟಿದ ಸಗಟು 2ನ ನೆಯ ಶಾಸನದಲ್ಲಿರುವ 
ಗುರು ಧರ್ಮದ್ವಿ ತಯಕ್ಕೆ ನೀನೆ ದಿಟದಿಂ ಪೋಲಾಳ, ತೆೊಛರ ಮುನ್ನ ಮಾ| 
ದರೊಳಿನ್ನಪ್ಪ ರು ವರ್ತಿಪರೊಳಾರ್ಗುಂಬಾದುವೀದರ್ಮಮಾರ್‌ | 
ಹರಿಚಾರಿತ್ರಮಸೊಲ್ಬು ಹಟ್ಟಿ ದೆ ಪೇಟ್ರರ್‌ ನಿನ್ನನೋಲ್‌ ನಿನ್ನವೋಲ್‌ | 
ಧರೆ ಜೋದ್ಯಂಬಡುವಂತಿರಾರ್‌ ಹರಿಹರಶ್ರೀ ಗೇಹಮಂ ಮಾಡಿದರ್‌ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಇವನ ಹರಿಚಾರಿತ್ರವು ನಮಗೆ ದೊರೆತಿಲ್ಲ. 


ಮೇಲೆ ಹೇಳಿದ ಶಾಸನದಿಂದ ಇವನ ವಿಷಯವಾಗಿ ಈಯಂಶಗಳು ತಿಳಿ 
ಯುತ್ತವೆ:--- 


ಈತನ ತಂದೆ ಆಂಧ್ರದೇಶದ ನಾರಣಪುರದ ಅತ್ತಿರಾಜ; ತಾಯಿ ನವಿಲಾಡೆ 
ಯಕೃ. ಇವನು ಹೊಯ್ಸಳವೀರಬಲ್ಲಾಳನಲ್ಲಿಯೂ (1178-1220) ಅವನ 
ಮಗ ವೀರನರಸಿಂಹ (1220-1237) ನಲ್ಲಿಯೂ ಅಮಾತ್ಯನಾಗಿದ್ದನು. ಈತನು 
ನಿಷ್ಣ್ಯಭಕ್ತನು;, ಮಹಾ ಪರಾಕ್ರಮಶಾಲಿ, ಶಕ 1147 ನೆಯ ಸ್ಪಭಾನುಸಂವ 
ತ್ರರದ ಮಾಘಶುದ್ಧ 68 ಬೃಹೆಸ್ಪ ತಿವಾರದಲ್ಲಿ 115 ಹೊನ್ನ ಕಳಶದಿಂದ 
ಮೆರೆವಂತಾಗಿ ಹರಿಹರಕ್ಟೇತ್ರ ದಲ್ಲಿ NEC ದೇವತಾಲಯವನ್ನು 
ಮಾಡಿಸಿ, ಅಲ್ಲಿಯ 104 ಬ್ರಾಹ್ಮಣರಿಗೆ ಬಾನವಳ್ಳಿ ಯನ್ನು ಸರ್ವನಮಸ್ಯವಾಗಿ 
ಕೊಟ್ಟ ನು; ಬಾನವಳ್ಳಿಯಲ್ಲಿ ಲಕ್ಷಿ ನನಾರಾಯಣದೇವಾಲಯನನ್ನು ಕಟ್ಟಿಸಿ, 
ad ನಕ್ಕೆ ನಾಲ್ಗು ವೃತ್ತಿ ಗಳನ್ನೂ ಬಿಟ್ಟ ಮಃ 


ಈ ಶಾಸನದಿಂದ ಈತನ ಪ್ರಶಸ್ತಿ MS ಲ್ಪ ಭಾಗವನ್ನು ತೆಗೆದು ಇಲ್ಲಿ 
ಬರೆಯುತ್ತೇವೆ: 


ಹೊಯ್ಸಳ ಶ್ರೀ ನೀರನಾರಸಿಂಹದೇವಂ ನಿಜರಾಜಧಾನಿ ದೋರಸಮಖದ್ರದೊಳ್‌ 
ಸುಖಸಂಕಥಾನಿನೋದದಿಂ ಪೃಥ್ವೀರಾಜ್ಯಂಗೆಯುತ್ತುಮಿರ್ದಂ. ಆ ಪ್ರತಾಪಚಕ್‌ 
ವರ್ತಿಯ ತೇಜಕ್ಕೆ ಕಾಯ್ಬಿನಂತೆ ಕೈದುಗೆ ಕೂರ್ಪಿನಂತೆ ಮಂತ್ರಕ್ಕೆ ಶಕ್ತಿಯಂತೆ ರಾಜ್ಯಕ್ಕೆ 
ವಜ್ರಸನ್ನಾಹದಂತಭೇದಭಾವದಿಂ ಮನಸಂದು ಮಹಾಪ್ರಧಾನಪದವಿಗಧಿನಾಥನಾದ ತೊಲ 
ಗದಕಂಬಮೆಂಬ ಬಿರುದಧ್ವಜಾಡಂ ಬರಮನವಲಂಬಿಸಿದ ಸಂಗೀತಸಾರನ ಸಜ್ಜನಾಧಾರನ 
ಕಾವೃಕರ್ತಾರನ ಕೀರ್ತಿಭರ್ತಾರನ ಕನಿಜನಾಭರಣನ ಸೂಕ್ತಿಸುಧಾಕೆರಣನ ವಿತರಣ 
ವಿಳಾಸನ ಲಕ್ಷ್ಮ «ನಿವಾಸನ ವೈಷ್ಣವಚಕ್ರವರ್ತಿಯ ಜಗನ್ಮೋಹನಮೂರ್ತಿಯ ಸತ್ಯ 
ಸೈಭಾವನ ಸೋಲಾಳ್ವದೇವನ ಸೆರ್ಮೆಯ ವಿಸ್ಮಾರಮಂ ಸೇ ಲಕ್ಕೊಡೆ, 

ಕರುನಿಟ್ಟಿಂ ಸತ್ಯದಿಂ ಕಣ್ಣೆ ಜೌದನಸಮಸಾಹಿತೃದಿಂ ಬಣ್ಣವಿಟ್ಟಿಂ | 

ಸಿರಿಯಿಂ ಕೂರ್ತಾಯೆವೊಯ್ಸುಂ ಸರಹಿತಚರಿತೋದ್ಯೋಗದಿಂ ಬರ್ಮನೆಂಬಂ | 


ಶತಮಾನ] ಕನಿನಾಗದೇವ. 345 


ತಿರೆ ಸತ್ಯ ಜ್ಞಾ ನಲಕ್ಸ (ಪರಹಿತಚರಿತೋದ್ಯ್ಕೋಗದೊಳ್‌ ತಾನೆ ಧಾತ್ರೀ | 
ಗುರುವಾದಂ ನಾರಸಿಂಹಾಧಿಸನ ಕಟಕದೊಳ್‌ ಮಂತ್ರಿ ಪೋಲಾ ಳೃ್ಯದೇೇವಂ 1 
ಬಗೆಗೇನುಂ ಕವಲಿಲ್ಲ ವಾಕ್ಯಮೆರಡಿಲ ದಾರ್ಯದೊಳ್‌ ಮಾಂದೃಮಿ 

ಲ್ಸ ಗುಣಪಿೀತಿಯೊಳಾತ್ಮಪಕ್ಷ ಪರಸಕ್ಲಾಸಂಗಮಿಲ್ಲಾಳ್ಸನು | 

ಜು ಗದೊಳ್‌ ಲಾಭದ ಲೋಜಭಮಿಲ್ಲ ಸಿರಿಯೊಳ್‌ ಸೊರ್ಕಿಲ್ಲ ಪೋಲಾಳೆನಂ | 


ಪೊಗಲಟು'ನ್ನನ್ನರನಣ್ಣ ಸೇಟ್‌ ಪೊಗಟ್ಟುದೇ ಪಾಲುಂಡು ಮೇಲುಂಬುದೇ | 


ಕನಿನಾಗದೇವ. 1224. 
ಈತನು ಕಡೂರು 97 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸನದ 
ಕೊನೆಯಲ್ಲಿರುವ ಈ ಪದ್ಯದಿಂದ ತಿಳಿಯುತ್ತದೆ: 
ಹರಿ ಹರವಾಯಿದೇವಿಗಳ ಪುತ್ರನನಿಂದಿತವಾಜಿವಂಶಶೇ | 
ಖರನಕಳಂಕಕೀರ್ತಿ ಕಲಿಕಾಲಬೃಹಸ್ಪತಿ ಸೋಮನಾಥಶಂ | 
ಕರರನುಜಂ ಬುಧರ್‌ ಪೊಗಲ”* ನಿರ್ನಿಸಿದಂ ಕನಿನಾಗಡೇವನಿ | 


ಸ್ಲಿರತರಮಸ್ತ ಶಾಸನಮನುತ್ತಮಕಾಶ್ವಪ ಗೋತ್ರವರ್ಧನಂ 1 


ಇದರಿಂದ ಈತನು ವಾಜಿವಂಶದ ಕಾಶ್ಯಸಗೋತ್ರದ ಹರಿಹರಮಾಯಿ 
ಜೀವಿಗಳ ಪುತ್ರನೆಂದೂ ಸೋಮನಾಥ ಶಂಕರ ಇವರ ತಮ್ಮನೆಂದೂ ತಿಳಿಯು 
ತ್ತದೆ. ಇವನಿಗೆ ಕಲಿಕಾಲಬೃಹಸ್ಪತಿಯೆಂಬ ಬಿರುದಿದ್ದಂತೆ ತೋರುತ್ತದೆ. ಈ 
ಶಾಸನವು ಶಕ114ನನೆಯ ಸ್ವಭಾನುಸಂವತ್ಸರದಕ್ಲಿ--ಎಂದರೆ 1224 ರಲ್ಲಿ ಬರೆ 
ದುದು. ಇದರಲ್ಲಿ ಚೌಂಡಿಸೆಟ್ಟಿ ನಿಷ್ಣು ಸಮುದ್ರದಲ್ಲಿ ಶಂಭುದೇವಸ್ಥಾನವನ್ನು 
ಕಟ್ಟಿಸಿ, ಆ ದೇವರಿಗೆ ದತ್ತಿಯನ್ನು ಬಿಟ್ಟಂತೆ ಹೇಳಿದೆ. ಈ ಶಾಸನದಿಂದ ಒಂದೆರಡು 
ಪದ್ಯಗಳನ್ನು ಉದ್ರರಿಸಿ ಬರೆಯುತ್ತೇವೆ: 
ಆದಿವರಾಹೆ. 
ಧರೆ ರುಚಿರಕೇತಕೀಮಧು | ಕರಿನೊೋಲ್‌ ದಂತಾಗ್ರದೊಳ್‌ ನಿರಾಜಿಸೆ ಮಹಿಮಾ | 
ಕರನಾದಾದಿವರಾಹಂ | ವರಾಹಮಂ ನಮಗೆ ಕೂರ್ತು ಮಾಟಿ ನವರತಂ 1788 
ನಿಷ್ಣುನೃಪ. 
ಕಮಠಂ ಭೋಗಿೀೀಂದ್ರನಂ ಪನ್ನಗಪತಿ ಧರೆಯಂ ಧಾತ್ರಿ ತಾರಾದ್ರಿಯಂ ತಾ। 
ರಮಹೀದಧ್ರಂ ಪಾರ್ವತೀವಲ್ಲಭನನಭವನಾಬಾಲಶೀತಾಂಶುವಂ ಶ್ರೀ | 
ತಮಯೂಖಂ ಸತ್ಮಳಾಸ್ಕೋಮಮನತಿ . . * ತಾಳ್ನುವಂತಾಂತನೀನಿ | 
ಶೃಮಹೀಸಾಮ್ರಾಜ್ಯಲಕ್ಷ್ಮ್ಮೀಭರಮನುರುಭುಜಾದಂಡದೊಳ್‌ ವಿಷ್ಣುಭೂಪಂ/789/ 








346 ಕರ್ಣಾಟಕ ಕನಿಚರಿತೆ. [13 ಸೆಯ 


ಮುನಿಚೆಂದ. 1220. 


ಈತನು ಜೈನಕವಿ. ಇವನನ್ನು ಇವನ ಶಿಷ್ಯನಾದ ಎರಡನೆಯ ಗುಣ 
ವರ್ಮನು (ಸು. 1235) ತನ್ನ ಪುಷ್ಪುದಂತಪುರಾಣದಲ್ಲಿ “ಉಭಯಕವಿಕಮಲ 
ಗರ್ಭ” ಎಂದು ಸ್ತುತಿಸಿದ್ದಾನೆ; ಮಹಾಬಲಕವಿ (1254) ತನ್ನ ನೇವಿನಾಥ 
ಪುರಾಣದಲ್ಲಿ” ಅಖಿಳತರ್ಕತಂತ್ರಮಂತ್ರವ್ಯಾಕರಣಭರತಕಾವ್ಯನಾಟಕಪ್ರವೀಣಂ” 
ಎಂದು ಕೊಂಡಾಡಿದ್ದಾನೆ. “ಉಭಯಕವಿ” ಎಂಬುದರಿಂದ ಇವನು ಕನ್ನಡದಲ್ಲಿ 
ಬರೆದಿದ್ದರೂ ಇರಬಹುದು; ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ ತಿಳಿಯದು. 


ಬಾಂಬೆ ಬ್ರಾಂಚ್‌ ರಾಯಲ್‌ ಏಷ್ಯಾಟಿಕ್‌ ಸೊಸ್ಸೆಟ ಜರ್ನಲಿನಲ್ಲಿ 
ಮುದ್ರಿ ತವಾಗಿರುವ, ಶಕ 1151 ರಲ್ಲಿ-ಎಂದಕೆ 1229 ರಫ್ಷಿ--ಬರೆದ ಸೌಂದ 
ಕ್ರಿಯ ಶಾಸನದಿಂದ ಈತನು ರಟ್ಟಿ ರಾಜನಾದ ಕಾರ್ತವೀರ್ಯನಿಗೆ ಗುರುವಾಗಿ 
ದ್ರಂತೆಯೂ ಆ ರಾಜನ ಮಗನಾದ ಲಕ್ಸೀದೇವನಿಗೆ ಶಸ್ತ್ರಶಾಸ್ತ್ರಶಿಕ್ಸಾಗ:ರು 
ವಾಗಿಯೂ ಸಚಿವನಾಗಿಯೂ ಇದ್ದಂತೆಯೂ ಬಹಳ ಪರಾಕ್ರಮಶಾಲಿಯಾಗಿ 
ಪರರಾಜರನ್ನು ಅಡಗಿಸಿ ರಟ್ಟರಾಜ್ಯಪ್ರತಿಷ್ಕಾಚಾರ್ಯನೆಂಬ ಬಿರುದನ್ನು ವಹಿಸಿ 
ದೃಂತೆಯೂ ಇವನಲ್ಲಿ ಶಾಂತಿನಾಥ, ನಾಗ, ಮಲ್ಲಿಕಾರ್ಜುನ ಎಂಬವರು ಅಮಾತ್ಯ 
ರಾಗಿದ್ದಂತೆಯೂ ತಿಳಿಯಬರುತ್ತದೆ. 


ಈತನನ್ನು ಸ್ತುತಿಸುವ ಶಾಸನಸದ್ಯಗಳನ್ನು ಕೆಳಗೆ ಬರೆದಿದ್ದೇವೆ :-- 


ಕುಮುದಾನಂದತೆಯಿಂದಮೊಂದಿ ಮುನಿಚಂದ್ರಂ ಶತ್ರುಭೂಭೃನ್ಮುಖಾ | 
ಬ್ಹಮನಿರ್ಪೊೋಡಿಪ ತೇಜದಿಂದೆ ಮುನಿಚಂದ್ರಂ ಜಟ್ಟ ರಾಜಾ,ಬ್ಲಿಯಂ l 
ಕ್ರಮದಿಂ ದಿಕ್ಕಟಮುಂ ಪಳಂಚಲೆನಿನಂ ಪೆರ್ಚಿಪ್ಸ ತನ್ನೊಂದು ವಿ | 
ಕ್ರಮದಿಂದಂ ಮುನಿಚಂದ್ರನಿಂತು ಮುನಿಚಂದ್ರಂ ಚಂದ್ರನಾಮಾನಿತಂ | 
ಗುರುವಾದಂ ಕಾರ್ತವೀರಕ್ಸಿತಿಪತಿಗೆನಸುಂ ಮಂತ್ರದಿಂ ತಾನೆ ಶಿಕ್ಪಾ | 
ಗುರುವಾದಂ ಶಸ, ಕಾಸ ಸಿರಪರಿಣತಿಯೊಳ್‌ ಲಕ ದೇವಂಗೆ ದೀಶ | 
ತೆ ಮ್‌ ಟು ತ್ರ A 
ಗುರುವಾದಂ ಪ್ರಾಜ್ಯರಾಜ್ಯಾಪಹರಣದೆ ಸರಕ್ಸೋಣಿಸಾಲರ್ಗೆನಲ್‌ ಕೇಳ್‌ | 


೨ಿರುಶಬ್ದಂ ವಾಚ,ಮಾಯ ಲ ಡೆ ವರಮುನಿಚಂದ ಂಗಿದೆೇಂ ದೇಸೆಗಾಯೆ ೬ | 
ಖು ು ಎಡಿ ೧ J 9 


ಈತನ ವಿಷಯವಾಗಿ ಮಹಾಬಲಕವಿ ಹೀಗೆ ಬರೆದಿದ್ದಾನೆ: 


ಮತ್ತಮಾಜಗತ್ತಯಸಪನಿತ್ರಮೆನಿಪ ಕಾಣೂರ್ಗ ಣಾಗ್ರಣಿಗಳೊಳಗ್ರಗಣ್ಣನುಂ ಅಗಣ್ಯ 
ಪುಣ್ಮನುಂ ರಾಜಗುರುತಾರಾಜೀವಿನೀವಾ.. ನೀಕಾಂತನುಂ ವಿರೋಧಿಬಲಕೃತಾಂತನುಂ 
ಶೀಮದಘನಸಟ್ಟಿತೀರ್ಥಚತುಮ್ಮುಪಿಜಿನೇಂದ್ರಮಂದಿರಾದ್ಯನೇಕ ಜಿನಮಂದಿರೋದ್ದಾರ 


ಮಾಮು ತಂ ಅಭಾ ಅಜನ ಭಾನ ee ಮೂ ನಿ ಮಿ. 


1. Vol, X, 260. 


ಶತಮಾನ] ಮಾದಿರಾಜ. 347 


ಕನುಂ ಅಟ್ಸಿರಾಜ್ಯನಿಸ್ತಾರಕನುಮಖಿಲತರ್ಕತಂತ್ರಮಂತ್ರವ್ಯಾಕರಣಭರತಕಾವೃ್ಯನಾಟಕಪ್ರ 
ನೀಣನುಂ ಚರಣಶರಣಾ ಯಾತಖ್ಯಾತಭೂಪಾಲರಾಜಾಳಿಕೃತತ್ರಾಣನುಮೆನಿಸಿ 
ಪೊಗಟ* ಜಗಂ ನೆಗಟ್‌ ವಡೆದಂ ಮುನಿಚಂದ್ರನಮಾತ್ಮಮಂಡನಂ | 
ನೆಗೇ9" ಬಲಂ ಜಗಕ್ಕೆ ನಿಗಿಲುನ್ನತಿ ಮೇರುವಿನಿಂ ಮಿಗಿಲ್‌ ಜಯಂ | 
ಮಿಗಿಲಿಭವೈರಿಗಾಶೆಗೆ ನಿಜೋಜ್ಜ್ವಲಕೀರ್ತಿ ನಿಗಿಲ್‌ ಕರಂ ಸುರ, 
ದ್ರುಗೆ ಮಿಗಿಲರ್ಫ್ಥನೀತಿ ಮಿಗಿಲಾದಿನಿಜಾಧಿಸಮಂತಿಗೆಂಬಿನಂ | 





ಮಾದಿರಾಜ. 1229. 
ಈತನು ಬಾಂಬೆ ಬ್ರಾಂಚ್‌ ರಾಯಲ್‌ ಏಷ್ಯಾಟಿಕ್‌ ಸೊಸೈಟ ಜರ್ನಲಿನಲ್ಲಿ 
ಕೊಟ್ಟಿರುವ ಸೌಂದತ್ತಿಯ ಶಾಸನವನ್ನು * ಬರೆದುದಾಗಿ ಅದರ ಅಂತ್ಯದಲ್ಲಿರುವ 
ಬಸೆನೀಶಾಸನಮಂ ವಿರ; ಚಿಸಿ ಬರೆದಂ ಪೂರ್ವಜನ್ಮದೊಳ* ಸುಕೃತಮನಾ | 
ರ್ಜಿಸಿ ಕೇಶಿರಾಜವಿಭುವಿನ | ನಿಸುವೆನಿಸಿದ ಮಾದಿರಾಜನಾನಿಭುಮತದಿಂ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. 


ಈ ಶಾಸನದಲ್ಲಿ ರಟ್ಟ ಕುಲಭೂಷಣ, ಮಂಡಲಿಕಗಂಡತಳಪ್ರಹಾರಿ, ಸಾಹ 
ಸೋತ್ತುಂಗ, ಬೊಪ್ಪನಸಿಂಗ ಮೊದಲಾದ ಬಿರುದುಗಳುಳ್ಳ ಲಕ್ಷ್ಮೀದೇವರಸನು 
ವೇಣುಗ್ರಾಮದ ನೆಲೆವೀಡಿನಲ್ಲಿಕ್ಕೆ ಶಕ 1171 ರಲ್ಲಿ--ಎಂದರೆ 1009 ರಲ್ಲಿ 
ಮುನಿಚಂದ್ರನ ನಿಯಾಮದಿಂ ಈ ಕವಿಯ ತಂದೆಯಾದ ಕೇಶವರಾಜನು ಮಲ್ಲಿ 
ನಾಥದೇವರಿಗಾಗಿ ದತ್ತಿಯನ್ನು ಬಿಟ್ಟಂತೆ ಹೇಳಿದೆ. 


ಈ ಶಾಸನದ ಬಂಧವನ್ನು ನೋಡಿದರೆ ಈ ಮಾದಿರಾಜನು ಒಳ್ಳೆಯ ಕವಿ 
ಯೆಂಬುದರಲ್ಲಿ ಸಂಶಯವಿಲ್ಲ. ಈತನ ವಿಷಯನಾಗಿ ಈ ಶಾಸನದಿಂದ ಈ 
ಯಂಶಗಳು ತಿಳಿಯುತ್ತವೆ: 


ಈಶನು ಸಾಮಾಸಿಗಳುಲದ ಅತ್ರಿಗೋತ್ರದ ಬ್ರಾಹ್ಮಣನು, ಈ ವಂಶದ ಮೂಲ 
ಪುರುಷನು ರುದ್ರಭಟ್ಟಕನೀಂದ್ರನು. ಇವನು ತನ್ನ ಕವಿತೆಯಿಂದ ಕನ್ನರನನ್ನು (939-968) 
ಮೆಚ್ಚಿಸಿ, ಅವನಿಂದ 18 ಗ್ರಾಮಗಳನ್ನು ಬಹುಮಾನವಾಗಿ ಪಡೆದನು. ಈ ರುದ್ರಭಟ್ಟನು 
ತನ್ನ ಹೆಸರಿನ “ಚಿ? ವಂಬಕ್ಷ್‌ ರವನ್ನು 1,000 ಹೊನ್ನಿಗೆ ಅಡವಿಟ್ಟು, ಅದನ್ನು ಬಿಡಿಸಿ 
ಕೊಳ್ಳುವ ವರೆಗೆ ರುದ್ರಟ ಖಂಬ ಹೆಸರನ್ನು ವಹಿಸಿದ್ದನು.3 ಈತನ ವಂಶದವರಲ್ಲಿ ಕಲಿದೇವ 











i  : 





1. Vol, X, 260. 

2. ಇವನೇ ಸಂಸ್ಕೃತದ ಕ.ವ್ಯಾಲಂಕಾರವನ್ನು ಬರೆದಿರುವ ರುದ್ರಟಿನಾಗಿರಬಹ ದು ಈ ರುದ್ರ 
ಟನ ಚಕ್ರಬಂಧಪದ್ಯದಿ:ದ ಉದ್ದಾರವಾಗುವ ಸ್ವವಿಷಯಕವಾದ ಶ್ಲೋಕದಲ್ಲಿ " ಸಾಮಾಚಾ' ಎಂಬ 
ವಿಶೇಷಣವಿದೆ. ಇದು ಇಲ್ಲಿ ಬಂದಿರುವ " ಸಾಮಾಸಿಗ ' ಎಂಬುದಕ್ಕೆ ಸರ್ಯಾಯಶಟ್ಹವಾಗಿರ ಬಹುದೆಂದು 
ತೋರುತ್ತದೆ. 


248 ಕರ್ಣಾಟಕ ಕವಿಚರಿತೆ. (13 ನೆಯ 


ನೆಂಬವನು ಪ್ರಸಿದ್ಧೆನಾಗಿದ್ದನು ' ಅವನ ಮಗ ಬನಿಹಟ್ಟಿ ಮೊದಲಾದ 18 ಪುರಗಳಿಗೆ 
ಪ್ರಭುವಾದ ಶ್ರೀಧರ; ಆತನ ಪುತ್ರ ಮಹದೇವ; ಅವನ ಸುತ ಶ್ರೀ£ಧರ; ಆತನ ಮಗ 
ಮಹದೇವ ಅಥವಾ ಮಾಯಿದೇವ ; ಅವನ ಮಗ ರಾಜಗುರು ಮುನಿಚಂದ್ರನ ಮಂತ್ರಿ 
ಯಾಗಿದ್ದ ಮಲ್ಲಿಕಾರ್ಜುನ; ಇವನ ಸುತ ಕೇಶಿರಾಜ ಇವನ ಹೆಂಡತಿ ಮಾಳಲದೇವಿ; 
ಇವರ ಮಗನೇ ಈ ಶಾಸನವನ್ನು ಬರೆದ ಮಾದಿರಾಜ. ಈ ಮಾದಿರಾಜನಿಗೆ ಮಲ್ಲಿಕಾ 
ರ್ಜುನ ಎಂಬ ಸಹೋದರನಿದ್ದನು. ಇವರಿಬ್ಬರೂ | ಶ್ರೀರಟ್ಟಿ ರಾಜ್ಯಪೃತಿಷ್ಟಾಚಾರನುಂ 
ಅರಿಬಿರುದಮಂಡಳಿಕಜವರಾಜನುಮಪ್ಪ ಶ್ರಿಮದ್ರಾಜಗುರುಗಳ್‌ ಮುನಿಚಂದ್ರದೇವರ 
ನೋಲಗಿಸಿ ಕೂಂಡಿಮೂಜುಸಾಸಿರದ ಬಬ'ಯ ಬಾಡಂ ಮುನಿಚಂದ್ರದೇವರಾಳ್ಕೆ ವಾಡಂ 
ಸುಗಂಧವರ್ತಿಯ ಹನ್ನೆರಡುಮಂ ತದಾಜ್ಜೆಯಿಂ ಪ್ರತಿಪಾಳಿಸುತ್ತುಮಿರ್ದರ್‌.? 


ಈ ಶಾಸನದಿಂದ ಕೆಲವು ಪದ್ಯಗಳನ್ನು ಉದ್ಗರಿಸಿ ಏರೆಯುತ್ತೇವೆ:.. 
ರುದ್ರ ಭಟ್ಟಿ. 
ತನ್ನಯ ವಂ ಶಜರ್ಕಳಯಉುದಿಂಗಳೊಳುದ್ರಕವೀಶರಪ್ಪ ವಾ। 
ಕೋನ ತಿಯಿಂ ಸರಸ್ವತಿಯಿನೂರ್‌ ಪದಿನೆಂಟಜಕೊಳಂ ಪ್ರಭುತ್ಯಮಂ | 
ಕನ್ನರನಿಂದಮಂದು ಪಡೆದಂ ದೊರೆಯಾರ್‌ ಕನಿತಾನಿಭಾಸದೆೊಂ | 
ದುನ್ನತಿಯೊಳ್‌ ಪ್ರಭುತ್ವದ ನಗಲ ಯೊಳಾವಿಭುರುದ್ರ ಭಟ್ಟಿ ನೊ । 790 | 
ಕವಿಯ ಶಾಯಿ ಮಾಳಲದೇವಿ. 

ಮನೆಯೊಳಗೇ ನುಳ್ಳೊಡನಿ | ಬೆನುತುಂ ಸ್ವಯಮರ್ಥಭೂರಿಯಾಗುತ್ತಿರ್ಪಂ| 
ಗನೆಯರ್‌ ಮಾಳಲದೇವಿಯ | ವಿನಯಾಂಭೋನಿಧಿಯ ಗುಖಐದೊಳೆಂತೆಣೆಯ 

[ಸ್ಟರ್‌ | 701 ॥ 
ಮನೆಯೊಳಗುಳ್ಳೊಡಂ ಮಡಗಿ ತತ್ತತಿಗಂ ಮನೆಮಕ್ಕಳಿಂಗಮೆ | 
ಳ್ಳನಿತುಮನಿಕ್ಕಲಾಜದೆ ಕಲಂ ಕಡೆಯುಂ ಸುಡನಲ್ವಿ ಜೀನಿಪಂ | 
ಗನೆಯರನೆಂ ಕುಲಾಂಗನೆಯರೆಂದೆನಲಕ್ಕುಮೆ ಕೇಶಿರಾಜನಂ | 
ಗನೆ ಪತಿಭಕ್ಕೆ ಚಾರುಗುಣಯುಕ್ತ ಕುಲಾಂಗನೆ ಭೂತಳಾಗ್ರದೊಳ । 7992 ॥ 
ಕುಟಿಲೆ ಕುಮಾರ್ಗೆ ಕುತ್ತಿತೆ ಕುರೂಸೆ ಕುಭಾಗೈೆ ಕುಶೀಲೆ ಜಹ್ವಲಂ | 
ಸಟಿ ಶಕೆ ಧೂರ್ತಿ ದುರ್ಗುಣೆ ದುರನ್ವಿತೆ ದುರ್ಜನೆ ದುಷ್ಟ ಕಷ್ಟೆಯೆಂ | 
ಬಟಮಟಕಾರ್ತಿಯರ್‌ ಸತಿಯರೇ ಗುಣದೊಳ್‌ ಸಲೆ ಮಾಳಿಯವಪೆಯುಂ | 
ಗುಟಕೆಣೆಯಾಗರಂದೊಡಿತರಾಂಗನೆಯರ್‌ ರ ಚ 792 | 


{J 
ಪುರುಷರನೇಳಿದಮಂ ಮಾ| ಟ್ಲರಿದುಂ ಪಿರಿದಾಗೆ ಬಗೆವ ಪರರಂ ಮಾಯಾ | 
ಚರಣದೊಳೆಸಗುವ ಸತಿಯರ್‌ | ದೊರೆಯೇ ಪೇಟ್‌ ಮಾಳಿಯಷ್ಟೆಯೊಳ್‌ ಹು 


[ತ್ರಿತೆಯೆರ್‌ | 794 ॥ 


ಶತಮಾನ] ಶಿಶುಮಾಯಣ. 349 


ಅಸವನೆಗಂಗಳಕ್ಕೆ? ತಲೆವಾಗಿಲೆಗಚ್ಚನೆ ನೋಡಲೇ ಅಲಿಂ | 

ಗೊಸಗೆಗೆ ನೋಂಪಿಗಂಗಡಿಗೆ ಬಾಡಿನ ಸಂತೆಗೆ ಬಾಯಿನಕ್ಕೆ ಪೋ ॥ 

ಸೆಸಕದೆ ಪಾಣ್ಸರೊಳ್‌ ನೆರೆವರಂ ಕುಲನಾರಿಯರೆಂಬುದೇ ವಿಚಾ | 

ರಿಸೆ ಪತಿಭಕ್ತಿವೆತ್ತೆಸೆವ ಮಾಳಲದೇನಿಯನಲ್ಲ ದನ್ಯರಂ 1 70908 ॥ 


ಗಾಳುತನದಿಂದೆ ಪುರುಷರ| ನೇಳಿದಮಂ ಮಾಲ್ಟ ದುಶ್ಚರಿತ್ರೆಯರಂ ವಾ | 
ಚಾಳೆಯರಂ ಕಂಡಫುತತಿ | ಮಾಳಲದೇವಿಯ ಗುಣಾನುಕಥನದೆ ಕಡುಗುಂ 


1 706 ॥ 
ಪತಿ ಬಸದಕ್ಕುಮಿಂತು ತಮಗೆಂದು ದುರ್‌ ಷಧಮಂ ಪ್ರಯೋಗಿಪರ್‌ | 
ಕೃತಕೆಯರಂತಳಿ'ಂದೆ ಸರುಷರ್‌ ಕ್ಷಯೆಕಾಮಲೆಪಾಂಡುಗುಲ್ಮದಿಂ 1 
ದತಿಕೃಶರಾಗೆ ಬಿಚ್ಚಟಸುತಿರ್ಪವರೆಂತೊ ಕುಲಾಂಗನಾಜನಂ | 
ಸತಿಹಿತೆ ಮಾಳಿಯಪ್ತೆಯ ಕುಲಾಂಗನೆ ವಾರ್ಧಿಸರೀತಧಾತ್ರಿಯೊಳ್‌ nH 7097 ॥ 


ಮನೆಗೀಬಂದರೆ ಬಿರ್ದಿನ | ರೆನಲರೊಳಯಿಂ ಕೋಡಿಪೋಗಿಯಡಗುವ ಸಮುಖಂ | 
ತನಗಾದೊದೆ ನೀವಾರೆಂ | ಬನಲೆಯರೀಮಾಳಿಯವೆ ಗೆಂತೆಣೆಯಪ್ಪರ್‌ ॥ 708 ॥ 





ಕಾದಿ ಪಾವಾ 


ಶಿಶುಮಾಯಣ. 71233. 

ಈತನು ತ್ರಿಪುರದಹನಸಾಂಗತ್ಯು, ಅಂಜನಾಚರಿತ್ರೆ ಎಂಬ ಗ್ರಂಥಗಳನ್ನು 
ಬರೆದಿದ್ದಾನೆ. ಇವನು ಜೈನಕನಿ. 

ಇವನ ಗ್ರಂಥಗಳಿಂದ ಇವನ ನಿಷಯವಾಗಿ ಈ ಸಂಗತಿಗಳು ತಿಳಿಯ 
ಬರುತ್ತವೆ :-- 

ಹೊಯ್ಸಳದೇಶದಲ್ಲಿ ಕಾವೇರಿಯಕಾಲುವೆಯ ಸನಾಪದಲ್ಲಿರುವ ನಯನಾ 
ಪುರವನೆಂಬ ಊರಿನಲ್ಲಿ ದೇವರಾಜನ ಇಷ್ಟಾನುಸಾರವಾಗಿ ರಾಜರಾಜನು ಒಂದು 
ನೇಮಿಜಿನಾಲಯವನ್ನು ಕಟ್ಟಿಸಿದನು. ಅದೇ ಊರಿನಲ್ಲಿ ಮಾಯಣಸೆಟ್ಟಿಯೆಂಬ 
ಒಬ್ಬ 'ವಣಿಗ್ರರ' ನಿದ್ದನು. ಅವನ ಹೆಂಡತಿ ತಾಮರಸಿ; ಮಗ ಬೊಮ್ಮಸೆಟ್ಟಿ. 
ಈತನು--“ ಮಾನವಪತಿಗಳ ಸಭೆಯೊಳು ರತ್ತಸಮಾನದೀಪದವೊಲೊಪ್ಪು 
ವನು.” ಇವನ ಹೆಂಡತಿ ನೇಮಾಂಬಿಕೆ; ಮಗ ಕವಿ ಶಿಶುಮಾಯಣ. ಇವನ 
ಗುರು ಕಾಣೂರ್ಗಣದ ಭಾನುಮುನಿ. ಜೆಳುಕೆರೆಯಪುರದರಸಾದ ಗುಮ್ಮಟ 
ದೇವನು ಹೇಳೆನಲು ಕವಿ ಅಂಜನಾಚರಿತ್ರೆಯನ್ನು ಬರೆದನು. 

ತ್ರಿಪುರದಹನಸಾಂಗತ್ಯವು 

ಶಕವರ್ಷದ ಸಾನವಿರದನೂಅಅಸೊಳು | ತ್ಲಕಲವಾದಾುವತ್ಸರದ | 

ಪ್ರಕಟಿತಪುತ್ರವರ್ಷದ ಮಾಘಶುದ್ಧದಿ | ನಕಳಂಕಪಾಡ್ಯದೊಳಾಯ್ತು i 


350 ಕರ್ಣಾಟಕ ಕವಿಚರಿತೆ. [18 ನೆಯ 


ವಂದು ಹೇಳಿದೆ. ಫುತ್ರವರ್ಷವೆಂದರೆ ನಂದನವರ್ಷವೆಂದು ತೋರುತ್ತದೆ. ಆದರೆ 1106 
ನೆಯ ವರ್ಷವು ಕ್ರೋಧಿಯಾಗುತ್ತದೆ. ಉತ್ಸಕಲ ಎಂಬ ಪದಕ್ಕೆ ನಿಶೇಷಾರ್ಥವೇನಾದರೂ 
ಇರಬಹುದೊೋ ಏನೋ ತಿಳಿಯದು. ಶಕ 1100 ವರ್ಷಗಳಾದ ಮೇಲೆ ಪ್ರಭವಾದಿವತ್ಸರ 
ಗಳಲ್ಲಿ ಮಿಕ್ಕ ಕೊನೆಯ 0 ವರ್ಷಗಳಲ್ಲಿಯ ನಂದನ ಎಂದು ಅರ್ಥಮಾಡಿದರೆ ಶಕ 1154 
(1233) ಆಗುತ್ತದೆ. ಕವಿಯ ಆಶಯವು ಇದೇ ಆಗಿರಬಹುದೋ ಏನೋ ತಿಳಿಯದು. 
ಈತನು ಜನ್ನನನ್ನು (1230) ಸ್ಮುತಿಸುವುದರಿಂದ ಸ್ವಲ್ಪ ಹೆಚ್ಚು ಕಡಮೆ ಅವನ ಸಮ 
ಕಾಲದವನಾಗಿದ್ದಿ ರಬಹುದು. ಒಬ್ಬ ಬೆಳುಕರೆಯಧಿಪನಾದ ಗುಮ್ಮಟ್ಟನು 1818 ರಲ್ಲಿ 
ದ್ಹಂತೆ ಶ್ರ. ಬೆ. 6ರ ನೆಯ ಶಾಸನದಿಂದ ತಿಳಿಯುತ್ತದೆ. ಕನಿ, ಹೇಳುವ ಗುಮ್ಮ ಟದೇವನು 
ಇವನೇ ಆಗಿದ್ದಪಕ್ಸ್‌ದಲ್ಲಿ ಕವಿಯ ಕಾಲವು ಪದ್ಯದಲ್ಲಿಕೊಟ್ಟಿರುವ ಕಾಲಕ್ಕಿಂತ 80 
ವರ್ಷ ಈಚೆಯಾಗುತ್ತದೆ. ಆದುದರಿಂದ ಕನಿ ಹೇಳುವ ಗುಮ್ಮ ಟನು ಶಾಸನೋಕ್ಕನಾದ 
ಗುಮ್ಮಟ್ಟಿನ ಪಿತಾಮಹನಾಗಿರಬಹುದೆಂದು ತೋರುತ್ತದೆ. 


ಈತನಿಗೆ ಹಸುಳೆಮಾಯಣ, ತರಳಮಾಯಣ ಎಂಬ ಹೆಸರುಗಳೂ 
ಉಂಟು. ಈ ಹೆಸರಿಗೆ ಕಾರಣವನ್ನು ಈ ಸದ್ಯದಲ್ಲಿ ಸೂಚಿಸಿದ್ದಾನೆ: 

ವಸುಧೆಯೊಳುಳ್ಳ ಭವ್ಕರುಗಳಿಗೆಲ್ಲರ್ಗ್ಗೆ | ನಿಸುವಾಗಿಪ್ಪುದಣಳ'ಂದ | 

ಉಸುರುವ ಪದಪದ್ಯದೊಳು ತನ್ನ ಪೆಸರನು | ಹಸುಳೆಮಾಯಣನೆಂದು ಇಡುವ | 


ಪೂರ್ವಕನಿಗಳನ್ನು ಈ ಪದ್ಯದಲ್ಲಿ ಸ್ತುತಿಸಿದ್ದಾನೆ:-- 


[ap ಧಿ 


ರನ್ನನ ಹೊನ್ನನ ಜನ್ನಮಯ್ಯನ ಚತು | ರೋ ನ್ನತಕನಿತಾರ್ಣವನ | 


ಸನ್ನುತಕನಿಪಂಪರಾಜಮೊದಲಾದರ | ಚೆನ್ನಡಿಗಳಿ ಗಜಗುವೆನು | 


ತನ್ನ ಕನಿತಾಚಾತುರಿಯನ್ನು ಈ ಪದ್ಯದಲ್ಲಿ ಹೇಳಿಕೊಂಡಿದ್ದಾನೆ ಹ 
ಹಸುಳೆಮಾಯಣನುಸುರಿದ ಕೃತಿಯೂಳು ನವ | ರಸ ಪರಿಪೂರಿತಮಾಗಿ | 


ಒಸರುವುದಾರಸಚಿ: ದವನಅದು ಸೇ | ವಿಸುವುದು ರಸಿಕಕೋನಿದರು | 
ಇವನ ಗ್ರಂಥಗಳ 


1. ಅಂಜನಾಚರಿ 


ಇದು ಸಾಂಗತ್ಯುವೆಂಬ ಹಾಡಿನ ರೂಹವಾ 
ಭಾಗಿಸಲ್ಪಟ್ಟದೆ; ಪದ್ಯ 6,000. 


ತ್ರೆ. 
ದ ಗ್ರಂಥವು; 15 ಸಂಧಿಗಳಾಗಿ 


ಅರುಹನ ಮತದೊಳೆಸೆವ ಪದ್ಮಚರಿತವ | ವಿರಚಿಸಿದನು ರನಿಷೇಣ | 
ಪರಮಮುನೀಂದ್ರ ಗೀರ್ವಾಣಭಾಷೆಯೊಳದ | ಸೊರೆವೊಡಿನ್ನಾರಳವಹುದು | 
ಅದಳೊಳಂಜನೆಯೆೊಂಬ ಸುದತಿಯ ಚರಿತೆಯ | ನೊದನಿ ಪೇಟ ನು ಕನ್ನ ಡದಿಂ ॥ 


ಶತಮಾನ] ಶಿಶುಮಾಯಣ : ಅಂಜನಾಚರಿತ್ರೆ. 351 


ಎಂಬುದರಿಂದ ಈ ಗ್ರಂಥವು ರನಿಷೇಣನು ಸಂಸ್ಕೃತದಲ್ಲಿ ಬರೆದಿರುವ ಪದ್ಮಚರಿತ್ರದ 
ಒಂದು ಭಾಗವೆಂದು ತಿಳಿಯುತ್ತದೆ. ಇದರ ಉತ್ಕೃಷ್ಟತೆಯನ್ನು ಕವಿ ಈ ಪದ್ಯದಲ್ಲಿ 
ಹೇಳಿದ್ದಾನೆ ಸ 


ಅಂಜನಾಚರಿತವೆಂದೆಂಬ ನಾಮವು ಕೃತಿ | ಗೆಂಜಲಲ್ಲನ್ವರ್ಥಕವು | 
ಕಂಜಭವನ ರಾಣಿಯ ನಯನದೊಳೆಸೆ | ವಂಜನವಾದ ಕಾರಣದಿ | 


ಗ್ರಂಥಾವತಾರದಲ್ಲಿ 24 ಜಿನರನ್ನು ಸ್ತುತಿಸಿದ್ದಾನೆ. ಬಳಿಕ ಗುಮ್ಮಟೇಶ, 
ಭುಜಬಲಿಪುರದ ಭುಜಬಲ ಸಿದ್ಧಾದಿಗಳು, ಯಕ್ಸಿಯಕ್ಬರು, ಸರಸ್ವತಿ, 
ಜ್ವಾಲಾಮಾಲಿನಿ, ಪದ್ಮಾವತಿ, ಬಾಹುಬಲಿಸದಸೇವಕ ಬೇಹುಬ್ರಹ್ಮ ಇವರು 
ಗಳನ್ನು ಸ್ಮರಿಸಿ ತರುವಾಯ ಮಾಘಣಂದಿಮೊದಲುಗೊಂಡು ಪಂಡಿತನವರೆಗೆ 
ಜೈನಗ:ರುಗಳನ್ನು ಕ್ರಮವಾಗಿ ಹೊಗಳಿದ್ದಾನೆ." 


ನಮಗೆ ದೊರೆತಿರುವ ಸಾಂಗತ್ಯಕವಿಗಳಲ್ಲಿ ಈತನೇ ಮೊದಲನೆಯವನು; 
ಸಾಂಗತ್ಯದಲ್ಲಿ ಅನೇಕ ಜೈನ ನೀರಶೈವ ಬ್ರಾಹ್ಮಣ ಗ್ರಂಥಗಳು ಹುಟ್ಟಿವೆ. 
ಸುಮಾರು 13 ನೆಯ ಶತಮಾನದಲ್ಲಿ ಹಾಡಿನ ರೂಪವಾದ ಈ ಸಾಂಗತ್ಯ ಗ್ರಂಥ 
ಗಳ ರಚನೆ ಆರಂಭವಾದಂತೆ ತೋರುತ್ತದೆ. 


ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 


ಅಡಕೆ. 
ಇಳೆಯೆಂಬ ಸತಿಗಜ ಪೊಳೆವ ಸಚ್ಚೆಯ ಚತ್ರ | ಗಳನು ನಿರ್ಮಿಸಿದನೆಂಬಂತೆ | 
ಪಲವು ಹೊಂಬಾಳೆಯ ತಳೆದು ಪೂಗಾಳಿಗ | ಳಲಘುಫಲದಿನೊಪ್ಪುತಿಹುವು 
। 799 ॥ 
ಬಾಳೆ. 


ಕಂದಿನೊಳಗೆ ಹುಟ್ಟಿ ಕಂದರೆಲ್ಲರ ಬಿಟ್ಟು | ಮುಂದಲೆಯನು ಕೊಟ್ಟು ಜನದ | 
ನಿಂದೆಯೊಳೊಂದಿ ಬಾಯುವ ಬಾಲ ಸುಡಲೆಂದು | ನೊಂದೆಜಗಿದ ಬಾಲ್‌ಯಿಹುವು 


॥ 800 ॥ 


ಇರದ ಮಧ. ಇಮ್‌ i ಡಾ 7777.77). 3 SSN 


|. ಮಾಘುಣಂದಿ. ಜಿನಸೇನ, ಸಮಂತಭದ್ರ, ನೇಮಿಚಂದ್ರ, ರಾಮಚಂದ್ರ, ಪ್ರಭಾಚಂದ್ರ, 
ಸೋಮಜಿದಕಲಂಕಚಂದ್ರ, ಜಿನಚಂದ್ರ, ಭದ್ರಬಾಹು, ಸುಭದ್ರಾರ್ಯ, ಪರವಾದಿದ್ದಂಸಕಪಂಡಿತ 
ಯೋಗಿ, ವಾದಿನಿದ್ಯಾನಂದ, ವರ್ಧಮಾನ, ವೀರಸೇನ, ಕಾಣೂರ್ಗಣದ ದೇವಕೀರ್ತಿ, ಶ್ರುತಕೀರ್ತಿ, 
ವಿಜಯಸುಕೀರ್ತಿ, ಭೂಭೂಷಣ, ರಾಮಚಂದ್ರ, ಪ್ರಭೇಂದು, ಇಂದುಕೀರ್ತಿ, ಸಾಸಿರಕೀರ್ತಿ, 
ದೇಶೀಯಗಣದ ಚಂಗಡೇಶದ ಪ್ರಭೇಂದು, ಸಮಂತಭದ್ರ, ಕಾಣೂರ್ಗಣದ ಭಾನುಮುನಿ, ಯತಿ 
ವರ್ಧಮಾನ, ನೇಮಿಚಂದ್ರ, ಗುಮ್ಮಟದೇವಸೂರಿ, ಪಂಡಿತ. 


8592 ಕರ್ಣಾಟಕ ಕವಿಚರಿತೆ. [18 ಸೆಯ 


ಹುಣಿಸೆ. 
ಒಮ್ಮೆ ಫಲವನಿತ್ತು ಸುಮ್ಮ ನೆಯಿಂಹ ತೆರು | ವೆಮ್ಮೊಳು ಮಚ್ಚರಿಸಿದೊಡೆ | 
ಹಮ್ಮ ಮುಣ'ವೆಸೆಂಬ ಹುಣಿಸೆಯ ಮರಗಳು | ಸುಮ್ಮಾನದಿ ಬೆಳೆದಿಹುವು 
॥ 801 ॥ 
2. ತ್ರಿಪುರದಹನಸಾಂಗತ್ಯ. 


ಇದೂ ಸಾಂಗತ್ಯದಲ್ಲಿ ಬಕೆದಿಜೆ; ಸದ್ಯ 981. ಈ ಗ್ರಂಥದಲ್ಲಿ “ ಜನನ 
ಜರಾಮರಣಗಳೆಂಬ ಸೆಸರಿಂದ ಘನತರವಹ ಮೂಜು ಪುರವನು ಜ್ಯೋತಿ 
ರೂಪವ ತಳೆದಾದೀಶ್ವರ ಸುಟ್ಟಿ ಕೌತುಕನನು ಪೇಟುವೆನು” ಎಂದು ಕನಿ 
ಹೇಳುತ್ತಾನೆ. 

ಗ್ರಂಥಾವತಾರದಲ್ಲಿ ಕವಿ ಚಂದ್ರನಾಥನನ್ನು ಸ್ತುತಿಸಿ ಬಳಿಕ ಶಾಂತಿಜಿನ, 
ನೇಮಿ, ವರ್ಧಮಾನ ಮುಂತಾದ 24 ಜನರನ್ನೂ ಬೆಳ್ಗೊಳದ ಭುಜಬಲಿಯನ್ನೂ 
ಸಿದ್ದರು, ಆಚಾರ್ಯರು, ಶಾರದೆ, ಭಾನುಮುನಿ ಇವರುಗಳನ್ನೂ ಸ್ಮರಿಸಿದ್ದಾರೆ. 

ಈ ಗ್ರಂಥದಿಂದ ಒಂದು ಪದ್ಯವನ್ನು ಉದ್ಗರಿಸಿ ಬರೆಯುತ್ತೇವೆ: 

ಬ್ರಾಹ್ಮಣಸರಿಹಾಸ 
ಸದಿನಾಲ್ಲು ಭುವನವಲ್ಲವು ಪುರುಷೋತ್ತಮ | ನುದರದೊಳಿರುತಿರ್ದು ತಾನು | 


ಅದಟರಕ್ಕಸನ ಮೇಲಿರದೆ ಸ ಸಂಗಾ ಮವ | ನೊದನಿದುದಿದು ಚಿತ್ರ ವಲ್ಲ © 180 ॥ 


ಸೋಮನಾಥಪಂಡಿತ. 1234. 
ಈತನು ಅರಸಿಯಕೆರೆಯ 123 ನೆಯ ಶಾಸನವನ್ನು ಬರೆದುದಾಗಿ ಆ 
ಶಾಸನದ ಕೊನೆಯಲ್ಲಿರುವ “ ಶ್ರೀಮದಾನಂದಬೋಧಪ್ರಭುಗಳ ದಾಸ ಗ..ಕುಳ 
ತಿಳಕ ಸುಕವಿಕಂಠಾಭರಣ ಸೋಮನಾಥಪಂಡಿತರು ಪದ್ಯಂಗಳ ಹೇಬೂದರು ” 
ಎಂಬ ವಾಕ್ಯದಿಂದ ತಿಳಿಯುತ್ತದೆ. 


ಈ ಶಾಸನದ ಬಂಧದಿಂದಲೂ “ಸುಕವಿಕಂಠಾಭರಣ” ಎಂಬ ಈತನ 
ಬಿರುದಿನಿಂದಲೂ ಇವನು ದೊಡ್ಡ ಕನಿಯಾಗಿದ್ದನೆಂಬುದರಲ್ಲಿ ಸಂದೇಹವಿಲ್ಲ. 


ಈತನು ಬ್ರಾಹ್ಮಣ ಕವಿ, ಸಿಂದವಿಗೆಯ ಆನಂದಬೋಧಮುನಿಯ 
ಶಿಷ್ಯನು. ಈ ಶಾಸನವು ಹೊಯ್ಸಳವೀರನಾರಸಿಂಹನ ಆಳಿಕೆಯಲ್ಲಿ ಶಕ 1156 
ಫಷ 1284 ರಲ್ಲಿ ಬರೆದುದು. ಇದರಲ್ಲಿ ಸಿಂದವಿಗೆಯ ಸ್ವಾಮಿಯ 
ಹೆಸರಿನಲ್ಲಿ ಸೋಮನಾಥಪುರಡೊಳಗೆ ನರಸಿಂಹದೇವರ ಪ್ರತಿಷ್ಟೆ ಚೋ ದಾ? 
ಹೇಳಿದೆ. 


ಧಿಂ 
ಆಃ 
೦೦ 


ಶತಮಾನ] ಶ್ರೀನಿಜಯರ್‌ ದಶಕೀರ್ತಿದೇವರ್‌. 


ಈ ಶಾಸನದಿಂದ ಕೆಲವು ಸದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ನಾರಸಿಂಹದೇವರು. 
ಶ್ರೀರಾಮಾಲಿಂಗನಾಲೋಕನವಶಜನಿತಾಂತಃಪ್ರಮೋದಪ್ರಕರ್ಷ | 
ಸೆ(ರಾಸ,ಂ ಪದ್ದ ಗರ್ಭಪೃಣುತಚರಿತನಾನಮೃ್ರನಾನಾಮರುತ್ತೋ i 
ಟೀರಾಗ್ರೋದ್ಭಾಸಮಾನಾರುಣಮಣಿಗಣನೀರಾಜಿತಾಂಫಘ್ರಿದ್ವಯಂ ರೂ | 
ಕಾರಾಧ್ಯಂ ನಾರಸಿಂಹಂ ಕುಡುಗಭಿಮತಮಂ ಹೋನಿದೇವಂಗಜಸ್ರಂ i 803 ॥ 
ಹೊಯ್ಸಳ ನರಸಿಂಹ. 
ಕರನಾಳ್‌ ವಾಸುಗಿ ತೂಂಳಿಮಂ | ದರಮಾಗೆ ವಿರೋಧಿಮಗರಬಳಜಳನಿಧಿಯಂ | 
ಭರದಿಂ ಕದೆದಂ ಸಡೆದಂ | ಕರಿರತ್ತಮನಶ್ಚರತ್ತಮಂ ನರಸಿಂಹಂ 1 804 | 
ಸೋವಿದೇವ. 
ಪೊಗಟಿ್‌ ಜಗಜ್ಜನಂ ತಣಿದು ತನನೆ ಹೊಯ್ಸಳಸೋವಿದೇವನಾ | 
ವಗಮಖಿಳೋರ್ವಿಯಂ ತಳೆದನಿಂ ಕಮಠಾಗ್ರಣಿ ರಾಗದಿಂದೆಪೊಂ | 
ಗುಗೆ ತಳೆಯೆತ್ತಿ ಸೈತು ನಿಮಿರ್ದೊಡುಗೆ ಪನ್ನಗರಾಜನುರ್ಕಿ ಸೊ | 
ರ್ಕುಗೆ ದಿಗಿಭವ್ರಜಂ ಕುಲನಗಾವಳಿ ಮೇಲ್ವಳೆಗಂಬರಂಬರಂ 1 805 ॥ 


ನಾರಾ ತಾಾಯಿಾಾಹಾವಾಲಿಣಲ. ಅಸಾಡಾಸಣಪತಾಹಾ್ಷಾಡಯಾರಾಾಾಲಖವಾಣಜ 


ಶ್ರೀನಿಜಯೆರ್‌ ದಶಕೀರ್ತಿದೇವರ್‌. 1234. 


ಇವರು ಚೆನ್ನಗಿರಿ 79 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸನದ 
ಕೊನೆಯಲ್ಲಿರುವ “ ಶ್ರೀವಿಜಯರ್‌ ದಶಕೇರ್ತಿದೇವರ್‌ ವಿರಚಿಸಿದರ್‌ ಸೇವ್ಯಶಾಸನ 
ಕೃತಿಯಂ” ಎಂಬ ಭಾಗದಿಂದ ತಿಳಿಯುತ್ತದೆ. 

ಈ ಶಾಸನವು ಹೊಯ್ಸಳ ವೀರನಾರಸಿಂಹನ ಆಳಿಕೆಯಲ್ಲಿ ಶಕ 1156 ರಲ್ಲಿ- 
ಎಂದರೆ 1234 ರಲ್ಲಿ ಬರೆದುದು. ಇದರಲ್ಲಿ ನೆಲ್ಬುದುರಿಯ ಬ್ರಹ್ಮೇಶ್ವರದೇವರಿಗೆ 
ಊರೊಡೆಯರು ದತ್ತಿಯನ್ನು ಬಿಟ್ಟಂತೆ ಹೇಳಿದೆ. 


ಇದರಿಂದ ಒಂಡೆರಡು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ: 
ಹೊಯ್ಸಳ ನರಸಿಂಹ. 


ನರಪತಿನಾರಸಿಂಹನೊಳಿದಿರ್ಚಿದೊಡೆಚ್ಚ ಅದೆಂಬ ಭೀತಿಯಿ೨ಿಂ | 

ಹರಣದ ಹಾನಿಗಂಜಿ ಜವನಂ ಮಜ್‌ವೊಕ್ಕು ಬರ್ದುಂಕುವೋಪ ರಾ | 

ಯರ ನಡುಬೆನ್ನೊಳುಂಡಿಗೆಯನೊತ್ತುವೆನೆಂದಮೃತಾಂಶು ತಾಳ್ವನೊಂ | 

ದೆರಳೆಯನೆಂದೊಡೇನೊಗಟ್ಟುದುನ್ನತಿಯಂ ಶಶಿವಂಶರತ್ನನಾ । 806 ॥ 
೨8 


354 ಕರ್ಣಾಟಕ ಕವಿಚರಿತೆ. [13 ನೆಯ 


ಮುದಲೆ.. 
ಲು 
ನಯವತಿಯೆಂದು ಶೀಲವತಿಯೆಂಂದು ಕಳಾವತಿಯೆಂದು ಸದ್ಗುಣಾ | 
ನ್ವಯವತಿಯುಂದು ಧರ್ಮವತಿಯೆಂದು ದಯಾವತಿಯೆಂದು ಪುಣ,ಸಂ | 
ಟಿ 
ಚಯವತಿಯೆಂದು ಕೇರ್ತಿಸುವುದೂರೂಡೆಬೋಕನ ಪೆರ್ಮೆವೆತ್ತ ಕಾಂ | 


ತೆಯನೊಲನಿಂದೆ ಮುದ್ದಲೆಮಹಾಸತಿಯಂ ನೆಗಬೀ ಜಗಜ್ಜನಂ i 807 ॥ 


ಹಾಸಹಾಖ್‌ಐವಸಚಾಜೂರುವರಾಗಾಲಾಯಬಾಣ ರು. ಲಜಸರರವರಾ ರಾಜನಾದ ತಾಲ 


ಜಿದಾನಂದಕವಿ. 1234. 
ಈತನು ಮಂಡ್ಯದ 121, 12% ನೆಯ ಶಾಸನಗಳನ್ನು ಬರೆದಂತೆ ಎರಡ 
ನೆಯ ಶಾಸನದ ಕೊನೆಯಲ್ಲಿರುವ 


ಧರೆ ಪೊಗಲ” ಚಿದಾನಂದಂ | ನಿರಚಿಸಿದಂ ಸತ್ವನೀಶ್ವರಂ ಶಾಸನಮಂ | 

ಪರಮಪ್ರಕಾಶಯೋಗೀ | ಶ್ರರತನಯಂ ಬ್ರಹ್ಮನಿದೈಗಾಸ್ಸದರೂಪಂ | 
ಎಂಬ ಸದ್ಯದಿಂದ ತಿಳಿಯುತ್ತದೆ. ಇವನು ಸರಮಪ್ರಕಾಶಯೋಗೀಶ್ವರನ 
ಮಗನೆಂದೂ ಬಹ್ಮನಿದ್ಯಾವೇತ್ತನೆಂದೂ ಸತ್ಸವೀಶ್ವರನೆಂದೂ ಈ ಪದ್ಯ 
ದಿಂದಲೇ ವ್ಯಕ್ತವಾಗುತ್ತದೆ. ಈತನು ಬ್ರಾಹ್ಮಣಕನಿ. ಈ ಶಾಸನಗಳಲ್ಲಿ 
1 ನೆಯದು ಹೊಯ್ಸಳರಾಜನಾದ ೫ ನೆಯ ನಾರಸಿಂಹನ (12920-1235) 
ಆಳಿಕೆಯಲ್ಲಿ 1234 ರಲ್ಲಿಯೂ 2 ನೆಯದು ಈ ರಾಜನ ಮಗನಾದ ಸೋಮೇಶ್ವರನ 
(1233-1254) ಆಳಿಕೆಯಲ್ಲಿ 1237 ರಲ್ಲಿಯೂ ಬರೆದುವು. ಇವುಗಳಲ್ಲಿ ಈ 
ಇಬ್ಬರು ರಾಜರಲ್ಲಿಯೂ ಮಹಾಸ್ರಧಾನನಾಗಿದ್ದ ಅಡ್ಡಾಯದದ ಹರಿಹರದಂಡ 
ನಾಯಕನು ಬಸಿರಾಳಿನಲ್ಲಿ ಮಲ್ಲಿಕಾರ್ಜುನದೇವಸ್ಥಾನವನ್ನು ಕಟ್ಟಿಸಿ ದೇವರಿಗೆ 
ದತ್ತಿಯನ್ನು ಬಿಟ್ಟಂತೆ ಹೇಳಿದೆ. ಈ ದೇವಸ್ಥಾನವು ಚಿತ್ರಕೆಲಸದಿಂದ ಶೋಭಿತ 
ವಾಗಿ ಬಹಳ ರಮಣೀಯವಾಗಿದೆ. ಈ ಶಾಸನಗಳಿಂದ ಕೆಲವು ಪದ್ಯಗಳನ್ನು 
ಉದ್ದರಿಸಿ ಬರೆಯುತ್ತೇವೆ: 

ನಾರಸಿಂಹ. 

ಶ್ರೀವಧು ಮುತ್ತಿನೆಕ್ಕಸರದಂತುರದೊಳ್‌ ನಲಿವಂತು ವಿಕ್ರಮ | 

ಶ್ರೀವಧು ಬಾಹುಪೂರಕದವೋಲ್‌ ಭುಜದೊಳ್‌ ನಲಿವಂತು ಕೀರ್ತಿದಿ | 

ಗ್ರೇನಿಯರೊಳ್‌ ನಿಜಾಜ್ಞೆವೆರಸಾದರದಿಂ ನಲಿವಂತು ಧರ್ಮಲ | 
3 ಒಿವರನಾಗಿ ಪಾಲಿಸಿದನುರ್ವರೆಯಂ ನರಸಿಂಹಭೂಭುಜಂ । 908 | 


wh 
ನಡೆವನ್ನ ಂ ನಾರಸಿಂಹಕ್ಕಿತಿಪತಿಗವನಿೀಹಾಳರಲಿ ರ್ದಪರ್‌ ಬಾ | 


ಳಿಡಿವನ್ನ ೨ ಕ್ಷತ್ರಿಯರ್‌ ಸಂಗರಸಮಯದೊಳಾರ್‌ ನಿಂದಪರ್‌ ದುರ್ಗಮಂ ಪೊ | 


ಶತಮಾನ] ಚಿದಾನಂದಕವಿ. 355 


ಕ್ಕೊಡಮುರ್ನಿ(ಪಾಳರಂ ಸೆಣ್ಣುಡೆಯನುಡಿಸುಗುಂ ತನ್ನ ದೋರ್ದಂಡಶ್‌ೌರಂ | 
ಪೊಡೆಗಿಚ್ಚಂ ಕಾಸಂತಿರ್ಕಂ ಕಡೆಯರಸುಗಳಂ ತನ್ನ ತೇಜಃಪ್ರತಾಸಂ | ೫೦9 ॥ 


ಸೋಮೇಶ್ವರ. 
1ಸಿರಿವಕ್ರೋರಂಗದೊಳ್‌ ನರ್ತಿಸೆ ನಿಜಯಭುಜಾದಂದಡದೊಳ್‌ ವಿಕ್ರಮಶ್ರೀ | 
ಯಿರೆ ವಕ್ರಾಂಭೊಜದೊಳ್‌ ವಾಗ್ಯನಿತೆ ನೆಲಸೆ ತನ್ನಾಜ್ಞೆ ವಿದ್ವಿಷ್ಟಭೂಪಾ ॥ 


ಳರ ಕೋಟೀರಂಗಳೊಳ್‌ ವರ್ತಿಸೆ ವಿಶದಯಶಂ ಪರ್ನೆ ವಾರಾಶಿತೀರಂ | 
ಬರಮಾಳ್ಸ ೦ ವಿಶ್ವಧಾತ್ರೀತಳಮನತಿ ಬಳಂ ರಾಯರೂಳ್‌ ಸೋಯಿದೇವಂ 


1810 ॥ 
ನೆಲನಂ ಪೊತ್ತೆತ್ತೆ ನಾಳ್ತರ್ತನದ ಮಹಿಮೆಯಿಂ ಪೊಂಗುವಂ ಕೂರ್ಮರಾಜಂ | 
ತಲೆಯೆತ್ತಿರ್ಪಂ ಫಣೀಶಂ ಮದಮನೆಸಗುವಂ ದಿಗ್ಗಜೇಂದ್ರಂ ನಿತಾಂತಂ | 
ಬಲಿದಿರ್ಪಂ ಗೋತ್ರಭೂಭದ್ವರ. ದೊಸಗೆಯಿಂದುರ್ವಿಯಂ ನಿರ್ವಿಕಾರಂ | 
ಬಲದೋಳೂಳ್‌ ತಾಳ್ಗೆ ಪೆಂಪಂ ತಳೆದತುಳಬಳಂ ರಾಯರೊಳ್‌ ಸೋವಿದೇವಂ 

1811 

ಅಡ್ಡಾ ಯದದ ಹರಿಹರದಂಡನಾಥ. 


ಚರಿತಂ ಗಂಗಾನದೀಸಂಗಮಸಹಚರಮಾಸ್ಕೇಂದು ಸತ್ಯಾಮೃತಶ್ಶ್ರೀ | 

ಭರಿತಂ ಲಸ್ಷ್ಮ್ಮೀನಿಳಾಸಂ ದ್ವಿಜಗುರುಬುಧಗೋತೃಾದಿಸದ್ದಾನದೀಕ್ಷಂ | 
ಗುರುಚಿತ್ತಂ ಸಾರ್ವತೀವಲ್ಲಭಪದಕಮಳಧ್ಯಾನಸಂಧಾನಸಾರಂ | 
ನರಸಿಂಹೋರ್ನಿ: ಶನಡ್ಮಾಯದದ ಹರಿಹರಂ ಶೋಕದೊಳ್‌ ತಾನೆ ಧನ್ನಂ॥ 812 | 
ತಡುಪಿಂ ಮುತ್ತಿದ ನೀರಸೇವುಣರ ಸೈನಾ ನೀಕವಮಂ ಪೊಕ್ಕು ? ಮೆ | 

ಯ್ಸಡ ಕೊಂದಿಕ್ಕಿದನೊಕ್ಕಲಿಕ್ಕಿ ತುಲ ದಂ ಬೆನ್ನಟ್ಟಿ ದಂ ಮೆಟ್ಟಿದಂ | 

ಪಿಡಿದಂ ಸಾಲೆ ತುರಂಗಮಂ ಹರಿಹರಂ ತನ್ನೊಂದೆ ಜಾತೃಶ್ವದಿಂ | 

ಗಡ ನಿಶ್ವಾವನಿ ಮಚ್ಚಿ ಮಂತ್ರಿತಿಲಕಂ ನಿದಿಷ್ಟವಿದ್ರಾವಣಂ H 813 ॥ 


ಮಲ್ಲಿಕಾರ್ಜುನದೇವಾಲಯ. 
ಮೊದಲಿಂದಂ ಕಲಶಂಬರಂ ಮೆಜ್‌ವ ನಾನಾಚಿತ್ರಪತ್ರಂಗಳಿಂ | 
ಮುದಮಂ ಬೀಜವ ಭಾರತಾದಿಕಥೆಯಿಂ ಮೆಯ್ವೆತ್ತ ಕೂಟಂಗಳಿಂ | 
ದಿದು ಪಾಂಚಾಳಿಕೆ ತಳ ಮೇರುಗಿರಿಯೋ ಪೇಂಂಬಿನಂ ವಿಭ್ರಮಾ 


ಸ್ಪದಮಾಗಿರ್ಸದು ಮಲ್ಲಿ ಕಾರ್ಜುನ..... ದೇವಾಲಯಂ ॥ ೫14 | 


ತಾಜಾ ಮಟಕೆಂವಾುಸಳ ನವ ಪ್ರಾ ಹಾಜಸಾಶಾಖಾವಿಾಾಸವಖಾಸಸವಖಂಾಮಾ 


ಘ ಈ ಸದ್ಯವು ಸೂಕ್ತಿಸುಧಾರ್ಣವದಲ್ಲಿ ಆನುವಾದಮಾಡಲ್ಪಟ್ಟಿದೆ. 


ಗ ಕ ಆ ಯರು ಬಾ ಬ್ಲ 


356 ಕರ್ಣಾಟಕ ಕನಿಚರಿತೆ. [18 ನೆಯ 


ಎರಡನೆಯ ಗುಣನರ್ಮ.' ಸು. 1235. 


ಈತನು ಪುಸ್ಪದಂತಸುರಾಣನನ್ನೂ ಚೆಂದ್ರನಾಥಾಸ್ಟಕನನ್ನೂ ಬರೆ 
ದಿದ್ದಾನೆ. 


ಇವನು ಜೈನಕನಿ; ಇವನ ಸಪೋಷಕನು " ಅಹಿತಕ್ಟ್ಯಾಭೃದ್ಭೃ ಹೆದ್ವಜ್ರ ' 
ನಾದ ಕಾರ್ತನೀರ್ಯರಾಜನ ಕೈಯಕೆಳಗೆ " ನಾಬ್ರ್ರಿಭು' ವಾಗಿದ ಶಾಂತಿ 


ವರ್ಮನು; ಗುರು ಕಾರ್ತನೀರ್ಯನ ಗುರುವಾದ ಮುನಿಚಂದ್ರನು. 


ಈತನು ಪೂರ್ವಕವಿಗಳನ್ನು ಸ್ಮರಿಸುವಾಗ ಜನ್ನನನ್ನು(1230) ಸ್ತುತಿಸಿ 
ರುವುದರಿಂದ ಆಕನಿಗಿಂತ ಈಚೆಯವನಾಗಿರಬೇಕು; ಮಲ್ಲಿಕಾರ್ಬುನನು 
(ಸು. 1247) ಈತನ ಪುಷ್ಪದಂತಪುರಾಣದಿಂದ ಪದ್ಯಗಳನ್ನು ಅನುವಾದಮಾಡಿ 
ರುವುದರಿಂದ ಅವನಿಗೆ ಹಿಂದೆ ಇದ್ದಿರಬೇಕು ; ಸುಮಾರು 123) ರಲ್ಲಿ ಇದರಬಹು 
ದೆಂದು ತೋರುತ್ತದೆ. 


1229 ರಲ್ಲಿ ಬರೆದ ಸೌಂದತ್ತಿಯ ಶಾಸನದಲ್ಲಿ * ಹೇಳಿರುವ ಕಾರ್ತವೀರ್ಯ, 
ಮುನಿಚಂದ್ರ, ಶಾಂತಿನಾಥ ಎಂಬವರು ಈತನು ಹೇಳುವ ಕಾರ್ತವೀರ್ಯ ಮುನಿ 
ಚಂದ್ರ ಶಾಂತಿವರ್ಮರೇ ಆಗಿರಬೇಕೆಂಬುದರಲ್ಲಿ ಸಂದೇಹವಿಲ್ಲ. ಶಾಸನದಲ್ಲಿ ಶಾಂತಿ 
ನಾಥನು ಮುನಿಚಂದ್ರನಿಗೆ ಅಮಾತ್ಯನಾಗಿದ್ದಂತೆ ಹೇಳಿದೆ. ಅಲ್ಲದೆ ಇವನನ್ನು 
" ಇಷ್ಟಶಿಷ್ಟ ಚಿಂತಾಮಣಿ'ಎಂದು ವಿಶೇಷಸಿ ಹೇಳಿದೆ. ಪುಷ್ಪದಂತಪುರಾಣದಲ್ಲಿ 
ಶಾಂಕಿವರ್ಮನನ್ನು " ಇಷ್ಟ ಶಿಷ್ಟ ಕಲ್ಪಕುಜ' ಎಂದು ಕನಿ ಸ್ತುತಿಸಿದ್ದಾ 
ಮೇಲೆ ಹೇಳಿದ ಕಾರ್ತನೀರ್ಯನು 1202 ರಿಂದ 1220 ರ ವರೆಗೆ ಆಳಿದಂತೆ ಶಾಸ 
ಗಳಿಂದ ತಿಳಿಯುತ್ತದೆ. ಈ ರಾಜನ ಸಭೆಯಲ್ಲಿ ಶಾಂತಿವರ್ಮನು ಪುಷ್ಪದಂ 
ಪುರಾಣವನ್ನು ರಚಿಸಹೇಳಲು ಕನಿ ರಚಿಸಿದಂತೆ 


೧ 
ಇತ) 
C4 


ನ 
ತ 


ವಿಂದೋರಂತಿರೆ ವಜ್ರದೇವನರನಾಥಾಸ್ಕಾನದೊಳ್‌ ಕೂರ್ತ ನ | 
ಣಿ ಂದೆಂ ಕೋವಿದರೆಯ್ದ ಕೊಂಡುಕೂನೆಯಲ್‌ ಕೇಳ್ಸೈಬ್ಕಜಂ ಶಾಂತಿವ | 
ರ್ಮಂ ದೀನಾನತವರ್ಮನಾದರಿಸಿ ನಿಂ ಸೆಲ್‌ ಂಬೊಡೀಗಳ್‌ ಮನಂ | 


ದಂದೆಂ ಪಾಲ್ಸಡ ಮರ್ದ್ವೆನಲ್‌ ಜಿನಕಥಾವಿಸ್ತಾರಮಂ ಸಾರಮಂ | 


ಎಂಬ ಪದ್ಯದಿಂದ ವ್ಯಕ್ತವಾಗುತ್ತದೆ. ಕಾರ್ತವೀರ್ಯನು ಕುಂತಳದೇಶದಲ್ಲಿಯ 
ಕೂಂಡಿಯನ್ನು ಆಳುತ್ತಿದ್ದಂತೆ ತಿಳಿವುದರಿಂದ ಕೂಂಡಿಯೇ ಕವಿಯ ಸ್ಪಳವಾಗಿದ್ದಿರ 
ಬಹುದು. “ ಮುನಿಚಂದ್ರಸಂಡಿತದೇವರ್‌ ಗುರುವಾಗೆ ತನಗೆ ಕವಿತೆ ಬಂದುದು” 
ಎಂದು ಹೇಳಿಕೊಂಡಿದ್ದಾನೆ. 


ತೊ ಭಂ ಭಾನ ಸಖ ಸ ಅರಧ ಇಂ ಜ್ಞ ಾಖ ಯಾ ಖಾ ಅಧರ ಆಜ ಆಅ ಆ ್ಳ್ಳ್ಬ್ಕರೂಾೂಹೂುುುಹುುುುುರುುುಣುು ಹಾ ಣುುುುು ರುರ್ರ್ಟಾರ್‌ 


1. ಪುಟ 20... ೭. ಪುಟಿ 846. 


ಮೋ ಯಾ ಸಲದ ಅ ಇ ರಾರಾ 


ಶತಮಾನ] ಬರಡನೆಯ ಗುಣವರ್ಮ : ಪುಷ್ಪದಂತಪುರಾಣ. 857 


ಈತನಿಗೆ ಗುಣಾಬ್ಹವನಕಲಹಂಸ, ಕವಿತಿಲಕ, ಕಾವ್ಯಸತ್ವಳಾರ್ಣನ ಮೃಗ 
ಲಕ್ಷ್ಮ ಎಂಬ ಬಿರುದುಗಳಿದ್ದಂತೆ ತೋರುತ್ತದೆ. 


ಪೂರ್ವಕವಿಗಳನ್ನು ಈ ಪದ್ಯದಲ್ಲಿ ಸ್ಮರಿಸಿದಾನೆ:- 


ಅನುಗುಣಮಾಗಿ ಕೂಡೆ ಗುಣವರ್ಮನ ಮೆಯ್ಬುರಿ ಸಂಸನೋಜಿೆ ಪೊ | 
ನನ ಪೊಸದೇಸೆ ರನ್ನನ ಗುಣೋನ್ನತಿಯಗ್ಗಳನೊಳ್ಳು ನಾಗವ | 

ರ್ಮನ ಬಹುರಿ*ತಿ ನೇನಿಯ ಚಮತ್ವೃತಿ ಜನ್ನಿ ಗನಿಂಪು ನಾಗಚಂ | 
ದ್ರನ ರಸವೃತ್ತಿರಂಜಿಸುಗೆ ನಿರ್ಣಯಮೆನ್ನಯ ನವ, ಕಾವ,ದೊಳ್‌ 1 


ತನ್ನ ಗುಣಗಳನ್ನೂ ಕನಿತಾಚಾತುರಿಯನ್ನೂ ಈ ಪದ್ಯಗಳಲ್ಲಿ ಹೇಳಿಕೊಂ 
ಡಿದಾ ನೆ ಹು 
ಒಂ 


ನ್ನೀಕ್ಸ ತಜಿನಧರ್ಮನನಂ | ಗಿ” ಕೃ ತಖಳವರ್ಮುನಮುಳವಾಣೀಕರುಣಾಂ | 
ಗೀಕ್ಸೃತಕನಿತಾವರ್ಮನ | ಸಾಕೃತದುಷ್ಮ ರ್ಮನಮಮ ಕನಿಗುಣವರ್ಮಂ | 
ವಿವಿಧಕಳಾಭಿಜ್ಞಂ ಭಾ | ವವಿದಂ ರಸರಸಿಕನುಚಿತಕನಿತಾಚತುರಂ | 
ಸುವಿವೇಶನಿಧಾನಂ ನಿಬು | ಧವತ್ಸಲಂ ಮಾನಮೇರು ನ್ರಪತತಿಮಹಿತಂ ॥ 
ಸದಮೆ ಪದಮರ್ಥ್ಧಮರ್ಥಂ | ವುದಿದ ರಸಂ ತೃನ್ತಿಕರರರಸಂ ಭಾವಂಪೊ, 
ಣ್ಲಿದ ಸದ್ದಾನಂ ದನಿಯಿಂ | ಪೊದವಿದ ದನಿಯಿನಿನಿ ಸೇಟ್ನಪಂ ಕನಿತಿಲಕಂ | 
ರತ ಪದೆದಂತೆ ಚಂದ್ರಕಿರಣಂಗಳ ಪಾಲ್ಗುಡಿದಂತೆ ಮಂದವಾ | 
ರುತನೊದಗೂಡಿ ಬಂದ ಸಹಕಾರಸರಾಗದೊಲಾಡಿದಂತೆ ರಾ | 
ಜಿತಮಧುಮಾಸದೊಳ್‌ ಸರೆಯದಿಂ ಪೊರೆದಂತಬಲಾಕಟಾಕ ಶಿ | 

ಕ್ಲಿ ತಮೆನಿಪಂತೆ ಮೋಹಿಸದೆ ಪೇಟ್‌ ಗುಣವರ್ಮನ ಸೂಕಿ ಸಂಚಯಂ | 
ನವರಸಮಂ ನಿಮಿರ್ಚುವ ಬೆದಂಗನಮಚರ್ಚುವ ದೋಷಮಂ ತಳ | 

ರ್ಚುನ ಗುಣಮಂ ಕೆಳರ್ಚುವಮರ್ದಿಂಸನೊದರ್ಚುವ ಬಂಧವಮುಂ ತೊದ | 
ರ್ಚುವ ಕನಿವೊಕ್ಟ ಲರ್ಚುವೆಳನುಣ್ಣನೊಡರ್ಚುವ ಕಾವ,ಸತ್ವ ೪ 

ರ್ಣ ವಮ್ಮ ಗಲಕ್ಷ್ಮ ಲಕ್ಷ ನ ವಚೋವಧುವಂ ಬುಧರೊಲ್ಲುು ವರ್ಣಿಕುಂ | 


ಇವನ ಗ್ರಂಥಗಳಲ್ಲಿ-- 
1. ಪುಷ್ಪದಂತಪುರಾಣ. 
ಇದು ಒಂಬತ್ತನೆಯ ತೀರ್ಥಕರನಾದ ಪುಷ್ಪದಂತನ ಚರಿತವು; 14 
ಆಶ್ರಾಸಗಳಾಗಿ ಭಾಗಿಸಲ್ಪಟ್ಟಿದೆ. ಈ ಗ್ರಂಥವನ್ನು " ನಾಬ್ಬಿಭುನಭೋಮಣಿ 
ಶಾಂತಿವರ್ಮನ ಯಶೋಲತೆಗಾಲಂಬನಮಾಗೆ' ಬರೆದು ಆತನಿಗೆ ಸಮರ್ಪಿಸಿ 
ದಂತೆ ಈ ಪದ್ಯದಲ್ಲಿ ಹೇಳುತ್ತಾನೆ. - 


358 ಕರ್ಣಾಟಕ ಕವಿಚರಿತೆ. [338 ನೆಯ. 


ಕ್ಸಿತಿಯೊಳ್‌ ಮುನ್ನಬ್ಬನೇತ್ರಂ ಮನೆಯಳಿಯನೆನಲ್‌ ಕ್ರೀರನಾರಾಶಿಯಿಂ ನಿ | 
ಶು.ತಲಕ್ಕಿ ೀದೇವಿಯಂ ಕೌಸುಭಮಣಿಸಹಿತಂ ಕೊಂಡನೆಂತಂತೆ ತನಂ | 

ಪ್ರೊ ೬ ಹ ಇವಿ pi 

ಸತತಂ ಕೂರ್ತಿತ್ತು ಕೊಂಡಂ ಗುಣನಿಧಿ ಗುಣವರ್ಮಂಗೆ ಕೇರ್ತ್ವನಿತಂಸ]| 


ತ್ಕೃತಿಲಕ್ಷ್ಮ್ಮೀಕಾಂತೆಯಂ ರಂಜಿತವಿಬುಧಜನಸಾ,ಂತೆಯಂ ಶಾಂತಿವರ್ಮಂ | 


“ ಪೂರ್ವದೊಳ್‌ ಗಣಧರಾದಿಮಹಾಮುನಿಸತೃವೀಶ್ವರಂ್‌ ಮಾಡಿದ ಪುಷ್ಪ 
ದಂತಜಿನನಾಥಪುರಾಣಮನಿಂದು ಕನ್ನಡಂಮಾಡುನೆಂ” ಎಂದು ಹೇಳಿದ್ದಾನೆ. 

ಗ್ರಂಥಾನತಾರದಲ್ಲಿ ಪುಷ್ಪದಂತನನ್ನು ಸ್ತುತಿಸಿದ್ದಾನೆ. ಬಳಿಕ ಸಿದ್ಧಾದಿ 
ಗಳನ್ನೂ ಸರಸ್ತತಿಯನ್ನೂ ಯಕ್ಷಯಕ್ಸಿಯರನ್ನೂ ಅನುಬದ್ಧಕೇವಲಿ ಶ್ರುತಕೇವಲಿ 
ದಶಪೂರ್ವಿಗಳನ್ನೂ ಏಕಾದಶಾಂಗಧಾರಿಗಳನ್ನೂ ಆಚಾರಾಂಗಧರರನ್ನೂ ಸ್ಮರಿಸಿ 
ಅನಂತರ ಕೊಂಡಕುಂದಾಚಾರ್ಯನಿಂದ ಮುನಿಚಂದ್ರದೇವನವರೆಗೆ ಗುರುಗಳನ್ನು" 
ಕ್ರಮವಾಗಿ ಹೊಗಳಿದ್ದಾನೆ. 

ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯವಿದೆ ;- 

ಇದು ಸಮಸ್ಸಭುವನಜನಸಂಸ್ತುತಜಿನಾಗಮಕುಮುದ್ರತೀಚಾರುಚಂದ್ರಾಯಮಾನ 
ಮಾನಿತಶ್ರೀಮದುಭಯಕವಿಕಮಲಗರ್ಭ ಮುನಿಚಂದ್ರಪಂಡಿತದೇವಸುವೃಕ್ಕಸೂಕ್ತಿಚಂದ್ರಿ 
ಕಾಪಾನಪರಿಪುಷ್ಟಮಾನಸಮರಾಳ ಗುಣವರ್ಮ ನಿರ್ಮಿತಮಪ್ಪ ಪುಷ್ಪದಂತ ಪುರಾಣದೊಳ್‌. 


ಇವನ ಬಂಧವು ಪ್ರೌಢವಾಗಿಯೂ ಪ್ರಾಸಬದ್ಧವಾಗಿಯೂ ಇದೆ. ಇವನ 
ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಗ್ರೀಷ್ಟ 
ಕೆಂಡದ ಮಲ್‌ ಕೊಂಡಪ್ಪುದ| ಜಾಂಡದಿನೆಳೆ ದೂವೆಗಿರ್ಚನುಗುಬ್ಬಪ್ಪುದು ದಿ | 
ಜ್ಮಂಡಳಿ ದಳ್ಳುರಿಗೊಳ್ಳಿಯ | ತಂಡದೆ ಕೇರ್ಗಟ್ಟಿತೆಸಿಸಿ ತೋಣ'ತ್ತದಣೊಳ್‌ 81) ॥ 
ತಾಳದ ಬಳ್ಳಿ ಮಾಅದ ದವಾನಳನಾಜದ ಚೆಂಚೆ ತಾಯ್ಮಳ | 
ಳ್ಸೋಣದ ಸಿಂಧು ಬೆಂದೊಡೆದು ಪಾಜಿದ ಬೆಟ್ಟು ಕರಿಂಕುವೋಗಿ ಕ| 





ಹ 


1 ಹೊಂ೧ಡಕುಂದ, ಗೃಧ್ರಹಂಭ, ಬಲಾಕಹಿಂಛ, ಮಂಗೂರಪಖಿಂಭ, ಅರ್ಪದಲ್ಲಿ, ಭೂತಬಲಿ, 














ರಾ ಅಜಾ ಭಾ ಪಾಳು ್ಟು್ಟಟ್ಟ್ಟ್ಟ್ಟು 


ಬಿತ್ತರಮಾಗೆ ಸೂತ್ರಗತಿಯರೆಂ ವಿ.ಗೆ ಪಣ್ಣಿದ ಗ:ಧಹಸ್ತಿತೊಂ। 
ಬತ್ತಜುಸಾಸಿರಕ್ಟೆ ಶಿವಕೋಟಿಯ ಕೋಬಿನಿಪಕ್ಸ ವಿದ್ವದು ॥ 
ನ್ಮತ್ತಗಜಂ ಮದಂಬಜತು ಕೆಯ್ಕೆಡೆಗೊಟ್ಟುದೆನಲ್ಲೆ ಪೇಟ್ದುದೇಂ । 
ಮತ್ತೆ ಸಮಂತಭದ್ರಮುನಿರಾಜನುದಾತ್ತಜಯಪ್ರ ಶಸ್ತಿಯಂ॥ 
ಎಂಬ ಪ್ರಶಸ್ತಿಯುಳ್ಳ ಸಮಂತಭದ್ರ, ಅಕಳಂಕ, ಪೂಜ್ಯಸಾದ, ವಿದ್ಯಾನಂದ, " ಪುರಾಣಪುರುಷ’' ನಾದ 
ಕನಿಸರಮೇಷ್ಠಿ, ವೀರಸೇನ, ಜಿನಸೇನ, ಗುಣಭದ್ರ, ಜಟಾಸಿಂಹಸಂದಿಗಳು, ಕಾಲುದಕಮೇಲಾನದಿ 
ಯಾದ ನಿಲಾಚಾರ್ಯೃ, ದಿಗಂಬರಕುಲಚಂದ್ರಯೋಗೀಂದ್ರದೇವಚಂದ್ರರು, ಸ್ಪಗುರುಮುನಿಚಂದ್ರ. 


ಶತಮಾನ] ವಿರಡನೆಯ ಗುಣವರ್ಮ : ಪುಸ್ಪದಂತಪುರಾಣ. 859 


ತ: ಜದರಣ್ಕಭೂಮಿ ಬೆಮರೇ ಅದ ದೇಹಿಸಮೂಹಮೂಷ್ಕೆಯಂ | 


ಸೆ 
ಪಣದ ಭಾನುಭಾನು ಬಿಸುಪೇಳದಿಭಾತಳಮಿಲ್ಲದೆಲ್ಲಿ ಯುಂ H 816 ॥ 


ನಂದನ. 
ಸಚಿ ನಿಲೆ ಮಾವು ಪೂವು ಬಕುಲಂ ಮುಕುಲಂ ಪೊಸತೆಂಗು ಕಂಗು ಕಾ 
ದಲರೆಲರಂಚೆ ಬೆಂಚೆ ಪುಳಿನಂ ನಳಿನಂ ಗಿಳಿವಿಂಡು ಬಂಡು ಕೋ | 
ಗಿಲೆ ಗೊಬೆ ತುಂಬಿ ಬಿಂಬಿ ಸುಲಿ' ಗೇದಗೆ ಚಾದಗೆ ಕಂಪು ಸೊಂಪಗುಂ | 
ದಳೆಯೆು ಸೆ ರಮ್ಮಮಾವಿಷಯದೂರ್ಗಳ ನಂದನಬ್ಬಂದಮೆತ್ತಲುಂ | 817 ॥ 


ಒದವಿದ ರಾಳಿ ಗರ್ದೆಗಳ ಪಾಳಿ ಕುಕಲ್ಲ ಶಿಕಾಳಿ ತಣ್ಣು ಮೇ | 
ಜದ ಸುಲ'ಗಾಳಿ ಪಾಮರಿಯರೊೋ ಳಿ ವಿಟೀವಿಟಕೇಳಿ ಪೂಗಳಿಂ | 
ಕೆದಖವ ದೂಳಿ ಪಾಡುವ ಮದಾಳಿ ಪೊದಟ್ಲಲರೋಳಿಯೆಂಬಿವಂ | 


ಮದನನ ದಾಛಲ'ಗೆತ್ತು ಸಂಗಿದಿರ್ಪದು ಪಾಂಥಜನಂ ಒರಂತರಂ 11೫ ॥ 


ರಶಾರದಾಗಮ. 
ಸೊಗಲುಸ *ಕೇತಕೀವಿಭವಮೇ ೭ ಬೆನಾಲ'ಗೆ ನೀಪದೇಟ್ಟ ಪೊ | 
ನೆಗೆ ಕುಟಜೋಪಶೋಬೆ ಕುಮುದಕ್ಕೆ ಕದಂಬದ ಸೊಂವು ನೆಯ್ದ ಖೊ | 
ಳು ಗುಳ್ಸೆ ಮಯೂರದಭು, ಚಯ ಚಾದಗೆಯೆಖಿತ್ತವಂ ಚಕೊ: | 
ಸನ ಕಂದನ ಆಜ ರು ರ ನೀರದಶಾರದನಿರ್ಗಮಾಗಮಂ 1 8109 ॥ 


ಇರುಳ. 
ಕಳಾರುಂದ್ರಂ ಚಂದ್ರಂ ಬೆಳಗೆ ನಭಮಂ ಕೌಂತಿವಿಸರಂ | 
ಗಳಿಂ ನೆಯ್ದ ಲ್ಲಯ್ಬುಲ್‌ ಮೊಗನಿ ನಳಿನೀಬ್ಬಂದದಳಿ ನಿ ॥ 
ಕುಳಂ ಕೋಕಂ ಶೋಕಂಬದೆಯೆುಂ ಮನದೊಳ್‌ ಪು ಟ್ರಿ ಜನದೊಳ್‌ | 
ಬಳಾತ್ಮಾರಂ ಮಾರಂಗದಟಿನ ತಿರುಳ್‌ ರಂಜಿನಿತಿರುಳ್‌ । 8001 


ನಕ್ಸತ್ರ 
ಸಂಕಳಿತಶ ಬಹಳತಾಗಾ | ಸಂಕುಳದಿಂ ಪೋಲ್ಕುದಭ್ರಮಾವೃತತಿಮಿರಂ 
ತೇಂಕುವ ಮಲ್ಲಿ-ಮಂರಕುಳದ | ಸಂಕುಳಮಂ ತಳೆದು ನಿಂದಜಗುನೆಯ ಮಡುವಂ 
18401 ॥ 
ದೀಪ. 
ಮುನಿದು ತವೆ ನುಂಗಿ ತಿಮಿರಮ | ನಿನಿತಲ್ಪ್ಸಿ ಸಲಾಜದಡರೆ ಕಾಣಿದಪುವಿವೆಂ | 


'ಬಿನರುಸೆದುವು ಸೊಡರ್ಗಳ್‌ ಜಳ | ಕೆನೆ ನಿಜಚೂಳಿಕೆಯಿನೊಗೆವ ಕಾಳಿಕೆಯಿಂದಂ 
1 822 ॥ 


880 ಕರ್ಣಾಟಕ ಕನಿಚರಿತೆ. 118 ನೆಯ 


ಕಾಡು. 


ಎಳೆವೆರಸು ಗಾಳಿಯಿಂ ಪಳ" | ದೆಲವದ ಪಸುರ್ಗಾಯ್ಗ್ಲ ಳುರುಳೆ ಮೂಗುಡಿದು ಶುಕಾ| 
ವಳಿ ಬಿರ್ದುವೆಂದು ಬಿದೆನುಂ| ಗಲೊಡರ್ಚುವುವದಣ ಪೊದಜಿಬಾಳಬಿಡಾಳಂ ॥ 897 


ಹ 
puma 


ಗಜಪ್ರಸವ. 
ಬೇನೆಯಿನಕ್ಸೆ ಗಳ್‌ ನಸುಮುಗುಳ್ತಿರೆ ಪಿಂತು ಈಶುನುಂಗಿ ಜೋಲಿ ಪೇ] 
ರಾನೆಯ ಕರ್ಣವಾಯು ಬೆಮರಾಜಿ'ಸ ತಾಯ್ತಿಡಿ ನೀವೆ ಹಸ್ತದಿಂ | 
ತಾನವಳಂಬಿಸಿರ್ದು ವಟಿಭೂಜದೊಳೊಂದು ಕರೇಣು ಸೂಲಿಸು | 


ತ್ತೇನಣಮಲಿ ಮಾಡಿದುದೊ ಬೇಡಕೊಳಂ ಕರುಣಾನುಭಾವಮಂ । 894 ॥ 
ಸುಜನ. 
ಇಲ್ಲದ ಗುಣಮಂ ಪೆಜರೊಳ್‌ | ಸೊಲ್ಲಿಸುವಂ ತನ್ನೊಳುಳ್ಳ ಗುಣಗಣನುಂ ತಾ | 
ನಿಲ್ಲೆಂದಾಡುವ ಫುಸಿಕಂ | ಗೆಲ್ಲಿಂದಂ ಬಂದುದಮಮ ಸುಜನತೆ ಚಿತ್ರಂ 1೪827೧0 
ಠಾ 
ಸ್ರ್ರೀಸ ೦ದರ್ಫ. 


ನಡು ಮಡು ಲೋಕಲೊ:ಚನರುಷಕ್ಕೆ ಬೆರಲ್‌ ಸರಲಂಗಜಂಗೆ ಮೆ | 
ಲ್ಲಡಿ ಪಡಿ ಸಲ್ಲವಕ್ಕೆ ವದನಂ ಸದನಂ ಸಿರಿಗಕ್ಷಿ ಪಕ್ಷಿ ಚೆ॥ 
ಲ್ಲಿಡಿದಲರ್ನಿಳ್ಗೆ ಸೋಮರ್ನಡಿ ಪದಿರ್ಮಡಿ ಸೋಗೆಗೆ ಪರ್ವ ಕೊರ್ವು ಚೆ | 


ಸ್ಲೆಡೆಗೆ ನಖಂ ಮುಖಂ ಸನಿಗೆ ತೋಳ್‌ ಕರವಾಳ್‌ ಮದನಂಗೆ ಕಾಂತೆಯಾ 826 


ರಾ 
puna 


ಶಾಂತಿವರ್ಮ. 
ಗುರುಜನಕಂ ಕನೀಂದ್ರಜನಕಂ ಗುಣವಜ್ಜನಕಂ ಸಮಸ್ತಸಾ 
ಕ್ಲರಜನಕಂ ಜಗಜ್ಜನಕಮೊಲ್ಲುದನಿತ್ತಭಿರಕ್ಲಿಪೇಲಿ' ಯಂ | 
ಗುರುಜನಕಂ ಕನಿೀಂದ್ರಜನಕಂ ಗುಣವಜ್ಞನಕಂ ಸಮಸ್ತಸಾ | 


ಕ್ರರಜನಕಂ ಜಗಜ್ಜನಕನೆಂಬುದು ಮೇದಿನಿ ಶಾಂತಿವರ್ಮನಂ 1 897 


ಹ 
peed 


ಶ್ರೀಯುತ ಶಾಂತಿವರ್ಧು ಪೆಜರಾರ್ಪು ವಿಚಾರಿಪೊಡಂಧವರ್ತಕ | 

ನ್ಯಾಯಮೆ ಬೀರದೇ ಆಕ್ಸ್‌ ಪರಿಭಾನಿಪೊಡಂತದು ತಾನಜಾಕೃಪಾ i 

ಣೀಯಮೆ ನಿಕ್ಕುವಂ ನುಡಿವ ಪೆಂಪು ನಿಚಾರಿಪೊಡುಂತೆ ಕಾಕತಾ | 

೪:ಯಮೆ ಭಾಪು ನಿನ್ನವೊಲುದಾರರೆ ವೀರರೆ ಸತ್ಯವಾಕೃರೇ nH S28 ॥ 


2. ಚಂದ್ರನಾಥಾಷ್ಟಕ. 


ಷ್ರ ಅಷ್ಟಕವು ಕೊಲ್ಲಾಪುರದ ತ್ರಿಭುವನತಿಲಕಜಿನಾಲಯದ ಚಂದ್ರನಾಥನ 
ಸ್ತುತಿಯೆಂಬಂಶವು ಗ್ರಂಥದ ಅಂತ್ಯದಲ್ಲಿರುವ ಈ ಪದ್ಯದಿಂದ ತಿಳಿಯುತ್ತದೆ: 


ಶತಮಾನ] ಕಮಲಭವ. 361 


ಬಹುನಿದ್ಯಾಮಂಡನಂ ಪಂಡಿತಮುನಿಪತಿಚಂದ್ರವೃತಿಶ್ರೀಪದಾಂಭೋ | 
ರುಹಸೆ €ವಾಸಂಗಭ್ಭ ೦ಗಂ ಸ್ಲೈತಿನುತಗುಣವರ್ಮಂ ಜ್‌ I 
ನೃಹಮಾದಂ ಪೂಜಿಸಲ್‌ ರಾಜಿಪ ಜಿನನನಘಂ ಮಾಲ್ಟ ಭವೃರ್ಗೆ ಸೌಖ್ಯಾ | 
ಸವಿ ಕೊಲ್ಲಾ ಪುರಶ್ರೀತ್ರಿಭುವನತಿಲಕಾಲಂಕೃತಂ ಚಂದ್ರನಾಥಂ i 


ಇದರಲ್ಲಿ ಒಂಬತ್ತು ಪದ್ಯಗಳಿವೆ; ಇವು ಮಹಾಸ್ರಗ್ಗರಾವೃತ್ತದಲ್ಲಿ ಬರೆ 
ದಿವೆ; ಪ್ರತಿಪದ್ಯವೂ "ಚಂದ್ರನಾಥಾ' ಎಂದು ಮುಗಿಯುತ್ತದೆ. ಈ ಗ್ರಂಥದಿಂದ 
ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 


ನೆನೆನಂದಾನಂದದಿಂ ತಣ್ಣನೆ ತಣಿದು ಜಿಗಿಲ್ಕುಂ ಮನಂ ಬಂದು ಕಂಡಂ | 
ದೆನಸುಂ ತಣ್ಬಿಂ ಕುಳಿರ್ಕೋಡುಗುಮುಮರ್ದಿನೊಳಲ್ಪಂತೆ ಕನ್‌ ಬಣ್ಣಿಸಂದಿಂ | 
ಸಿನಲಂಸಂ ಸೇನಿಪಂಶಗ್ಗಲಿಸಿ ನಲಿಗುವಿಇಜಿಹ್ವೆಯೆಂಂದಂದು ನಿನ ೦ | 

ನೆನೆದುಂ ಕಂಡುಂ ಪೊಗಯ್ನುಂ ಸುಖಿಯೆನಿನಿದವಂ ಧನ್ನನ್ನೆ ಚಂದ್ರನಾಥಾ 1 S29 | 


ಸುದತೀಲೀಲಾಂಗಮಂ ಸೋಂಕದ ವರಯುವತೀ ಸ್ತಿ ಗ್ಗ ಮುಗ್ಗಾ ಸಮಂ ಸೋ | 
ಡದ ಕಾಂತಾಳಾಪನುಂ ಕೇಳದ ವನಜಮುಖೀವಕ, ಸ್‌ ರಥ, ಮಂ ಹ i 

ಳ್ಳದ ರಾಮಾರಮ್ಮ .ಬಿಂಬಾಥರರಸಮನಡುರ್ತಿ £ಂಟಿದಕ್ಟೂಣಮೋಕಾ | 
ಸ್ಪದಲಕ್ಷ್ಮೀಸಂಗಸೌಖ್ಯೋನ್ನತಿ ನಿನಗೆ ನಿಜಂ ದೇವರೊಳ್‌ ಚಂದ್ರನಾಥಾ 830 | 


ಮೃಗತೃಷ್ಣ್ವಾಭೋಗಮಂ ತಿರ್ದಿದ ನಿಡುಮಡುವೆಂದೈದುವಾಭಿಇಳಕಾಳೊ$ | 
ರಗನಂ ನೇವಾಳಮೆಂದೆತ್ತು ವ ನಿಶಿತಕನತ, ಡ್ಸಮಂ ನೆಯ್ದ ಲೊಲ್ಲಾ i 
ಸಿಗಮೆಂದಾಂಸಂತೆ ನೀನಲ್ಲದ ನ ಕುಮತಶ ತಭಾ, ೦ಠರಂ ದೇವರೆಂದೊಃ | 

ಲಗಿಸೆಗ್ಗ ರ್ಗಾದ ಖೇದಂ ನಗಿಸುವುದು ಭವತಾ ಇಪ್ರರಂ ಚಂದ್ರನಾಥಾ t 831 ॥ 


ಕಮಲಭವ. ಸು. 1235. 


ಈತನು ಶಾಂತೀಶ್ವರಪುರಾಣವನ್ನು ಬರೆದಿದ್ದಾನೆ. ಇವನು ಜೈನಕನಿ 
ಇವನ ಗುರು ದೇಶೀಯಗಣದ ಪುಸ್ತಕಗಚ್ಛ್ಚದ ಕೊಂಡಕುಂದಾನ್ವಯದ ಮಾಘ 
ಣಂದಿ ಸಂಡಿತಯತಿ. 


ಈತನು ತನಗೆ ಹಿಂದೆ ಇದ್ದ ಕವಿಗಳಲ್ಲಿ ಜನ್ನನನ್ನು (1230) ಸ್ತುತಿಸು 
ವುದರಿಂದ ಆತನಿಗೆ ಈಚೆಯವನೆಂದು ವ್ಯಕ್ತವಾಗುತ್ತದೆ; ಇವನ ಗ್ರಂಥದಿಂದ 
ಪದ್ಯಗಳನ್ನು ಉದ್ದರಿಸಿ eM (ಸು. 1245) ಸೂಕ್ತಿಸುಧಾರ್ಣ 
ವದಲ್ಲಿ ಬರೆದಿರುವುದರಿಂದ ಅವನಿಗಿಂತ ಸ್ವಲ್ಪ ಹಿಂದೆ ಇದ್ದಿರಬೇಕು; ಸುಮಾರು 


362 ಕರ್ಣಾಟಕ ಕವಿಚರಿತೆ. [18 ನೆಯ 


1285 ರಲ್ಲಿ ಇದ್ದಿರಬಹುದು." ಕುಸುಮಾವಳಿಯನ್ನು ಬರೆದ ದೇವಕವಿ ಈತನ 
ಗೃಂಥರಚನೆಗೆ ಪ್ರೋತ್ಸಾಹಕನಾಗಿದ್ದಂತೆ ಹಿಂದೆಯೇ ತಿಳಿಸಿದ್ದೇವೆ." ಕುಸುಮಾ 
ವಳಿಯಲ್ಲಿ ವರ್ಣನಾಭಾಗಗಳಲ್ಲಿ ದೊರೆವ ಕೆಲವು ಪದ್ಯಗಳು ಕಮಲಭವನ 
ಗ್ರಂಥದಲ್ಲಿಯೂ ಇವೆ. 


ಈ ಕವಿಗೆ ಕವಿಕಂಜಗರ್ಭ, ಸೂಕ್ತಿಸಂದರ್ಭಗರ್ಭ ಎಂಬ ಬಿರುದುಗಳು 
ಇದ್ದಂತೆ ತೋರುತ್ತದೆ. 

ಪೂರ್ವಕವಿಗಳನ್ನು ಪ್ರ ಪದ್ಯದಲ್ಲಿ ಸ್ಮರಿಸಿದ್ದಾನೆ ರಾ 

ಜಿನಸಮಯಪೃಕಾಶಕೃತಸತ್ಯವಿಹಂಪನ ಪೆಂಪುವೆತ್ತ ಪೊ | 

ನನ ಕನಿನಾಗಚಂದ್ರನ ನೆಗಟ" ಯ ರನ್ನನ ಸಂದ ಬಂಧುನ | 

ರ್ಮನ ಬುಧನೇಮಿಚಂದ್ರ ನ ಜಗನ್ನು ತಜನ್ನ ನ ರಂಜಿಪಗ್ಗಳ | 

ಯ, ನ ಕ್ಸ ತಿಸ ತ ಮದೀಯಕಾವ್ವ ದೊಳ್‌ | 


ತನ್ನ ಗುಣಗಳನ್ನೂ ಕವಿತಾಚಾತುರಿಯನ್ನೂ ಈ ಹಾಟ ಹೇಳಿ 
ಕೊಂಡಿದ್ದಾ ಸೆ 
ವರಶಬ್ದಜ್ನರನರ್ಥದರ್ಶಿಗಳನುಕ್ಕಿ ಪೌ ಢರಂ ಭಾವತ | 
ತ್ರರರಂ ನೀತಿನಿದರ್ಶಳಂ ರಸಿಕರಂ ಸಾಹಿತೃದೊಳ್‌ ಸಂದಜಾ | 
ಣರನಾಂದೋಳಶಿರಸ್ಸರೋಜಮುಖರಂ ಮಾಟ್ಬುತ್ತಿ ಚಾತುರ್ಕಬಂ | 
ಧುರನೊರ್ವಂ ಕನಿಕಂಜಗರ್ಭನುರುವಾಕ್ಸಂದರ್ಭನಿಂತುರ್ವಿಯೊಳ8 | 
ಸತ್ವವಿಕಮಳಭವನ ಭಾ | ಸೃತ್ವನಿತಾಕಾಮಧೇನು ತಾನಖಿಳಬುದಥೋ | 
ದೃತ್ಯಾಮಿತಾರ್ಥಭಾವರ | ಸೂತ್ಸರಮಂ ಕಣವು ದಲ ಕಾವಸ ಳಿಯೊಳ್‌ | 
ಕಮಳಭನನ ಕನಿತಾರಸ | ಮಮರ್ದಿನ NE 
ರಮಣೀಯಮದುರರುತಿ ಬಾ | ಳಮರಾಳದ ನಲ್ಮೆ ಯಾಟಿಮಿನಿಯಳ ಕೂಟಂ | 
ನಿಮಳವಿಭಾಸ್ವದೇಕಮುಖನುನ್ನ ತಸನ್ಮ ತಿಸುಪ್ರಕಾಶನು 
ತ್ರಮಚರಿತಾಂಚಿತಂ ಸಕಳಜೀವಹಿತಾಗಮವರ್ಧನೀಕೃತೋ 1 
ದೃಮನಮದಾತ್ಮ ನಪ್ರತಿಹತಂ ದಿಟಿಮೆ ಂದೊಲನಿಂ ದಜಸ್ತ್ರಿಯನಃ | 
ಕಮಲಭನಾಸ್ಕಸದ್ದ ಮನೆ ಸೊರ್ದಿದಳೇಂಗಡ ವಾಣಿ ಜಾಣೆಯೋ | 


1. ಈತನು ಗುರುಪರಂಪರೆಯನ್ನು ಸ್ತು ತಿಸುವಾಗ ' ವಿನಯೇಂದುವ್ರತಿ ತ್ರಿ ಸಿಖ ಒಬ್ಬ ಗುರುವನ್ನು 
ಸ್ಮರಿಸಿ, ಅವನಿಗೆ "" ಸಿಂಹಣೋರ್ನಿೀಶ್ವರಂ ವಿನನುನ ಒಸ್ತಕನಾದಂ” ಎಂದು ಹೇಳಿದ್ದಾನೆ. ಈ ಸಿಂಹ 
ಇನು ದೇವಗಿರಿಯ ಯಾದವರಾಜರಲ್ಲಿ ಒಬ್ಬನು. ಇವನು 19210 ರಿಂದ 1947 ರ ನರೆಗೆ ಆಳಿದಂತೆ 
ತಿಳಿಯುತ್ತದೆ. 

2 ಪುಟ 2]4. 

3, ಈ ಪದ್ಯವು ಇದೇ ನಪೂರ್ವಿಯಲ್ಲಿ ಕುಸು ಮಾವಳಿಯಲ್ಲಿಯೂ ದೊರೆಯುತ್ತದೆ. ಪುಟಿ ೧1. 


ಶತಮಾನ] ಕಮಲಭವ : ಶಾಂತೀಶ್ವರಪುರಾಣ. 363 


ಇವನ ಗ್ರಂಥ 


ಶಾಂತೀಶ್ವ 


ಇದು ಹದಿನಾರನೆಯ ತೀರ್ಥಕರನಾದ ಶಾಂತಿನಾಥನ ಚರಿಶವು; 16 
ಆಶ್ವಾಸಗಳಾಗಿ ಭಾಗಿಸಲ್ಪಟ್ಟದೆ. ಗ್ರಂಥಾವತಾರದಲ್ಲಿ ಕವಿ ಶಾಂಶೀಶ್ವರನನ್ನು 
ಸ್ತುತಿಸಿದ್ದಾನೆ; ಬಳಿಕ ಸಿದ್ಧಾದಿಗಳು, ಕೇವಲಿಗಳು, ಅನುಬದ್ದಕೇವಲಿಗಳು, ಶ್ರುತ 
ಕೇವಲಿಗಳು, ಗಣಧರರು, ಯಕ್ಸಯಕ್ಸಿಯರು,- ಸರಸ್ವತಿ, ಇವರನ್ನು ಸ್ಮರಿಸಿ 
ಅನಂತರ ಕೊಂಡಕುಂದನಿಂದ ಮಾಘಣಂದಿ ಪಂಡಿತಯತಿಯವರೆಗೆ ಗುರುಗಳನ್ನು 
ಪಾಜ್ತವಾಗಿ ಸ್ತುತಿಸಿದ್ದಾನೆ.' 

ಆಶ್ರಾಸಗಳ ಕೊನೆಯಲ್ಲಿ ಈ ಗದ್ಯವಿದೆ ಡಕ 
| ಇದು ನಿನಮದಮರೇಂದ್ರಮ್‌ ಳಿಮಣಿಕಿರಣಮಾಲಾಸರಾಗಪರಿರಂಜಿತ ಚರಣಸರನಿ 
ರುಹರಾಜಿಶಸರಮಜಿನರಾಜಸಮಯ ಸಮಂತ:ದಿತ ಸದಮಳಾಗಮಸುಧಾಶರಧಿಶರದಿಂದು ಶ್ರ 

ರಸಿ 


ಮಾಘಣಂದಿಪಂಡಿತಮುನೀಶ್ವರಮನೊ”ಜನಿತನಿರುಪಮದಯಾಸರಸ್ಸೃ 


ರಪುರಾಣ. 


ಧಿ 
ಸಂಭೂತಸನಂಭವಾ 
ಮಳ ಸುಕವಿಕಮಳಭವವಿರಚಿತಮಪ್ಪ ಶಾಂತೀಶ್ವರಪರಮಪುರಾಣದೊಳ". 


ಈ ಗ್ರಂಥವು ಲಲಿತವಾಗಿದೆ. ಕವಿ ಧಾರಾಳವಾಗಿ ಬರೆಯುತ್ತಾನೆ. ಸದ 
ಗಳು ನಿರರ್ಗಳವಾಗಿ ಓಡುತ್ತವೆ. ಕಾವ್ಯದಲ್ಲಿ ವರ್ಣನಿ:ಯಾಂಶಗಳೆಲ್ಲಾ ಚೆನ್ನಾಗಿ 
ವರ್ಣಿತವಾಗಿವೆ. 

ಈ ಗ್ರಂಥದಿಂದ ಕೆಲವು ಪದ್ಧಗಳನ್ನು ಉದ್ದರಿಸಿ ಬರೆಯುತ್ತೇನೆ: 

ಮಳೆ. 
ಜ್‌ ಪ್ರ ಶಿವ ಜಳಪ್ರವಾಹಕುಳದಿಂ ನಜ: ಕಚ್ಚರಿವೋಗೆ ಭೂದರೋಃ | 
ತ್ಮರಮಿರದೆಯ್ಗೆ ಬೇರ್ಕೊ ಜ'ದಡಂಗೆಡೆಯುತ್ತಿರ ಸೆರ್ಮರಂಗಳು ॥ 
ರ್ವರೆಯ ಘಮರ್ಷಣಕ್ರಿಯೆಯನಾಂತುದು ನಾಡೆಯುಮೆಂಬಿನಂ ಕರಂ | 


ಸುರಿದುದು ಭೋರೆನುತ್ತೊಗೆದ ಕಾರ ಮುಗಿಲ್‌ ಮಟ್ರ*ಯಂ ನಿರಂತರಂ [೫39 ॥ 





1. ಕೊಂಡಕುಂದ, ಭೂತಬಲಿ, ಪುಷ್ಪದಂತ, ಜಿನಸೇನ, ವೀರಸೇನ. ಅಕಳಂಕಚಂದ್ರ. ಅರ್ಹ 
ದ್ವಲಿ, ಜಟಾಸಿಂಹನಂದಿ, ಗ್ರಧ್ರಹಿಂಛ, ಸಮಂತಭದ್ರ, ಕವಿಸರಮೇಸ್ಕಿ. ಪೂಜ್ಯಪಾದ, ಕುಲಚಂದ ಪ್ರತಿ. 
ಕನಕನಂದಿಮುನಿ, ಶ್ರುತಕೀರ್ತಿ, ನಯಕೀತಿನಮುಮುಕ್ಸು, ಅಭಯಚಂದೃವುನಿ, ವೀರಣ ಂದಿವ್ರತಿ; 
ಮಾಸಣಂದಿ, ವರ್ಧಮಾನವ್ರತಿ, ದೇನಚಂದ್ರವ್ರತಿ, ದಾಮನಂದಿವು ತಿ, ನೇಮಿಚಂದ್ರ, ಶ್ರುತಕೀರ್ತಿ 
ಭಟ್ಟಾರಕ, " ಸಿಂಹಣಂ ವಿನಮನ್ಮಸ್ತಕ' ನಾದ ವಿನಯ ದುವ್ರತಿ, ಬಾಳೆಚ೨ದ್ರ ಮುನಿ, ಸದ್ಮಸೇನವ್ರತಿ, 
ಜಯಕೀರ್ತಿವ್ರ ತಿ, ಕುಮುದೆಂದುಯೋಗಿಶಿಷ್ಯ ಮಾಫುಣಂದಿನುುನಿ. ಜಯಕೀ(ರ್ಶಿವ ತಿ, ಬಾಳಚ ದ್ದ 





ಪಂಡಿತಯತಿ, ಪ್ರಭಾಚಂದ್ರಮುನಿ, ಕೌಾಣೂರ್ಗಣದ ಭಾನುಕೀರ್ತಿಮಲಧಾರಿ, ವಾದೀಭವಜ್ರಾಂಕುಶ 
ತರ್ಕಜ್ಞ ಹೇಮನಂದಿನ್ರ ತಿ, ಶ್ರುತಕೀರ್ತಿ ಸ್ವಗುರು ನಾಘಣಂದಿಪಂಡಿತಯ: ತಿ, 
* ಈ ಚಿಹ್ನೆಯಿರುವ ಸದ್ಯವು ಕುಸುಮಾನಳಿಯಲ್ಲಯೂ ಇದೆ. 


364 ಕರ್ಣಾಟಕ ಕನಿಚರಿತೆ. [38 ನೆಯ 


ಮಾಗಿ. 


ಣೆ ತನಿ ವಡಹಕ್ಕೆ ಕೋಡಿ ಶನುವೊರ್ಬುಳಿನಂದು ಕೊರಲ್ಕುನುಂಗಿ ಮೇ | 
ಪಿನ ಪುದಿದಿಚ್ಚೆಯಚ್ಚ ಟ'ದು ಕರ್ಣಮೆಟಲ್ಲು ಕರಂ ಕಲಲ್ಲು ಕಂ | 
ಪನಮೆಡೆಗೊಂಡು *ಿಟ್ಟಿಸುಜ'ನೆಟ್ಲ ನನಿರ್ಗೊನೆಯಿಂದೆ ತಳ್ಳು ತ | 
ಣ.ನಿವಿಡುತುಂ ಮೃಗಪ್ರಕರಮಿರ್ದದು ಕಾನನದೊಂದು ನಾನಲೊಜಳ್‌ | 8೧20 | 


೫ ಸಕ್ಕದಿಜುಂಬಿನೊಳ್‌ ಮಜ'ಯನಿಟ್ಟು ಕುಲಾಯಮನೊತ್ತುಗೊಂಡು ಮ | 
ಯಿ,ಕ್ಕಿ ಕೊರಲ್ಲುನುಂ ಗಿ ನವಿರಗೃದೊಳಾಪನಿಪುಲ್ಲ ಬಿಂದುಗಳ್‌ | 
ತೆಕ್ಕನೆ ತೀವೆ ಮುತ್ತಿನ ವಿಹಂಗಮದಂತೆ ನಿಹಂಗಸಂಕುಳಂ | 
ಮೊಕ್ಕಳಮಾಗಿ ಮಾಗಿಯೊಳಗಿರ್ದುದು ಪಾಣಿದೆ ಮರಿಂಬಗಲ್ಪರಂ I S34 | 


ಸಲೆ ನೆಲೆದೋಅದಾನದಿಯ ಕರ್ಮಡುವಂ ಪೊ ಅಮಟು, ಕೊಂ ಟಮ | 

ಗ್ಗಲಿಸೆ ಬಿನಿಲ್ಲೆ ಮೆಂ ಯೆ, ನದಮೂಡ್ತಿ ತದೀ ಯತಟಿಂ ಗಳಲ್ಲಿ ಯಾಂ | 

ಚಿಲ ಸ ಗೀ ತುಖುಗಿ ಬಿರ್ದವೊಲಿರ್ದುವು ಮುಂಬಗಲ್ಪರಂ 
ತೊಲಗದನಾಕುಳಂ ಮೊಸಳೆಗಲ್‌ ನೆಕ"ದೊತ್ತರಮಾಗಿ ಮಾಗಿಯೊಳ್‌" ॥ 855 ॥ 


ಕತ್ತಲೆ. 

ಮೆಟ್ಟಿ ದುದಲ್ಲದಿಲ್ಲುಟ'ದ ಭೂತಳಮೆಣ್ಣೆಸೆಗಳ್‌ ನಭಸ್ಸ ಳಂ 

ತೊಟ್ಟನೆ ಮಾಯಮಾಯು, ತನುನಿರ್ದಪುದಿಲ್ಲೆನುತುಂ ಕರಾಗ್ರದಿಂ | 
ಮುಟ್ಟುತುಮಿರ್ದ ತಾಣದೊಳೆ ಸುಮ್ಮನೆ ವಿಸ್ಮಯದಿಂ ಜನೋತ್ತರಂ | 

ನಟ ಪೊಲಿರ್ಸಿನಂ ನಿಮಿರ್ದು ಪರ್ನಿದುದುರ್ವಿ ಮಹತ್ತಮಂ ತಮು | 836 ॥ 


ಬಾಳೆ. 


ಅರವನಿರಿದೊಸ್ಪ ವ ಪಣ್ಣಳ್‌ | ಬೆರಸಿದ ಬಿಣೊ ನೆಗಳಿಂದೆ ಸಧಿಕರ ಕಣ್ಣ | 


ಚ್ಚರಿವಡೆಡು ಬಿಡದೆ ಬಾಯೆಂ | ಬಿರಿಯಿಸುತೆಸೆದಿರ್ಪವಲ್ಲಿ ಬಾಟಿ'ಯ ಮರಗಳ 
NIT 
ಬೆಳುದಿಂಗಳು. 
ನಾಡೆ ಬಯಲ್ಲೆ ಬಿಬ್ಬಿ ತಮಮಂ ತನೆ ನುಣ್ಣನೆ ನುಂಗಿ ಕೆಟ್ಟು ಬಿ 
ಟ್ರೋಡಿ ಕುಜಚ್ಚದಂಗಳಿ ಜುಬಂ ನೆಜಃ ಪೊಕ್ಕ ತಮಿಸ್ತ್ರಮಲ್ಲಿಯ | 
ಖ್ಕಾಡೆ ಪೊರಳ್ಲಿ ತೂಳ್ವಿ ಕಡುಪಿಂ ಕೆದಣಟ್ಟಿ ಮಹಾಂಧಕಾರಮಂ | 
ಕೂಡೆ ಗುಹಾಳಿಯಂ ಪುಗಿಸುತಿರ್ದುವು ಚಂದ್ರನ ಸಾಂದ್ರರಶ್ಮಿಗಳ ೫38 ॥ 


ಮು ಯಾ ತಾತ ಲೂ 





ಅಕಾ ಎ ಅಡ. ಅಡಡ ದಾಟಿ. -~ 





PS ಅಂಡ ಭಾ,ೂೊ್ಳ ೦ ವಾನಂ ಬಜ po ಪಾ 


* ಈ ಚಿಹ್ನೆ ಯಿರುವ ಪದ್ಯಗಳು ಕುಸುಮಾವಳಿಯಲ್ಲಿಯೂ ಇವೆ. 


ಶತಮಾನ] ಕಮಲಭವ : ಶಾಂತೀಶ್ವರಪುರಾಣ. 365 


ಮುಂಜಾನೆಯ ಕೋಳಿ. 
* ತನುವಂ ತಳ್ಳೊಯ್ಯ ತಂಗಾಳಿಯ ಪದೆಸಿನೊಳಚ್ಚತ್ತು ಪಕ್ಚಂಗಳೊಳ್‌ ಪ | 
ಟ್ರನಿತುಂ ಪೋತಂಗಳಂ ವೀಸ್ಷಿ ಸುತೆಣಕೆಗಳಂ ಮೆಲ್ಲನುರ್ಚುತ್ತೆ ನಿಂದೊ | 
ಯ್ರನೆ ಸಾರ್ದ್ವತ್ರೋಟಿಯಿಂ ತೊಟ್ಟೆ ಡೆದು ಗಣ'ಗಳಂ ನುಣ್ಣನಿರ್‌ ಬಿರ್ಚೆ ಮೆಯ್ಶಂ | 
ತೊನೆದುದ್ದಂ ನೀಡಿ ಗೋಣಂ ನವದಿನಮುಖಜೊಳ್‌ ಕುಕ್ಕುಟಂ ಕೂಗಿತಾಗಳ 


1 8280 ॥ 
ಚಿನ್ನವರದರು.” 


ಒರೆಯಂ ನೋಡದೆ ನೋಡೆ ಚಿನಮನೆ ಕಂಡಾಚಿನ್ನಮಂ ಬಣ್ಣದಂ | 

ತರಮಂ ಶಪ್ಪದೆ ಪೇಟ ತೂಗದೆನಸುಂ ಕೃತೂಕದಿಂ ತೂಕದಂ | 

ತರಮಂ ಪುಟ್ಟಿಗೆ ಪೇಟ ಮಚ್ಚಮನೆ ಲೀಲಾಮಾತ್ರದಿಂ ಕಟ್ಟುವ | 

ಚ್ಲರಿಯಿಂದಾಪುರದಲ್ಲಿ ಚಿನ್ನವರದರ್‌ ತಾಮಿಂತು ವಿಭ್ರಾಜಿಸರ್‌ ll 840 1 
ಮಂಡಗೆ. 

ಶರದದ ನವಚಂದಿಕಯಂ ಫೊರೆಯಿತ್ತಿದ ತೆಣದ ಮಿಜುಪ ಬೆಳ್ಳಂ ತೆಳ್ಳಿಂ | 

ನಿರಿದೆಸೆವ ಮಂಡಕಾಸರಿ | ಕರಮಂ ಬಡ್ಮಿನಿದರಸದಳಂ ಸುರಸತಿಯರ್‌ ॥ 841 
ಇಡ್ಡಲಿಗೆ. 

ಸವರಸಿಂಧುಫಸನನಿಂಡೂ | ತ್ನರಮಿವೆನಲ್‌ ಕಾಂತಿವೆತ್ತು ನಗಣದ ತೆಜಿದಿಂ | 


ಶಿ 
ಪಿರಿದು: ಲಘುತದಿಂಬಿ | ಶೃರಿಪಿದ್ದಲಿಗೆಗಳನಂತವರ್‌ ಬಡ್ತಿ ಸಿದರ್‌ ॥ 949 


॥ 
ಶಾಲ್ಯನ್ನು. 

ಕಜ್‌ಗಳೆದ ಶಶಿಯ ತಣ್ಣದಿ | ರ್ದುಜುಂಗಲಂ ನಗುವ ತೆಜಿದೆ ನೀಳ್ಲಿಂ ಬೆಳ್ಳಿಂ | 

ನೆಆ್‌ ನಿಜುಗುವ ರಾಲ್ಲನ್ನಮ | ನೆಜಕದಿನಮಳೇಂದುವದನೆಯರ್‌ ಬಡ್ಡಿನಿದರ್‌ 


1 ೫480 ॥ 
ಮೊಸರು. 


ಅಧರೀಕೃತಠಾರದನೀ | ರಧರದ್ದುತಿಯೆನಿಸ ಕನೆಯನೊಳಕಯ್ಲಿರ್ಪಾ ! 
ಮಧುರಾಮ್ಲಮಸ್ಪ ದಧಿಯಂ | ವಿಧುವದನೆಯರೊಸೆದು ನಿಸದಮೆಸನೆ ಬಡ್ಡಿ ನಿದರ್‌ 


1 844 ॥ 
ಪಾಯಸ. 


ಫೊಳೆವ ಶರಚ್ಚಂದ್ರಿಕೆಯೊಳ್‌ | ಮರಖಂಕ ನಸುದೋರ್ಸ ತಾರೆಗಳ ತೆಜದಿಂ ಕಂ | 
ಗೊಳಿಸಿ ಮಗಮಗಿಪ ಮಣಸರ | ವಳಿಗೆಯ ಪಾಯೆಸಮರಸದಳೆಂ ಬಡ್ಡಿನಿದರ್‌ 
1 84ನ ॥ 








ರಾ 


೬ ಈ ಚಿಹ್ಮೆಯಿರುವ ಪದ್ಯವು ಕುಸುಮಾವಳಿಯಲ್ಲಿಯೂ ಇದೆ. 


366 ಕರ್ಣಾಟಕ ಕವಿಚರಿತೆ. [13 ನೆಯ 


ಆಂಡಯ್ಯ. ಸು. 1235. 


ಈತನು ಕಬ್ಬಿಗರಕಾವವನ್ನು ಬರೆದಿದ್ದಾನೆ. ಇವನು ಜೈನಕನಿ. ಇವನ 
ಅಜ್ಜನು “ಅರುಹಂಗಲ್ಲಡೆಜಗದ ಲೆಕ್ಕಿಗರ ಪಿರಿಯನೆನಿಸ” ಆಂಡಯ್ಯ. ಈ 
ಆಂಡಯ್ಯನಿಗೆ ಸಾಂತ ಗುಮ್ಮಟ ವೈಜಣ ಎಂಬ ಮೂವರು ಮಕ್ಕಳಿದ್ದರು. 
ಇವರಲ್ಲಿ ಜ್ಯೇಷ್ಠನಾದ ಸಾಂತನ ಹೆಂಡತಿ ಬಲ್ಲನೆ. ಈ ದಂಪತಿಗಳ ಮಗನೇ 
ಕವಿ ಆಂಡಯ್ಯ. ಈತನು" ಲೆಕ್ಕಿಗರರಸಂ '* ಎಂದು ತನ್ನನ್ನು ನಿಶೇಹಿಸಿ ಹೇಳಿ 
ಕೊಂಡಿದ್ದಾನೆ. ಗ್ರಂಥಾರಂಭದಲ್ಲಿ ದೇಶವರ್ಣನಾವಸರದಲ್ಲಿ " ಕನ್ನಡಮೆನಿಪ್ಪಾ 
ನಾಡು ಚೆಲ್ರಾಯ್ತು' ಎಂದು ಹೇಳಿದ್ದಾನೆ; ಗ್ರಂಥಾಂತ್ಯದಲ್ಲಿ ತನ್ನ ಗ್ರಂಥವು 
" ರಾಯನ ನಾಲಟ್ಕಳೊಳಿರ್ಕೆ ನಿಚ್ಛಮುಂ ” ಎಂದು ಬರೆದಿದ್ದಾನೆ. ಕನ್ನಡದೇಶದ 
ಅವ ಭಾಗದಲ್ಲಿ ಅವ ರಾಯನ ನಾಡಿನಲ್ಲಿ ಇವನು ಇದ್ದನೋ ತಿಳಿಯದು. 


ಇವನು ಪೂರ್ವಕವಿಗಳಲ್ಲಿ ಜನ್ನನನ್ನು (1230) ಸ್ಮರಿಸುವುದರಿಂದ ಆತ 
ನಿಗೆ ಈಜೆಯವನಾಗಿಯೂ ಮಲ್ಲಿಕಾರ್ಜುನನು (ಸು. 1245) ಇವನ ಗ್ರಂಥ 
ದಿಂದ ಪದ್ಯಗಳನ್ನು ಅನುವಾದಮಾಡಿರುವುದರಿಂದ ಅವನಿಗೆ ಹಿಂದಣವ 
ನಾಗಿಯೂ ಇದ್ದಿರಬೇಕು; ಸುಮಾರು 1235 ರಲ್ಲಿ ಇದ್ದಿರಬಹುದು. 


“ ಹಿಂದಣ ಕವಿಗಳು ಸಂಸ್ಕೃತಪದಗಳನ್ನು ಬೆರಸದೆ ಕನ್ನಡದಲ್ಲಿ ಕಾವ್ಯ 
ವನ್ನು ಬರೆದಿಲ್ಲ. ನೀನು ಇಂಥ ಗ್ರಂಥವನ್ನು ಮಾಡಬೇಕು? ಎಂದು ವಿದ್ವಾಂ 
ಸರು ಹೇಳಲು ಅವರ ಬಯಕೆಯನ್ನು ಸಲಿಸುವುದಕ್ಕಾಗಿ " ಅಚ್ಚಗನ್ನಡ’ ದಿಂದ 
ಈ ಗ್ರಂಥವನ್ನು ಬರೆದಂತೆ ಹೇಳಿಕೊಂಡಿದ್ದಾನೆ. 


ಆ | 
ಪೂರ್ವಕನಿಗಳನ್ನು ಈ ಪದ್ಭದಲ್ಲಿ ಸ್ಮರಿಸಿದ್ದಾನೆ ಸ 
ಎನ್ಸೀಕಬ್ಬದೊಳೆಂದುಂ | ಸನ್ನಿದಮಾಗಿರ್ಕ್ಕೆ ಕಣ್ಣಪಯ,ನ ಕಡುಜಾಣ್‌ | 
ರನ್ನನ ಮೆಯ್ಸುರಿ ಗಜಗನ | ಬಿನ್ನಣಮಗ್ಗಳನ ಕಾಣ್ಮೆ ಜನ್ನಿ ಗನ ಜಸಂ | 
ತನ್ನ ಕವಿತಾಚಮತ್ಯತಿಯನ್ನು ಈ ಸದ್ಯದಲ್ಲಿ ಸೂಚಿಸಿದ್ದಾನೆ... 


ಸಿಂಗರಮೇಟ್ಗಿಯಂ ಪಡೆಯ ದೇಸೆ ಪೊದಲರೆ ಕೊಂಕು ತೀವೆಬ | 
ರ್ದೀಂಗೊಳಗಾದ ಮಾತಮರ ಬಲ್ಲವರಾ ಎನೆ ಚೆಂದಮೊಂದಿದಾ | 

ಟಂ ಗೆಡೆಗೊಂಡು ತೋ" ನನೆವಿಲ್ಲನ ಬೀೀರಮನೊಲ್ಫು ಸೇಟ್‌ ನಾಂ | 
ತಿಂಗಳ ಸೊಂಪು ಗುಣ್ಣು ವಡೆದೆಣ್ಣೆಸೆಗಂ ಪರಿಗೊಂಡುದೆಂಬಿನಂ | 








ವಾ pS ONE 


|]. ಇವನ ಅಜ್ಕನಿಗೂ ಈ ವಿಶೇಷಣವಿರುವುದರಿಂದ ಇವರು ಸೇನಬೋವರಾಗಿದ್ದಿರಬಹು 
ದೆಂದು ತೋರುತ್ತದೆ. 


ಶತಮಾ ನ] ಆಂಡಯ್ಯ ಕಬ್ಬಿಗರ ಈಾವ. 367 


ಇವನ ಗ್ರಂಥ 
ಕಬ್ಬಿಗರಕಾವ. 

ಈ ಗ್ರಂಥಕ್ಕ ಅಕ್ಕರಿಗರು ಸೊಬಗಿನಸುಗ್ಗಿ ಎಂಬ ಹೆಸರನ್ನೂ ಸಂಸ್ಕೃತ 
ವನ್ನು ತಿಳಿದವರು ಮದನವಿಜಯ ಎಂಬ ಹೆಸರನ್ನೂ ಕೊಟ್ಟಂತೆ ಹೇಳುತ್ತಾನೆ. 
ಗ್ರಂಥಾಂತ್ಯದ ಗದ್ಯದಿಂದ ಇದಕ್ಕೆ “ ಕಾವನ ಗೆಲ್ಲ” ಎಂಬ ಹೆಸರೂ ಇರುವಂತೆ 
ತಿಳಿಯುತ್ತದೆ. ಇದಕ್ಕೆ ಸಂಸ್ಕೃತ ಸಹೋದರಿ ಎಂಬ ಹೆಸರೂ ಉಂಟು. ಈ 
ಗ್ರಂಥದಲ್ಲಿ ಗದ್ಯಸದ್ಯಗಳು ಸುಮಾರು 350 ಇವೆ; ಆಶ್ವಾಸಾದಿನಿಭಾಗಗಳಿಲ್ಲ. 

ಶಿವನು ಚಂದ್ರನನ್ನು ಸೆಕಿಹಾಕಿದನೆಂದು ಕೇಳಿ ಕುಪಿತನಾದ ಮನ್ಮಥನು 
ಸೈನ್ಯದೊಡನೆ ಯುದ್ಧಕ್ಕೆ ಹೊರಟು ಶಿವನ ಮೇಲೆ ಬಾಣಪ್ರಯೋಗಮಾಡಿ ಶಿವ 
ನಿಂದ ಪತ್ನೀವಿಶ್ಲೇಷರೂಪವಾದ ಶಾಪವನ್ನು ಪಡೆದು ನನೆಯಂಬನಾಗಿ ಒಂದು 
ದಿನ ಉದ್ಯಾನವನದಲ್ಲಿ ಒಬ್ಬ ಅಪ್ಪರಸ್ತ್ರೀಯಿಂದ ಈ ವೃತ್ತಾಂತವನ್ನು ಕೇಳಿ ಶಾಪ 
ದಿಂದ ವಿಮುಕ್ತನಾಗಿ ಪತ್ತಿಯೊಡಗೂಡಿ ಸುಖವಾಗಿದ್ದ ನು--ಎಂಬುದೇ ಈ 
ಗ್ರಂಥದ ಕಥಾಗರ್ಭ. 

ಈ ಗ್ರಂಥದ ಉತ್ಕೃಷ್ಟತೆಯನ್ನು ಕನಿ ಈ ಸದ್ಯಗಳಲ್ಲಿ ಹೇಳಿದ್ದಾನೆ: 

ಒಪ್ಪಂಬೂಸಿದವೋಲ್‌ ತೆಜಂಬೊಳೆವ ಕೊಂಕುಂ ಪಾಲೊಳೊಂದಿರ್ಪವೋ | 

ರೊಪ್ಪ ಂಬೆತ್ತಿನಿದಾದ ಬದ್ಗುನ್ನನುಡಿಯುಂ ತಳ್ಕ್ಳೋಜೆಯುಂ ಸಿಲ್ವಿನಂ | 

ತಪ್ಪೊಂದುಂ ತಲೆದೋ ಅದಂತೆ ವಲರೆಲ್ಲರ್‌ ತಿರ್ದಿದೀಕಬ್ಬಮೆಂ 

ತಪ್ಪಂಗಂ ಪೊಸಮುತ್ತಿನೆಕ್ಕ ಸರದಂತೆಂದುಂ ಕೂರಲ್ಲೊಳ್ಳದೇ i 

ಬಳೆಗಿಳಿವಿಂಡಿನಂತೆ ಮಿಳಿರ್ದಾಡುವ ತುಂಬಿಯ ಬಂಬಲಂತೆ ಕೆಂ | 

ದಳಿರ್ಗಳ ತೊಂಗಲಂತೆ ನಡೆ ನೋಡುವ ಸೆಂಡಿರ ನೋಟದಂತೆ ಪೂ | 

ಗಳ ಪೊಸಗಂಪಿನೊಳ್‌ ಪೊರೆದು ತೀಡುವ ತೆಂಬೆಲರಂತೆ ತೋರ್ಪ ತಿಂ | 

ಗಳ ಸಿರಿಯಂತೆ ಸೋಲಿಸದೆ ಕಾವನ ಕಬ್ಬಮದಾರನಾದೊದಂ | 


ಅಲ್ಲದೆ ಈ ಗ್ರಂಥವು " ದೇಸಿಯ ಗೊತ್ತು ' " ಜಾಣ್ಣುಡಿಯ ತಾಯ್ದ್ವನೆ' 
" ನುಣ್ಣುರುಳೇಟಕ್ಸೆ' ಎಂದು ಹೇಳಿ, “ಕನ್ನಡದೊಳ್ಳಿನ ನುಡಿಯಂ ಮುನ್ನಿದ 
ಜಕೊಳೆ ನೋಡಿ ತಿಳಿದುಕೊಳ್ಳುದು ಚದುರಂ” ಎಂದೂ ಹೇಳಿದ್ದಾನೆ. 

ಗ್ರಂಥಾವತಾರದಲ್ಲಿ ಮನ್ಮಥನನ್ನು ಸ್ತುತಿಸಿದ್ದಾನೆ; ಬಳಿಕ ತ್ರಿಮೂರ್ತಿ 
ಗಳನ್ನೂ ಸರಸ್ಪತಿಯನ್ನೂ ಹೊಗಳಿದ್ದಾನೆ. ಗ್ರಂಥಾಂತ್ಯದಲ್ಲಿ-. 

ಇದು ಪಸುಳೆವಿನಿಲ ಮಸಕದಿನೆಸಟ್ಮಸನ ಪೊಸದಾವರೆಯ ಪಸೆಯೊಳಸದಳಮೆಸೆವ 
ಸರಸತಿಯಡಿದಳಿರ್ಗೆ ತಲೆದುಡಿಗೆಯನೆ ಪೆಸರ್ವಡೆದ ಬಿಜ್ಜೆವಲದಿಂ ಸಮದ ಕಾವನಗೆಲ್ಲಂ 


ಮೈಜ'ಯತಿತಿರ್ಪದು 


ಇಂಬ ಗದ್ಯವಿದೆ. 


368 ಕರ್ಣಾಟಕ ಕವಿಚರಿತೆ. [18 ನೆಯ 


ಈ ಗ್ರಂಥವು ತತ್ಸಮಪದಗಳಿಲ್ಲದಂತೆ ತದ್ಭವ ದೇಶ್ಯ ಸದಗಳಿಂದಲೇ ರಚಿತ 
ವಾಗಿದೆ. ತದ್ಭವಪದಗಳಿದ್ದರೂ ಕನಿ “ಅಚ್ಚಗನ್ನಡ” ದಿಂದ ಬರೆದಿರುವುದಾಗಿ 
ಹೇಳುತ್ತಾನೆ. ಈ ವಿಧವಾದ ಮತ್ತಾವ ಗ್ರಂಥವೂ ನಮಗೆ ದೊರೆತಿಲ್ಲ. ಇದರ 
ಬಂಧವು ಬಹಳ ಲಲಿತವಾಗಿಯೂ ಮಧುರವಾಗಿಯೂ ಇದೆ. 


ಗ್ರಂಥದಿಂದ" ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ವಸಂತ. 


ಬಿರಯಿಗಳಂಜಿ ತಾಜ” ಪಗಲಾಣ ನ ಮೆಯ್‌ ಬಿಸುಪೇಳ” ಮಾಗಿ ಚಿ | 
ಚ್ಚರದೊಳೆ ಪಾ ನಿಂರ್ದೆಗೆದು 'ಬೆಂಚೆಗಳೂಳ ಕೆಸಜೂಳ್‌ ತುಂಬಿಗೆಳ್‌ | 
ಮೊರೆದಲರತ್ತ ಜಾಜ್‌ ನನೆಯಂ ತರದಿಂದದಿರ್ಮುತ್ತೆ ಪೇಜ್‌ ತಾ| 

ವರೆ ತಲಿದೋಜ? ತೀಡಿದುದು ತೆಂಕಣ ಗಾಳಿ ಬಸಂತದೇಲಿ ಯೊಳ್‌ 846 ॥ 


ಗಾಳಿ. 


ತಳಿರಂ ಮೆಲ್ಲನೆ ನೂಂತೆ ಮಾನಿಡಿಗಳಂ ಸೆಂಡಾಡುತುಂ ಕೂಡೆ ಪೂ | 

ಗಳ ದೂಳಿಂ ಪೊರೆಯೇ ತುಂ ಸೊನೆಗಳೊಳ್ಳ ನೀರಾಟಿಮಂ ಮಾಡುತುಂ | 
ಬಟ'ಯಂ ಕೆಯ್ಮಿಗೆ ಬರ್ಪ ತುಂಬಿಯುಲಿಯಿಂದಂ ಡಂಗುರಂಬೊಯ್ಸುತುಂ | 
ತಳರ್ದೇಂ ಬಂದುದೊ ಕಾವನಾನೆಯನೊಲಾ ತಣ್ಣಾಳಿ ತನ್ನಿ ಚ್ಚೆಯಿಂ ॥ 847 ॥ 


ಮಾವು. 
ಕನರ್ಗೊನರಿರ್ಕೆ ನುಣ್ಣಳಿರ ಬಾಟ್ವನೆ ಕೆಂದಳಿರಿರ್ಪ ಬೀದು ಬ | 
ಲ್ರನೆಯ ಪೊದಣು್‌ ಮುಗುಳ್ಳನೆಯ ಪೆರ್ಮನೆ ಮೊಗ್ಗೆಯ ತಾಣಮಚ್ಚ ವೂ i 
ನಿನ ನೆಲೆ ಸಣ್ಣಗಾಯ ಬಲುಗಾಯ ಪೊಟಲ್‌ ನಸುದೋರೆವಣ್ಣ ತಾ| 
ಯ್ತನೆ ಪೊಸವಣ್ಣ ಗೊತ್ತಿದೆನೆ ಕಣ್ಣೆಸೆದಿರ್ದುದದೊಂದು ಮಾಮರಂ 1848 


ಪ್ರಷ್ಟಬಾಣದ ಮಹಿಮೆ. 


ಕಡುಪಿಂ ಪೂನಿನ ಕೋಲ್ಲಳ್‌ | ಗಡಣಿಸಿ ಕನಿತಂದು ನಾಂಟುವಾಗಳ್‌ ನಿನ್ನೀ | 
ಜಡೆಯುಂ ತೊವಲುಂ ಪಾವಿನ | ತೊಡವುಂ ಲಾಗುಳಮುಮಡ್ಡಮೇಂ ಬಂದಪುವೇ 


| 840 | 
ಇವು ಮುನ್ನಾರಾರ ಬಲ್ಲಂ ನೆಲೆಗಿಡಿಸವಿವಾರಾರ ತಕ್ಕಂ ನೆಲಕ್ಕೆ | 


ಕೃವವಾರಾರರ್ಕಸೊತ್ತ ಂಬಡೆದು ಕೆಡಿಸವಾರಾರ ಕಾಯ್ದೆಲ್ಲಮಂ ನೂಂ | 


1 ಈಗ್ರಂಥದಲ್ಲಿಯ ""  ತಥಿವಣ್ಣಂ ಲಂಚಮಿನೇಂ?__ (818) ಎಂಬ ಪದ್ಯನನ್ನು ಭಟ್ಟಾ 
ಕಳಂಕನು (1004) ಶಬ್ಬಾನುಶಾಸನದಲ್ಲಿ 449 ನೆಯ ಸೂತ್ರದ ಕೆಳಗೆ ಉದಾಹರಿಸಿದ್ದಾನೆ 








ಶತಮಾನ] ಮಲ್ಲಿಕಾರ್ಜುನ. 369 


ಕವಿವಾರಾರೇಟಿಯಂ ಕುಂದಿಸಿ ಕಳೆಯವಿವಾರಾರ ಕಲ್ಲೆಯ್ಲಳೊಳ್‌ ನಾಂ | 
ಟವನುತ್ತಂತೆಲ್ಲರುಂ ಬಾಯ್ಕುಡೆ ಗಡಣದೆ ಪೂಗೋಲ್ಲಳೆಯ್ದಂದುವಾಗಳ್‌ 
॥ 850 ॥ 
ಸತ್ಯಾವ್ಯ. 
ಪುರುಳುಂ ಲಕ್ಕಣಮುಂ ಮೆ | ಯ್ಸಿರಿಯುಂ ಯಿ ಸೇಟ್ದ ಕಬ್ಬಮದೆಂತುಂ | 
ಳೆ ಸವ ರನ ದಂತರ್ದೆವುಗದೇ 
೬ಡಿ ದ್ದ 
1 801 ॥ 


ತಳೆ ಸೆ 
Ns 
ಪುರುಳುಂ ಲಕ್ಕಣಮ೨ಂ ಮೆ |ಯ್ಸಿರಿಯಿಂಂ ತ 


ಮಲ್ಲಿಕಾರ್ಜು ನ. ಸು. 1245. 


ಈತನು ಸೂಕ್ಕಿಸುಧಾರ್ಣವವೆಂಬ ಗ್ರಂಥವನ್ನು ಬರೆದಿದ್ದಾನೆ. ಇವನ! 
ಚೋರಕಥೆಯೆಂಬ ಗ್ರಂಥವನ್ನೂ ಬರೆದಿರಬಹುದೆಂದು ಮೆ ರ್ಸೈಸ್‌ ಹೇಳು 
ತ್ತಾರೆ" ಆದರೆ ಈ ಚೋರಕಥೆ ಆಧುನಿಕನಾದ ಒಬ್ಬ ಮಲ್ಲಿಕಾರ್ಜುನರಾಂಯ 
ನೆಂಬವನಿಂದ ತ್ರಿಸದೀರೂಪವಾಗಿ ಬರೆಯಲ್ಪಟ್ಟಡೆ. ಈ ಕವಿಗೂ ಆ ಗ್ರಂಥಕ್ಕೂ 
ಏನೂ ಸಂಬಂಧವಿಲ್ಲ. ಸೂಕ್ತೆಸುಧಾರ್ಣವದಲ್ಲಿ ಕವಿ ಕಾವ್ಯಾಂಗಗಳ ವರ್ಣನಾರೂಸ 
ವಾದ ಪದ್ಯಗಳನ್ನು ಸೂರ್ವಕವಿಗಳ ಗ್ರಂಥಗಳಿಂದ ಸಂಗ್ರಹಿಸಿದ್ದಾನೆ. ಆದರೂ 
“ ಸರಸಕವೀಶ್ವರಸಭೆಯೊಳ್‌ ಸರಸಕನೀಶಂ' ಎಂದು ತನ್ನನ್ನು ವಿಶೇಷಿಸಿ ಹೇಳಿ 
ಕೊಂಡಿರುವುದರಿಂದ ಈತನು ಸ್ವತಂತ್ರವಾದ ಗ್ರಂಥಗಳನ್ನೂ ಬರೆದಿರಬಹುದು. 
ನಮಗೆ ಆವುವೂ ದೊರೆತಿಲ್ಲ. 


ಇವನು ಜೈನಕನಿ. ಈತನಿಗೆ ಮಲ್ಲಸ, ಮಲ್ಲ, ಚಿದಾನಂದಮಲ್ಲಿಕಾರ್ಜುನ 
ಎಂಬ ಹೆಸರುಗಳೂ ಉಂಟು. “ ಯಾದವಕಟಕಾಚಾರ್ಯಸುಕವಿಸುವುನೋಬಾಣ 
ಜಾಮಾತೃ' ಎಂಬುದರಿಂದ ಈತನು ಶಬ _ಮಣಿದರ್ಪಣವನ್ನು ಬರೆದ ಫೇಶಿ 
ರಾಜನ “ತಡಿಯೆಂದೂ: ಜನ್ನನ ಸೋದರಿಯ ಗಂಡನೆಂದೂ ತಿಳಿಯುತ್ತದೆ. 
ಹೊಯ್ಸ ಳವೀರಸೋಮೇಶ್ವ ರನ ಸ ವಿನೋದಾಕರ್ಣನ ಕೌತುಕೋತ್ಸಾದಿತಮುಂ 3 
ಟು ಆ ನೊರೆಯ ಕಾಲದಲ್ಲಿ ಈ ಗ್ರಂಥವು ಹುಟ್ಟಿದಂತೆ ತಿಳಿಯುತ್ತದೆ. 
ನೀರಸೋಮೇಶ್ವರನು 1288 ರಿಂದ 1284 ರ ವರೆಗೆ ರಾಜ್ಯವಾಳಿದಂತೆ ತಿಳಿವುದ 
ರಿಂದ ಕವಿ ಸುಮಾರು 124ಗ ರಲ್ಲಿ ಇದ್ದಿರಬಹುದು. “ಮುನಿಗಳ ಸಭೆಯೊಳ್‌ 
ಸರಮಮುಫಿ” ಎಂಬುದರಿಂದಲೂ, ಕೇಶಿರಾಜನು " ಯೋಗಿಪ್ರವರ ಚಿದಾನಂದ 
ಮಲ್ಲಿಕಾರ್ಜುನ” ಎಂಬುದರಿಂದಲೂ ಕ ಖುನಿ ನಂದು. ತಿಳಿಯುತ್ತದೆ. 


ಳಾ me ———— 1:೯೬ ಸಾ: 


1 ಶಬ್ದಾನುಶಾಸನದ ಉಪೋದ್ಭಾ ತ್ಕ ಪುಟ ೩5. 
94 


ದರಾ 


870 ಕರ್ಣಾಟಕ ಕವಿಚರಿತೆ. [18 ನೆಯ 


ತಾನು ಅನುವಾದಮಾಡಿರುವ ಪೂರ್ವಕವಿಗಳಲ್ಲಿ ಕೆಲವರ ಹೆಸರನ್ನು ಈ 
ಪದ್ಯದಲ್ಲಿ ಹೇಳಿದ್ದಾನೆ: 

ಸ ಜನ್ನನ ದೇಸೆ ಪಂಪನ ಗುಣಂ ಗುಣನಂದಿಯ ತೊಂಡು ಪೊನ್ನ ನೊಳ್‌ | 

ಸನ್ನಿ ದಮಾದ ಜಾಣ್ಣ್ನಡಿ ?ಗಜಾಂಕುಶರಾಜನ ಚಿತ್ತವೃತ್ತಿ ತಾ ॥ 

ನುನ್ನತಮಾಗಿ ಸಂದ ಗುಣವರ್ಮನ ಜಾತಿ ಸಮಾನುರಕ್ತಿಯಿಂ | 

ದನ್ನೆ ಲಸಿರ್ಪುವೀಸುಕವಿಮಲ್ಲನ ಕಾವ್ಯವಿಳಾಸಗೇಹದೊಳ್‌ ॥ 


ತನ್ನ ಗುಣಗಳನ್ನೂ ಕನಿತಾಚಾತುರಿಯನ್ನೂ ಈ ಪದ್ಯಗಳಲ್ಲಿ ಹೇಳಿಕೊಂಡಿ 
ದಾನೆ: | 

ಸರಸಕವೀಶ್ವರಸಭೆಯೊಳ್‌ | ಸರಸಕವೀಶಂ ವಿಶಿಷ್ಟಮುನಿಗಳ ಸಭೆಯೊಳ್‌ | 
ಪರಮಮುನಿ ಬುಧರ ಸಭೆಯೊಳ್‌ | ಪರಮಬುಧನೆನಿಪ್ಪನಿೀ ಚಿದಾನಂದಬುಧಂ | 
ಚದುರೆಸೆವಂತು ಭಾವಮಮರ್ನಂತು ನಯಂ ನಿಮಿರ್ವಂತು ಮಲ್ಲಪಂ | 

ಪದವಿಡೆ ಭಾರತೀವನಿತೆ ಭೋಂಕನೆ ಬಂದು ಮನಸ್ಸರೋಜದೊಳ | 
ಚದುರೆಸೆವಂತು ಭಾವಮಮರ್ವಂತು ನಯಂ ನಿಮಿರ್ವಂತು ಲೀಲೆಯಿಂ | 
ಪದವಿಡುತಿರ್ಪಳಾಹವದ ಮಾರಣಮಂತ್ರ (1) ನಿಂಿದಾಗದಿರ್ಜ್ಶಮೇ | 


ಇವನ ಗ್ರಂಥ 
ಸೂಕ್ತಿಸುಧಾರ್ಜವ. 
ಇದರಲ್ಲಿ ಕಾವ್ಯದ ಅಂಗಗಳೆನಿಸಿಕೊಳ್ಳುವ 
೧೧ 4 
ವಾರಿಧಿ ಪರ್ವತಂ ಪುರಮಧೀಶ್ವರನುದ್ವಹನಂ ಕುಮಾರನಂ | 
ಭೋರುಹವೈರಿಮಿತ್ರರುದಯಂ ಯತು ನಂದನಮಂಬು ನೀಡದು ಕಾಂ | 
ತಾರತಿ ಚಿಂತೆ ಮಂತ್ರಚರಯಾನವಿರೋಧಿಜಯಂಗಳೆಂಬಿವಂ | 
ಸೂರಿಗಳಂಗಮೆಂದು ಕೃತಿಯೊಳ್‌ ಪದಿನೆಂಟುಮನೆಯ್ದ್ಹೆ ಬಣ್ಣಿಪರ್‌ ॥ 


ಈ ಹದಿನೆಂಟು ನಿಷಯಗಳ ವರ್ಣನಾರೂಸವಾದ ಪದ್ಯಗಳನ್ನು ಪೂರ್ವಕನಿಗಳ 
ಗ್ರಂಥಗಳಿಂದ ಉದ್ದರಿಸಿ ಒಂದೊಂದು ಅಂಗವನ್ನು ಒಂದೊಂದು ಆಶ್ವಾಸದಲ್ಲಿ 
ವಿವರಿಸಿದ್ದಾನೆ. ಈ ನಿಷಯವು “ಮಲ್ಲಿಕಾರ್ಜುನ ಸಂಯೋಜಿತ ಸೂಕ್ತಿಸುಧಾ 
ರ್ಣವ” ಎಂಬುದರಿಂದಲೂ ವ್ಯಕ್ತವಾಗುತ್ತದೆ. ಪೀಠಿಕಾಶ್ವಾಸವೂ ಸೇರಿ ಒಟ್ಟು 
ಹತ್ತೊಂಬತ್ತು ಆಶ್ವಾಸಗಳಿವೆ, ನಮಗೆ ಗ್ರಂಥವು ಸಮಗ್ರವಾಗಿ ದೊರೆತಿಲ್ಲ; 





ರಾ 


1. ಈ ಪದ್ಯಕ್ಕೆ ಹಿಂದೆ ಶ್ರೀಹರ್ಷ, ಭೋಜ, ವಜ ಹಸ್ತ, ಸರ್ವಜ್ಞ ಸೋಮೇಶ್ವರ ಎಂಬ ಕವಿ 
ಗಳಾದ ರಾಜರ ಹೆಸರನ್ನೂ ಹೇಳಿದ್ದಾನೆ. 
2. ಗಜಾಂಕುಶನೊಳ್ಳು ಮನೋಜನೋಜೆ ಲೋ | ಕೋನ್ನ ತಮಾಗಿ-- ಎಂದು ಪಾಠಾಂತರ. 


ಶತಮಾನ] ಮಲ್ಲಿಕಾರ್ಜುನ: ಸೂಕ್ತಿಸುಧಾರ್ಣವ. 371 


15 ಆಶ್ವಾಸಗಳು ಮಾತ್ರ ದೊರೆತಿವೆ. ಈ ಗ್ರಂಥಕ್ಕೆ ಕಾವ್ಯಸಾರ ಎಂಬ ಹೆಸರೂ 
ಉಂಟು. ಪಂಡಿತರು ಕರೆದು ಈ ಗ್ರಂಥವನ್ನು ರಚಿಸು ಎನಲು ರಚಿಸಿದೆನು-- 
ಎಂದು ಕವಿ ಹೇಳುತ್ತಾನೆ. ಇದರ ಉತ್ಕೃಷ್ಟತೆಯನ್ನು ಈ ಪದ್ಯದಲ್ಲಿ ಹೇಳಿ 
ಜಾನ ಜಾ 


ಚದುರರ ಮೆಚ್ಚು ಭಾವಕರ ಕೃನಿಡಿ ಜಾಣರ ಬಯ ಸತ್ವಲಾ | 
ತ ೧) 

ನಿದರ ವಿಲಾಸಮಕ್ಕರಿಗರಾಭರಣಂ ಬುಧರಿಚ್ಹೆಯಚ್ಚು ನೀ | 

ರದ ಕಣಿ ಕೂರ್ತು ಕೂರಿಸಿದ ನಲ್ಲಳ ಮೆಯಿುರಿ ತಾನದೆಂದೆ ಸ | 


ನು ದದೊಳೆ ಬಣ್ಣಿಕುಂ ಧರಣಿ ಸತ್ತನಿಮಲ್ಲನ ಕಾವ,ಸಾರಮಂ | 


ಗ್ರಂಥಾವತಾರದಲ್ಲಿ ಜಿನಸ್ಮುತಿ ಇದೆ. ಅನಂತರ ಏಷ್ಟು, ಶಿವ, ಗಜಾನನ, 
ಸಂಸ್ಕೃತಿ, ಇವರುಗಳ ಸ್ತೋತ್ರರೂಪವಾದ ಪದ್ಯಗಳಿವೆ. ಬಳಿಕ ಹೊಯ್ಸಳವಂಶದ 
ರಾಜರ ಸ್ಮುತಿಯಿದೆ. ಹೊಯ್ಸಳ ಎಂಬ ಹೆಸರು ಬರುವುದಕ್ಕೆ ಕಾರಣವನ್ನು 


ಸಳನೆಂಬಂ ಶಶಕಾಭಿಧಾನಪುರದೊಳ್‌ ವಾಸಂತಿಕಾದೇವಿಯೆಂ | 

ಬಳನಾರಾಧಿಸುವಾಗಳುಗೃತರನೇತ್ರಂ ಘೋರವಕ್ತ್ವಂ ವಿಶ್ವಂ | 

ಖಳಗಾತ್ರಂ ಪುಲಿಯೆಯ್ಗೆ ಕಂಡು ಮುನಿನಾಥಂ ಕುಂಚವಂಂ ಕೂಟ್ಟು ಹೊ | 
N ಆ 


ಯ್ಸಳ ಎಂದಂ ಬಂ ಯಾಯು, ಹೊಯ್ಸಳವೆಸರ್‌ ತದ,ಂಶಜೋರ್ವೀಶರೂಳ್‌ | 


ಎಂಬ ಸದ್ಯದಲ್ಲಿ ಹೇಳಿದ್ದಾನೆ. ಹೊಯ್ಸಳರಾಜರ ಪರಂಪರೆ ಈ ರೀತಿಯಾಗಿ 
ಹೇಳಿದ 


ಸಳೆ, ಮಗ ಏನಯಾದಿತೃ, ಮಗ ವಿರೆಯಂಗ, ಮಗ ಬಿಟ್ಟದೇವ ಅಥವಾ ವಿಷ್ಣು 
ವರ್ಧನ, ಇವನ ಹೆಂಡತಿ ಲಕುಮಾದೇವಿ, ಮಗ ವೀರನಾರಸಿಂಹ, ಹೆಂದತಿ ಅಚಲಾದೇವಿ, 
ಮಗ ವೀರಬಲ್ಲಾಳ, ಮಗ ಚೋಳರಾಜಪ್ರತಿಷ್ರಾಚಾರ್ಕ ಮಗಧರಾಜಲಯೆಕಾಲ ಪಾಂಡ್ಯ 
ರಾಜಜೇತೃ ನಿೀರನರನಿಂಹ, ಮಗ ಕವಿಯ ಸ್ಪಾಮಿಯಾದ ವಿ:ರಸೋಮೈೇಶ್ವರ ಅಥವಾ 
ಸೋಯಿದೇವ. ಈ ದೊರೆಗೆ " ಸರ್ವಜ್ಞ ಚಕ್ರಿ ಸೊ:ಮನೃಪಾಲಂ > ಬಂದೂ ಹೆಸರು ಹೇಳಿ 
ದಾನೆ. 


ಈ ಗ್ರಂಥವನ್ನು ವೀರಸೋಮೇಶ್ವರನು ಕೇಳಿ ಮೆಚ್ಚಿ ದನೆಂದು ಈ ಸದ್ಯ 
ಗಳಲ್ಲಿ ಹೇಳಿದ್ದಾನೆ: 
ಎ 
ಸದವಿನ್ಯಾಸದ ದೇಸಿ ಮಾರ್ಗದ ವಿಲಾಸಂ ರೂಢಿವೆತ್ತಂಗಹಾ | 
ರದಲಂ ಕಾರದ ಬಂಧಭಾವದೆಸಕಂ ಮೆಲ್ಬಾಡಿನೊಳ್‌ ಬಂದು ಕೊ | 
ಡಿದ ನಾನಾರಸಸಾರದಾನಮೆಸೆದತ್ತೆಂದೊಲ್ಲು ಕೆಯ್ಕೊಂಡು ಮೆ | 
ಚ್ಚ ದನಾ ಸೂಕ್ತಿಸುಧಾರ್ಣವಾಧ್ವಕೃತಿಪಾತ್ರಶ್ರೀಗೆ ಸೋಮೇಶ್ವರಂ | 


872 ಕರ್ಣಾಟಕ ಕವಿಚರಿತೆ. [18 ನೆಯ 


ಓರಂತೆ ಮೆಚ್ಚಿದಂ ಕೃತಿ | ಸಾರಂ ಕೃತಿ ಶೇ ಖರಕ್ಕೆ ಹೊಯ್ಸಳವಂಶೋ | 
ಬ್ಯಾರಂ ನರಸಿಂಹಸುತಂ | ದೋರಸಮುದ್ರಾಧಿನಾಯಕಂ ಸೋಮನೃಪಂ i 


ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯವಿಜಿ:- 


ಇದು ಸಮಸ್ಮಭುವನಾನಂದ ಸರಸ್ತತೀಸರ್ವಾಂಗದರ್ಪಣಾಯಮಾನಸ ತಿಭಾನ 
ನೂತನಪುರಾತನಪ್ರಮಾಣಕವಿಪುಂ ಗವಪ್ರಣೀತ ಮಹಾಪ್ರಬಂಧಸಾರೋದ್ಧಾರಮುಂ ಅಷ್ಟ 
ದಶಸ್ಕ ವರ್ಣ ನಮಾರ್ಗಮನೋಹರಮ)ಂ ನೀರಹೊಯ್ಸಳ ಸೋನಿದೇವರಾಯ ವಿನೋದಾ 
ಕರ್ಣನಕೌ ತುಕೋತ್ಪಾದಿತಮುಂ ಯಾ ದವಕಟಕಾಚಾರ್ಯ ಸುಕನಿಸುಮುನೋಬಾಣಜಾಮಾತೃ 
ಪರಮಚಿದಾನಂದ ಮಲ್ಲಿ ಕಾರ್ಜುನಮಹಾಕನೀಶ್ವರಸಂಯೋಜತಮುಮಪ್ಸ ಸೂಕಿಸು 
ಧಾರ್ಣವದೊೊಳ್‌. 


ಈ ಗ್ರಂಥವು ಮಲ್ಲಿಕಾರ್ಜುನನ ಹಿಂದೆ ಇದ್ದ ಕವಿಗಳನ್ನು ನಿರ್ಧರಿಸುವುದಕ್ಕೆ 
ಅಮೂಲ್ಯವಾದ ಸಾಧನವಾಗಿದೆ." ಇದರಲ್ಲಿ ಪಂಸ, ಪೊನ್ನ, ರನ್ನ ಇವರ ಗ್ರಂಥ 
ಗಳಲ್ಲಿಯ ಪದ್ಯಗಳಲ್ಲದೆ ನಮಗೆ ತಿಳಿದಮಟ್ಟಿಗೆ ಈ ಕೆಳಗೆ ಹೇಳುವ ಕವಿಗಳ 
ಗ್ರಂಥಗಳಿಂದ ಉದ್ಭೃತವಾದ ಪದ್ಯಗಳೂ ದೊರೆಯುತ್ತವೆ: 


ಅಗ್ಗಳನ ಚಂದ್ರಪ್ರಭಪುರಾಣ. ಕನಿಕಾಮನ ಶೃಂಗಾರರತ್ನಾಕರ. 
ಅಭಿನವಪಂಪನ ರಾಮಾಯಣ, ಮಲ್ಲಿ: ಗುಣವರ್ಮನ ಪುಷ್ಪದಂತಪರಾಣ, 
ನಾಥಸುರಾಣ. | ಚಂದ್ರ ರಾಜನ ಮದನತಿಲಕ. 
ಆಂಡಯೃನ ಕಬ್ಬಿ ಗರಕಾವ. ಸಕತ ಪಂಚತಂತ್ರ. 
ಆದಿಗುಣವರ್ಮನ ಶೂದ್ರಕ. ' ದೇವಕನಿಯ ಜಂ 


ಆದಿನಾಗವರ್ಮನ ಕಾದಂಬರಿ. ನೇಮಿಚಂದ್ರನಲೀಲಾವತಿ, ಅರ್ಧನೇಮಿ. 
| 

ಉದಯಾದಿತೃನ ಅಲಂಕಾರ. ರುದ್ರಜ ಟ್ರ ನ ಜಗನ್ನಾ ಥವಿಜಯ. 
ಹ 


| 
| 
ಕಮಲಭವನ ಶಾಂತೀಶ್ವರಪುರಾಣ. | ರಿಹರನ ಗಿರಿಜಾಕಲ್ಯಾಣ. 


ಈ ಕವಿಯ ಕವಿತಾಶೈಲಿಯನ್ನು ತೋರಿಸುವುದಕ್ಕೆ ಇವನ ಸ್ವಾಮಿಯಾದ 
ವೀರಸೋಮೇಶ್ವರನ ಸ್ತುತಿರೂಪವಾದ ಎರಡು ಪದ್ಯಗಳನ್ನು ಪೀಠಿಕಾಶ್ವಾಸದಿಂದ 
ಉದ್ಧರಿಸಿ ಬರೆದು, ಬಳಿಕ ಈ ಗ್ರಂಥದಲ್ಲಿ ನಮಗೆ ದೊರೆತಿರುವ ಉಳಿದ 14 
ಆಶ್ವಾಸಗಳಲ್ಲಿ ವರ್ಣಿತವಾಗಿರುವ ಕಾವ್ಯಾಂಗಗಳ ವಿಷಯವಾಗಿ ಒಂದೆರಡು 
ಪದ್ಯಗಳನ್ನೂ ಒಂದೊಂದು ಆಶ್ವಾಸದ ಆದಿಭಾಗದಲ್ಲಿಯೂ ಅದರಲ್ಲಿ ವರ್ಣಿತ 
ವಾಗುವ ಕಾವ್ಯಾಂಗದ ವರ್ಣನೀಯಾಂಶಗಳನ್ನು ಹೇಳುವ ಪದ್ಯವನ್ನೂ ತೆಗೆದು 
ಬರೆಯುತ್ತ ವೆ: 





ಕಾರೂ ಎರಾ ಹಜಾರ ಎವರ್‌ ತ ತಜಹಜ ಜೂಹಿ ಇ. 


1. ಇದರಂತೆಯೇ ಅಭಿನವವಾದಿನಿದ್ಯಾನಂದನ ( (1533) ಕಾವ್ಯಸಾರವೂ ಅವನಿಗೆ. ಹಿಂದೆ ಇದ್ದ 
ಕವಿಗಳನ್ನು ನಿರ್ಧರಿಸುವುದಕ್ಕೆ ಸಾಧಕವಾಗಿದೆ. 


ಶತಮಾನ] ಮಲ್ಲಿಕಾರ್ಜುನ: ಸೂಕಿ ಸುಧಾರ್ಣವ. 378 


ಸೋಮೇಶ್ವರಸ್ತುತಿ. 


ಹಣಿದಂ ಬೊಯ್ಕಲ್‌ ಜವಂ ರಾಯರನೆ ಬಯಸಿ ಬರ್ಪಂತೆ ಸೋಮೇಶ್ಕರಂ ತೆಂ | 
ಕಣ ರಾಯಂ ಬಂದನಾಶಾಜಯಕಲೆಲೆ ಮಹಾದೇವ ನಿದ್ವಿಣ್ಣೃಪರ್ಗೆ ॥ 
ತ್ತಣ ತೋರ್ಸಿನ್ನೆತ್ತಣಾರ್ಪೆತ್ತಣ ಜಯದೊದವಿನ್ನೆ ತ್ತಣಾಟೋಪಮಿನ್ನೆ | 


ತ್ತಣ ಧಾತ್ರೀಚಕ್ರಮಿನ್ನೆತ್ತಣ ಗಜಘಟಿಯಿನ್ನೆ ತ್ತಣಾತ್ಮೀಯಸ್ಯೆನ್ಯಂ | 852 ॥ 


ಗಿರಿದುರ್ಗಂ ತಿಜ'ಕಲ್‌ ಸಮಗ್ರವನದುರ್ಗಂ ಕರ್ಬುದೋಂಟಂ ಜಲೋ | 
ದರದುರ್ಗಂ ಕಡುಪಿಂದದಿಂಟಿಮೊಗಮಂತಾಪೋಶನಂ ಕಾಣ್ಬುದೇ ॥ 

ಕರಣಂ ಕೇಛ್‌ ಸರಣಿಲ್ಲ ಬೆಂ ನಿಮಗೆಂದುದ್ವೃತ್ತರಂ ಸಾಜ' ಡಂ | 
ಗುರಿಸಂತಬ್ಬರಿಕುಂ ಜಯೋತ್ಸಪ ಹೆಂ ತ್ರೀಸೋಮಭೂಪಾಲನಾ 1 853 ॥ 


11. ಸಮುದ್ರ. 


ವರ್ಣನೀಯಾಂಶಗಳು 


ತೆರೆ ನೊರೆ ಬುದ್ದುದಂ ಸುಲ” ಜಲಂ ತೆಗೆ ಪೆರ್ಚುಗೆ ಗುಣ್ಣು ಘೋಷಣಂ | 
ವರುಣನಗಂ ವಧೂಟಿಜನನಂ ಮಣಿಗಳ ಬಡಬಾಗ್ನಿ ವಾಶ್ಚರಂ | 

ಹರಿ ಮಣ'ಯಾವೆ ವೇಳೆ ತೊಲ ಯಾಶತೆ ನೀರ್ಮೊಗೆವಭ್ರಮುರ್ವರಾ | 

ಪರಿವೃತಿ ನಾಗರಿಕ್ಕೆ ಬಗೆಗಾದೊಡೆ ಸೈತು ಸಮುದ್ರವರ್ಣನಂ 1 804 ॥ 


ಪವಳದ ಬೀಡು ಕಂಬುಗಳ ನಾಡು ಜಲೇಶನ ಜೋಡು ನಾಡೆಯುಂ | 

ಕನಿಗಳ ಲೀಲೆ ಗಂಗೆಗಿನಿಯೋಲೆ ವನೇಭವರಾಲೆ ಪದ್ಮಸಂ l 

ಭವನ ನೆಗಲ" ಪೂರ್ವದ ಪೊಗಲು*, ಕುದುರ್ಗಳಗಟ" ಮಿಕ್ಕ ಬಾ | 
ಡವಶಿಖಿಗೋಗರಂ ಮಣಿಗಳಾಗರಮಂದೆಸೆದತು ಸಾಗರಂ 1 855 ॥ 


ಮಾಲಾಮಾಲಾಪ್ರವಾಳಾವೃತಸುರತರುಶೋಭಾವಹಂ ಭಾವಹಂ ಶ್ರ | 
ವಾಲಾವಾಲಾಭಿಘಾತಪ್ರಕರಮಕರಕುಂಭೀಕರಂ ಭೀಕರಂ ಜಂ | 
ಬಾಲಾಬಾಲಾಮೃಣಾಳೋಚ್ಚಲಿತಶಫರಕಂಜಾಕರಂ ಜಾಕರಂ ಕ| 


ಲ್ಲೋಲಾಲೋಲಾಯಮಾನಧ್ವನಿಜನಿತದಿಶಾಭಿತ್ತಿಮಖದ್ರಂ ಸಮುದ್ರಂ ॥ 856 ॥ 


Ill. ಪರ್ವತ. 


ವರ್ಣನೀಯಾಂಶಗಳು:-- 


ತರುತತಿ ಬಳ್ಳಿ ಪುಲ್ಬೊದಣು ಪಕ್ಕೆ ಮೃಗಂ ಫಣಿ ಜೇ೯ ಮೃಗವ್ಯಮೊ | 
ಜ್ವರಮೆಸೆವುನ್ನತಿಕ್ಕ ಸಿಳೆ ಕೋಡು ಗುಹಾವಳಿ ತಾಪಸಾಶ್ರಮಂ || 


874 


ಕರ್ಣಾಟಕ ಕವಿಚರಿತೆ. [38 ನೆಯ 


1 ದರಿ ಸರಿವಾನೆಗಳ್‌ ಸರಿಕೆ ಮೇವ ಮುಗಿಲ್‌ ದೊಣೆ ಬಿಲ್ಲಪಳ್ಳಿ ಕ | 
ನ್ಹರಮಿಥುನಾಳಿಗಳ್‌ ನಿಷಯಮಾಗಿರೆ ತೀರ್ವುದು ಶೈಲವರ್ಣನಂ 1 817 
ಬಹುರತ್ನಚ್ಮಾಯೆಯಿಂ ಪರ್ವಿದುದಖಳದಿಶಾಭಿತ್ತಿಯಂ ಚೂಳಿಕಾನೋ | 
ಕಹಶಾಖಾಹಸ್ತದಿಂ ಜಕ್ಕುಲಿನಿ ರನಿರಥಾಶ್ವಂಗಳಂ ಗಂಡಶೈಲಾ | 
ಗ್ರಹಟತ್ಕೂಟಿಂಗಳಿಂದಂ ಧರಿಸಿ ದಿವಮನೇಂ ಸೆಂಪುನೆತ್ತತೊ ಭೂಭ್ಸ್ಛ 

ನ್ಮಹಿತಂ ಶ್ರೀಸರ್ವತಂ ನಿರುರಜಲಲಹರೀಲಾಸ್ಯಮಾಂಗಲೈರಂಗಂ | 858 ॥ 
ನಡುವಿಂ ನಾಲ್ವಡಿ ಕೂರ್ಪುವೆತ್ತು ಕೊರಲೊಳ್‌ ಕರ್ಬೊನ್ನ ಬಲ್ಲೂಜಿಗಳ್‌ | 

ನಡೆ ಬೊಟ್ಟಿ ಟ್ರಿ ವೊಲುರ್ಬೆ ರೋಮನಿಕರಂ ಕಂಕಾಳಮಂ ರಕ್ಸ್‌ಸಂ | 
ಕಡೆವಾಯೊಳ್‌ ಕುಡಿದೋರ್ಪಿನಂ ಮಡಗಿದೊಲ್‌ ದಂ ಷಾ ಂಕುರಂ ತೋಲ” ಕಣ್‌ | 


ಕಿಡಿಯಂ ಸಾಲಿದೆ: ಹಂದಿಓಂಡೊಡೆದು ಗಂಡಂ ಬೀ ಪೋಯ್ತೊಕ್ಕಲಂ 1 859 ॥ 


IV. ಪುರ. 
ವರ್ಣಫೀಯಾಂಶಗಳು:-- 
ಬನಮುಂ ಕೆಯೊಲಗಾನ ಪಾಮರಿಯರುಂ ಮಾರ್ಗಪ ಪಾಸಾಲಿಕಾ | 
ಜನಮಖಂ ಗೋಕುಲಮುಂ ಜಲಾಶ,ಯನಮುುಮಾರೂಡಢಾಸ್ಮಶಸ್ಮಶ ಮಾ | 
J ಲಂ 
ವನಿಯುಂ ಕೊಇಂಟಿಯುಮೆತ್ತಿದಂಗಡಿಗಳುಂ ವಾರಾಂಗನಾನಾಟದೆ | 


ವನ್ಸಸೆ?ಂದ್ರಾಲಯವರ್ಗಮುಂ ವರಪುರವ್ಯಾವರ್ಣನಕ್ಕಾಸ್ಸದಂ ॥ 860 ॥ 


ಪಾಡುವ ತುಂಬಿ ತುಂಬಿಯೊಳರಲ್ಲ ಮುರಲ್‌ ಮರಲೊಂದು ಸೊಂಕಿನಿಂ | 


-ತಿ:ಡುನ ಗಾಳಿ ಗಾಳಿಗೆ ಬಲಲ ತಳಿರ್‌ ತಳಿರಿಂ ಫಲಂಗಳಂ | 


ದಾಡುವ ರಾಜಕೀರತತಿ ಕೀರಚಯಂಗಳಕೂಡೆ ಬದು ಬ್ಯ | 

ದಾಡುವ ತೊಂಡುನಣು ರುಳ ಮಾಡುವುವಾರ್ಗಮನಂಗದಾನಮಂ 1 S61 | 
ಬರೆಯಲ್ಲಾಾರದು ಬರ್ಚಿಸಲ್ಕರಿದು ನೋಡಲ್ಲೂಡದೊಡ್ಡೆ ಸಲ | 

ಚ್ಚರಿ ಭೂಮ ಂಡಲಮದಧದಿಂದೊಡದು ಮೂಡಿತ್ತೆಂಬಿನಂ ಚೆಲ್ಪನಾ | 

ಕರುಮಾಡಂ ನವಭೂಮಿಕಾಪೃಕಟಿತಂ ನಿಷ್ಕೃಂಭವಿಸ್ತಾರಬಂ | 

ಧುರಸಂಧಿಪ್ರತಿಭಾಸಿ ನಾಟಕದ ಪಾಂಗಿಂ ಚೂಳಿಕಂ ಲಾಳಿಕಂ 1 8090 ॥ 


7/. ನಾಯಕಾಭ್ಯುದಯ. 
ವರ್ಣನೀಯಾಂಶಗಳು :.- 


ಮುನಿಸಿಂದಾಂತರನಿಕ್ಕಿ ಭೂವಳಯಮಂ ನಿಷ್ಕೃಂಟಕಂಮಾಡಿ ಕೀಟ 
ರ್ತಿ ನಿಜಾಜ್ಲಾಸಹಿತಂ ದಿಶಾವಳಯಮಂ ತಳೊಪ್ಪೆ ಸಂಗೀತಮಂ | 


1, ಹರಿಮುರಿಯಾಸೆಯ :ತೆರಗಿ._ಸಾಂಣಂತರ, 


ಶತಮಾನ] ಮಲ್ಲಿಕಾರ್ಜುನ: ಸೂಕ್ತಿಸುಧಾರ್ಣವ. 375 


ಜನನಾಥರ್‌ ಮುದದಿಂದಮೋಲಗದೊಳೆತ್ತಂ ಕೇಳ್ಪು ತಾಂ ತ್ಯಾಗವ | 
ರ್ಧನಮಂ ಮಾಟ್ಬುದು ನಾಯಕಾಭುದಯಮೆಂಬಂಗಂ ಮಹಾಕಾವ್ಯದೊಳ್‌ 


॥ 868 1 
ಉಂಟು ಭುಜಾಬಲಂ ಫಿರಿದು ಚಾಗದ ಸಂಪದಮೇಖಉವಾರ್ಥ್ಧಿಯಂ | 


ದಾಂಟತುದಾತ್ಮಕೀರ್ತಿ ಕಳೆಯೊಳ್‌ ಬಿನದಂ ತನಗೆಂದು ನಿಚ್ಚಲುಂ | 
ಕಂಟಕಿತಾಂಗಿಯಾದಪುದು ಪಂಡಿತಮಂಡಲಿ ರಾಜ್ಯಮಂತು ನಿ | 
ಷ್ವಂಟಿಕಮೆಂಬಿನಂ ಪಡೆದನಚ್ಚರಿಯಂ | ನೃಪಧೀಕನೊಚ್ಚತಂ i 864 ॥ 
ನುಡಿ ಸಲೆ ನನ್ನಿ ಗಿಕ್ಕೆವನೆಯಾದುದು ಜವೃನೆ ಬಂದ ಸೀಶ್ಕೈ ಕ | 

ನಡಿಯೆನಿಸಿತ್ತು ಸೊಂಪು ಪಿರಿಯರ್ಗೆಡೆಗೊಟ್ಟುದು ಗಾಡಿ ರೂಢಿಯಂ | 
ಸಡೆದುದು ಬೀರಮುಗ್ಗಡದ ಸೈರಣೆಗಾ ಗರಮಾಯ್ತು ನೋಲಕ್ಬೊಡೆಂ | 
ದಡಿಗಡಿಗೊಲ್ಫು ಬಣ್ಣಿಸುವುದಾನೆಲದಾಣ್ಮ ನನಾವಗಂ ನೆಲಂ H 807 ॥ 


VI. ನಿವಾಹ. 

ವರ್ಣನೀಯಾಂಶಗಳು :_- 
ಪಸೆ ಸಂದಲ್ಲಟ್ಟಿ 3ಜಾಗಂ ಜಗಲಿ ಬಿಗಿದ ಭೃಂಗಾರಿ ಮೇಲ್ಮಟ್ಟು ಚಿತ್ರಂ | 
ಪೊಸಕುಂಭಂ ಶಂಕು ನೂಲೈರಣೆ ತಳಿರ್ಗಳಸಂ ಸರ್ವಧಾನ್ಯಂ ಮೊಸರ್‌ ಭ॥ 
ಕ್ಷ ಸಹಸ್ರಂ ಲಾಜೆ ಹೋಮಂ ಸಜ” ಕಡೆ ಗುಡಿ ಪೂದೋರಣಂ ಬಾನಿಗಂ ಸೇ | 
ಸೆ ಸಮಸ್ತ್ಮಸ್ತ್ರೀಜನಂ ಕನ್ನಡಿ ಜವಳಿಗಳುದ್ದಾಹದೊಳ್‌ ವರ್ಣನೀಯಂ (| 800 ॥ 
ಪೂಗಣೆ ಕರ್ಬುವಿಲ್‌ ಮಿಳಿರ್ವ ಮಾಂಗುಡಿ ಮಲ್ಲಿಗೆ ಮಾವು ತೆಂಬೆಲರ್‌ | 
ಕೋಗಿಲೆ ಜೊನ್ನಮಿಂದೊಳದ ನುಣ್ಣನಿ ಸುಗ್ಲಿಯೆನಿಪ್ಪಿವೆಲ್ಲಮೊಂ | 
ದಾಗಿಯ ದರ್ಶಕಂಗೆ ಸಮನಿಪ್ಟ ಜಗಜ್ಜಯದರ್ಪಮಂ ಸಮಂ | 
ತಾಗಿಸಲೊಂದೆ ಸಾಲ್ಲುಮೆನಿಸಿತ್ತು ಕುಮಾರಕೃತಪ್ರಸಾಧನಂ 1 867 ॥ 
ವಿಜಿಕೆಮರಲ್ಲು ಗೋಣ್ಣು ಜಿ”ದು ಚಂಚುಪುಟಂದೆಅ*್‌ದಳ್ಳೆಬಾಣಿ' ಬಂ | 
ದೆಜಿಗುವುವಲ್ಲಿ ಚುಂಚುಲೊವೆಯೊಳ್‌ ಕಡೆಯಿಕ್ಕೆ ದ ಪಚ್ಚೆ ಸಾರಮಂ | 
ಕಿಕುಮಡಿಗೆತ್ತು ಸಾರಿ ಕಟಕಾರಿಯ ಮಾಣಿಕವಟ್ಟಿಯಂ ಸಿಕಂ। 


ಕಿಳುದಳಿರ್ಗೆತು, ಲಂಬಳದ ಮುತ್ತುಗಳಂ ಮಲಂ್‌ಗೆತ್ತು ಚಾತಕಂ I 868 | 
VI]. ಕುಮಾರೋದಯ. 
ವರ್ಣನೀಯಾಂಶಗಳು 


ತನುಭವಲಾಭದೌಹೃದನಿಮಿತ್ತದ 8 ಸಂತತಿ ತಕ್ಕ ಸೋಂಪಿ ಮುಂ | 
ಗನಸು ಬಯಕ್ಕೆ ಗೆಂಟುಗೆ ದೃಗುತ್ಸವಕಾರಣಗರ್ಭಚಿಹ್ನಮೊ ॥ 


ಕಾರಾ ಆರ ಡಾ. 


1, ನೃಸನೇಂ ವಿದಗ್ಗನೋ. 2, ಕುಡ್ಯಂ. 3, ಸಂಗತಿಗಂದು ನೋಂತ. 


876 


ಹ ಎಂ ಇ 


ಕರ್ಣಾಟಕ ಕವಿಚರಿತೆ. [35 ಸೆಯ 


ಳ್ಳಿನ ದಿವಸಂ ಶುಭೋದಯಮಿನಾದಿಮನೋಹರಭೂತಲಕ್ಷಣಂ | 
ಜನನುತಜಾತಕರ್ಮವಿನಿತುಂ ಸು ತಶೋಭನವರ್ಣನಸ್ಥಳಂ un S69 ॥ 


ಸೆಣಸಿ ಪಳಂಚಿ ಸಂಚಳಿಸಿ ಮುಂಚಿ ತೆಕಿಂಬೊಳೆದೊಂದನೊಂದು ಸಂ | 

ದಣಿಸಿ ಪಲರ್ಮೆಯಿಂಂ ಕರ್ದುಕಿ ಬೋಂಕನೆ ಸೋಂಕಿ ಚಲಂಕಿ ಬಿಂಕದಿಂ | 
ಮಣಿದು ಕುಲಂಕಿ ತೇಂಕಿ ಪೊನಬೊಳ್‌ ಪರಿದಾಡುವ ತನ್ನ ನೀಳ್ದ ಕ | 
ಣ್ಸೊಣರ್ಗೆಣೆಯಪ್ಪ ಮಾನ್ಸೊಣರನಂಬುಜಲೋಚನೆ ಕೂರ್ತು ನೋಡಿದಳ್‌ | 870 | 


ಮಾಣದೆ ಧೂಳಿ ಕೇಳಿಗೆ ಕಡಂಗುವ ಸಾರ್ಚುವ ತಾಯ ಜಂಘೆನಿ | 

ಶ್ರೀಣಿವೊಲಾಗೆ ಮೆಟ್ಟಿ, ತೊಡೆಯೇಜುವ ಚಿತ್ರದ ಪಣ್ಬಳಂಗಳಂ | 

ಕಾಣಿಸಿ ದಾದಿಯಂ ಬಿಡದೆ ಬೇಡುವ ಕಂಡರ ಹಸ್ಮತಾಳಕ | 

ಲಾ,ಣರವಕ್ಕೆ ನರ್ತಿಸುವ ಮುದ್ದುಗಳೊಪ್ಪಿ ದುವಾಕುಮಾರನೊಳ್‌ 1871 


Vil. ಚಂದ್ರೋದಯ. 
ವರ್ಣನೀಯಾಂಶಗಳು :- 
ಮೊದಲೊಳ್‌ ನೇಸಜ ಪಕ್ಕ ಕೋಕನಿರಹಂ ಸಂಕೊೋಚಸದ್ರೆಂ ತಮಂ | 
ಪುದಿದಾಸಂಜಿಯ ತೂರ್ಕ ಮಾಕುಲಟಿಯರ್‌ ತಾರಾಳಿ ದೀಪಂ ಬಲ ॥ 
ಕ್ಕು ದಯಂ ಕೊಸೆಳಗರ್ಪು ಚಂದ್ರಿ ಕೆ ಚಕೋರಂ ನೆಯ್ದಿ ಲಿಂದೂಸಳಂ | 
ಸೊ ಟಟ ಚಃ ಚಂದ್ರೊ ದಯಕ್ಕಾ ಸ್ಪದಂ | 872 ॥ 


ಕನಿದುವು ಧೇನು ಮುಂಚೆ ತುಲುಗಳ್‌ ಪೊಲದತ್ತಣಿನೂರ್ಗೆ ಬಾನಲಾ |" 

ದುವು ಪಡುನಣ್ಣೆ ಪಾಜಿದುವು ಗೂಡಿನ ಸಾರ್ಕೆಗೆ ಪಕ್ಕಿ ಕೊಂಬುಗೊಂ | 

ಡುವು ಮೃಗಮೂರ ಪೊರ್ದುಗೆಯ ಬಟ್ಟೆಗೆ ಮೇಪಿನ ಕಾಸಿನಿಂ ಮರ | 

ಳ್ಳುವು ದಿನನಾಯಕಂ ವರುಣದಿಬ್ಬ ಗಮಂ ಮಳಿ್‌ಗೊಳ್ತ ಕಾಲದೊಳ್‌ | ೫70 ॥ 


1 ವಿಶತಪಾ )ಚ್ಛದ್ರಿಪೀಠಶಾಗಿ ಮದರುಣಶಿಲಾವೃ ತ್ರಲಿಂಗಂಬೊಲಿಂಬಾ | 

ಯ್ತು Pe ಟ್‌ ಯುಂ ರಾಗದಿನುಸ ನಚೆತಚೇತಶ್ನಳೋ ರೀಕದಂಬಂ | 
ದ್ಯುತಿವಲ್ಲೀಸ್ತಂಭಮನಿಜ್ವೃಂಭಿತಕುಮುದಕುಟುಂಬಂ ತಮಶ್ಶೈಲಶಂಬಂ | 
ರತಿಪಾಟೋಪಾವಲಂಬಂ ಜನಿತವಿಟವಿಡಂಬಂ ಸುಧಾಸೂಿತಿಬಂಬಂ ॥ 874 ॥ 


IX. ಸೂ ಕ್ಳೋ ದಯ. 


ವರ್ಣನೀಯಾಂಶಗಳು;-- 


ಹಳಹಳನಿರ್ದ ತಾರೆ ಕಳೆಗುಂದಿದ ಚಂದ್ರನಲರ್ಕೆಗುಂದಿದು | 
ತ್ಚಲವನ ಶೈತ್ಯಮಪ್ಪೆ ಲರು ನಂದುವ ದೀಪಮಗಲ್ಲ ಜಾರೆಯರ್‌ | 








ಹ ರಾವ ಸಫಾ ಘಾ ಘಾ ಜಾಲ ನಾನ್‌ ಲ ಫೋ ಚಕರ 





1. ಜಗನ್ನಾಥ ವಿಜಯ, 


ಶತಮಾನ] ಮಲ್ಲಿಕಾರ್ಜುನ: ಸೂಕ್ಕಿಸುಧಾರ್ಣವ. 871 


ಗಟುಪುವ ಕೋಲಿ ಶಂಖಮರುಣಚ್ಚನಿ ಕೆಂಪಿನಮಂಡಲಂ ರತ | 
ಕೈಳಸುವ ಕೋ ಕಮಬ್ದನಿಕಸಂ ಸಲೆ ಸೂರ,ನ ವರ್ಣನಕ್ರಮಂ 1% 


~1 


Reh | 


ಜನಿಸಿದ ತಾಣಮೇಂ ಸಣ್ಣದೆ ವಾರ್ಧಿ ಸಹೋದರಿಯೇಂ ದರಿದ್ರೆಯೆೇ | 
ಘನತರಭಾಗ್ಯಲಕ್ಷ್ಮಿ ಯೊಡಹುಟ್ಟಿದೆನೇಂ ಲಘುವೇ ಹಿಮಾಂಶು ಭಾ ॥ 
ವನೆನಿಪನೇನೊ ಜಾವಳನೆ ಕೃಷ್ಣನುಮೆಂಬುದುಕೇಳ್ದು ಮರ್ತ್ಶರೆ | 

ನನೆ ಮಿಗೆ ಕರ್ಚಿ ಕೂಲ್ರರನುತೂಳ್ಳವೊಲಾರ್ದುದು ಶಂಖನಿಸ್ವನಂ 1 ೪76 ॥ 


ಮೂಡಣ ಸಂಜಿ ಕೆಂದಳಿರ ಕಾವಣದಂತಿರೆ ಚಂದ್ರಮಂಡಲಂ | 

ಬಾಡಿದ ಮಾಧವೀಮಧುರಮಂಜರಿಯಂತಿರೆ ತಾರಕಾಳಿ ನೀ | 

ರೋಡಿ ಕಟಲ್ಲು ಬಿಟ್ರ ಕಟ ವೂಗೆಣೆಯಾಗಿರೆ ತಣ್ಣ ನಪ್ಪೆಲರ್‌ | 

[) 
ತೀಜೆ ತಪೋ ವನಂಚಬೊಲತಿಪಾವನಮಾಯ್ತುು ನಭಂ ಪ್ರಭಾತದೊಳ್‌ 877 ॥ 
Xx. ಯತು. 
ವರ್ಣನೀಯಾಂಶಗಳು : 

ತರುಮೃ ಗಸ ಕಿಮೇಫಘಜಳವಾಯುದಿಶಾಜವಕಾಯಭೋಗಭಾ | 
ಸ್ಕರನಿದುರಾತ್ರಿನಾಸರಸುರಾಲಯ? ಪರ್ಬಿರತೋಪಚಾರಸಿಂ 1] 


ಧುರಮದಜನ್ಮಯಾನಮದನೋದಯ ಸಸೃವಿಶೇಷಭಾವದೊಳ್‌ 
ಪರಿಣತನಪ್ಪವಂಗೆ ಯತುವರ್ಣನವಿಸ್ತರಮೊಪ್ಪಿ ತೋಖುಗುಂ u 878 1 


ಮದನನ ದಂಡು ಮಲ್ಲಿಗೆಯ ಬಂಡು ಪಿಕಾಳಿಯ ತೊಂಡು ಪೂತ ಚೂ | 

ತದ ತನಿಗೊರ್ಬು ಮಾಧವಿಯ ಪರ್ಬು ತಮಾಲದ ಮರ್ಬು ರಾಜರ | 

ರದ ತನಿಸೊರ್ಕು ಕಾಮಿಜನದುರ್ಕು ನಿಯೋಗಿಯ ಸೆರ್ಕು ಕೂಡ ಬಂ | 

ದುದು ಮಧುವಾಸರಂ ವಿವಿಧಕೇಸರಮುದ್ಧತಧೂಳಿ ಧೂಸರಂ 1870 


ಪಿಂಗಳಮಾದ ನೆಲ್ಲ ತೆನೆಯಂ ನಲಿಗರ್ಚಿದ ರಕ್ತಚಂಚು ಪ | 

ಕಂಗಳ ಶಾಡ್ಕಲಚ್ಚನಿ ಮನಂಗೊಳೆ ಪಾಜುವ ಕೀರಮಾಲೆ ರೋ | 
ದೋಂಗಣಮೆಂಬ ಪಟ್ಟಿಣದೊಳೊಪ್ಪುವ ಬೆಳ್ಳುಗಿಲೆಂಬ ಬಳ್ಳಿಮಾ | 

ಡಂಗಳ ಪೊನ್ನ ಮಾಣಿಕದ ಪಚ್ಚೆಯ ತೋರಣದಂತೆ ರಂಜಿಕುಂ i 8೫0 ॥ 


XI. ವನಕ್ರೀಡೆ. 
ವರ್ಣನೀಯಾಂಶಗಳು 
ವನಪಾಲರ್‌ ಪೇಟ್ವ ಭೂಪರ್‌ ತರುಣಿಯರೂಡನಾನಂದನಕ್ಕೆ ಯೆ ಪೋಪಾ। 
ಬನದೊಳ್‌ ಪೂಗೊಯ್ವ ಪೂನಿಂ ತುಡಗೆಯನೊಲವಿಂ ಮಾಲ ತೂಗುಯ್ಯಲಂ ಮಾ| 
ವಿಸೊಳಾಡುತ್ತಿರ್ಪ ಬೆಟ್ಟೇಜುನ ಮರವಡರ್ದುಂ ಕಾವಣಕ್ಕೋಪಸ ತಂತ | 
ಮ್ಮಿನಿಯರ್‌ ತೈತುಂಬುದಂ ವರ್ಣಿಸುಗೆ ಕವಿ ವನಕ್ರೇಡೆಯೊಳ್‌ ವರ್ಣನೀಯಂ 
॥ 881 ॥ 


378 


ಕರ್ಣಾಟಕ ಕವಿಚರಿತೆ. [38 ನೆಯ 


ಸ್ಮರರಾಜಂ ವನಪಾಲನಾಗೆ ರತಿಲಾವಣ್ಯಪ್ರವಾಹೋತ್ಕರಂ 

ಪರಿನೀರಾಗೆ ನಿರಂತರಂ ಖುತುಗಳಾಹಜುಂ ಕಾಪಿನಾಳಾಗೆ ಚೈ | 

ತ್ರರಥೋದ್ಯಾನದ ಚೆಲ್ವನೊತ್ತರಿಸಿ ಕೇಳೀಶೈಲಕೇಳೀಸರೋ | 
ವರಕೇಳೀಗೃಹಮೆಂಬಿವಂ ತಳೆದು ಕೇಳೀನಂದನಂ ರಂಜಿಕುಂ 1 882 | 


ಪರಭಾಗಂ ಪೊಣ್ಮುವನ್ನಂ ತನುಲತೆ ಲತೆಯೊಳ್‌ ಕೂಡೆ ತುಂಗಸ್ತನಂ ಮಂ | 
ಜರಿಯೊಳ್‌ ಮುಂಡಾಡೆ ಕಣ್ಗಳ ಬೆರಸೆ ಕುಸುಮುದೊಳ್‌ ಕುಂತಳಂ ತುಂಬಿ 
ಯೊಳ್‌ತ॥ 
ಳ್ಲಿರೆ ಪುಷ್ಪಾನೋದದೊಳ್‌ ಸುಯ್‌ ಕಲಸೆ ಕರತಳಚ್ಛಾಯೆ ತಟಕ್ತಿೈಸೆ ಬಾಲಾಂ | 
ಹುರಮಂ ಪೂಗೊಯ್ಸುಳೊರ್ವಳ್‌ ಲತೆ ಲತೆಗೊಲವಿಂ ಬಿರ್ದುವಂದಂ 
ತಿರಿರ್ದಳ್‌ | 883 ॥ 
2411, ಜಲಕ್ರೀಡೆ. 


ವರ್ಣನೀಯಾಂಶಗಳು:.- 


ಬೆಮರಂ ವಾರಿವಿಳಾಸಮಂ ಸಲಿಲಛಾರಾಯಂತ್ರವಾರಿಪ್ರವೇ | 
ಶಮನಾಲೇಪನಕಂಸವಂಂ ಮುಳಿಸುಲೀಲಾಯುದ್ಧಮಂ ಕಾವಿನೀ॥ 

ಶ್ರಮಮಂ ಮೂಡಿ ಮುಟಂಂಗುತಿರ್ಪ ಪರಿಯಂ ಮೆಯ್ಯಖರ್ಬುಮಂ ಚೆಲ್ಹುಮಂ | 
ಕ್ರಮದಿಂದಂ ಪೊಜಿಮಟ್ಟು ನಿಂದ ನಿಲವಂ ಪೇಟ್ವಿರ್‌ ಜಲಕ್ರೀಡೆಯೊಳ್‌ | ೫884 ॥ 
ಇದು ಪಿರಿದುಂ ವಸಂ ತಸಖಿಯಾ ವನರತ್ನನಿಧಾನಮಂತಿದ | 

ಲಿದು ಕುಸುಮಾಸ್ತ್ರಶಸ್ತ್ರಚಯ ಕೋ ಶಮಹಿ:ಗೃ ಹಮಂತಿದಲು, ಮ ॥ 

ತಿದು ರತಿನಾಥಕಲ್ಪಲತಿಕಾಪ್ರಮದೈಕಕೃತಾಲವಾಲಮೆಂ 

ಬುದನೆನಿಸಿತ್ತು ಸಂದಣಿನಿ ನಿಂದಬಲಾವಳಿಯಿಂದೆ ಪೂಗೊಳಂ | 885 1 
ಸುರಿತಾಂಗಂ ಸೂಸೆ ಲಾವಣ್ಯ ಮನೆಸೆವಲರ್ಗಣ್‌ ಚಲ್ಲಮಂ ಸೂಸೆ ಲೀಲಾ | 
ದರಹಾಸಂ ಸೂಸೆ ಬೆಳ್ಚಿಂಗಳನಲಘುಕುಚಂ ಮೇಲುದಂ ಸೂಸೆ ಚಾಮಾ | 
ಕರಕಾಂಚೀಮಂಜುಗುಂಜದ್ದ್ವನಿ ಕಿನಿಗಮರ್ದ ಸೂಸೆ ತಳ್ಳೊಯ್ತ ಸುಯ ಕ| 
ತ್ತುರಿಗಂಪಂ ಸೂಸೆ ಲಕ್ಷ್ಮೀಪತಿಯ ತನುನಿಸೊಳ್‌ ಸೂಸಿದಳ್‌ ನೀರನೊರ್ವಳಭ್‌ 


1 R86 1 
X11. ಮದ್ಯಪಾನ. 


ವರ್ಣನೀಯಾಂಶಗಳು:-.- 
ಮದಿರಾಸಾನನಿಕಾರಮಂ ನವವಯಸ್ಸಂಪತ್ತಿಯಂ ಬಂದು ನೋ | 
ಡದನೊಲ್‌ ನೋಡುವ ನಲ್ಲ ನಿರ್ದಿರವನತ್ಯು ತ್ಲಾಹಮಂ ಮಾಡೆ ಚಿ | 
ತ್ತದೊಳಾಗಲ್‌ ತನುಮಧ್ಯೆಗಾಯ್ತೊನಸಖಮಾನತ್ವಂ ಚತುರ್ಭಂಗಿಭೇ | 
ದದ ಲೀಲಾನಯನಪ್ರಧಾನವಿಧಿಯಿಂ ಕಾದಂಬರೀಗೋಷ್ಟಿಯೊಳ್‌ ॥ 987. 


ಶತಮಾನ] ಮಲ್ಲಿಕಾರ್ಜುನ: ಸೂಕಿ ಸುಧಾರ್ಣವ. 879 


ಇರೆ ನವಸದ್ಮ ರಾಗಚಷಕಂ ನಿಜಹಸ್ತತಳಾಗ್ರದೊಳ್‌ ಮಸೋ | 

ಹರೆ ತಳಿರ್ದೊಂಗಲಂ ತಳೆದ ಕೋಮಲವಲ್ಲರಿಯಂತೆ ರಕ್ಕಪಂ | 

ಕರುಹಮನಾಂತ ಪಂಕಜಿನಿಯಂತೆ ಸಮೋದಿತಚಂದ್ರಬಿಂಬಮಂ | 
ಧರಿಯಿಸಿದಿಂದ್ರದಿಗ್ವನಿ ತೆಯಂ ತೆಸೆದಳ್‌ ಮಧುಪಾನಗೋಸ್ಟಿ ಯೂಳ್‌ u 888 | 


ಅಲರ್ಗಣ್‌ ಕೆಂಪಡರಲ್ತೆ ಪೊಂಗಿದಧರಂ ಬೆಳ್ಳೇಜ೫ಳ ರೋಮೋದ್ಗಮಂ | 

ತಲೆದೋ ಆಲ್‌ ಬೆಮರುಣ್ಕೆ ಲಜ್ಜೆ ತೊಲಗಲ್‌ ನಿತ್ರಾಣವಾಗಲ್‌ ಮದೆಂ | 
ಬಲಿಯಲ್‌ ಕಣ್‌ ಮುಗಿಯುತ್ತೆ ಮೂರ್ಛೆ ಮಿಗೆ ತೋಜಲ್ಯಂದು ಚೆಲ್ಪಾದುದ | 
ಗ್ಲ್ಗಳಮೆಂಬಂತಿರಲಿನ್ನದೇವೊಗಲಟ ನೋ ಕಾದಂಬರೀಸಂಗಮಂ 1 889 | 


XIV. ಸುರತಕ್ರೇಡೆ. 
ವರ್ಣನೀಯಾಂಶಗಳು : 
ಪರಿರಂಭಂ ಚುಂಬನಂ ಸೀತ್ಮೃತಗಳರುತಿ ದಂತಚ ದಂ ರೇಖೆವೊಯ,ಲ್‌ | 
ಕರಣಂಗಳ ಸಲ್ಲಟಂ ನಚ್ಚಿನ ಮುಖರತೆ ಸುಯ್‌ ಕಂಪನಸ್ನೇದಮಂಗಾಂ | 
ತರಪೂರಂ ರೋಮಹರ್ಷಂ ನಯನಮುಕುಳನಂ ಮಂಚಚಂಚತ್ಪಕುಂತಿ | 


ಸ್ಪರಮೊಪ್ಪಲ್ಲೊಪ್ಲುವನ್ನಂ ಮೆಣಿಗೆ ಕವಿತೆಯೊಳ್‌ ನೋಡೆ ಸಂಭೋಗವರ್ಣಂ 


॥ ೫೧ | 
ಬಗೆಯೊಳ್‌ ಪೊಣ್ಮು ವಲಂಪು ಕಾತರಿಕೆಯಂ ತಂದಿಂಯೆ ಮೆಯ್ಮೆಯ್ಗ್ಗ ಸಂ | 
ದುಗಳೇನಿರ್ಪೊಡಮಿಲ್ಲದಂತೆ ಮಿಗಿಲುಂ ತಳ್ತೆಪ್ಲಿ ಬಾಯ್ದೂಟಿದೊಳ್‌ | 
ಮಿಗೆ ಪೀರ್ವಂತು ಮನೋನುರಾಗರಸಮಂ ಮೆಯುರ್ಚಿ ಕಾದಲ್ರ ಕೈ | 
ನಿಗುವನ್ನಂ ನೆರೆದರ್‌ ಮನಃಪ್ರಿಯತಮರ್‌ ನಾನಾಕಲಾಪ್‌ಢಿಯಿಂ 18೫91 ॥ 


ಎಡಿ 


ತ್ತೆನೆ ನೈಲ್ಶಂಬೆತ್ತ ರೋಮಾವಳಿಯುಭಯನದೀಸಂಗದಿಂ ಪಾಪವಿಚ್ಛೇ | 
ದನರೂಪಂಬೆತ್ತ ದೋಷಾಕರನಿದಆೊಳೆ ತಾಂ ಮಜ್ಜನಂಗೆಯೃನೆಂದೆಂ 
ಬಿನೆಗಂ ಚೆಲ್ಹಾಯ್ತು ಕಾಂತಾಘನಕುಚಯುಗಳೊ:ನ ಧ,. ಸ್ಮಂ ನಖಾಂಕಂ (೧92 


ಎ 


ಸ್ಮನಶೈಲರೋದ್ಧೂತಗಂಗಾನದಿಯೆನಿಸುವ ಹಾರಾಳಿ ಕಾಳಿಂದಿಯಾದ | 


XV. ವಿಪ್ರಲಂಭ. 
ವರ್ಣಫೀಯಾಂಶಗಳು: 


ಪುರದಿಂ ಮೌನದಿನನ್ನದೇ ಶಗಮನವನ್ಮಾಸಂಗದಿಂ ಸುವ್ರತಾಂ | 

ತರದಿಂ ಕೂಡಿದ ವಲ್ಲಭರ್ಗೆ ವಿರಹಂ ಪೂರ್ವಾನುರಕ್ತರ್ಗೆ ತಾಂ॥ 

ವಿರಹಂ ಸಂದಿಸಿ ಪಾಟಿ'ಯಿಂದೆ ಪಿರಿದುಂ ಬರ್ಕುಂ ದಶಾವಸ್ಸೆ ಗಳ್‌ | 
ಹರಿಣಾಂಕಾದಿಗಳಂಜಿಕುಂ ಸರಸಸೇವ್ಯಂ ನಿಪ್ರಲಂಭಸ್ಮಳಂ | ॥ 893 ॥ 


880 ಕರ್ನಾಟಕ ಕವಿಚರಿತೆ. [13 ನೆಯ 


ಇನಿಯಂ ಪ್ರಾಣಮಗಲ್ಲು ಪೋಪ ತೆಅದಿಂದೇನಿಂದಗಲ್ಬಿರ್ದನಾ। 

ತನ ಪೋಗಿಂಗೆನಗಕ್ಕ ನೋನಿನಿಸುಮಿಲ್ಲೇಕೆಂದೊಡೊಂದುಂಟು ನ॥ 

ಲ್ಲನ ಚಿತ್ತಂ ಪೆ೫ಸಿಂಗೆ ಪಿಂಗದೆ ತಗುಳ್ಳೋರಂತೆ ನಿಷ್ಕಾರಣಂ 

ನೆನೆನೀಚಿತ್ತದ ಮಾಯ್ಸ ನಾಣಿಲಿತನಕ್ಕಾಂ ನೋಂತೆನಬ್ಬಾ ನನೇ ॥ 894 ॥ 
ಮಲ್ಲಿಗೆಯಲ್ಲಿ ಪೂತ ಲತೆಯಲ್ಲಿ ಮುಗಿಲ್ಲಡವಲ್ಲಿ ಮಾಲತಿ: | 

ವಲ್ಲರಿಯಲ್ಲಿ ಸೋಗೆನವಿಲಲ್ಲಿ ಸುಗಂಧಸಮಿಾರನಲ್ಲಿ ಮಾ| 

ವಲ್ಲಿ ಮದಾಳಿಯಲ್ಲಿ ಗಿಳಿಯಲ್ಲಿ ಪಿಕಾವಳಿಯೆಲ್ಲವಲ್ಲಿ ಕಾ | 

ರಲ್ಲಿ ವಸಂತನಲ್ಲಿಯೆನೆ ಕೊಲ್ಲದೆ ಕಾನಿಯನಾವನಂ 'ವನಂ । 895 ॥ 








ಚೇರೆಯ ಅಲ್ಲಾಳ ಬುಧ, ದಾನೋದರ. 1249. 


ಇವರು ಚಿಕ್ಕಮಗಳೂರು 20 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸ 
ನದ ಕೊನೆಯಲ್ಲಿರುವ 

ಕವಿ ಕಬ್ಬದ ದಾಮೋದರ... . ಚಕ್ರೇಶಚೇರೆಯಲ್ಲಾಳಬುಧಂ | 

ಸವಿನಯದೆ ಪೇ ಬ್ಚರೆನೆ ಪಿ” | ವವನೆಂಬವನಾವ , .. ಕವಿಗಳ ಕೃತಿಯಂ i 


ಎಂಬ ಪದ್ಯದಿಂದ ತಿಳಿಯುತ್ತದೆ. 


ಈ ಶಾಸನವು 1249 ರಲ್ಲಿ ಬರೆದುದು. ಇದರಲ್ಲಿ ಹೊಯ್ಸಳವೀರಸೋಮೇ 
ಶ್ರರನು ಆಳುತ್ತಿದ್ದಾಗ ಬೆಟ್ಟಿರಸದಂಡನಾಯಕನು ಅಮ್ಮೆಳೆಯ ದೇವಸ್ಥಾನಗಳಿಗೆ 
ದತ್ತಿಯನ್ನು ಬಿಟ್ಟಂತೆ ಹೇಳಿದೆ.' ಇದರಿಂದ ಒಂದೆರಡು ಪದ್ಯಗಳನ್ನು ತೆಗೆದು ಬರೆ 
ಯುತ್ತೇವೆ: 

ವೀರಸೋಮೇಶ್ವರ. 

ನೀರದೊಳಿಂದ್ರ ಸೂನುಗೆಣೆ ಸಂಗಡಮೀವೆಡೆಯೊಳ್‌ ದಿನೇಶಜಂ | 

ಗೋರಗೆ ವಾರಿನಾಥನೊಳುದಾರಗಭೀರತೆಗುನ್ನತಿಕ್ಕೆಯೊಳ್‌ i 

ಮೇರುಗೆ ಪಾಟಿಯೆಂದೊಡವನೀಶರದಾರ್‌ ದೊರೆ ಚೋಳರಾಜನಿ | 

ಸ್ತಾರಕಸೋಮಭೂಮಿಪನೊಳಪೃತಿಮಸಪ್ರಬಳಪ್ರತಾಪನೊಳ* 1 896 ॥ 


ಬೆಟ್ಟರಸನ ತಂದೆ ಕೇಶಿರಾಜ. 
ಮತನಿದನೆ ಮೂಜುರಾಯರಿದಿರಾಂತೊಡೆ ಗೆಲ್ಬಪನೀವೆನೆಂದು ಪೂ | 
ಣ್ಹನೆ ಜಗತೀತಳಂ ನೆಣ್‌ಯೆ ಬೇಡಿದೊಡಿತ್ತಪ ನೊಲು ಕಾವೆನೆಂ | 
ದನೆ ಜವನಟ್ಟಿ ಕೊಂದಪೆನೆನುತ್ತಿರೆ ಕಾದಪನೆಂದೊಡಿನ್ನದಾರ್‌ | 
ತನಗೆಣೆ ವೈರಿವಾರಣವಿದಾರಣಕೇಸರಿಕೇಶಿರಾಜನೊಳ್‌ lH 897 ॥ 








ಶತಮಾನ] ಮಹಾಬಲಕನಿ. 381 


ಜಯನರ್ಮ, ನಯವರ್ಮ. ಸು. 1250. 


ಕುಮುದೇಂದು (ಸು. 1275) ತನ್ನ ರಾಮಾಯಣದಲ್ಲಿ ಹಿಂದಣ ಕನ್ನಡ 
ಕನಿಗಳನ್ನು ಸ್ತುತಿಸುವಾಗ ಈ ಇಬ್ಬರು ಕವಿಗಳ ಹೆಸರನ್ನೂ “ ಅನುನಯದಿಂ ಗುಣ 
ವರ್ಮನ ಜಯವ। ರ್ಮನ ಗಜಗನ ಗುಣನಂದಿಯ ನಯವ।ರ್ಮನರ ಹೊನ್ನನ ಸ 
ಎಂಬ ಪದ್ಯಭಾಗದಲ್ಲಿ ಹೇಳಿದ್ದಾನೆ. ಇವರು ಆವ ಗ್ರಂಥಗಳನ್ನು ಬರೆದಿದ್ದಾರೆಯೋ 
ತಿಳಿಯದು. 


,4ಗಿಬ/ಪಿಾಿಸವಾಸೂಸಖ-ಜ ಇವ ಬರಹಿಎಯಿಯಯಸಿಯಿಗಾಾಜಶಾಹಾಮಾರದಾ-ಇಣ 


ಹರಭಕ್ತ. ಸು.' 1250. 

ಈತನು ಅನೇಕಂಜನೂರಲ್ಲಿ ಆಂಡಿಯಾಗಿದ್ದನೆಂದೂ ನೇದಭಾಷ್ಯವನ್ನು 
ಬರೆದನೆಂದೂ ಚೆನ್ನಬಸವಪುರಾಣದ ಈ ಪದ್ಯದಿಂದ ತಿಳಿಯುತ್ತದೆ: 

1 ಹರಭಕ ಸೆಂಬನೇಕಂಜನೂರಾಂಡಿಯಾ | 

ಪರಮವೇದಂಗಳಿಗೆ ಭಾಷ್ಯಮಂ ಮಾಡಿ ತಾ | 

ನಿರುತಲ್ಲಿ ಸರಸಿಯೊಳಗಳಿಯನಂ ಪುಗಿಸಿ ಮಣಿಕರ್ಣಿಕೆಯೊಳೊಡೆದೆಬ್ಬಿಸಿ 1 

ಹರುಷದಿಂ ರಂಗನಾಥನ ಕೈಯ ಬಾಗಿಲಂ | 

ತೆಬಸಿ ಮಹಿಮೆಯ ತೋ" ಶಿವನ ವರದಿಂ ತನ್ನ | 

ಸ್ರುರದುಭೆಯಕೇರಿಯೊಳಗಿರ್ದರಂ ಕೈಲಾಸಕೂಯ್ವನತಿಸಂಭ್ರ ಮದೊಳು | 


ಇವನ ಭಾಷ್ಯವು ಬಹುಶಃ ಕನ್ನಡದಲ್ಲಿ ಇರಬಹುದೆಂದು ತೋರುತ್ತದೆ. 
ಚೆನ್ನಬಸವಪುರಾಣದಲ್ಲಿ ಪಾಲ್ಕುರಿಕೆ ಸೋಮನಾಥನ" (ಸು. ೬.1 ಚರಿತಕೂ 
ಪ್ರತಾಪರುದ್ರನ ಕೈೆಯಕೆಳಗೆ. ದಂಡನಾಯಕನಾಗಿದ್ದ ಕಂಪಲನ? (ಸು. 1800) 
ಚರಿತಕ್ಕೂ ನಡುವೆ ಹರಭಕ್ತನ ಚರಿತವು ಬಂದಿರುವುದರಿಂದ ಈತನು ಸುಮಾರು 
1250 ರಲ್ಲಿ ಇದ್ದಿರಬಹುದು. 


ed 


ಮುಹಾಬಲಕವಿ. 1254. 


ಈತನು ನೇಮಿನಾಥಪುರಾಣವನ್ನು ಬರೆದಿದ್ದಾನೆ. ಇವನು ಜೈನಕನಿ; 
ಭಾರದ್ವಾಜಗೋತ್ರ ದವನು; ಇವನ ತಂದೆ ರಾಯಿದೇವ; ತಾಯಿ ರಾಜಿಯಕ್ಕ; 
ಗುರು ಮೇಘಚಂದ್ರ. ಆಶ್ವಾಸಾಂತ್ಯಗದ್ಯಗಳಲ್ಲಿ “ಮಾಧವಚಂದ್ರತ್ರೆವಿದ್ಯಚಕ್ರ ವರ್ತಿ 
ಶ್ರೀಪಾದಪ್ರಸಾದಾಸಾದಿತ ಸಕಲಕಲಾಕಲಾಪ” ಎಂದು ಹೇಳಿಕೊಂಡಿರುವುದ 
ವದ ಮಾಧವಚಂದ್ರನು ಈತನ ವಿದ್ಯಾಗುರುವಾಗಿರಬಹುದು. 


ತಾಸ ರಾತಾ ಕಾ ಹಾ pe PO ಹದಿನ ಸ ya pe ತ 


1. ಕಾಂಡನ್ರಿ ಸಂಧಿ ಲ್ಯ ಪದ್ಯ 63. ೩. ಕಾಂಡ ಗ್ರ ಸಂಧಿ ೧. ಸದ್ಯಗ್ರ 91, 77. 


882 ಕರ್ಣಾಟಕ ಕವಿಚರಿತೆ. [18 ನೆಯ 


ಈ ಗ್ರಂಥವನ್ನು ಶಕ 1176 ಎಂದರೆ, 1254 ರಲ್ಲಿ, ಬರೆದಂತೆ ಈ ಪದ್ಯ 
ಭಾಗಗಳಲ್ಲಿ ಹೇಳುತ್ತಾನೆ :- 

ಸಡಧಿಕಸಪ್ಮತಿವತ್ಸರ | ದೊಡಗೂಡಿದ ಶತಸಮಧಿಕವರ್ಷಸಹಸ್ರಂ | 

ಕಡೆಯ ಶಕನೃಪನ ಳಾಲಂ | ಜಿ ¥ l 

ಶ್ಯ ೫ 1 * ಸನೆಗಟ್ಟುದು ಲೋಕೋ | 

ತ್ರಮನಾಕಾವ್ವಂ ಭಾವುಕ । ಸಮುದಯಭಾವೃಂ ಜಗಜ್ಜನಶ್ರುತಿಸೇವ್ವಂ | 


ಬಂಕನಾಯಕ, ಚೌಡಿಯಕ್ಕ ಇವರಿಗೆ ಕಾಳಯನಾಯಕ, ಕೇತಯನಾಯಕ. ನೇಮ 
ಎಂಬ ಮೂವರು ಮಕ್ಕಳಿದ್ದರು. ಈ ಕೇತಯನಾಯಕನಿಗೆ ಕ್ಲೆೇಮಂಕರ ಎಂಬ ಹೆಸರೂ 
ಉಂಟು» ಈತನು ಕನಿಯಿಂದ ಈ ಗ್ರಂಥವನ್ನು ಮಾಡಿಸಿದನು. ಇವನು ನೀರನಾಗಿಯೂ 
ಸ್ವತಃ ಕನಿಯಾಗಿಯೂ ಇದ್ದಂತೆ ಈ ಪದಗಳಿಂದ ತಿಳಿಯಬರುತ್ತದೆ: 


ನೀೀತಿನಿದಂ ನಿಯೋಗಕುಶಲಂ ನಿರವದಗುಣಾಶೃಯಂ ರಣೋ | 
ರ್ವೀತಳರುದ್ರನದೃವಿಣಬಾಂಧವ 2 ಟಟ ಟಟ!!! 
ಶ್ರೀತರುಣೀಲಲಾಟದ ಲಲಾಮವಿಲಾಸಮನಾಂತು ಧಾತ್ರಿಯೊಳ* 


ಕೇತಯನಾಯಕಂ ಜನನಿರೂನಿತನಿರ್ಮಳದರ್ಮನಾಯಕಂ | 

ಧರೆಯಂ ಪೂರಿಸೆ ತನ್ನ ನಿರ್ಮಲಗುಣಂ ವಿದ್ವಜ್ಞನಕ್ಕಾ ದಮ | 
ಚ್ಹರಿಯಂ ಪುಟ್ಟಿಸೆ ತನ್ನ ಕಾವೃಕಥನಾಲಾಪಂ ಮನೊೋಜಾತನೊಳ್‌ | 
ನಿರುತಂ ತಾನೆ ವಿಶೇಷಮೆಂದೆನಿಸೆ ತನ್ನಾ ಕಾರಮ” ದಾರ್ಯಮುಂ | 
ಸವಿರಭೂಜಪ್ರಕರಕ್ಕೆ . . ಸೆಯಲಾತಂ ಖ್ಯಾತಿಯಂ ತಾಳ್ವೆದಂ | 


ಈ ಕೇತಯನ ಕ್‌ಂಡತಿ "ಕರಣದೀಪ? ಶ್ರೀಪತಿಯ ಮಗಳು ಮರುದೇನಿ. ಇವರಿಗೆ 
ಚ್‌ೌಡಲೆ ಎಂಬ ಒಬ್ಬ ಮಗಳಿದ್ದಳು. ಇವಳನ್ನು ಕಲಿದೇವಸೆಂಬವನು ಮದುವೆಯಾದನು. 
ಕೇತಯನಾಯಕನು ಕೊ:ಟಿಬಾಗೆಯ ಜನಾಲಯದಲ್ಲಿ ವೃತಾಚರಣವನ್ನು ಮಾಡಿದನು. ಶ್ರೀ 
ಕರಣದ ಶ್ರೀಪತಿಯ ಅಥವಾ ಸಿರಿಗನ ಮಗ ಲಕ್ಷ್ಮ ಎಂಬವನಿಗೆ ಈ ಮಹಾಬಲಕವಿ ಗುರು 
ವಾಗಿದ್ದ ನು. ಇವನು "ಸಚಿವ? ಎಂದು ತನ್ನನ್ನು ನಿಶೇಷಿನಿ ಹೇಳಿಕೊಂಡಿರುವುದರಿಂದ 
ಬಹುಶಃ ಈ ಕೇತಯನಾಯಕನಲ್ಲಿಯೇ ಮಂತ್ರಿಯಾಗಿದ್ದಿರಬಹುದು. ತನ್ನ ಗ್ರಂಥವನ್ನು 
ಶ್ರುತಾಚಾರೃಗೇ ಮೊದಲಾದವರು ಸಭೆಯಲ್ಲಿದ್ದು ಕೇಳುವಂತೆ ಹೇಳಿದಹಾಗೂ ತನ್ನ ತಿಷ 
ಲಕ್ಷ್ಮನಿಂದ ಬರಸಿ ದಹಾಗೂ ಹೇಳುತ್ತಾನೆ. 


ಈತನಿಗೆ ಸಹಜಕನಿಮನೋಗೇಹಮಾಣಿಕ್ಯದೀಪ, ವಿಶ್ವವಿದ್ಯಾವಿರಿಂಚ 
ಎಂಬ ಬಿರುದುಗಳು ಇದ್ದಂತೆ ತೋರುತ್ತದೆ. 

ಇವನು ತನ್ನ ಹಿಂದೆ ಇದ್ದ ಕವಿಗಳಲ್ಲಿ ಅರ ಹೆಸರನ್ನೂ ಹೇಳಿಲ್ಲ. ತನ್ನ 
ಪಾಂಡಿತ್ಯವನ್ನೂ ಕವಿತಾಚಾತುರ್ಯವನ್ನೂ ಈ ಸದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ ಸ 


ಶತಮಾ ನ] ಮಹಾಬಲಕವಿ: ನೇಮಿನಾಥಪುರಾಣಿ. 383 


ಲಾ ಕಿಕಪಾರಮಾರ್ಥಿಕನಿಚಾರನಿಚಕ್ಸ್‌ ಣನಿಂದ್ರಚಂ ದ್ರವೈ | 
ಯಾಕರಣಪ್ರಭಾವವಚನಾಗಮವಾಕ್ಸತಿ ತರ್ಕಷಟ್ಟಶಿ ॥ 
ಕ್ಪ್ಪಾಕರಣೀಯಕರ್ತ್ಯ ಬಹುಭೇದದಲಂಕರಣಾಭಿಧಾನಮಾ | 
ಲಾಕುಶಲಂ ಮಹಾಬಳಕವೀಶ್ವರನುತ್ಸವದುಂದುಭಿಸ್ತರಂ | 


ಕುಸಿವನಮರ್ಚುವುದ್ರರಸಭಾವನಿದಗ್ಸತೆಯೇ ಟೌ. ದನಿ | 
ನ್ಯಸನವಿಳಾಸಮನ್ಯಯಿಸುವಚ್ಚರಿಯಾರಮನಕ್ಕಮರ್ಣಯಂ | 
ಪೊಸೆಯಿಪ ದೇಸೆ.. ಯನುರೂಪದಳಂಕ್ರೃತಿ ಕಾವ್ಯದಲ್ಲಿ ರಂ | 

ಜಿಸೆ ಕೃತಿವೇಟ್ಟು ತತ್ತೃತಿಚಮತ್ಕೃತಿಯಂ ಪಡೆವಂ ಮಹಾಬಳಂ | 


ವಿಳವೆಂ ಗಳಪಾಂಗಪ್ರಭೆ| ಮಳಯ ಸಮಾರಣನ ಸೋಂಕು ಪೊಸಸುಗ್ಗಿಯ ತಿಂ] 

ಗಳ ಪೊಳೆಪು ಮಹಾಬಳಕ್ಕತಿ | ಯೊಳಗಾಗಿಸದಿರವು ಜಗದ ಜಾಣರ ಮನಮಂ | 

ಇವನ ಗ್ರಂಥ 

ನೇಮಿನಾಥಸುರಾಣ. 

ಇದು ೨೭ ನೆಯ ತೀರ್ಥಂಕರನ ಚರಿತವು; ಚಂಪೂಗ್ರಂಥ: 10 ಆಶ್ವಾಸ 
ಗಳಾಗಿ ಭಾಗಿಸಲ್ಪಟ್ಟಿದೆ. ಇದರಲ್ಲಿ ಹರಿವಂಶ ಕುರುವಂಶಗಳ ಕಥೆ ಹೇಳಿದೆ. 

ಗ್ರಂಥಾವತಾರದಲ್ಲಿ ನೇಮಿನಾಥಸ್ತುತಿಯಿದೆ. ಬಳಿಕ ಕವಿ ಸಿದ್ಧಾದಿಗಳನ್ನೂ 
ಸರಸ್ಕೃತಿಯನ್ನೂ ಸ್ಮರಿಸಿ ತರುವಾಯ ಭೂತಬಲಿಯಿಂದ ಪುಷ್ಪಸೇನನವರೆಗೆ ಗುರು 
ಗಳನ್ನು " ಕ್ರಮವಾಗಿ ಹೊಗಳಿದ್ದಾನೆ. ಅನಂತರ ಕೇತಯನಾಯಕನ ವಿಷಯ 
ವನ್ನೂ ಸ್ವನಿಷಯನನ್ನೂ ಹೇಳಿ ಗ್ರಂಥವನ್ನು ಆರಂಭಿಸಿದ್ದಾನೆ. 

ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯವಿದೆ : 

ಇದು ಪರಮಪ್ರವಚನಪಯಃಪಾರಾವಾರಶರತ್ಸಾಂದ್ರಚಂದ್ರ ಶ್ರೀಮನ್ಮಾಧವಚಂದ್ರ 


ಲ 


ತೆ ವಿದೃಚಕ್ರ ವರ್ತಿ ಶ್ರೀಪಾ ದಸ್ರಸಾ ದಾಸಾದಿತಸಕಲಕಲಾಕಲಾಪ ಸಹಜಕವನಿಮನೋಗೇಹ 








ee ಹ 











ದಾರರ 5 ಕತರ ಅದರ 


1]. ಭೂತಬಲಿ, ಪುಷ್ಪದಂತ, ಜಿನಸೇನ, ವೀರಸೇನ, ಸಮಂತಭದ್ರ, ಕವಿಸರಮೇಷ್ಠಿ, ಪೂಜ್ಯಪಾದ, 
ಗೃಧ್ರಪಿಂಛ, ಜಟಾಸಿಂಹನಂದಿ, ಅಕಳಂಕ, ಶುಭಚಂದ್ರ, ಕುಮುದೇಂದುಮುನಿ, ಮತ್ತಗಜಂ ಕರದಿಂ 
ದರ್ಫ್ಯವೆತ್ತಿದ ವಿನಯಚಂದ್ರ, ಮಾಧ ವಚಂದ್ರ, ರಾಜಗುರು, ಅಟ್ಟಿ ರಾಜ್ಯ ನಿಸ್ತಾರಕಮುನಿಚಂದ್ರ, ಬಾಳ 
ಚಂದ್ರತ್ಸೆನಿದ್ಯ. 
ಗದ್ಯೋಪನ್ಯಾ ಸಮುದ್ಧಾಹಿತಪದಗತವರ್ಗಾಕ್ಷರತ್ಯಾಗಮಿಚ್ಛಾ | 
ಪದ್ಯೋಪನ್ಯಾಸವುಂತಾಸ್ಯದಿನೊಗೆಯೆ ಸಭಾಮಧ್ಯದೊಳ್‌ ಭೇರಿಯಂ ವಾ॥ 
ದೋದೈಸ್ಯೋಗಂಗೆಟ್ಟಿ ವಾದಿಪ್ರಕರಮೆಅಗೆ ವಾದೀಭವಜ್ರಾಂಕುಶಂ ತ್ರೈ: 
ನಿದ್ಯೇಶಂ ಭಾವಸೇನವ್ರತಿ ನೆಗಬ್ಬನಿಳಾಚಕ್ರದೊಳ್‌ ಚಕ್ರಪೂಜ್ಯಂ ॥ 
ಎಂದು ಸ್ತುತನಾದ ಭೂನಸೇನ, ಜಗತೀಪ್ರಸಿದ್ದಕಾರ್ತಾಂತಿಕವಾದ ಅಭಯೇಂದು, ಮಾಘಣಂದಿಯತಿ, 
ಪುಷ್ಪಸೇನ. 


884 ಕರ್ಣಾಟಕ ಕವಿಚರಿತೆ. [38 ನೆಯ 


ಮಾಣಿಕೃದೀ ಸವಿರಚಿತಮುಂ ಸ್ಪಾದ್ವಾದವಿದ್ಯಾಪ್ರ ಭಾವವಿಧಾಯಕ ಕ್ಲೆೇಮಂಕರನಾಯಕ 
ಕಾರಿತಮುಮಪ್ಪ ಶ್ರೀಮನ್ನೇಮಿನಾಥಪುರಾಣದೊಳ್‌. 


ಈತನ ಬಂಧವು ಪ್ರೌಢವಾಗಿದೆ. ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು 
ತೆಗೆದು ಬರೆಯುತ್ತೇವೆ: 


ಮಳೆಗಾಲ. 


ಸ್ಲುರಿಯುಪ ಶಸ್ತ್ರ ಸಂಹತಿಗಳಂತಿರೆ ಮಿಂಚುವ ಮಿಂಚು ತತ್ಸ್ಪಯೋ | 
ಧರಘಟಿಯೊಳ್‌ ಪತಾಕೆಗಳ ಪಾಂಗಿನೊಳಿಂದ್ರಶರಾಸನಂ ಮನೋ | 
ಹರತೆಯನೀಯ ಶಸ್ತ್ರಹತನಾದ ನಿದಾಘನ ಮೆಯ್ಯ ರಕ್ತಶೀ | 
ಕರದಮರೇಂದ್ರಗೋಪತತಿ ಕಣ್ಣೆ ಸೆದಿರ್ದುವು ಸರ್ವಧಾತ್ರಿಯೊಳ್‌ 1 898 ॥ 


ಬಿಸಿಲೆಸಕಂ ಮೊಗಂದಿರಿಪೆ ಮಾಳದ ಚೂಳಿಕೆಗಳ್‌ ಬಿಗುರ್ತು ಫ| 
ಲ್ಲಸುರ ಪಸುರ್ಗೆ ಪಕ್ಕುಗುಡೆ ಕಾನನಮೆಯು; ಕದಂಬಭೂರುಹ | 


Ww 


ಪ್ರಸವಪರಾಗದಿಂ ಪುದಿಯೆ ಮೊಲ್ಲೆಯ ಪೂಗುಡಿಗಳ ಮಖಿಗುಳು ಮಿ | 
ಳ್ಳಸಿ ಮಿಳಿರಲ್ಲೆ ಬೀಸಿದುದು ತಣ್ಣನೆ ಸಣ್ಣನೆ ಸಶಿ ಮಾನಿಳಂ ॥ 899 ॥ 
ವಸಂತ. 


ತಳಿರ ಸಸುರಲರ ಬೆಳ್ಳಳಿ | ಗಳ ಕರ್ಪಂಕುರದ ಕೆಂಪು ಪಣ್ಸೊಂಬಣ್ಣಂ | 


ಗಳಿನೆಸೆವ ನಂದನಾ ಗ್ರಿಮ | ಮಿ ಟಿ" ಕೆಯ ತ್ತಂಬರಂ ವಿಚಿತ್ರಾಂಬರಮಂ 1 900 ॥ 


ಮಂದಮಾರುತ. 


ವನಜವನಶೀಕರಾರ್ದೃಂ | ವನತರುಸುಮನಃಪರಾಗಭರಮಂಧರನೊ | 
ಯ.ಸೆ ಸುಲ'ದುದು ತಜ್ಞನಪದ| ವನೇಭಮದಗಂಧಬಂಧುರಂ ಗಂಧನಹಂ | 001॥ 
ಬ <೨ 


ಬೆಳುದಿಂಗಳು. 
ಪುಗೆ ಮೆಯ್ನಾ ನದ ಗಂಗಾ | ಪಗೆ ಕುಡಿದೊಡೆ ಪೊಟ್ಟೆ ತೀವದಮೃತಂ ಹರಿಶ | 
ಯ್ಕೊಗೆ ಬಾರದ ಪಾಲ್ಲಡಲೆನೆ | ಜಗಮಂ ಬಳ್ಳಳನೆ ಬಳನಿದುದು ಬೆಳ್ಳಿ ಂಗಳ್‌ 
॥ 002 ॥ 
ಚಳರುಚಿಯ ತಿರುಳನಮರ್ದಿಂ | ತೊಳೆದೊರೆದು ಚರಾಚರಕ್ಕೆ ಸಣಗೊಟ್ಟು ದಿಟಿಂ | 
ಜಳಜಭವಂ ಮಿಂಚಿಟ್ಟವೊ | ಲಿಳೆಯಂ ಪರ್ವಿದುದು ಚಂದ್ರಿಕಾವಿಸ್ತಾರಂ | 908 ॥ 


ಕುಂಟಣಿ. 


ಬಣಿಡಂ ಪಯನಾಗಿಪ್ತರ್‌ | ಕೊಜಿಡಂ ಕೊನರಿಪ್ಪರೀಮುದುಂಕಿಯರಿವರಾ | 
ದರಣಂ ಕಾಮುಕಪಿತೃಧನ | ಹರಣಂ ಭಿಕ್ಲಾವಿಧಾನಜೀವನಕರಣಂ ॥ 904 ॥ 


ಶತಮಾ ನ] ಕೇಶಿರಾಜ. 38h 


ಜಯುದ್ಧ. 


ನೂಂಕುವಡರ್ಪ ಪೊಯ್ವದಟು ಬಂಚಿಪ ಬಿನ್ನಣಮೋರೆನೋಫಿನಂ [ 
ಕೂಂಕುವ ಸತ್ತ್ವಮೆರ್ವವಳವಟ್ಟುನ ಮುಟ್ಟುವ ತಕ್ಕು ಕೆಯ್ಲೆ ಕೆ ॥ 
ಯಂ ಕುಡುವಾರ್ಪ ಕೋಡ ಕೊನೆಯಿಂದಿಅ'ದೆತ್ತುವ ಪಾಂಗು ಮೆಯ್ಸೆ ಮೆ | 
ಯ್ಯಾಂತೆಯ ಮೆಯ್ಸಶಂಖೆಯನು (7) ನಿತ್ತುವು ಸಾಮಜ ಸಂಗರೋರ್ವಿಯೊಳ್‌ 
॥ 905 ॥ 
ತಿಶುಪಾಭಾದಿ ಕೃತ ಕೃಷ್ಣಧಿಕ್ಪಾರ. 
ಬಡಕೇ” ,ಯೆನೊಂದಂ ಪೆ|ರ್ಮಡುವಿನೊಳಿರ್ಪೊಳ್ಳೆಯೊಂದನೊಡೆಯರ ದೆಸೆಯಿಂ | 
ನಡೆಗೆಟ್ಟೊ« ಹಣಮೊಂದಂ | ಮಡಿಸಿದ ಸಾಹಸಮದಿಲ್ಲಿ ಸಲ್ಲದು ಮರುಳೇ ॥906॥ 


ಜಳಧಿಯೊಳಿರ್ದೊಡಿಇಂಟಿ ಕುಳಶೈಲದೊಳಿರ್ದೊದೆ ನುರ್ಗುಗುಟ್ಟಿ ಭೂ | 

ತಳದ ತಳಕ್ಕೆ ಪೊಕ್ಕೊಡದನೆತ್ತಿ ವಿಯದ್ಗತನಾದನಪ್ಪೊದು | 

ಚ್ಹಳಿಸಿ ವಿರೋಧಿಯರಿಷ್ಣರುಧಿರಾಂಬುನಿನಿಂ ಸುತೆ ನಿನ್ನ ಕೇಶಮ9 | 
ತೊಳೆಯದೊಡೆನ್ನ ಚಕ್ಕಮಿದು ಚಕ್ರಮೆ ಕೋವರ ಚಕ್ರಮಲ್ಲನೇ 1907 ॥ 


ಹಲಾಯುಧಸ್ರಲಾಸ. 


ಕಡುಗಿದದಪ್ಸ ಕಾನಸದೊಳೆನ್ನನಗಲ್ಲಿಲೆ ತಮ್ಮ ನೀನಿದಾ | 
ವೆಡೆಗಡಿಯಿಟ್ಟಯಿಂತು ಆದೆ ನಿನ್ನಸುವಂ ತೆಗೆದುಯ್ದ ನಾವನೋ | 
ನುಡಿಯಯಿನುತ್ತುಮೆತ್ತಿ ನೊಸಲೊಳ್‌ ನೊಸಲಂ ಬಿಡೆ ತಾಟಿಸುತುಮೆ | 


ನ್ನೊಡೆಯ ನನೆಲ್ಲಿ ಕಾಣ್ಸೆನೆನುತುಂ ಕಡುದುಃಖದಿನಾಹಳಾಯುಧಂ ॥908 | 


ಗಿರಿಯಂ ಕಲ್‌ ಬಿಹೋರಾತ್ರದ ಕಡೆವರೆಗಂ ಕಯ್ಕೊಳಾಂತಿರ್ದೆ ದಾರ್ನೀ | 
ಕರಶಯ್ಯಾಶಾರ್ಜ್ಗಶಂಖಂ ಗಳನನಯವದಿಂದೇಖುವೇ ಇಸ್ಟ ಪೂರಿ | 

ಪ್ಲುರುಶೌರ್ಯಾ ಮಲ್ಲರೆಲ್ಲಂ ಮುಸುಜ* ಮುಳಿದು ಕಂಸಂಗೆ ಕೆಯ್ನೀಡಿ ತೀಕಂ | 
ತಿರುಪುತ್ತುಂ ಕೊಂದದೋಸ್ಸಾಹಸಿ ನಿನಗೆ ಪುಣುಂಬುರ್ಚಿ ಸಾವಂತುಟಾಯ್ತೆ* 


1 900 ॥ 


ಉವಾಡಿಕಾಂಖಾವಾನತರಬಸುಹಾಭಾಟೂಲಾ-ಳಾಯಾಾ ಲವ ಬರ ಇರಾ ಎಸಕಯಿಹಾಡಾಫ್ಯಸವು. 


ಕೇಶಿರಾಜ, ಸು. 1260. 


ಇವನು ಶಬ್ದಮಣಿದರ್ಪಣವನ್ನು ಬರೆದಿದ್ದಾನೆ. ಈ ಗ್ರಂಥದ ಅಂತ್ಯದಲ್ಲಿ 
ರುವ 
ದೊರೆವಡೆದ ಚೋಳಪಾಲಕ | ಚರಿತಂ ಶ್ರೀಚಿತ್ರಮಾಲೆಯಂತೆ ಸುಭದ್ರಾ | 
ಹರಣಂ ಪ್ರಬೋಧಚಂದ್ರಂ | ಕೌರಾತಮಿವು ಕೇಶಿರಾಜನಿರಚಿತಕಂಗಳ್‌ | 
2? 


386 ಕರ್ನಾಟಕ ಕನಿಚರಿತೆ. [13 ನೆಯ 


ಎಂಬ ಪದ್ಯದಿಂದ ಇವನು ವ್ಯಾಕರಣವಲ್ಲದೆ ಬೇರೆ ಐದು ಗ್ರಂಥಗಳನ್ನು ಬರೆದಿರು 
ವಂತೆ ತಿಳಿಯುತ್ತದೆ. ಈ ಗ್ರಂಥಗಳಾವುವೂ ನಮಗೆ ದೊರೆತಿಲ್ಲ. 

ಈತನು ಜೈನಕನಿ. ಸೂಕ್ತಿ ಸುಧಾರ್ಣವವನ್ನು ಬರೆದ ಮಲ್ಲಿಕಾರ್ಜುನನ 
ಮಗನು; ಹೊಯ್ಸಳನಾರಸಿಂಹನಲ್ಲಿ (1141-1173) ಕಟಿಕೋಪಾಧ್ಯಾಯ 
ನಾಗಿದ್ದ ಕನಿಸುಮುನೋಬಾಣನ ದೌಶಿತ್ರನು; ಜನ್ನನ ಸೋದರದಳಿಯನು. 
ಇವನ ತಂದಿ 1233 ರಿಂದ 1254 ರ ವರೆಗೆ ಆಳಿದ ಹೊಯ್ಸಳಸೋಮೇಶ್ವರನ 
ಕಾಲದಲ್ಲಿ ಇದ್ದುದರಿಂದ ಕೇಶಿರಾಜನು ಸುಮಾರು 1260 ರಲ್ಲಿ ಇದ್ದಿರಬಹುದು. 


ತನ್ನ ಗ್ರಂಥಕ್ಕೆ ಈ ಕನಿಗಳ ಗ್ರಂಥಗಳು ಲಕ್ಷ್ಯ್ಯನೆಂದು ಹೇಳಿದ್ದಾನೆ: 
ಗಜಗನ ಗುಣನಂದಿಯ ಮನ | ಸಿಜನಸಗನ ಚೆಂದ್ರಭಟ್ಟ ಗುಣವರ್ಮ ಶ್ರೀ | 
ವಿಜಯರ ಹೊನ್ನ ನ ಹಂಪನ | ಸುಜನೋತ್ತಂಸನ ಸುಮಾರ್ಗಮಿದಳೊಳೆ ಲಕ್ಷ 59 1 


ಈ ಕವಿಗಳ ಗ್ರಂಥಗಳಿಂದಲ್ಲದೆ ರನ್ನ, ನಾಗಚಂದ್ರ, ನಾಗವರ್ಮ, ನೇಮಿ 
ಚಂದ್ರ, ಹಂಸರಾಜ, ಬ್ರಹ್ಮಶಿವ ಮೊದಲಾದವರ ಗ್ರಂಥಗಳಿಂದಲೂ ಉದಾಹೃತ 
ವಾದ ಪದ್ಯಗಳು ದೊರೆಯುತ್ತವೆ. 

ಈತನನ್ನು ಕನಿಮಲ್ಲನು ಸು. 1400) ತನ್ನ ಮನ್ಮಥವಿಜಯದಲ್ಲಿ-.. 

ನಿರುತಂ ಕರ್ಣಾಟಕದೊಳ* | ಪರಿಕಿಸ ಶಬ್ದಜ್ಞನಾವನೊರ್ವನೆ ಲೋಕ | 

ಕೃರಿದಲ್ತೆ ಭಾಪು ಕನಿಕುಂ | ಜರ ಕೇಶವರಾಜ ಗೋಚರಿಸು ಮನ್ಮ ನದೊಳ್‌ | 


ಎಂದೂ, ಅಭಿನವಕೇಶಿರಾಜ ಎಂದು ಹೆಸರಿಟ್ಟುಕೊಂಡಿರುವ ಈಶ್ವರಕವಿ 
(ಸು. 1600) ತನ್ನ ಕವಿಜಿಹ್ವಾಬಂಧನದಲ್ಲಿ “ಲಕ್ಸಣಶಿಕ್ಸಾಚಾರ್ಯ ಸುಲಕ್ಸಣಿ 
ಕೇಶವ” ಎಂದೂ, ಇನ್ನು ಕೆಲವರು ಬೇರೆ ನಿಧವಾಗಿಯೂ ಸ್ತುತಿಸಿದ್ದಾರೆ. 

ತನ್ನ ಪಾಂಡಿತ್ಯವನ್ನು 

ನಡೆದುದೆ ಮಾರ್ಗಂ ಸದನಿಡ | ಲೊಡರಿಸಿದುದೆ ಭಂಗಿ ಕೇಶವಂಗಿಗಿರುಂಟೇ | 

ತೊಡಗಿದ ಕೃತಿಗಳೊಳಾನೆಯ | ನದು ಬಡವೇ ತಾನೆ ಲೋಕದೊಳ್‌ ಲಾಕ್ಷಣಿಕಂ | 
ಎಂಬ ಪದ್ಯದಲ್ಲಿ ಹೇಳಿಕೊಂಡಿದ್ದಾನೆ. 

ಇವನ ಗ್ರಂಥ 

ಶಬ್ದಮಣಿದರ್ಪಣ. 

ಇದು ಕರ್ಣಾಟಕ ವ್ಯಾಕರಣಗ್ರಂಥ. ಇದರಲ್ಲಿ ಸಂಧಿ, ನಾಮ, ಸಮಾಸ, 
ತದ್ಧಿತ, ಆಖ್ಯಾತ, ಧಾತು, ಅಪಭ್ರಂಶ, ಅವ್ಯಯ ಎಂಬ ಎಂಟು ಸಂಧಿಗಳಿನೆ. 
ಗ್ರಂಥದ ಕೊನೆಯಲ್ಲಿ “ ಪ್ರಯೋಗಸಾರನೆಂಬ ಶಬ್ಬಾರ್ಥನಿರ್ಣಯಂ” ಎಂಬ 


ಶತಮಾನ] ಕೇಶಿರಾಜ: ಶಬ್ದಮಣಿದರ್ಪಣ, 387 


ಹೆಸರಿನಿಂದ ಒಂಬತ್ತನೆಯ ಸಂಧಿಯೊಂದು ಸೇರಿದೆ. ಇದರಲ್ಲಿ ಪುರಾಣಕವೀಂ 
ದ್ರರು ಪ್ರಯೋಗಿಸಿರುವ ಗೂಢಪದಗಳ ಅರ್ಥವನ್ನು ಕೊಟ್ಟಿದ್ದಾನೆ. ಈ ಗ್ರಂಥದಲ್ಲಿ 
ಕವಿ ಸೂತ್ರಗಳನ್ನು ಕಂದರೂಸವಾಗಿ ಬರೆದು ಅವುಗಳಿಗೆ ತಾನೇ ವೃತ್ತಿಯನ್ನೂ 
ಬರೆದಿದ್ದಾನೆ. ಲಾಕ್ಸಣಿಕರು ಕರ್ಣಾಟಕ ಲಕ್ಷಣಶಬ್ದಶಾಸ್ತ್ರಮಂ ಸೇಳೆಂದು 
ಕೇಳಲು ಈ ಗ್ರಂಥವನ್ನು ಬಕೆದುದಾಗಿ ಹೇಳುತ್ತಾನೆ. ಗ್ರಂಥದ ಉತ್ಕೃಷ್ಟತೆ 
ಯನ್ನು 

ಸಿರಿಗೀಕ್ಸಿಪ ರಸಚಿತ್ರಂ | ಸರಸತಿಗೆರಡನೆಯ ಬೀಣೆಯೆನೆ ಸೌಭಾಗ್ಯಂ | 

ಕರಮಾದುದೆಂದು ಬುಧರಾ | ದರಿಪರ್‌ ಮೆಚ್ಚಿಂದೆ ಶಬ್ದ್ಧಮಣಿದರ್ಪಣಮಂ | 


ಗ್ರಂಥಾವತಾರದಲ್ಲಿ ಸರಸ್ಪತಿಯ ಸ್ತುತಿಯಿಡೆ. ಸಂಧಿಗಳ ಕೊನೆಯಲ್ಲಿ- 


ಇದು ಸಮಸ್ತಶಾಬ್ದಿಕಜನಮನೋಜನಿತ ಶಬ್ದಸಂದೇಹಶಲ್ಯ ಚಾರುಚುಂಬಕಾಯ 
ಮಾನಾನೂನ ಕರ್ಣಾಟಕಲಕ್ಷಣಶಿಕ್ಸಾ ಚಾರ, ಸುಕನಿಕೇಶಿರಾಜ ವಿರಚಿತಮಸ್ಸ ಶಬ್ದಮಣಿ 
ದರ್ಪಣದೊ€್‌ 


೦ಬ ಗದ್ಯವಿದೆ. 
ಶಬ್ದದ ಉತ್ಪತ್ತಿಯನ್ನು ಈ ವಿಧವಾಗಿ ಹೇಳಿದ್ದಾನೆ: 


ಅನುಕೂಲಪವನನಿಂ ಜೀ | ವನಿಷ್ಟದಿಂ ನಾಭಿಮೂಲದೊಳ್‌ ಕಹಳೆಯ ಹ9೦ಂ | 
ಗಿನವೊಲ್‌ ಶಬ್ದದ್ರವೈಂ | ಜನಿಯಿಸುಗುಂ ಶ್ರೇತಮದಣ ಕಾರ್ಯಂ ಶಬ್ದಂ | 


ಕನ್ನಡಭಾಷೆಯ ಸ್ತರೂಸನನ್ನು ಈ ಪದ್ಯದಲ್ಲಿ ಸಂಕ್ಷೇಪವಾಗಿ ಹೇಳಿ 
ದಾನೆ: 
ು 


ಗಮಕಸಮಾಸದಿಂ ಜಂಂಕುಳಕ್ಸ ಳದಿಂ ಶ್ರುತಿಸಹೃಸಂಧಿಯಿಂ 
ಸಮುಚಿತಮಾಗಿ ಬರ್ಪ ಸತಿಸಪ್ಮಮಿಯಿಂ ಸಮಸಂಸ್ಕೃತೋಕ್ಕಿಯಿಂ | 
ವಮಹಪಭೇದದಿಂ ನಿರಹಿತಾವ್ಯಯಸಂಸ್ಕೃೃತಳಿಂಗದಿಂ ಸದೋ | 
ತ್ತಮಶಿಥಿಲತ್ತದಿಂ ಯತಿನಿಲಂಘನದಿಂದರಿದಲ್ಲೆ ಕನ್ನಡಂ || 


ವ್ಯಾಕರಣಜ್ಞಾನದಿಂದ ಉಂಟಾಗುವ ಫಲವನ್ನು-- 
ವ್ಯಾಕರಣದಿಂದೆ ಪದಮಾ' | ವ್ಯಾಕರಣದ ಪದದಿನರ್ಥಮರ್ಥದೆ ತತ್ತ | 


ಲೋಕಂ ತತಾ, ಲೋಕದಿ | ನಾಕಾಂಕ್ಸಿಸ ಮುಕ್ತಿಯಕ್ಕುಮದೆ ಬುಧರ್ಗೆ ಫಲಂ | 


ಎಂಬ ಪದ್ಯದಲ್ಲಿ ಹೇಳಿದ್ದಾನೆ. 


388 ಕರ್ಣಾಟಕ ಕವಿಚರಿತೆ. [13 ಸೆಯ 


ನೃಪತುಂಗನು ಕನಿರಾಜಮಾರ್ಗದಲ್ಲಿ ಕನ್ನಡವ್ಯಾಕರಣಕ್ಕೆ ಸಂಬಂಧಿಸಿದ 
ಕೆಲಕೆಲವಂಶಗಳನ್ನು ಅಲ್ಲಲ್ಲಿ ಹೇಳಿದ್ದಾನೆ. ಆದರೂ ಕರ್ಣಾಟಕವ್ಯಾಕರಣ 
ವನ್ನು ಕ್ರಮವಾದ ಆನುಪೂರ್ನಿಯೊಡನೆ ಗ್ರಂಥರೂಪವಾಗಿ ಬರೆದವರಲ್ಲಿ-ನಾಗ 
ವರ್ಮನೇ ಮೊದಲನೆಯವನು. ಆತನು ಈ ಶಾಸ್ತ್ರವನ್ನು ಕಾನ್ಯಾವಲೋಕನದ 
ನೊದಲನೆಯ ಅಧ್ಯಾಯವಾದ ಶಬ್ದಸ್ಮೃೃತಿಯಲ್ಲಿ ಸಂಗ್ರಹವಾಗಿಯೂ ಭಾಷಾ 
ಭೂಷಣದಲ್ಲಿ ಅದಕ್ಕಿಂತ ಸ್ವಲ್ಪ ನಿಸ್ತಾರನಾಗಿಯೂ ಉಸಸಾದಿಸಿದ್ದಾನೆ. ನಾಗ 
ವರ್ಮನ ಶಬ್ದಸ್ಥೃತಿಯ ಆನುಪೂರ್ನಿಯನ್ನೇ ಅನುಸರಿಸಿದರೂ ಕೇಶಿರಾಜನು 
ಕೆಲವು ಹೊಸ ನಿಷಯಗಳನ್ನೂ ಸೇರಿಸಿ ವಿಸ್ತರಿಸಿ ಶಬ್ದಮಣಿದರ್ಪಣವೆಂಬ 
ಗ್ರಂಥವನ್ನು ಬರೆದಿದ್ದಾನೆ. ನಾಗವರ್ಮನ ಗ್ರಂಥದಲ್ಲಿ ಉದಾಹೃತವಾದ 
ಪದ್ಯಗಳೇ ಪ್ರಾಯಿಕವಾಗಿ ಇದರಲ್ಲಿಯೂ ಉದಾಹೃತವಾಗಿವೆ. ಕನ್ನಡಭಾಷೆ 
ಯಲ್ಲಿ ಕರ್ಣಾಟಕ ಶಬ್ದಶಾಸ್ತ್ರನನ್ನು ವಿಸ್ತಾರವಾಗಿ ಪ್ರತಿಪಾದಿಸುವ ಗ್ರಂಥವು 
ಇದೊಂದೇ. 


ಸಮುದಾಯದ ಮಾಫಣಂದಿ. ಸು. 1260. 


ಈತನು ಶಾಸ್ತ್ರಸಾರಸಮುಚ್ಚಯ, ಪದಾರ್ಥಸಾರ, ಇವುಗಳಿಗೆ ಕರ್ಣಾಟಕ 


ಟೀಕೆಯನ್ನು ಬರೆದಿದ್ದಾನೆ. ಇವನು ಜೈನಕನಿ; ಇವನ ಗುರುಪರಂಸಕೆ ಹೀಗೆ 
ಹೇಳಿದೆ: 


ಶ್ರೀಮೂಲಸಂಘದ ಬಲಾತ್ಮಾರಗಣದ ವರ್ಧಮಾನ; ಶಿಷ್ಯ ಪದ್ಮನಂದಿ; ಸಧರ್ಮ 
ಶ್ರೀಧರಾಚಾರ್ಯ ; ತಿಷ್ಠ ವಾಸುಪೂಜ್ಯ ಶಿಷ್ಯ ಶುಭಚಂದ್ರ ಕ ಶಿಷ್ಟ ಅಭಯನೆಂದಿ ; ಶಿಷ್ಟ 
ಅರ್ಹನಂದಿ ; ಶಿಷ್ಟ ದೇವಚಂದ್ರ ; ಶಿಷ್ಯ ಅಷ್ಟೋ ಸವಾಸಿ ಕನಕಚಂದ್ರ ಶಿಷ್ಯ 
ನಯಕೀರ್ತಿ ; ಶಿಷ್ಕ ಮಾಸೋಪವಾಸಿ ರವಿಚಂದ್ರ; ಶಿಷ್ಟ ಶ್ರುತಕೀರ್ತಿ ; ಶಿಷ್ಟ ನೀರ 
ಣಿಂದಿ ; ಶಿಷ್ಟ ಗಂಡನಿಮುಕ್ತನೆಸನಿಚಂದ್ರ ; ಶಿಷ್ಠ ಗುಣಚಂದ್ರ ಶಿಷ್ಠ ಪಕ್ಲೊ(ಪವಾಸಿ 
ಜಿನಚಂದ್ರ : ಶಿಷ್ಟ ವರ್ಧಮಾನ; ಶಿಷ್ಠ ಶ್ರೀಧರ ; ಶಿಷ್ಟ ವಾಸುಪೂಜ್ಯ; ಶಿಷ್ಟ ಉದಯ 
ಚಂದ್ರ; ಶಿಷ್ಠ ಕುಮುದಚಂದ್ರ ; ಶಿಷ್ಯ ಮಾಘಣಂದಿ (ಕನಿ). 


“ ಚತುರನುಯೋಗಕುಶಲ” "ಸಿದ್ಧಾಂತಾಭಿವರ್ಧನಸುಧಾಕರ” ಎಂದು 
ಕನಿ ತನ್ನನ್ನು ವಿಶೇಷಿಸಿ ಹೇಳಿಕೊಂಡಿದ್ದಾನೆ. ಇವನ ಸ್ತುತಿರೂಸವಾದ ಎರಡು 
ಪದ್ಯಗಳನ್ನು ಇಲ್ಲಿ ಬರೆಯುತ್ತೇವೆ: 

ಅಕೆನೆಣ್ಮಾದನಡೊರ್ವ ನೊರ್ವನುರಮಂ ಕೂರ್ತಿತ್ತನೊರ್ವಳ್ಗಿ ದೇ | 

ವಕೊಳೊರ್ವಂ ನೊಣ'ಗೆಟ್ಟಿ ನೆನ್ನೊಳೆದರ್ದೆಂದಂಗೋದ್ಭವಂ ಬಿಂಕಮೇ | 


ಶತಮಾನ] ಸಮುದಾಯದ ಮಾಘಣಂದಿ. 389 
ಬರೆ ತನ್ನೊಳ್ಳು ಣದಿಂದೆ ಕಟ್ಟಿ ವೃಷದಿಂದಂ ಪೆಟ್ಟಿಮಂ ಪೂಡಿ ನೋ | 

ಡಿರೆ ಸೈದ್ಧಾಂತಿಕಮಾಘಣಂದಿಯೆಟಿ್‌ದಂ ಪ್ರೋದ್ಧಾಮನಂ ಕಾಮನಂ | 
ಮಲ್ಲಿಗೆಯ ನಗೆಮೊಗಂಗಲ್‌ | ಮೆಲ್ಲನೆ ಬೆಳ್ಳೇ೫' ಮಂದಮರುತಂ ಭಯದಿಂ | 
ದಲ್ಲಲ್ಲಿಗೆ ಪುಗೆ ಮದನನ | ಬಿಲ್ಲಂ ಶ್ರೀಮಾಘಣಂದಿಯತಿಪತಿ ಮಂದಂ | 


ಈತನು, 1278 ರಲ್ಲಿ ದ್ರವ್ಯಸಂಗ್ರಹಸೂತ್ರಟೀಕೆಯನ್ನು ಬರೆದ ಜಾಲ 
ಚಂದ್ರಪಂಡಿತನ ಗುರುವಿನ ಗುರುವೆಂದು ಬೇಲೂರ 131 ನೆಯ ಶಾಸನದಿಂದ 
(1275) ತಿಳಿವುದರಿಂದಲೂ ರಾಮಾಯಣವನ್ನು ಬರೆದಿರುವ ಕುಮುದೇಂದು 
ಕನಿ (ಸು. 1275), ಕುಮುದೇಂದುಗುರುವಿನ ಶಿಷ್ಯನಾದ ಈ ಮಾಘಣಂದಿ 


ಯನ್ನು ತನ್ನ ಗುರುವೆಂದು ಹೇಳುವುದರಿಂದಲೂ, ಸುಮಾರು 1260 ರಲ್ಲಿ ಇದ್ದಿರ 
ಬಹುದು. 


ಶಾಸ್ತ್ರಸಾರಸಮುಚ್ಛಯಟಕೆಯಲ್ಲಿ 4 ಅಧ್ಯಾಯಗಳಿವೆ. ಅಧ್ಯಾಯಗಳ 
ಆರಂಭದಲ್ಲಿರುವ ಕಂದಗಳಲ್ಲಿ ಒಂದನ್ನು ತೆಗೆದು ಬರೆಯುತ್ತೇವೆ: 


ಸುರನರಕಿನ್ನ ರನುತನಂ | ಪರಮಶ್ರೀನೀರನಾಥನಂ ನೆನೆದೊಲನಿಂ | 
ವರಭವೈತತಿಗೆ ಪೇಟ ೦ | ನಿರುಪಮಚರಣಾನುಯೊಸಗಮಂ ಕನ್ನಡದಿಂ | 


ಪದಾರ್ಥಸಾರಟೀಕೆಯಲ್ಲಿ 30 ಪರಿಜ್ಬೇದಗಳಿನೆ. ಇದನ್ನು “" ಕರ್ಣಾಟ 
ದೇಶದ ಜನಂಗಳಅೌವಂತಾಗಿ ಜಡಮತಿಗಳಂ ಕುಜಃತು ವ್ಯಕ್ತೂರ್ಥಮಾಗಿ” 
ಕನಿ ಬರೆದನು. ಸರಿಚ್ಛೇದಗಳ ಕೊನೆಯಲ್ಲಿ ಈ ವಾಕ್ಯವಿದೆ 


ಇದು ವೀತರಾ ಗೆಸರ್ವಜ್ಞಪ್ರಣೀತಮುಂ ಸಪ್ಮಭಂಗೀಸಮಾಲಂಗಿತಮುಮಪ್ಪ 
ಸದಾರ್ಥಸಾರಶಾ ಸ್ತದೊಳ್‌. 


ಮಾಫಣಂದಿಯೆ ಶ್ರಾನಕಾಚಾರ' 


ಎಂದು ಒಂದು ಗ್ರಂಥನಿಜೆ. ಇದು ಶಕ 1175 ಎಂದರೆ 1253 ರಲ್ಲಿ ಬರೆ 
ದುದು. ಇದನ್ನೂ ಈ ಮಾಘಣಂದಿಯೇ ಬರೆದಿರಬಹುದು. ಇದರಿಂದ ಸ್ವಲ್ಪ 
ಭಾಗವನ್ನು ಉದ್ದೆರಿಸಿ ಬರೆಯುತ್ತೇವೆ: 
ಮತ್ತನಾನರ್ಧಮಾನೆತಿೀರ್ಥಕರಕಾಲದೊಳ* ಗೌ ತಮಸುಧರ್ಮಜಂಬೂನಾಢಥರೆಂಬಿ 
ನರನುಬದ್ಧೆ ಕೇವಳಿಗಳ ಕಾಲಂ ಅಣುವತ್ತೆರದುವರ್ಷಂ. ನಂದಿನಂದಿಮಿತ್ರಾಪರಾಜತ 
ಗೋವರ್ಥನಭದ್ರಬಾಹುಗಳೆಂಬಯ್ವರ ರ್ರತಕೇವಳಿಗಳ ಕಾಲಂ ನೂಯುವರ್ಷಂ. ಮತ್ತಂ 
ಏಳಾಖನಂಂ ಪ್ರೋಷ್ಟಿಲನುಂ ಕ್ಸತ್ರಿಯೆನುಂ ಜಯನುಂ ನಾಗನುಂ ಸಿದ್ಧಾರ್ಧನುಂ ಧೃತಿ 


ಸೇಣನುಂ ವಿಜಯನುಂ ಬುದ್ದಿಲನುಂ ಗಂಗಬೇವನುಂ ಸುಧರ್ಮನುಮೆಂಬ ದಶಪೂರ್ವಧರ 


ದ ಹಾ A ೨. ಬ "ಂ್ಲಛ4್ಲ ಅ ಪ ಸ ಸ ಪರ ಟಃ 
ES —— — 


1. Jud. Ant. ೫11, 22, 


390 ಕರ್ಣಾಟಕ ಕವಿಚರಿತೆ. | 13 ಕೆಯ 


ರೇಕಾದಶರ ಕಾಲಂ ನೂಿಂಬತ್ತುಮೂರುವರ್ಷಮಕ್ಕುಂ. ಮತ್ತಂ ನಕ್ಚತ್ರನುಂ ಜಯ 
ಪಾಳನುಂ ಪಾಂಡುವುಂ ದ್ರುಮಸೇನನುಂ ಕುಸುಂಬಾಚಾರೃನುಮೆಂದೇ ಕಾದಶಾಂಗಧರ 
ಪಂಚಕರ ಕಾಲಪ್ರಮಾಣಮಿನ್ನೂ ಜ'ಪ್ಪತ್ತುವರ್ಷಂ. ಮತ್ತಮಾತಿೀೀರ್ಥಕರಸಂತಾನದೊಳ್‌ 
ಸುಭದ್ರನುಂ ಯಶೋಭದ್ರನುಂ ಯಶೋಬಾಹುವುಂ ಲೋಹಭನಾಮನುಮೆಂಬಾ 
ಚಾರಾಂಗಧರಚತುಷ್ಟಯದ ಕಾಲಂ ನೂಲುಪದಿನೆಂಟುವರ್ಷಂ. ಇಂತೀಗೌತಮಾದಿಗಳ ಕಾಲ 
ಮೆಲ್ಲಂ ಕೂಡಿ ಅನೂಜ?ಂ ಬತ್ತುಮೂಟುವರಿಸಮಕ್ಕು ಂ. ಮತ್ತಮಾಚಾರಾಂಗಧರ 
ರಿಂ ಬಲಕ್ಕೆ ಸಾಸಿರದತೊಂಬತ್ತೇ ಆನೆಯ ಪರೀಧಾವಿಸಂವತ್ಸರದ ಚೈೇಷ್ಟಶುದ್ಧೆ ಶ್ರುತ 
ಪಂಚಮಿಯದಿನಮಾಶಾನಕಾಚಾರಶುತಂ ಪ ಸ ಅಂತು ಸಾಸಿರದೇಟು 
ನೂ ಅಕಿಂ ಬತ್ತುವರಿಸಮಕ್ಕುಂ. ಮುಂದಿನ್ನು ವೀರಸ್ತಾಮಿಯ ಕಾಲಂ ಹತ್ತೊಂಬತ್ತು 
ಸಾಸಿರದಿನ್ನೂಅ'ಸ್ಪತ್ತು ವರಿಸಂ ಪ್ರವರ್ತಿನುಗುಂ......-. ಮತ್ತಂ ವೀರಜಿನಂ ಮುಕ್ತ 
ನಾದಿಂಬಬ'ಕ್ಕಮಣುನೂಜಯ್ಯುಸ್ದವರಿಸಮಯುತ್ಹುತಿಂಗಳಂದು ಶಕರಾಜಂ ಪುಟ್ಟಿದಂ. 


ಪಾನಿ ಒರದಲ -ಇಬಎಡಾಚ-ವನ್ನೊ ವರ್ಮಾ 


ಗೌರಾ ರ್ಯ. ಸು. 1270. 


ಪದ್ಮಣಾಂಕನು (ಸು. 1385) ತನ್ನ ಪದ್ಮರಾಜಪುರಾಣದಲ್ಲಿ 
ಗೌರಾರ್ಯನು ಕೆರೆಯಪದ್ಮರಸನ (ಸು. 1165) ಮೊಮ್ಮಗನ ಮಗನೆಂದೂ 
" ನೊಲಳೊಂದುಪೂದ ಗಡ್ಯವೆನುಸಿರ್ದ ಪೂವು ಪಡೆದ” ನೆಂದೂ ತನಗೆ ನ ತ್ರಪಿತಾ 
ಮಹನೆಂದೂ ಹೇಳಿದ್ದಾನೆ. ಕೆರೆಯಪದ್ಮರಸನ ಮೊಮ್ಮಗನ BS 
ಗೌರಾರ್ಯನು ಅವನ ಕಾಲಕ್ಕಿಂತ ಸುಮಾರು ನೂರುವರ್ಷ ಈಜಿ ಎಂದಕ್ಕೆ ಸುಮಾ 
ರು 1270 ರಲ್ಲಿ, ಇದ್ದಿರಬಹುದು. ಇವನ ಗದ್ಯವು ನಮಗೆ ದೊರೆತಿಲ್ಲ. 


ಕಾಮಾತವಳತನಾಖಾಯ್‌ುವ ನಷಾಘವಾಜಷಾಾಾಭಾಹಾವಗಳುಣ 


ಬಾಳಚಂದ್ರ ಪಂಡಿತ. 1273. 


ಈತನು ದ್ರವ್ಯಸಂಗ್ರಹೆಸೂತ್ರಕ್ಕೆ ಕರ್ಣಾಟಕಟೀಕೆಯನ್ನೂ ಪಂಚಪರ 
ಮೇಷ್ಮಿಗಳ ಬೊಲ್ಲಿಯನ್ನೂ ಬರೆದಿದ್ದಾನೆ. ಇವನು ಜೈನೆಕನಿ. ಈ ಟೀಕೆಯನ್ನು 
ಶಕ 1195 ರಲ್ಲಿ ಎಂದರೆ 1273 ರಲ್ಲಿ ಬರೆದುದಾಗಿ ಈ ಸದ್ಯಗಳಲ್ಲಿ ಹೇಳಿ 
ದ್ದಾನೆ 

ಶಕವರ್ಷಂ ಬಾಣಪದಾ | ರ್ಥಕಳಾಧರರೂಪಸಂಖ್ಯೆ ಯಿಂಂದೆಸೆಯೆುಂ ಜಗ | 

ತ್ರಕಟಾಂಗಿರಸರರತ್ಕ್ಯಾ | ರ್ತಿಕಮಾಸವಳರ್ಕ್ಶಪಂಚಮಿವಾಸರದೊಳ್‌ | 

bo ನಿಜಕಿಂರ್ತಿ | ವೈಸಂಗ್ರಹದ ವೃತ್ತಿಯೆಂ ಸರಿಲಕ್ಷಣಯುತಮಂ | 

ಮಿಸುಗುವ ಕನ್ನಡದಿಂ ನಿ|ರ್ಮಿಸಿದಂ ಭನ್ಮೈಕಹಿತಮನಾರ್ಯಸ್ತುತಮಂ ॥ 


ಶತಮಾನ] ಬಾಳಚಂದ್ರ ಪಂಡಿತ: ಪಂಚಪರಮೇಷಸ್ಟಿಗಳ ಬೊಲ್ಲಿ. 391 


ಈತನ ಗುರುಗಳು ನೇಮಿಚಂದ್ರ ಮತ್ತು ಅಭಯಚಂದ್ರ ಎಂಬಂಶವು 
ಗೃಂಥಾಂತ್ಯದ ಈ ಗದ್ಯದಿಂದ ತಿಳಿಯುತ್ತದೆ ನಾ 


ಇದು ಸಕಲಾಗಮಸಂಯಮ ಶ್ರೀಮನ್ನೇಮಿಚಂದ್ರಭಟ್ಟಾರಕಾಭಯಚಂದ್ರಸಿದ್ಧ್ವಾಂತ 
ದೇವ ಶ್ರೀಪಾದಪದ್ಮಪ್ರಸಾದಾಸಾದಿತ ಸಕಲಾಗಮಸಂಯಮಸಂಪನ್ನ ಶ್ರೀಬಾಳಚಂದ್ರ 
ಪಂಡಿತದೇವರಾಗಮವಿರುದ್ದಮಾಗದಂ ತು ದ್ರವೃಸೆಂಗೃಹಸೂತ್ರಾನುಗತಕರ್ಣಾಟಲಘುತೃತ್ತಿ 
ಯಂ ವಿರಚಿಸಿದರ್‌. fj 


ಈತನು ಶಕ 1197 ರಲ್ಲಿ--ಎಂದರೆ 1275 ರಫ್ಲಿ--ಗತಿಸಿದಂತೆ ಬೇಲೂರು 
181 ನೆಯ ಶಾಸನದ ಈ ಭಾಗದಿಂದ ತಿಳಿಯುತ್ತದೆ; 


ಶ್ರೀಮನ್ನೇನಿಚಂದ್ರಭಟ್ಟಾರಕದೇವರುಂ ಶ್ರೀಮದಭಯಚಂದ್ರಸಿದ್ಧಾಂತಚಕ್ರವರ್ತಿ 
ಗಳುಂ ದೀಕ್ಪಾಗುರುಗಳುಂ ಶುುತಗುರುಗಳುಮಾಗ ತಪಶ್ಕು ತಂಗಳಿಂ ಜಗೆದೊಳ್‌ ವಿಖ್ಭಾ 
ತಂಬೆತ್ತ ಶ್ರೀಮದ್ಧಾಳಚೆಂದ್ರಪಂಡಿತದೇವರ್‌ ಶಕವರ್ಷಂ 1197 ನೆಯ ಭಾವ ಸಂವತ್ಸರದ 
ಭಾದ್ರಪದ ಶುದ್ಧ 12 ಬುಧವಾರದ ಮಧ್ಯಾಹ್ನ ಕಾಲದೊಳು ಎಮಗೆ ಸಮಾಧಿಯಂದು 
ಚಾತುರ್ವರ್ಣಿಗಳ್ಲಜ'ಪಿ ನೀಮೆಲ್ಲರುಂ ಧಾರ್ಮಿಕರಪ್ಪುದೆಂದು ನಿಯಾನಿಸಿ ಕ ನಿತನ್ನ 
ಮೆಂದು ಸನೃಸನಪೂರ್ವಕಂ ಸಕಳನಿವೃತ್ತಿಯಂ ಮಾಡಿ ಪಲ್ಪಂಕಾಸನದೊಳಿರ್ದು ಪಂಚಪರ 
ಮೇಷ್ಟಿಗಳ ಸ್ವರೂಸಮಂ ಧ್ಯಾನಿಸುತ್ತುಂ ಸ್ಪಸಮಯಸರಸಮಯಂಗಳುಂ ಮಚ್ಚೆ ಉತ್ತಮ 
ಸಮಾಧಿಯ ಪಡೆದರ. 


ಬೇಲೂರು 131 ನೆಯ, 182 ನೆಯ ಶಾಸನಗಳಲ್ಲಿ ಈತನನ್ನು ಸ್ತುತಿಸುವ 
ಹಲವು ಪದ್ಯಗಳಿವೆ." ಅನ್ರಗಳಿಂದ ಈತನು ದೊಡ್ಡ ಪಂಡಿತನಾಗಿಯೂ ಅನೇಕ 
ಜೈನಗ್ರಂಥಗಳಿಗೆ ವ್ಯಾಖ್ಯಾನಕರ್ತೃವಾಗಿಯೂ ಇದ್ದಂತೆ ತಿಳಿಯುತ್ತದೆ. 


ಇವನ ಗ್ರಂಥ 
ಪಂಚಪರನೇಷ್ಠಿಗಳ ಬೊಲ್ಲಿ. 


ಈ ಗ್ರಂಥವು ಸಂಚನರಮೇಷ್ಕಿಗಳ--ಎಂದರೆ ಅರ್ಹಂತರು, ಸಿದ್ಧರು, 
ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು ಇವರುಗಳ ಸ್ತುತಿರೂಪವಾದ ಗದ್ಯ 
ಗ್ರಂಥ. ಆದಿಯಲ್ಲಿ 


ಡೆ, a ahead a ಅಡಡ ಬಡ ಮಡ ಅ ಮ ಸಾ 


1 ಪೂರ್ಮಾ ಚಾರೈ ಪರಂಸರಾಗತಜಿನೆಸ್ತೋತ್ರಾಗಮಾಧ್ಯಾತ್ಮೆಸ | 
ಚ್ಛಾಸ್ರ್ರಾಣಿ ಪ್ರಧಿತಾನಿ ಯೇನ ಸಹಸಾಭೂವನ್ನಿಲಾಮುಂಡಲೇ ॥ 
ಶ್ರೀಮನ್ಮಾನ್ಯಭಯೇಂದುಯೋಗಿನಿಬುಧಪ್ರಖ್ಯಾತೆ ತತ್ಸೂನುನಾ | 
ಬಾಳೇಂದುವ್ರತಿಸೇನ ತೇನೆ ಲಸತಿ ಶ್ರೀಜೈನಧರ್ನೋದಧುನಾ i 
ದಕ್ಸೋಯಮಕ್ಸಪಾದಾದಿಪಕ್ಸಮಾವೀಕ್ಸ್ಯ, ತತ್‌ಕ್ಸಣೇ | 
ಪ್ರೆತ್ಯಕ್ಸಾದಿಪ್ರಮಾಣೇನ ಬೇತ್ತು ಬಾಲೇಂದುಸನ್ಮುನಿಃ॥ 





892 ಕರ್ಣಾಟಕ ಕನಿಚರಿತೆ. [18 ನೆಯ 


ದ್ರವ್ಯಗುಣಪರ್ಯಯಂಗಳ | ನವ್ಯಗ್ರಕುಶಾಗ್ರಬುದ್ಧಿಯಿಂ ಭಾವಿಸುವಂ | 
ಗವೃವಹಿತನಿಜತತ್ವಂ | ಶ್ರವ್ಯಮೆನಲ್‌ ಪಂಚಗುರುಪದಂ ಶ್ರಯಣೀಯಂ | 


ಎಂಬ ಪದ್ಯವಿಜೆ. ಅಂತ್ಯದಲ್ಲಿ ಈ ಸದ್ಯಗಳಿನೆ-- 


ಪದಪಂಚಕಮಕ್ಸಯಸಂ | ಪದಹೇತುಕಮೆಂದು ನಂಬಿ ಭಾವಿಸುವಂಗ| 
ಭ್ಯುದೆಯಾದಿಕಮೆ ಗಹನಮೆ | ವಿದಿತಂ ಬಾಲೇಂದುಬುಧನಿರೂಪಿತನಿಧದಿಂ | 
ಸಿದ್ಧಾಂತವೇದ್ಯಭಯಚಂದ್ರಪದಾರನಿಂದೇ | ಆರಾಧ್ಯ ಪಂಚಗುರುನೋಕ್ಸಪದ 
ಸ್ವರೂಪಂ | 
ಬಾಲೇಂದುನಾ ನಿಗೆದಿತಂ ಸರಿಜನೊ:ತ್ರಮಾ ಯೆ | ತೆೇ: ಭಾವಯಂತು ತರಸಾ 
ಸಮತಾಂ ಲಭಂತೇ | 


ಣಹುಜರಾವಾಬೂರುಣಬಸತಾತಳಲಹಭದು ಕಿಸೂರಗಹುನುಸತಕಾಶ- ಹಾರನ್‌ 


ಕುಮುದೇಂದು. ಸು. 1275. 


ಇನನು ಒಂದು ರಾಮಾಯಣವನ್ನು ಬರೆದಿದ್ದಾನೆ. ಇದಕ್ಕೆ ಹುಮದೇಂದು 
ರಾಮಾಯಣ ವೆಂದು ವ್ಯವಹಾರವಿದೆ. 


ಈತನು ಜೈನಕನಿ. ಇವನ ತಂದೆ “ ಸಾಹಿತ್ಯಕುಮುದವನಚಂದ್ರಂ ಚತುರ 
ಚತುರ್ವಿಧಪಾಂಡಿತ್ಯಕಳಾಶತದಳವಿಕಸನದಿನಮಣಿ ಎನಿಪಾವಾಣಸಕುಲತಿಲಕಂ, 
ವಾದಿಧರಾಧರಕುಲಿಶಂ ಕನಿಮುಖಮಣಿಮುಕುರಂ” ಆದ ಪದ್ಮನಂದಿವ್ರತಿ; 
ತಾಯಿ-ಕಾಮಾಂಬಿಕೆ; ದೊಡ್ಡಪ್ಪನು " ಸರಮಾಗಮನಾಟಕತರ್ಕವ್ಯಾ ।. ಕರಣ 
ನಿಘಂಟುಚ್ಛಂದೋಲಂಕೃತಿ ಚರಿತಪುರಾಣಷಡಂಗಶ್ರುತಿನೀತಿಸ್ಮೃತಿನೇದಾಂತ।॥ 
ಭರತಸುರತಮಂತ್ರೌಷಧಿಸಂಹಿತೆ | ನರತುರಗಗಜಮಣಿಗಣ ಪರೀಕ್ಸಾಪರಿಣತಂ;' 
ಎನಿಸಿದ ಅರ್ಹನಂದಿವ್ರತಿ. ಕುಮುದೇಂದುವಿನ ತಂದೆ ದೊಡ್ಡಪ್ಪ ಇವರುಗಳು 
ದೊಡ್ಡ ಪಂಡಿತರಾಗಿಯೂ ಕನಿಗಳಾಗಿಯೂ ಇದ್ದಂತೆ ತೋರುತ್ತದೆ. ಇವನ 
ಗುರು ಮಾಘಣಂದಿಮುಸಿ. 


ಹಿಂದಣ ಕವಿಗಳಲ್ಲಿ ಜನ್ನ ನನ್ನು (1280) ಸ್ತುತಿಸುವುದರಿಂದ ಕುಮು 
ಡೇಂದು ಅವನಿಗಿಂತ ಈಚೆಯನನೆಂಬುದು ವ್ಯಕ್ತವಾಗಿಯೇ ಇದೆ. ಈತನು 
ತನ್ನ ಗುರುವಾದ ಮಾಘಣಂದಿಮುನಿಯನ್ನು “ಸಿದ್ಧಾಂತತ್ರಯಚಕ್ರೆಶ್ವರಂ?, 
“ಅವನತಹೊಯ್ಸಳರಾಜಮಕುಟಮಣಿಗಣಕೆರಣಂ» ಎಂದು ಹೊಗಳಿದ್ದಾನೆ. 
1282 ರಲ್ಲಿ ಬರೆದ ಶ್ರ. ಬೆ. 884 ನೆಯ ಶಾಸನದಲ್ಲಿ “ ಶ್ರೀಮನ್ಮಹಾಮಂಡಲಾ 
ಚಾರ್ಯರುಂ ಆಚಾರ್ಯವರ್ಯರುಂ ಹೊಯ್ಸಳರಾಯರಾಜಗುರುಗಳುಂ ಎಂದು 
ಒಬ್ಬ ಮಾಘಣಂದಿಸಿದ್ದಾಂತಚಕ್ರವರ್ತಿಯನ್ನು ಸ್ತುತಿಸಿದೆ. ಈ ಮಾಘಣಂದಿಯೇ 


ಶತಮಾನ] ಕುಮುದೇಂದು: ಕುಮುದೇಂದು ರಾಮಾಯಣ. 393 


ಕುಮುದೇಂದುವಿನ ಗುರುವಾಗಿರಬೇಕು. ಆದುದರಿಂದ ಕವಿ ಸುಮಾರು 127) 
ರಲ್ಲಿ ಇದ್ದಿರಬಹುದು. 


ಇವನಿಗೆ ಸರವಾದಿಗಿರಿವಜ್ರ, ಸರಸಕವಿಕಿಲಕ ಎಂಬ ಬಿರುದುಗಳಿದ್ದಂತೆ ತಿಳಿ 
ಯುತ್ತದೆ. 


ಪೂರ್ವಕವಿಗಳನ್ನು ಈ ಪದ್ಯದಲ್ಲಿ ಸ್ತುತಿಸಿದ್ದಾನೆ:- 


ಅನುನಯದಿಂ ಗುಣವರ್ಮನ ಜಯವ | ರ್ಮನ ಗಜಗನ ಗುಣನಂದಿಯ ನಯನ | 
ರ್ಮನ ಹೊನ್ನನ ಹಂಪನ ರನ್ನನ ಸನಿಮನೋಬಾಣನ ಜನ್ನಯನ | 
ಜಿನಗುಣಮಣಿಮಯಕಾವ,ಕಥಾವ | ರ್ಣನಸೌವರ್ಣಪದಕವೆಮ್ಮಯ ಮತಿ | 
ವನಿತೆಗೆ ಕಂಠಾಭರಣಶೆಯಂ ತಳೆದಿರ್ಕೆ ಕನೀಂದ್ರಪರಂಪರೆಯಾ | 


ತನ್ನ ಕವಿತಾಚಾತುರಿಯನ್ನೂ ಕಾವ್ಯದ ಉತ್ಸೃಸಷ್ಟತೆಯನ್ನೂ ಈ ಪದ್ಯ 
ಗಳಲ್ಲಿ ಹೇಳಿಕೊಂಡಿದ್ದಾನೆ: 


ಒರೆಯ ಸುವರ್ಣಂ ತೇಯೆ ಮಲಯಜಂ | ಬೆರಸೆ ದಶಾಂಗಂ ತೆಗೆಯೆ ಕುಸುಮದೃತಿ। 
ಕರಗಿಸೆ ನಿದ್ಧರಸಂ ಖಂಡಿಸೆ ಪುಂಡ್ರೇಕ್ಟುವ ಕಾಂಡಚಯಂ | 

ಪರಿಮರ್ದಿಸೆ ಹಿಮಕುಂಕುಮಮೃಗಮದ | ಮೊರಸೆ ಕರಂ ಸಾಂದಿನ ಪುಣುಗಿನ ಘನ; 
ಪರಿಮಳಮೆನೆ...... ಮತ್ತ್ಯತಿಯಂ ಸಂಘರ್ಮಿಸಲು | 

ಐಳಸದರಾರ್‌ ಶರದಿಂದುವ ಚಂದ್ರಿಕೆ ಗೆಳೆಸದರಾರ್‌ ಹರಿಚಂದನದಣ್ಣಿಂ | 
ಗೆಳಸದರಾರ್‌ ನನನಿಕಸಿತನಿಚಕಲಲತಿಕಾಮಂಜರಿಗೆ | 

ಎಳಸದರಾರ್‌ ನನಯ” ವನಲಕ್ಲ್ಮಿಗೆ; ಯೆಳಸದರಾರ್‌ ನನಯುವತೀನಿವಹಕ | 
ಯೆಳಸದರಾರ್‌ ಕುಮುದೇಂದುಮುನೀಶ್ವರವಿರಚಿತಕಾವೃಕಥಾರಸಕೆ | 


ಇವನ ಗ್ರಂಥ 
ಕುಮುದೇಂದು ರಾಮಾಯಣ. 


ಇದು ಷಟ್ಟದೀರೂಸವಾಗಿಡೆ. ಇದರಲ್ಲಿ ಎಲ್ಲಾ ಜಾತಿಯ ಷಟ್ಟದಿಗಳೂ ಇವೆ ; 
ಅಲ್ಲಲ್ಲಿ ಕೆಲವು ರಗಳೆಗಳೂ ದೊರೆಯುತ್ತವೆ. ನಮಗೆ ದೊರೆತ ಪ್ರತಿ ಸಮಗ್ರವಾಗಿ 
ಲ್ಲದುದರಿಂದ ಗ್ರಂಥದಲ್ಲಿರುವ ಸಂಧಿಗಳ ಸಂಖ್ಯೆ ಇಷ್ಟೆಂದು ಹೇಳಲಾರೆವು. ಇದರಲ್ಲಿ 
ಜೈನಸಂಪ್ರದಾಯಕ್ಕೆ ಅನುಸಾರವಾಗಿ ರಾಮಾಯಣಕ ಥೆ ಹೇಳಿದೆ. ಕನಿ ಈ 
ಗ್ರಂಥವನ್ನು “ ವಿತತಸಿದ್ಧಾಂತಸರಿಣತ ಮಾಘಣಂದಿಮುನಿಪತಿಯ ಕಾರುಣ್ಯದಿಂ 
ಪೇಟಕೆಂ” ಎಂದು ಹೇಳುತ್ತಾನೆ. 


994 ಕರ್ಣಾಟಕ ಕವಿಚರಿತೆ. [13 ಸೆಯ 


ಗ್ರಂಥಾವತಾರದಲ್ಲಿ ಮುನಿಸುವ್ರತನ ಸ್ತುತಿಯಿಜೆ. ಬಳಿಕ ಕನಿ ಸಿದ್ಧಾ 
ದಿಗಳನ್ನೂ ಸರಸ್ಪತಿಯನ್ನೂ ಕೇವಲಿಗಳನ್ನೂ ಸ್ಮರಿಸಿ ಕುಂಡಕುಂದಾಚಾರ್ಯನಿಂದ 
ಜಿನಚಂದ್ರನವಕೆಗೆ ಗುರುಗಳನ್ನು ಕ್ರಮವಾಗಿ ಸ್ತುತಿಸಿದ್ದಾನೆ. 


ಇವನ ಬಂಧವು ಲಲಿತವಾಗಿದೆ; ವರ್ಣನಾಭಾಗಗಳಲ್ಲಿ ಪ್ರಾಯಿಕವಾಗಿ 
ಅಭಿನವಸಂಸನ ರಾಮಾಯಣವನ್ನು ಅನುಸರಿಸಿದ್ದಾನೆ. 

ಇವನ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ ಬರೆಯುತ್ತೇವೆ: 

ಬೇಸಗೆ (ಕುಸುಮಷಟ್ಟದಿ). 

ತೊಲ*ಹರಿಯುಡುಗೆ ಕೂಡೆ | ಕೆಜಿ ಬತ್ತಿ ಬೀಡೇ” | 

ಬಜವಜಂ ಬತ್ತೆ ಪಥಿಕರ ಬಾಯ್ಲುಳು | 

ಮಲಗೆ ತಿಮಿನಿಕರಂಗ] ಳುಜ” ಕಾಯ್ದ ಕಸಳಂನೊಳು | 

ಬಿಜುಗಾಳಿ ಬೀಸೆ ಬೇಸಗೆ ಬಂದುದು 1910 ॥ 

ತರುಗಳೆಲೆಯಿಕ್ಕ ದುವು | ಮರುವುರೀಚಿಕೆಗಳಿಗೆ | 

ಹರಿಣಗಳು ನೀರ್‌ ಯುಂ ಪರಿದುವು | 

ಸರಸಿಜಾಕರಡೊಳಾ | ದರವು 09ಯ ಮಧುಪಂಗ] 

ಳುರಿವರಿಯುತಂದು ಬಂದುದು ಬೇಸಗೆ 1911 


ವರ್ಷಾಕಾಲ (ಕುಸುಮ). 


ಉಲಿಯೆು ಚಾದಗೆಗಳು | ಮ್ಮಳಿಸೆ ಹಂಸೆಗಳು ಬೆಳು | ಸು ಬ'`ಪುಟ್ಟಿ ಗಟ್ಟಿ ಕೇತಕಿಗಳಲ್ಲಿ| 
ನಲಿದು ನರ್ತಿಸೆ ಕೇತಕಿ | ಕುಳವಲರೆ ಕಡವು ಕಣ ಲೆದು ತೀಡಿತ್ತು ಪಶ್ಚಿಮಮಾರುಶಂ 


1 9102 ॥ 
ನಂದನ (ಪರಿವರ್ಧಿನಿ). 
ಅಲರ್ದ ಕಮಲವನಸಂಡಗಳಿಂದು | ಳ್ಳ ಲರ್ದ ಹುಮುದವನರಾಜಿಗಳಿಂ ಪ | 
ಣ್ಲೊಲೆಯಿಂಂ ಬಳುಕುವ ಕೌಂಗುಗಳಿಂ ಕಾಯ್ಬುಖುಗಲ ತೆಂಗುಗಳಿಂ | 
ಸಲೆ ಕತ್ತಲಿಪೆಲೆವಳ್ಳಿ ಗಳಿಂ ಪ | ಹ್ಕೊಲೆವೀಳೆಗಳಿಂ ಬೇರಿಂದಂ ಕಾ | 
ಯ್ನಲೆವೆರ್ಚದ ಪನಸಂಗಳಿನಾನಂದನಮಾನಂದಮನೊದವಿಪುದು 1918 ॥ 


ಡಾ ಬರ ಸಾ ಅಭಾಜಾ ಸ ನಭಾ ಇ ಜಿ 


1. ಕುಂಡಕುಂದಾಚಾರ್ಯ, ಸಮಂತಭದ್ರ, ಕವಿಸರನೇಷ್ಕಿ, ಗುಣಭದ್ರ, ಉಪಾಸ್ವಾತಿ, 
ಶ್ರೀಸಾವಸ್ಲಾಮಿ, ಪೂಜೃಪಾದ, ಅಕಳಂಕ, ನಿದ್ಯಾಸಂದ, ಅನಂತವೀರ್ಯ, ನೀರಸೇನ, ಜಿನಸೇನ, 
ಭೂತಬಲಿ, ಪುಷ್ಪದಂತ, ಸಿಂಹನಣದಿ, ನನ್ಕಯಶಬ್ದವಿದ್ಧಾನಿದನಪ್ಸ ಪ್ರಭಾಚಂದ್ರ, ವರ್ಧಮಾನ 
ಭಟ್ಟಾರಕ. ಶ್ರೀಧರಾಚಾರ್ಯ, ವಾಸುಪೂಜ್ಯ, ಶಿಷ್ಯ ಅಭಯೇೀಂದು, ಮಗ ಕುಮುದೇಂದು, 
ಮಾಧವಚ ಸ್ರ. ತಾರ್ಕಿಕಚಕ್ರೇಶ್ವರ ಅಭಯೇಂದು, ಕುಮುಬೇಂದುವ್ರತಿಸಶಿಸುತ ಹೊಯ್ಸಳರಣಾಯು 
ಗುರು ಮಾಘಣಂದಿಮುನಿ (ಕವಿಯ ಗುರು). ಬಾಳೇಂದು, ಜಿನಚಂದ್ರ. 





pO 





a 


ಶತಮಾನ] ಹುವಖಿದೇಂದು: ಕುಮುದೇಂದು ರಾಮಾಯಣ. 395 


ಸೂಕಳಾಶ್ಚ (ಭಾಮಿನಿ). 
ಹೊಳೆವ ದುಂಡಿಸುವೆತ್ತುವೊತ್ತುವ | ಮಲೆವ ಹೋಗದೆ ನಿಲುವ ಮೆಯ್ಯಂ | 
ಬಲಿವ ಹೊಯ್ಸ €ಂ ಮೇದು ಸಂಯ್ಸಂ ನುಂಗುವುರವಣಿಸ | 
ಮುಳವ ಗೋಟ'ಗೆಯಿರ್ಪ ಠಾವಿಂ | ತಳರದಿರ್ಪಾಕಡವಗಳೆ ಬಿಡ | 
ದಳಲಅ'ಸುವ ಸೂಕಳತೆಯಂ ಕೈಕೊಂಡುದಾತುರಗ 1 014 ॥ 


ಸೀತೆಯ ಸಭಾಪ್ರವೇಶ (ಸರಿವರ್ಧಿನಿ). 
ಕಲಕಲಬರ್‌ ಕೇಲಿಸಿದೆಂತಿರ್ದರ್‌ | ಕೆಲಕೆಲಬರ್‌ ಸ್ತಂಭಿಸಿದೆಂತಿರ್ದರ್‌ | 
ಕೆಲಕೆಲಬರ್‌ ಮೂರ್ಭಿಸಿದಂತಿರ್ದರ್‌ ವಸುಧಾಪಾಲಕರು | 
ಕೆಲಕೆಲಬರ್‌" ಪಾವಡರ್ದಂತಿರ್ದರ್‌ | ಕೆಲಕೆಲಬರ್‌ ಮೆಯ್ಶ ಜ'ದಂತಿರ್ದ ರ್‌ | 
ಗೆಲೆ ಚಿತ್ರದ ಸಭೆಯಂ ಸಭೆ ಜಾನಕಿ ಪುಗಲು ರತಿಯ ಮಿಗಲು 1 91 ॥ 


ಸೀತೆಯ ದುಃಖ (ಪರಿವರ್ಧಿನಿ). 
ಈರುಣದೆ ಕರುವೋ ಕಾರ್ಶ್ವದ ತಿಟ್ಟ ಮೊ] ನಿರಹದ ಬಿದ್ದಮೊ ದುಃಖದ ಮೂರ್ತಿ ಯೊ 
ಪರಿತಾಪದ ರೂಪೋ ಘನವನಿಸಿದ ಭೀತಿಯ ಪುತ್ತಳಿಯೋ ॥ 
ಉರುಚಿಂತೆಯ ಚಿತ್ರಮೊ ನಿರ್ವೇದದ| ಪರಿಜೋ ಮೂರ್ಛೆಯ ವಿತತಾಕೃತಿಯೋ | 
ನಿರುಸಮಶೀಲದ ಗೃಹನೋ ವಿನಲಛಯಿತಿರ್ದಳು ಧರಣಿಸುತೆ ॥ 916 ॥ 


ಚಂದ್ರಿಕೆ (ಭಾಮಿನಿ). 


ನೀಲಗಿರಿ ಹಿಮಶೈಲಮೆನಿಸೆ ತ| ಮಾಲಕಾನನಮಮಳಮುಕ್ತಾ | 
ಜಾಲಮಂಟಪಮೆನಿಸೆ ಜಾಹ್ನವಿಯೆನಿಸೆ ಕಾಳಿಂದಿ | 

ಶಹಿಲಿಯೆನಿಸ ಮುಕುಂದಮೂರ್ತಿ ಮ | ರಾಳಮಾಳೆಯೆನಿಸೆ ಪಿಕಾವಳಿ | 
ಕಾಳಿಕಾಪರಮಾಣುನಿಂ ಚಂದ್ರಿಕೆ ವಿರಾಜಿಸಿತು. 917 ॥ 


ವನ (ವಾರ್ಧಕ). 


ಸುಲ"ವ ತೆಂಗಾಳಿಯಿಂ ಪರಿಪಕಫಲರಸದೆ | 

ಬಳಸಿದ ಸುಗೆಂಧದಿಂ ಲಲಿತತರುಲತೆಗಳಿಂ | 

ಕಳಕಂಠಕೂಜಿತದೆ ಮೆಯ್ಸೆ ರಸಸೆಗೆ ನಾಸಿಕಕ್ಕೆ ಕಣ್ಗಳಿಗೆ ಕವಿಗೆ | 

ನಲವನಿಂಪಂ ಸೊಗಸನಾಶ್ಚರ್ಯಮಂ ಕುತೂ | 

ಹಳತೆಯಂ ಮಾಲುದೊದನಿಪುದು ವಿತರಿಪುದು ಸಂ | 

ಗಳಿಪುದೀವುದು ಜಗಂ ಪೊಗಲು' ಕೊಂಡಾಡೆ ತಲೆದೊಗೆ ಬಣ್ಣಿಸ ಬಯಸೆ ವನಮೆಸೆ 
[ದುದು ॥ 918 ॥ 


896 ಕರ್ಣಾಟಕ ಕವಿಚರಿತೆ. [18 ನೆಯ 
ಸೂಳಯರ ಜಗಳ (ವಾರ್ಥಕ). 

ವಿಲೆ ಗುಂಡಿ ನೀ ಗುಂಡಿ ಬೀಟ್ನಾಯೆ ನೀ ನಾಯೆ | 

ಉಲಿಯದಿರು ನೀನುಲಿಯದಿರು ಸಾಯ ನೀಸಾಯ | 

ಉಲುಕದಿರು ನೀನುಲುಕದಿರು ಚಂಡಿ ನೀ ಚಂಡಿ ನಿಂಬೆ ನೀ ಸಿಂಚೆಯೆಂದು ॥ 

ತಲೆಯೊತ್ತಿಯೊರ್ವರೊರ್ವರು ಕಚ್ಚಿ ತಾವು ಮುಂ] 

ದೆಲೆನಿಡಿದು ಹೊದೆದ ಸೀರೆಗಳ೫'ಯದೇ ಬಿದ್ದು | 


ರುಳುವ ಚೌವಟಬೇಟಗಾರ್ತಿಯರ ಜಗಳವುಂ ಕಂಡು ನಗುತಿರ್ದನಣುವ | 919 ॥ 





ಈಶ್ವರಾರ್ಯ. 1275. 


ಈತನು ದಾವಣಗೆರೆ 70 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸನದ 
ಅಂತ್ಯಭಾಗದಲ್ಲಿರುವ 


ವಾಚೆಸ್ಪತಿಗರಿದೆನೆ ಸಂ |; ಕೋಟಚದೆ ರಾಸನಮನೀಶ್ವರಾರೈಂ ಪೇಟ್ಟಂ॥ 


ಎಂಬ ಪದ್ಯಭಾಗದಿಂದ ತಿಳಿಯುತ್ತದೆ. 


ಈ ಶಾಸನವು ದೇವಗಿರಿಯ ರಾಜನಾದ ರಾಮಚಂದ್ರನ (1271-1309) 
ಆಳಿಕೆಯಲ್ಲಿ 1275 ರಲ್ಲಿ ಬರೆದುದು. ಇದರಲ್ಲಿ ಈ ರಾಮಚಂದ್ರನ ಮಹಾ 
ಪ್ರಧಾನನಾದ ತಿನ ರಸನು ಬಾನವಳ್ಳಿಯ ನೂರುನಾಲ್ವರ್ಗೆ ದತ್ತಿಯನ್ನು 
ಬಿಟ್ಟಂತೆ ಹೇಳಿದೆ. ಇದರಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ “ಬರೆಯುತ್ತೇನೆ: — 


ರಾಮಚಂದ್ರ. 
ಕನ್ನರದೇವಂಗುದಯಿಸಿ | *ನ್ನರವಿಂಥುನಂಗಳಿಂದೆ ಸಾಡಿಸುವಂ ತ| 
ನ್ನನ್ನರಿಣ`ನೀವರುಂ ಕಡು | ಚೆನ್ನರುಮಿಲ್ಲೆನಿಸಿ ರಾಮಚಂದ್ರ ಮಹೀಶಂ' ॥920॥ 


ಕಾಮಂ ಖ್ಯಾತಂ ಚೆಲ್ಲಿಂ | ಭೀಮಂ ಭುಜಬಲದಿನಮೃತತನುವಿಂ ಸೋಮಂ | 


ಕಾಮಂ WER ಸೋ ಆ ಪರ ತದ್ದುಣಿಂಗಳಿನೆನಿಪ೦ ॥ 921 ॥ 


ಗುಹಾರಣ್ಯ. 


ಗುಹಗಹನದ ಬಹುಮದಿಮೆಯ | ನಹಮಹನಿಕೆಯಿಂದಹಿಂದ್ರೆಜಿಹೈಗೆಳೊಳಗಾ | 
ಗಹ ಎಣಿಸಲೆಯ್ದ ವೆಂದೊಡೆ | ಗಹಗಹಿಸಿಯೆ ನಗಿಸಿಕೊಳ್ಳರೆಣಿಸಿದೊಡನೈರ್‌ 922 ॥ 


ನರಹರಿತೀರ್ಥ. 1281. 


ಈತನು ವಿಷ್ಣುುಸ್ತುತಿರೂಪವಾದ ಹಾಡುಗಳನ್ನು ಬರೆದಿದ್ದಾನೆ. ಇವನು 
ಮಾಧ್ರಕವಿ; ಮಧ್ಯ್ವಗುರುವಿನಿಂದ ಮೂರನೆಯ ಪಟ್ಟದ ಸ್ವಾಮಿಯಾಗಿದ್ದನಾ. 


ಶತಮಾನ] ಬಾ ಲಚೆಂದ್ರ ಉದ್ಯೋಗಸಾರ. 397 
ಸನ್ಯಾಸಿಯಾಗುವುದಕ್ಕೆ ಮುಂದೆ ಗಂಜಾಂ ಪ್ರಾಂತದಲ್ಲಿ ಅಧಿಕಾರಿಯಾಗಿದ್ದನು. 
ಚಿಕಾಕೋಲಿನಲ್ಲಿ 1281, 1298 ರಲ್ಲಿ ಹುಟ್ಟಿದ ಈಶನ ಶಿಲಾಶಾಸನಗಳು 
ದೊರೆಯುತ್ತವೆ. ' ಈತನು 1888 ರಲ್ಲಿ ಗತಿಸಿದನೆಂದು ಹೇಳುತ್ತಾರೆ. ಈತನ 
ಹಾಡುಗಳಲ್ಲಿ ಒಂದನ್ನು ತೆಗೆದು ಬರೆಯುತ್ತೇವೆ ;-- 


ರಾಗ--ಆನಂದಭೈ ರನಿ--ಅಟತಾಳ, 
ಸಲ್ಲನಿ | ಇಂತು ಮರುಳಾದೆ | 
ಅನುಸಲ್ಲನಿ | ಇಂತು ಮರುಳಾಗಿ ಬಯಲಿಗೆ ಬಟಲಿದೆ ರಕ್ಸಿ ಸಯ್ಯ ರಘುಕುಲ . 


[ತಿಲಕ | 
ಮಾತಿನಲ್ಲಿ ಹರಿದಾಸತನ | ನೀತಿಯಲ್ಲಿ ಬಲುಸೌ ಢತನ | 


ಪ್ರೀತಿ ಧನದುರ್ವಿಷಯದಲ್ಲಿ ನಿ | ಭ್ಭೀತಿ ದೈವಗುರುದ್ರೋಹದಲಿ | 1 | 
ಏಕಾಂತದಲಿ ಧನದ ಗೋಷ್ಠಿ | ಲೋಕಾಂತದಲಿ ವೈರಾಗೃದ ಗೋಷ್ಟಿ | 
ಶ್ರೀಕಾಂತನ ಸೇವೆಗೆ ಅನುಮಾನ | ಭೂಕಾಂತನ ಸೇವೆಗೆ ಸನ್ಮಾನ ॥2॥ 
ಭಜಿಸು ಬ್ರಹ್ಮಾ ದಿನಂದಿತಹರಿಯ | ತ್ಯಜಿಸು ಕಾಮಾದಿಶತು ಗಳ | 


ಸುಜನವಂದಿತನಾದ ನರಹರಿಯ | ಭಜಿಸು ಶ್ರೀಹರಿರಘುಪತಿಯ 31923 


ಮಾ ್ಯಾತಾಾಾಾ ನಡವ, 





ಬಾಲಚಂದ್ರ (?). 1282. 


ಉದ್ಯೋಗಸಾರವೆಂಬ ಒಂದು ಕನ್ನಡ ಗ್ರಂಥವು ದೊರೆಯುತ್ತದೆ. ಗ ಗ್ರಂಥದ 
ಲ್ಲಿ ಕವಿಯ ಹೆಸರು ಹೇಳಿಲ್ಲ. ಆದರೆ ಕನಿ ತಾನು ನೇಮಿಚಂದ್ರನ ಶಿನ್ಕನೆಂದು 
ಹೇಳಿ “ ಆತ್ಮಜ್ಞ” ಎಂದು ತನ್ನನ್ನು ವಿಶೇಷಿಸಿಕೊಂಡಿದ್ದಾನೆ. 1289 ರಲ್ಲಿ ಬರೆದ 
ಶ್ರ. ಬೆ. 8384 ನೆಯ ಶಾಸನದಲ್ಲಿ “ ಶ್ರೀಮನ್ಮಹಾಮಂಡಲಾಚಾರ್ಯರುಂ ಶ್ರೀಮೂಲ 
ಸಂಘದ ಇಂಗಳೇಶ್ವರ ದೇಶೀಯ ಗಣಾಗ್ರಗಣ್ಯರುಂ ರಾಜಗುರುಗಳುಂ” ಆದ ಒಬ್ಬ 
ನೇಮಿಚಂದ್ರಸಂಡಿತದೇವನನ್ನು ಹೇಳಿ, ಆತನ ಶಿಷ್ಯಸಾದ ಒಬ್ಬ ಬಾಲಚಂದ್ರನನ್ನು 
ಹೇಳಿದೆ. ಈ ಬಾಲಚಂದ್ರನು ಈ ಗ್ರಂಥವನ್ನು ಬರೆದಿರಬಹುಜೋ ಏನೋ 
ಕಿಳಿಯದು. 

ಇವನ ಗ್ರಂಥ 

ಉದ್ಯೋಗಸಾರ. 
ಇದು ಪ್ರಾಯಿಕವಾಗಿ ಕಂದರೂಪವಾಗಿದೆ; ಅಬ್ಲಲ್ಲಿ ಕೆಲವು ವೃತ್ತಗಳೂ 


ಗದ್ಯುಗಳೂ ಇನೆ. ಈ ಗ್ರಂಥದಲ್ಲಿ ಪ್ರತಿಪಾದಿಸುವ ಉದ್ಯೋಗದ ಸ್ವರೂಪವನ್ನು 
ಕನಿ ಈ ಪದ್ಯಗಳಲ್ಲಿ ಹೇಳಿದ್ದಾನೆ: 


ಪರಾ ವಾರದ ಮ ವಾ pO 


Madras 11117೫01: Reports for 1896 and 1900, 


398 ಕರ್ನಾಟಕ ಕವಿಚರಿತೆ. [18 ನೆಯ 


ಬಯಸೆ ಸುಖಮಾಗದೆಂದುಂ | ನಿಯತಮುರೂದ್ಯೋಗಮಿಲ್ಲದದುವುಂ ರತ್ನ 
ತ್ರಯಭಾವನಾತ್ಮಕಂ ಸಂ'| ಶಯಮಿಲ್ಲದೆ ನೆಗಡಿ ದನದಕ್ಕು ಮವಶ್ಯಂ I 
ನಿರುಪಾಧಿನಿರ್ವಿಕಲ್ಪಕ | ಪರಮಸಮಾಧಿಸ್ವರೂಪಸಫಲೋದ್ಯೋಗಂ 
ನಿರವಧಿಸುಖೈಕಬೀಜಂ ದೊಕೆಕೊಳ್ಳೊಡದೇಕೆ ವಿಫಲಪಾಪೋದ್ಯೋಗಂ | 


ಗ್ರಂಥಾದಿಯಲ್ಲಿ ಈ ಸದ್ಯವಿದೆ 
ಆನಮ್ರಭವ್ಯನಿವಹ | ಶ್ರೀನಂದಿಮುನೀಂದ್ರವಂದ್ಯಜಿನಪದಪದ್ದ | 
ಕ್ಯ್ಯಾನೆಅಗಿ ಭಕ್ಕ್ಮಿಯಿಂದವ | ನೂನಮನುದ್ಭೋಗಸಾರಮಂ ಪ್ರಕಟಿಸುವೆಂ ॥ 


ಗ್ರಂಥಾಂತ್ಯದಲ್ಲಿ ಗೃಂಥದ ವಿಷಯವಾಗಿಯೂ ತನ್ನ ನಿಷಯನಾಗಿಯೂ 
ಈ ಪದ್ಯಗಳನ್ನು ಬರೆದಿದ್ದಾನೆ ‘— 

ಉದ್ಯೋಗಸಾರಮಂ ನಿರ | ವದ್ಯಗುಣಂ ಭವ್ಯಹೃ ದಯವನಜವನಾರ್ಕಂ 

ನಿದ್ಯಾನಿದಗ್ಸಸಜ್ಞನ | ಹೃದ್ಯಮೆನಲ್‌ ಪೇಟ್ಲಿನಟಿ' ,ಯಿಿಂದಾತ್ಮಜ್ಞಂ | 

ಸೂಚಿ ತರತ ತ್ರಿ ತೆಯಂ | ಸೂಚಿತಪದರಚಿತಮುದಧಿಪರಿವೃತವಿಲಸ | 

ದ್ಭೂಚಕ್ರದೊಳಿದು ಪಸರಿಸು | ಗಾಚಂದ್ರಾರ್ಕಂ ವಿನೇಯಭಾವ್ಯಂ ಕಾವ್ಯಂ | 

ಶ್ರುತನಿಧಿನಿಮಲದಯಾಂಬುಧಿ ನಿತತಯಶೋಧಾಮನೇನಮಿಚಂದ್ರಯತಿೀಂದ್ರ 

ಶ್ರುತಲಕ್ಷ್ಮ್ಮೀದ್ವಿತಯಕ್ಕಂ | ಸುತನೆನಿಸಿ ಸುತತ್ವದರ್ಶಿಯೆನಿಸುವುದರಿದೇ | 


ಈ ಗ್ರಂಥದಲ್ಲಿ ಸೀತಿಜೋಧಕವಾದ ಹಲವು ಪದ್ಯಗಳಿವೆ; ಬಂಧವು ಲಲಿತ 
ವಾಗಿಯೂ ಧಾರಾಳವಾಗಿಯೂ ಇದೆ. ಇದರಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ 
ಬರೆಯುತ್ತೇವೆ 

ಪುಸಿಯದ ನರಂಗೆ ವಾಕ್ಸತಿ | ಯೊಸೆಗುಂ ನಡನಡನೆ ನಡುಗಿ ನುಡಿಗೇಳಲೊಡಂ | 

ಬೆಸಕೆಯನ್ಸುಮಖಿಳಲೋಕಂ | ಜಸಮುಂ ದೆಸೆದೆಸೆಗೆ ಕೂಡಿ ಪಸರಿಸಿಯೆಸೆಗುಂ 

1 924 | 
ನೋಡದೆ ನಿಜಗುಣಹಾನಿಯ | ನಾಡಿದೊಡನ್ಯಾಪವಾದಮಂ ನಿನಗದಣ'೦ | 

ದಾಡಿದವಳಾಡಿ ಹೋದಳ* | ನೋಡಿದವಳ ಮೂಗು ಹೋದುದೆಂಬನೊಲಕ್ಕು ೦ 

i 925 ॥ 
ಗುಣಿಯೆನಿಪೊಡಖಿಳವಿಬುಧಾ । ಗ್ರಣಿಯೆನಿಪೊಡೆ ಪರಮಮುಕ್ತಿರಮಣೀಮಣಿಭೂ | 
ಷಣಮೆನಿಪೊಡೆ ಕನಸಿಸೊಳಂ | ಗಣಿಯಿಸಲಾಗಿತರದೋಸಮಂ ಸೃಗುಣಮುಮಂ 

1926 1 

ಪೊಗಲಕ್ತೊಡ ನಿನಗಿಲ್ಲದ ಗುಣ | ಮೊಗೆಗುಮೆ ಮೇಣರತಿಳ್ಳ ನಿಜಗು೫ಂಗಳ ಬೇಗಂ | 
ಇಗುಟ್ಲುಮೆ ತೆಗಟಿಕ್ಬೊಡೆ ಪೆಜರಿಂ | ಪೊಗಲಟ್‌ ಮ ತೆಗಟ್ಟಮು ಸಮತ್ಮಮಂ 
ಸಡೆಯೆವಜೊಳ್‌ 927 ॥ 


ಶತಮಾನ] ಹಸ್ಮಿಮಲ್ಲ. 809 


ಮುನಿಸೊಸಗೆಗಳಂ ಮನದೊಳ*್‌ | ಕನಸಿನೊಳಂ ನೆಸೆಯದಾರೊಳಂ ಶಾಂತರಸಂ | 
ತನಗೆ ನಿಜಮೆನಿಪ ಮುನಿಪದ] ವನಜಮನನವರತಮಿರಿಪೆನೆನ್ನಯ ಸೊಸಲೊಳ್‌ 928 | 


ಪಗರಣಿಗರುಚಿತವಚನರ್‌ | ಸೊಗೆಯಿಪ ಪಲತೆಕದ ಜೋಹಮಂ ಪೊತ್ತು ಮನಂ | 
ಬುಗೆ ನಟಯಿಪಂತೆ ದೇಹಿಗ | ಳಗಣಿತಸಂಸಾರರಂಗದೊಳ್‌ ನಟಿಯಿಸುವರ್‌ ,929॥ 


ಹೆಣ್ಣೆಂಬ ಹೆಸರ್ಗೆ ಬೆಂಕೆಯ | ಚೆಣ್ಣೆಯವೋಲ್‌ ಕರಗಿ ಪರಿವ ಬಡಮನದವನಂ | 
ಸಣ್ಣಿಗೆಯೊಳರೆದು ಭರದಿಂ| ನುಣ್ಣನೆ ನೊಣೆಯನೆ ಮನೋಜನೆಂಬ ಕೃಶಾಂತಂ/980| 


ಗುಣಲೇಶಮುಮಂ ಚಿಂತಾ | ಮಣಿಯಿಂದಂ ವಿಂಗಿಲೆ ಕಂಡು ಕೊಂಡಾಡಿ ಮನಃ | 
ಪ್ರಣಯದಿನಾರಾಧಿಸುವಂ | ಗಣನೀಯನೆ ಮರ್ತ,ೃರೊಡನಮರ್ತ್ಶಸತ್ತತ್ತಂ ॥ 931 1 


ಮತ್ತೆನಿಸಿದಬಿಳಸಂಗನಿ | ವೃತ್ತಂ ನಿಶ್ಶಂಕನೆಯ್ಹುಗುಂ ನಿರುಪಹತಂ | 
ಚಿತ್ತಹರಮು ಕಿ ಪುರಮಂ | ಬತ್ತಲೆವೋಪಂಗೆ ಬಟ್ಟೆ ಯೊಳ್‌ ಭಯಮುಂಟೀ ॥9892/ 


ರಸೆಯಂ ಪೊಕ್ಕೊಡನುನಾ | ಗಸಮಂ ಭರದಿಂದಮಡರ್ದೊಡಂ ನೆಲನನಿತಂ | 
ಮಸಗಿ ತೊಲಲ್ಲೊಡಮಕ್ಕುಮೆ | ಜಸಮರ್ಥಂ ಸ್‌ ಖ್ಯೃಮಕ್ಸತಪುಣೃಂಗೆಂದುಂ 433 | 


ಮಕಾವ್‌ ಡಾಷಾವಷಫಾ ಇಊಾಹಕಹಾಖಾರಾಜವಾನಾಣಜನತಾಣತಭಾಸಯಾಮ 


ಕನಿರಾಜಸಂಕಣ್ಣ. ಸು. 1287. 


ಈತನು ಸೊರಬದ 294 ನೆಯ ಶಾಸನವನ್ನು ಬರೆದಂತೆ ಆ ಶಾಸನದ 
ಅಂತ್ಯಭಾಗದಿಂದ ತಿಳಿಯುತ್ತದೆ. ಈ ಶಾಸನನೇನೋ ಪದ್ಯರೂಪವಾಗಿದೆ. ಆದರೂ 
ಅಕ್ಸರನೆಲ್ಲಾ ಹೋಗಿರುವುದರಿಂದ ಪದ್ಯಗಳನ್ನು ತೆಗೆದು ಬರೆಯಲಿಕ್ಳಾಗಲಿಲ್ಲ. 


ರಾರಾ ಸಾರಾಸಉಾರಾ ಯಿ ಗಾರರ 


ಹಸ್ತಿಮುಲ್ಲ. 1290. 


ಈತನು ಶಕ 1212 ರಲ್ಲಿ ಒಂದು ಆದಿಪುರಾಣವನ್ನು ಬರೆದಿರುವುದಾಗಿ 
ತಿಳಿಯಬರುತ್ತಜಿ. ಇವನ ಗ್ರಂಥವು ನಮಗೆ ದೊರೆತಿಲ್ಲ. ಆದಕಿಮೆ। ಕೆ. ಬಿ. 
ಪಾಠಕರು ಇವನ ಗ್ರಂಥವನ್ನು ನೋಡಿರುವಂತೆ ಬರೆದಿದ್ದಾರೆ. 


ದೇನಚಂದ್ರನು ರಾಜಾವಳೀಕಥೆಯಲ್ಲಿ (1888) ಒಬ್ಬ ಹಸ್ತಿಮಲ್ಲೂ 
ಚಾರ್ಯನ ಹೆಸರನ್ನು ಹೇಳಿ ಆತನು ಗುಣಭದ್ರಶಿಷ್ಯನಾದ ವೇದಾಗಮಸ್ತೋತ್ರ 
ವ್ಯಾಖ್ಯಾನ ಕರ್ತೃವಾದ 'ಗೋವಿಂದಭಟ್ಟನ ಮಗನೆಂದೂ ಮದದ ಆನೆಯನ್ನು 


ಲಾವಾ 








|. ಸೊರಬದ 291 ನೆಯ ಶಾಸನವನ್ನು ನೋಡಿ, 


400 ಕರ್ನಾಟಕ ಕನಿಚರಿತೆ. |13 ನೆಯ 


ಅಡಗಿಸಿದುದರಿಂದ ಅವನಿಗೆ ಹಸ್ತಿಮಲ್ಲ ಎಂಬ ಹೆಸರು ಬಂದಿತೆಂದೂ ಆತನಿಗೆ 
ಪಾರ್ಶ್ವಸಂಡಿತ ಮೊದಲಾದ ಮಕ್ಕಳು ಇದ್ದರೆಂದೂ ಆತನು ಉಭಯಭಾಷಾಕವಿ 
ಚಕ್ರವರ್ತಿಯೆನಿಸಿದ್ದನೆಂದೂ ಆತನ ಶಿಷ್ಯ ಲೋಕಪಾಲಾರ್ಯನೆಂದೂ ಹೇಳಿದ್ದಾನೆ. 
ಈತನು ಮೇಲೆಹೇಳಿದ ಆದಿಪುರಾಣಕರ್ತೃವಾಗಿರಲಾರನು. 


ದಬಾ ಸಾರಿನ 


ರಟ್ಟಕನಿ ಅಥನಾ ಅರ್ಹದ್ದಾಸ. ಸು. 1300. 
ಈತನು ರಟ್ಟಿಮತವೆಂಬ ಗ್ರಂಥವನ್ನು ಬರೆದಿದ್ದಾನೆ. 


ಇವನು ಜೈನ ಕವಿ; ಮಾರಸಿಂಹನ ಚಮೂಪತಿಯಾದ ಕಾಡಮರಸನ 
ವಂಶದಲ್ಲಿ ಹುಟ್ಟದವನು. “ ಜಿನನಗರಪತಿ,” “ಗಿರಿನಗರಾಧೀಶ್ವರ” ಎಂದು 
ತನ್ನನ್ನು ವಿಶೇಸಿಸಿ ಹೇಳಿಕೊಂಡಿರುವುದರಿಂದ ಆವುದೋ ನಗರಕ್ಕೆ ಇವನು ಅಧಿ 
ಪತಿಯಾಗಿದ್ದಂತೆ ತಿಳಿಯುತ್ತದೆ. ತನ್ನ ವಂಶಪರಂಪರೆಯನ್ನು ಈ ರೀತಿಯಾಗಿ 
ಹೇಳಿಕೊಂಡಿದ್ದಾನೆ: 


ಬಾರೆಂದುರೆಯನ್ನು ಜಯಿಸಿದ ಮಾರಸಿಂಹರಾಜನ ಮತದಿಂದ, ಜಿನನಗರನಲ್ಲಭ 
ನಾದ ದ್ವಿಜವಂಶಶಿರೋಮಣಿ ಕಾಡಮರಸನು ತಳಕಾಡು ಕೋಟಿಯನ್ನು ಮುತ್ತಿಕೊಂಡಿದ್ದ 
ಚಕ್ರವರ್ತಿಯ ದಂಡನ್ನು ನಾಶಮಾಡಿ ಧ್ವಜವನ್ನು ಮುರಿದು ಶತ್ರುಗಳನ್ನು ಕೊಂದು 
ಹನ್ನೆರಡು ಜನ ಸಾಮಂತರ ಗೆಲಿದು ತನ್ನ ದೊರೆಯನ್ನು ತಣಿನಿ ದೊರೆಯಿಂದ 2೧ ಗ್ರಾಮ 
ಗಳನ್ನು ಪಡೆದನು. ಕಾಡಮರಸನ ಮಗ ಪ್ರಭುಚೋರ ; ಮಗ ಆಯಕ, ಮಗ ಶುಭಾಕರ, 
ಮಗ ಧಾನ, ಮಗ ಶಿವಮಾರಿದೇವ, ಮಗ ಜನಾರ್ದನ, ಮಗ ನರಗಂಗ, ಮಗ ಐರೆಯಪ, 
ಮಗ ಕಲಿವಿಕ್ರಮಾರ್ಯ, ಮಗ ಕಾಡಮರಸ. ಇವನ ಸಂತತಿಯಲ್ಲಿ ಕುಂಚ, ಮೊಮ್ಮಗ 
ಮಾಚ, ಮಗ ದೋರಯ್ಯ, ಮಗ ತಾರಯ್ಯ, ಮಗ ನಾಗಕುಮಾರ, ಮಗ "ನಾಲ್ವ 
ತ್ತೊಂದೊಕ್ಕಲ ಕುಲಕೆಲ್ಲಂ ತಿಲಕಂ? ಭಾರದ್ವಾಜಗೋತ್ರದ ಚಿಕ್ಕಪಯ್ಯ, ಮಗ ಗಂಗರ 
ನಿಶ್ವಾಸಕ್ಕೆ ಪಾತ್ರನಾಗಿ ಶಾಸ್ತ್ರಗಳಲ್ಲಿ ಪರಿಣತನಾದ ಕುಂಚತೇಜ ಅಥವಾ ಜಯಬಂಧು. 
ತ್ರಿಮೂರ್ತಿಗಳಂತೆ ಫುಳಿಯರ್ಮ, ಜಸೆವಯ,, ಮಾಚಮಯ್ಯ ಎಂಬ ಮೂವರು ಪ್ರಭು 
ಗಳಿದ್ದರು. 


ಮೇಲೆ ಹೇಳಿದ ನಾಗಕುಮಾರನ ಮಗನೇ ರಟ್ಟನೆಡಂಗ, ಸುಕವಿಥಿಧಾನ 
ಮೊದಲಾದ ಬಿರುದುಗಳುಳ್ಳ ರಟ್ಟ ಕವಿ. ಈತನು, “ ಬೂತುಗನಣುಗಂ” ಎಂದು 
ಹೇಳಿಕೊಂಡಿರುವುದರಿಂದ ಕಾ? ಬೂತುಗ ಎಂಬ ಹೆಸರೂ ಇದ್ದಿರ 
ಬಹುದೆಂದು ತೋರುತ್ತದೆ. ಈ ಕವಿ ತನಗೆ ಅನೇಕ ಬಿರುದುಗಳನ್ನು ಹೇಳಿಕೊಂಡಿ 
ರುವುದರಿಂದ ಇವನ ನಿಜವಾದ ಹೆಸರು ಇಂಥದೆಂದು ನಿಶ್ಚಯಿಸುವುದು ಕಷ್ಟ 
ವಾಗಿದೆ. ಈ ಗ್ರಂಥವನ್ನು ಕನ್ನಡದಲ್ಲಿ ತನ್ನ ಮಗಳಿಗೆ ಹೇಳಿದಂತೆ ನು 


ತತವಣನ] ರಟ್ಟಿಕನಿ. 401 


“ ನೆಗಟ್ಟಭಯಾಂಬುಧಿ ನಿಜಸುತೆಗೆ ಚಂದ್ರಲೇಖೆಗೆ ಸೇಟ್ಟಿಪಂ ಕನ್ನಡದಿಂ” ಎಂಬ 
ಪದ್ಯಭಾಗದಿಂದ ಈತನ ಹೆಸರು ಅಭಯಾಂಬುಧಿ ಎಂದು ಊಹಿಸಬಹುದಾಗಿದೆ. 


ಮಾರಸಿಂಹನೆಂಬ ಗಂಗರಾಜನು 961 ರಿಂದ 974 ರ ವರೆಗೆ ಆಳಿದಂತೆ 
ತಿಳಿಯುತ್ತದೆ. ಕನಿಯ ವಂಶದ ಮೂಲಪುರುಷನಾದ ಕಾಡಮರಸನು ಇವನ 
ಬಳಿ ಇದ್ದಿರಬೇಕು. ಈ ಕಾಡಮರಸನಿಂದ ಕವಿಗೆ ಸುಮಾರು 15 ತಲೆಯಾ 
ಗುವುದರಿಂದ ಅವನ ಕಾಲದಿಂದ ಬಹುಶಃ ಮುನ್ನೂರು ವರ್ಷ ಈಚೆ ಕನಿ ಇದ್ದಿರ 
ಬಹುದು. ಶಕ 14ನೆಯ ಶತಮಾನದಲ್ಲಿದ್ದ ಭಾಸ್ಫರನೆಂಬ ಆಂಧ್ರಕವಿ ಈ ರಟ್ಟ 
ಮತವನ್ನು ತೆಲುಗಿನಲ್ಲಿ ಭಾಷಾಂತರ ಮಾಡಿದಂತೆ ತಿಳಿವುದರಿಂದ* ಈತನು ಅವ 
ನಿಗೆ ಹಿಂದೆ ಇದ್ದಿರಬೇಕು. ಆದುದರಿಂದ ಸುಮಾರು 1800 ರಲ್ಲಿ ಇದ್ದಿರಬಹು 
ದೆಂದು ಊಹಿಸುತ್ತೇವೆ. 


ಹಿಂದಣ ಗ್ರಂಥಗಳನ್ನೂ ಗ್ರಂಥಕರ್ತರನ್ನೂ ಈ ಪದ್ಯಗಳಲ್ಲಿ ಹೇಳಿದ್ದಾನೆ:- 


ಚಂದಿರಭಟ್ಟರ3 ದಯೆಖಯಿಂ | ಸಂದೆಯಮಣನಿಲ್ಲದಂತು ಕಲ್ವುದು ಮಟಿ'ಯಂ | 
ಅತಿಶಯರತ್ನೋಜ್ಜ್ವಲಸಂ | ಕೃತಿಯೊಳ್‌ ಧನಕೀರ್ತಿಯೊಳ್‌ ವರಾಹಮಿಿಹಿರದೊಳ" | 
ರತಿಯೊಳ್‌ ಗಾರ್ಗಾಚಾರ್ಯನ| ಮತದೊಳ್‌ ಸಲೆಮೇ ಘಮಾಲೆಯೊಳ್‌ ನಯದಿಂದೆಂ | 
ಎಸೆವಮ ಬ್‌ ಜಟ್ಟ ನೊಳ್‌ ಚೊ | ಯಂಸೆಚಕಿ ಯೊಳುದಿತಕೇರ್ತಿ ನಾರಾಯೆಣಸೊಳ್‌ ॥ 
ಮಿಸುಪ ಶಕುನಂಗಳೊಳ್‌ ಭಾ | ವಿಸೆಪೇಟ್ಟಂ ಮಟಯಕುಖುಪನೊಳ್ಳಿನ ಜಟ್ಟ 
ನಂದಾಚಾರ್ಕರ್‌ ಮಾಡಿದರ್ಫಖಂಡಮಂ ಪೇಟ್‌ ಂ॥ 


ತನ್ನ ಗುಣಾದಿಗಳನ್ನು ಈ ಸದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ: 


ಜನಕನುರಾಗದೆ ನೆಗಟ್ಟಂ | ಜನನುಶಗುಣಿ ವಿತತಕೀರ್ತಿರಮಣೀರಮಣಂ | 
ಮನಸಿಜಸನ್ನಿ ಭನೆನಿಸಿದ | ವಿನಯಗುಣೋತ್ಕುಂಗನೆಸೆವ ಜಟ್ಟಿವೆಡಂಗಂ | 

ಗುಣಪಕ್ಸ್‌ಸಾತಿ ಬೂತುಗ | ನಣುಗಂ ವಿನಯಾಂಬುರಾಶಿ ಸುಕವಿನಿಧಾನಂ | 
ಪ್ರಣುತಜಿನಭಕ್ತನೊಳ್ಳಿನ | ಕಣಿ ನಿರ್ಮಳಕೇರ್ತಿನೇಮಿ ಪುಸಿವರ ಶೂಲಂ | 


ಇದಲ್ಲದೆ ಅಲ್ಲಲ್ಲಿ ನಯಬಂಧು, ಜನದಾಸ, ಅರ್ಹದ್ದಾಸ, ಸಮ್ಯಕ್ತೃರತ್ಸಾ 
ಕರ, ರಟ್ಟಕಂದರ್ಸ, ಕನಿಗಳಾಭರಣ, ರಟ್ಟ ಕವೀಂದ್ರ, ಕವಿಕಂಜಸಂಭವ, ಜಿನ 
ನಗರಪತಿ, ಸಹಜಕವೀಶ್ವರ, ಜಿನಧರ್ಮವತ್ಸಲ, ಗಿರಿನಗರಾಧೀಶ್ವರ ಎಂಬ 
ವಿಶೇಷಣಗಳು ದೊರೆಯುತ್ತವೆ. 


ಮಾ ಜಾ ಇ 





ಹಾ ಪಂಜಾ ಇಂ ಪ ಜಾ ಜಾ 4 ಲಾ ಮೂ 


1. Biographical Sketches of Dekhan Poets, 96. Wilson’s Mar- 
kenzie Collection, 308. ೩ ಪುಟ 7, 
26 


402 ಕರ್ನಾಟಕ ಕವಿಚರಿತೆ. [18 ನೆಯ 


ಇವನ ಗ್ರಂಥ 
ರಟ್ಟಮತ ಅಥವಾ ರಟ್ಟಿಸೂತ್ರ. 

ನಮಗೆ ದೊರೆತ ಅಸಮಗ್ರ ಪ್ರತಿಯಲ್ಲಿ ವೃತ್ತ, ಕಂದ, ರಗಳೆ, ಅಕ್ಕರ, ತ್ರಿಪದಿ 
ಎಲ್ಲಾ ಸೇರಿ ಸುಮಾರು 900 ಇವೆ. ಈ ಭಾಗದಲ್ಲಿ ಈ ವಿಷಯಗಳು ಪ್ರತಿಪಾದಿತ 
ವಾಗಿವೆ: 

ಮಳೆಯ ಕುರುಹು, ಆಕಸಿ ಕಲಕ್ಷ ಣ, ಶಕುನ ವಾಯುಚಕ್‌, ಗೋಪ್ರವೇಶ, 
ಭೂಕಂಪ, ಭೂಜಾತಫಲ. ಮಳೆಯನಯ, ಉತ್ಸಾತಲಕ್ಷಣ. ಪರಿವೇಷಲಕ್ಷಣ, ಇಂದ್ರ 
ಧನುರ್ಲಕ್ಚಣ, ಪೃಥಮಗರ್ಭಲಕ್ಷ್ಮಣ, ದ್ರೋಣಸಂಖ್ಯೆ, ಮಿಂಚಿನಲಕ್ಷಣ, ಪ್ರತಿಸೂರ್ಯ 
ಲಕ್ಷ್ಮಣ, ಸಂವತ್ಸರಫಲ, ಗೃಹಂಗಳ ಪಗೆಕಳೆ, ಮೇಘಗಳ ನಾಮಕುಲವರ್ಣಧ್ವಾನವಿಚಾರ, 
ದೇಶವೃಷ್ಟಿ. ಮಾಸಫಲ, ರಾಹುಚಕೃ್ರ, ಸಕ್ಸತ್ರಫಲ, ಬಿತ್ತುವ ಶಕುನ, ಉದಕಾರ್ಗಳ, 
ಸಂಕ್ರಾಂತಿಫಲ. 

ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ 

ಸ್ಪೇದೆಜಮಂಡಜಬೀಜಜ | ಮಾದರದ ಜರಾಯಖಜಂಗಳೆನಿಸಿದ ನಾಲ್ಕು ೦, 

ಭೇದದ ಸಸ್ಕೋತ್ಸತ್ತಿಗೆ | ಮೇದಿನಿ ಜಲಮರ್ಕರಶ್ಮಿ ಪವನಂ ಮುಖ್ಯಂ ॥984 ॥ 


ಖರಕರನ ತಾಪದಿಂದಂ | ಧರಣಿತಳಂ ಬಿ:ಡೆನಿಟ್ಟು ತಾಪದೊಳಂ ಬೋ | 
ರ್ಗರೆದು ಮಟ"ಗಜ*ಯೆ ನಿಶಂ | ಬರೆ ಬೆಳೆಗುಂ ಮನಕೆ ಬಂದೆ ಧಾನ್ಯವ್ರಜಮಂ 


॥ 985 ॥ 
ಮಾವು ಬರೆ ನವಣೆ ಬೆಳೆಗುಂ | ಬೇವಿನೊಳೆಳೃಕ್ಳು ಮೆಸೆವ ಹುಣಿಸೆಗಳೊದವಿಂ | 


ಭಾವಿಸೆ ನೆಲ್ಲುಂ ಬೆಳೆದವು | ದಾವುದುಮೆಕ್ಕೆಯೆೊಳೆ ಬೆಳೆವುದೊಳ್ಳಿ ನಜಟ್ಟ್ಯಾ i 936 ॥ 


ದಿವಸಕರದೀಪ್ಶಿಯಿಂದುನಿ | ನವೊಲಿರಯುಂ ತಾಂ ಘನಾಳಿ ಕಾಗೆಯ ಬಸಿಅಂ | 
ದವನೊಳಕೊಂಡಿರೆಯುಂ ತಿ: | ಡುವ ಪವನಂ ನಿರುತಿಯೊಳಗೆ ಮಂ ಯಿಲೆ ೦ದೆಂ 


॥ 937 
ಜಲಜಸಖಬಿಂಬಮತು, | ಜ್ಹಲಮಪ್ಪೊಡೆ ವಾಯು ಪವನನೊಳ್‌ ಬೀಸುವೊಡಂ | 


ಜಲದಂಗಳ ರುಚಿಗಲ್‌ ನಿ | ರ್ಮಳಮಸ್ಲೊ ಡಮಧಿಕವೃಷ್ಟಿಯಕ್ಕುಂ ಜಟಾ । 9381 


ಕಾಗೆ ಬಿಳಿದಾದೊಡಿರುಳಾ | ದಾಗಳ್‌ ಸುರಚಾಪಮಾದೊಡಂ ಕಸ್ಪೆಗೆಚೆ | 


ಲ್ಭಾಗಿಯೆ ಚಂಡಿಕೆ ಸೆಗದೊದ | ಮಾಗದು ಮಂ” ಡಾವರಂಗಳಕ್ಕು ಂ ಅಟ್ಟಾ 19389 


ಬಾವಿಯ ಕೇರನಿಟ್ಟಿಗೆಯೆ ಕಟ್ಟಿಸು ಸುಣ್ಣಮನಿಕ್ಕು ಕಲ್ಲೊಳಾ | 
ಕ J ೧ en 
ಪೋ. ಡೆಗೊಳ್ಳದಂತರಿಸೆ ಕಟಿ ಸು ಕರ್ಚಿನೊಳಿಕ್ಕು ಮತ್ತಮಾ | 
ಬಾವಿಯ ಬಟ್ಟೆ ನೀಳ್ತಗಲೆ ಕಲ್ಲಳನೊಳ್ಳಿ ತನಿಕ್ಕು ಮತ್ತೆ ನೀಂ | 
ಭಾವಿಯ ಸುತ್ತಲುಂ ಮದಿಲನಿಕ್ಕಿಸು ಮಾಡಿಸುಧೀರ ಭಾಜಕಂ (1 ) 1 940 । 


ಶತಮಾನ] ಚೌ ಂಡರಸ. 403 


ನೆಲ್ಲಿಯ ಸಟ್ಟುಬಾಳಮಸಿತಾಂಜನವೊಳ್ಳೆ ಹನಖಸ್ತೆಯ. ಥೇ | 
ಡಿಲ್ಲದ ಚಿಲ್ಲಗೊಟ್ಟೆಪೊಸಪೀರೆಯಬಿತ್ತಿನೊಳಾದ ಬೂದಿಯಂ | 
ನಿಲ್ಲದೆ ಬಾನಿಯೊಳ್‌ ಕೆಲ ........ ಬಾಣದೂಜಲೊಳ್‌ | 


ಪೊಲ್ಲನಿವೆಂಬ ಬಾನಿಗಳ ನೀರಮೃತೋಪಮವಮಾಗೆ ಅಟ್ಟುಗಾ i 041 ॥ 


ಜೌಂಡರಸ. ಸು. 1300. 
ಇವನು ಅಭಿನವದಶಕುಮಾರಚರಿಕೆಯನ್ನು ಬರೆದಿದ್ದಾನೆ. 


ಈತನು ಬ್ರಾಹ್ಮಣಕವಿ; ಭಾರದ್ರಾಜಗೋತ್ರದವನು. “ಉದ್ದಂಡ ಮನೋ 
ಹರಪ್ರಚುರಶಿಷ್ಯಂ” ಎಂದು ಹೇಳಿಕೊಂಡಿದ್ದಾನೆ. ಇವನ ತಂದೆ ಮಧುಸೂದನ; 
ತಾಯಿ ಮಲ್ಲವ್ರೆ; ಹೆಂಡತಿ ಲಕ್ಷ್ಮಿ ತನ್ನ ಅಣ್ಣನು " ಸರಸಕನೀಶ್ಚರ'* ಎಂದು 
ಹೇಳಿದ್ದಾನೆ. ಗ್ರಂಥಾರಂಭದಲ್ಲಿ " ಸಂಡರೀರಾಯನಭಂಗವಿಟಿ ಲನಲಂಪಿನೊಳೀಗೆ 
ಮಗಿಷ್ಟಸಿದ್ಧಿಯಂ' ಎಂದು ಸ್ತುತಿಸಿ, ಹದಿನಾಲ್ಪನೆಯ ಆಶ್ವಾಸದಲ್ಲಿ ಪಂಡರಾ 
ಪುರದ ದೇವಸ್ಥಾನವನ್ನು ವರ್ಣಿಸಿ ಕಥಾನಾಯಕಮುಖೇನ ನಿಟ್ಕಲದೇವರನ್ನು 
ಒಂದು ಅಷ್ಟಕದಿಂದ ಸ್ತೋತ್ರಮಾಡುವುದರಿಂದ ಈತನು ಸಂಡರಾಪುರದನನಾಗಿರ 
ಬಹುದು, ಅಥವಾ ನಿಟಲದೇವರು ಇವನಿಗೆ ಕುಲದೈವವಾಗಿರಬಹುದು. 

ಸಕಲಾಂತರ್ಕಾಮಿ ಜೀವಪೃಕರವಿವಿಧಚ್ಛೆ ತನ್ನರೂಪಂ ಜಗದ್ದ್ವಾ | 

ಪಕಭಾವಂ ವಿಷ್ಣುವೆಂದಾಗಮರತಿ ಸತತಂ ಸಾರ್ವ ಸಂಬಂಧದಿಂ ಕ್‌ | 

ತುಕದಿಂದಾನಾವುದಂ ಬಣ್ಣಿಸಿದೊದದು ಹರಿಸ್ತೋತೃಸುಂದಿ:ಗಳೀಚಿ 

ತ್ರಕಥಾನಿಸ್ತಾರಮಂ ಬಣ್ಣಿಸಲೊಡರಿಸಿದೆಂ ಸತ್ಮವಿಶ್ರೇಣಿ ಮೆಚ್ಚಲ್‌ | 
ಎಂಬುದರಿಂದ ಈತನು ನಿಷ್ಣುಭಕ್ತನೆಂಬಂಶವು ವ್ಯಕ್ತವಾಗುತ್ತದೆ. 

ಪೂರ್ವಕವಿಗಳಲ್ಲಿ ರುದ್ರಭಟ್ಟನನ್ನು (ಸು.1180) ಸ್ತುತಿಸಿರುವುದರಿಂದ 
ಕನಿ ಅವನ ಕಾಲಕ್ಕೆ ಈಜೆಯವನು ಎಂಬುದು ವ್ಯಕ್ತವಾಗಿದೆ. ಎಷ್ಟು ಕಾಲ 
ಈಜಿ ಇದ್ದನು ಎಂದು ನಿರ್ಧರಿಸುವುದಕ್ಕೆ ಸಾಕಾದ ಆಧಾರವು ದೊರೆತಿಲ್ಲ. 
ಸುಮಾರು 1300 ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 

ಈತನಿಗೆ ಸರಸಕವಿ, ಕವಿರಾಜಶೇಖರ ಎಂಬ ಬಿರುದುಗಳಿದ್ದಂತೆ ತೋರು 
ತ್ತದೆ. ಪೂರ್ವಕವಿಗಳನ್ನು ಈ ಸದ್ದದಲ್ಲಿ ಸ್ಮರಿಸುತ್ತಾನೆ:- 

ಸೊಗಟ್ಟಂ ಲಕ್ಷ ಜಲಕ್ಸಿ ತಾ ದ್ಭುತನಚೋನಿಷ್ಯಂಪನಂ ಪಂಪನೆಂ | 

ಜಗತೀಪ್ರೀತಿಕೆರಪ್ರಸಿದ್ದಕೆವಿತಾಸಂಪನ್ನನಂ ಪೊನ್ನನಂ | 





ಮಾ ್‌ಾಾಾಾಾಾಾರಾರಾಾದಿವವಾಾಯಾನಾನಾಲಾನವಾನನನಲನಾಧಾ ಪಾರಿರಾಜನ್‌ 


|. ಈತನು ಆವಗ್ರಂಥಗಳಳ್ನು ಬರೆದಿದಾ ಕೆಯೋ ತಿಳಿಯದು. 


404 ಕರ್ಣಾಟಕ ಕವಿಚರಿತೆ. [18 ಸೆಯ 


ಸಂಿಗಮಾರ್ಥಸತ್ಛಿಟಶಬ್ದಸುಂದರಕಿರದ್ವಾಕ್ಸಾಂದ್ರನಂ ಚಂದ್ರನಂ 
ಭಗವದಿಷ್ಟು ಕಥಾವತಾರರಚಿತಶ್ರೀಭದ್ರನಂ ರುದ್ರನಂ | 


ತನ್ನ ನಿಷಯವನ್ನೂ ಗುಣಾದಿಗಳನ್ನೂ ಈ ಪದ್ಯಗಳಲ್ಲಿ ಹೇಳಿಕೊಂಡಿ 
ದ್ದಾನೆ; 

ದ್ವಿಜವಂಶಾಂಬುಧಿಪೂರ್ಣಚಂದ್ರನಸಮಖ್ಯಾತಂ ಭರದ್ಯಾಜಗೋ | 

ತ್ರಜನುದ್ದಂ ಡಮನೋಹರಪ್ರಚುರಶಿಷ್ಯಂ ದಾನಕಲ್ಪದ್ರುಮಂ | 

ತ್ರಿಜಗನ್ಮಂಗಳಮೂರ್ತಿ ನಿಟ್ಟಲಪದಾಂಭೋಜಾತಭ್ರಂಗಂ ಗುಣ | 

ವೃಜಯುಕ್ತಂ ಕನಿತಾನಿಳಾಸನೆ ವಲಂ ಚೌಂಡಂ ದಯಾಮಂಡನಂ | 

ವರಮಧುಸೂದನಂ ಜನಕನೊಪ್ಪುವ ಮಲ ವೆ ಮಾತೆಯಗ್ರಜಂ | 

ಸರಸಕವೀಶ್ವರಂ ತನಗೆ ವಲ್ಲಭ ಲಸ್ಸಿ ಯೆನಿಸ್ಪ ಪೆಂಪುಬಿ | 

ತ್ತರಿಸವಿವೊಡಗ್ಗಳಂ ನಿಜಮೆನಲ್‌ ಮೆಠ"ವಂ ಹರಿಪಾದಶೋಣಪಂ | 

ಕರುಹಮಧುವ್ರತಂ ಸುಕನಿಚೌ ಂದರಸಂ ಕನಿರಾಜಶೇಖರಂ | 


ಇವನ ಗ್ರಂಥ 
ಅಭಿನನ ದಶಕುಮಾರಚರಿತೆ. 


ದಂಡಿಕವೀಶ್ವರನು ಸಂಸ್ಕೃತದಲ್ಲಿ ರಚಿಸಿರುವ ಗ್ರಂಥವನ್ನು ತಾನು ಚಂಪೂ 
ರೂಪವಾಗಿ ಕನ್ನಡಿಸಿದಂತೆ 


ಮೊದಲೊಳ್‌ ದಂಡಿಕವೀಶ್ರರಂ ದಶಕುಮಾರಾಖಾ,ತಚಾರಿತ್ರಮಂ | 
ಪದಪಿಂ ಸಂಸ್ಕೃ ತಭಾಷೆಯಿಂ ರಚಿಸಿದಂ ಧಾತ್ರೀಜನಸ್ತೋತ್ರಸ T 
ಮ್ಮ ದಮಪ್ಪಂತದನಾಂ ಪ್ರಸಿದ್ಧಿಯವತಾಶಾಕಾರಮಂ ನಟ್ಟುವಂ 


ವಿದಿತಂ ರಂಗದೊಳಾಡಿ ತೋರ್ಪ ತೆಜದಿಂ ಪೇಲ್‌,ಂ ಸುಕರ್ಣಾಟದಿಂ | 
ಎಂಬ ಪದ್ಯದಲ್ಲಿ ಹೇಳುತ್ತಾನೆ. 


ನಮಗೆ ದೊರೆತ ಅಸಮಗ್ರಸ್ರತಿಯಲ್ಲಿ 13 ಆಶ್ರಾಸಗಳೂ 14 ನೆಯ 
ದರಲ್ಲಿ ಎಪ್ಪತ್ತು ಸದ್ಭಗಳೂ ಇನೆ. ಮಂತ್ರಗುಪ್ತ ನಿರೋಷ್ಮ ಕಥಾವೃತ್ತಾಂತ 
ವೆಂಬ 18 ನೆಯ ಆಶ್ರಾಸವನ್ನು ಮಾತೃಕೆಯಲ್ಲಿರುವಂತೆಯೇ ನಿರೋಷ್ಮವಾಗಿ 
ಬರೆದಿದ್ದಾನೆ. 


ಗ್ರಂಥಾವತಾರದಲ್ಲಿ ಪಂಡರೀರಾಯನಾದ ಅಭಂಗವಿಟ್ಕಲನನ್ನು ಸ್ತುತಿಸಿ 
ದ್ದಾನೆ. ಬಳಿಕ ಲಕ್ಷ್ಮಿ, ಈಶ್ವರ, ಪಾರ್ವತಿ, ಬ್ರಹ್ಮ, ಸರಸ್ವತಿ, ವಿನಾಯಕ, 
ಚಂಡಿಕೆ ಇವರನ್ನು ಕ್ರಮವಾಗಿ ಸ್ಮರಿಸಿದ್ದಾನೆ. 


ಶತಮಾನ] ಚ ಂಡರಸ : ಅಭಿನವ ದಶಕುಮಾರಚರಿತೆ. 405 
ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯವಿಜಿ:- 


ಇದು ನಿಖಿಲಬುಧಜನಮನೋ ವನಜವನದಿವಾಕರಕಿರಣಪ್ರತಿಮ ಪ್ರಸನ್ನಶ್ರೀಮದ 
ಭಂಗವಿಟ್ಟಿಲಪದಾಂಭೋಜಮತ್ತಮಧುಕರ ಮಧುಸೂದನನಂದನ ಸರಸಕನಿ ಚೌಂಡರಾಜ 
ವಿರಚಿತಮಪ್ಪ ಅಭಿನವದಶಕುಮಾರಚರಿತಡೊ ಳ್‌. 


ಇವನ ಬಂಧವು ಲಕ್ಸಣಬದ್ದವಾಗಿಯೂ -ಲಲಿತವಾಗಿಯೂ ಇದೆ. ಈ 
ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: -- 


ನೆಲ್ಲ ಗದ್ದೆ. 
ಡೆಸೆಗೆ ಕವಲು, ಗಂಟೊದೆದು ನುಣ್ಣಸುರಿಂ ಪೊರೆಯೇಣ' ಕೊರ್ಬಿಯು | 
ರ್ಬಿಸಿ ಪೊಡೆದುಂಬಿ ಪಾಲ್ದೆ ನೆಗಳುರ್ಬೆ ಕರಂ ಶಲೆವಾಗಿ ಬಿಣಿ ನಿಂ 1 
ದೆಸವವು ನೀಳ್ಲ ತಮ್ಮ ಮುಖದೊಪ್ಪಮನೊಪ್ಪಿರೆ ನೀೀರ್ಗಳೊಳ್‌ ನಿರೀ | 
ಸ್ಪೈ ಸುವವೊಲಾವಗಂ ಕಣಿಶಸಂತತಿಗಳ್‌ ಕಳಮಪ್ರದೇಶದೊಳ್‌ 1 942 ॥ 


ಮಂದಮಾರುತ. 


ಅಲರ್ದಲರ್ದೊಂಗಲಂ ಕುಣಿಸುತುಂ ಸೊನೆಸೋನೆಯನೆಯ್ಯೈ ಸೂಸುತುಂ | 
ತಳಿರ್ಗಳನಿಂಪಿನಿಂ ನುಸುಳುತುಂ ಮಕರಂದಮನಪ್ಪುತುಂ ಕೊಳ | 

ಗಳ ತಡಿಯೊಳೀ ನಿಹಾರಿಸುತೆ ಪಾಡುವ ಸೋಗೆಗಳಂ ಬಿದಿರ್ಚುತುಂ | 

ಪಲವು ವಿನೋದದಿಂ ಸುಟ'ವುದಾಬನದೊಳ್‌ ಮಿಗೆ ಮಂದಮಾರುತಂ | 948 | 


ಮಾವು. 


ತಳಿರ್ವನೆಯೊಛ5 ಪೊರಳ್ಳು ಸೂನೆಬಿಂದುಗಳೊಳ: ನಸುನಾಂದು ಗಂಡುಗೋ] 
ಗಿಲೆಗಿಳಿದುಂಬಿಗಳ್ಗಗಿದು ತಂಕಣಗಾಳಿಗೆ ಕಂಪಿಸುತ್ತೆ ಪೂ | 

ಗಳನು ನೂಂಕಿ ಚೈತ್ರವಿಟಿನೊಳ್‌ ವಿರಹಾತುರಯಾದ ಕಾಂತೆವೋಲ* | 
ವಿಲಸಿತಮಾಗಿ ಮಾಮರದೊಳಿರ್ದುವು ಮಾವಿನ ಪಣ್ಣಳೋಳಿ ಗಳ್‌ । 944 ॥ 


ಬಕ್ಸೆನಲಸು. 


ಕುಸುಮಂ ತೀನಿ” ಪೊರ್ದುಗುಂ ಮಧುಪಸಂಗಕ್ಕೇಶಮೆಂದಂತದಂ | 
ಬಿಸುಟಿತ್ಪದ್ಭುತದಿಂ ಮೊದಲ್ಮುದಿವರಂ ಕಾಯ್ದಣ್ಣಳಂ ಪೇರಿ ಕ| 
ಣ್ಸೆಸೆದೊಪ್ಪಂಬಡೆದಿರ್ಪ ಬಕ್ಕೆ ವಲಸಂ ಮುಂ ಕಂಡು ಪದ್ಮೋದ್ಭವೇ | 
ರಸವಸ್ತುಪ್ರಕರಂಗಳಂ ಬಟ 'ಕದೇಂ ಮಾಡಲ್‌ ಮನಂದಂದನೋ 1 948 ॥ 


406 


ಕರ್ನಾಟಕ ಕವಿಚರಿತೆ. [13 ನೆಯ 


ಮಕ್ಕಳ ಬಯಕೆ. 
ಚಿಲಿಪಿಲಿಗುಟ, ಸುಣ್ಣೊದಳ್ಗಳಿಂ ಸವಿಗಿಂಪನೊಡರ್ಚಿ ಗೆಜ್ಜೆ ಗಳ್‌ | 
ಘಲಿಕೆನಿಪಂತಿರೆಯ್ದಿ ಬಿಗಿಯಪ್ಲಿ ಕುಚೆಂಗಳನುಂಡು ಸೋಂಕಿಲೊಳ್‌ | 
ಮಲಗಿ ಮನಕ್ಕ ಸಮ್ಮ ದಮನಿ:ವ ಕುಮಾರಕನಂ ಮದೀಯಸ | 


ತ್ಕುಲಗ್ರ ಹದೀಪನಂ ಸಥನ ಸೈಪಿನ ಸುಗ್ಲಿಯದೆಂದು ಸಾರ್ಗುಮೋ 


ಕತ್ತಲೆ. 

ಸೋಂಕಿಂ ಸ್ಟಾವರಮಂ ಮಾ| ತಂ ಕೇಳ್ತುದೆರಿಂದೆ ಜಂಗಮಂಗಳನಜವರ್‌ | 

ತಾಂ ಕಾಣ್ಮೆ ಗರಿದೆನಲ್‌ ಬಗೆ | ಗೆೇಂ ಕಡುಮಂದೈಸಿ ನಿಂದುದೋ ಘನತಿನಿರಂ 
1 941 ॥ 

ಬಗಿದು ಪುಗಲರಿದು ನೋಡಲ್‌ | ಬಗೆಯಲ” ಕಣ್ಣಲ್ಲದೊಯ್ಯನಡಿಯಡೆ ಚಿತ್ತ | 


Wl 946 ॥ 


ಕ್ಕೊಗೆಗುಮತಿಭೀತಿಯೆನಲು | ರ್ನಿಗೆ ದಟ್ಟಿ ಸಿರ್ದುದಂಧಕಾರಾಕಾರಂ 1 948 | 


ಪದೆಸಿಂದೆಂಬರಲಕ್ಸ ಕಿ ಯಿಚ್ಚಿ ಕೊಳಲೆಂದ್‌ತ್ತುಕ ಸ್‌ ದಿಂ ಕಜಳಛಂ/| 


ಪುದಿದೊಫ್ಪಿರ್ದ ಸಕ ತೆಗೆದು ತನ್ನು ತ್ತಾ ಹದಿಂ ನಮಖಚು_ಳೆಂ | 

ಮುದದಿಂದಂ ತೆಗೆಯುತ್ತುಮಿರ್ಪ ನದದೊಳ್‌ ಕೆರ್ಯಶಪಿ ಬಿಟ್ಟಿಂಜನಂ| 

ತೆದಜ'ತೆಂಬಿನಮುರ್ಬಿ ಮರ್ಬು ಪರಿದತ ತಂ ದಿಶಾಭಿತಿ ಯೊಳ್‌ 1 ೧40 ॥ 
ಇಂ ಹ ~ 


ಧರ್ಮ. 


ಗಾಡಿಯೊಳರ್ಥ ಕಾಮಮೆರದಂ ಗಣ'ಸಲ್‌ ಬಗೆದಂದು ಧರ್ಮಮಂ | 
ಸೋಡಿದೊಡಂತದೆಲಿ ಯದು ಸಂತತನಿರ್ಮಳಮಸ್ತ ಧರ್ಮಮಂ | 
ಮಾಡುನೊಡರ್ಥ ಕಾಮನುರದುಂ ಕೌಡವೆಂದಆದಿರ್ದು ಧರ್ಮದೊಳ | 


ಕೂಡುವರೇಕೆ ಮಿಕ್ಕ ಫುರುಸಾರ್ಥಮನಜ್ಞ ರನ ಪ ಮಾನವರ- 1 950 | 


ನಾಚಿರಾಜ. ಸು. 1300. 
ಈತನು ಅಮರಕೋಶಕ್ಕೆ ಕನ್ನಡದಲ್ಲಿ ಒಂದು ವ್ಯಾಖ್ಯಾನವನ್ನು ಬರೆ 


ದಿದ್ದಾನೆ; ಇದಕ್ಕೆ ನಾಚಿರಾಜೀಯವೆಂದು ವ್ಯವಹಾರವಿಬೆ. 


ಇವನು ಚೈನಕವಿ; ಶ್ರವಣಬೆಳ್ಗೊಳದ ಮಠದಲ್ಲಿರುವ ಅಮರಕೋಶದ 


ಒಂದು ಕನ್ನಡವ್ಯಾಖ್ಯಾನದ ಕೊನೆಯಲ್ಲಿ" ಶಕ 1318 ನೆಯ ಯುವದಲ್ಲಿ 
(1395) ರಾಯರಾಜಗುರುಮಂಡಲಾಚಾರ್ಯ ರಾಯವಾದಿಪಿತಾಮಹ ಸಕಲ 
ವಿಜ ನೈ ಜ್ವನಚಕ್ರ ವರ್ತಿ ವಿಖಿಳಶಾ ಾಸ್ರವ್ಯಾಖ್ಯಾನವಿಶಾರದ ಶ್ರೀಮಲಧಾರಿನಾಗಚಂದ್ರ 


ಶತಮಾನ] ಪದ್ಧ ಪ ಭೆ. 407 


೬ ೨ 


ಭಟ್ಟಾರಕರ ಶಿಷ್ಯರಪ್ಪ ಶ್ರೀಧರ್ಮಭೂಷಣ ತ್ರೀಅಭಯಚಂದ್ರಸೈದ್ಧಾಂತಿಕಡೇವರು 
ಬರೆದ ಶ್ರೀಪಂಚಪರಮೇಸ್ಕಿಗಳ ಸ್ವರೂಸ, ಯೋಗಾಮೃತ, ಅಮರಸಿಂಹದ 
ವೃತ್ತಿ, ನಾಚಿರಾಜ, ಕೌಮಾರವ್ಯಾಕರಣ ಎಂದು ಇರುವುದರಿಂದ ನಾಚಿ 
ರಾಜನ ಈ ವ್ಯಾಖ್ಯಾನವು ಆ ವರ್ಷಕ್ಕೆ ಹಿಂದೆ ಇದ್ದಿತೆಂಬುದು ಸ್ಪಷ್ಟವಾಗಿಯೇ 
ಇದೆ. ಮೂಡಬಿದರೆಯಲ್ಲಿರುವ ನಾಚಿರಾಜೀಯದ ಪ್ರತಿಗಳಲ್ಲಿ ಧನಂಜಯ, 
ರಭಸ, ಇವರುಗಳ ಗ್ರಂಥಗಳನ್ನು ನಾಚಿರಾಜನು ಉಪಯೋಗಿಸಿದಂತೆ ತಿಳಿವುದ 
ರಿಂದ ಅವರ ಕಾಲಕ್ಕೆ ಈಚೆ ಇದ್ದಿರಬೇಕು; ಸುಮಾರು 1300 ರಲ್ಲಿ ಇದ್ದಿರ 
ಬಹುದೆಂದು ಊಹಿಸುತ್ತೇವೆ. 


ಾಜಾಾಖಿೂಳಿುಾನಸಹವಾನಾಟಾಮಸಹಾ ಲಾರ ಅದಾದ 


ಯಶಶ್ಚಂದ್ರ. ಸು. 1300. 

ಈ ಜೈನಕವಿಯ ಹೆಸರನ್ನು ಮಧುರನು (ಸು. 1385) ತನ್ನ ಧರ್ಮನಾಥ 
ಪುರಾಣದಲ್ಲಿಯೂ ಭಾಸ್ಕರನು (1424) ತನ್ನ ಜೀವಂಧರಚರಿತ್ರೆಯಲ್ಲಿಯೂ 
ಹೇಳಿದ್ದಾರೆ. ಭಾಸ್ಕರನು " ಯಶಶ್ಚಂದ್ರನ ಬಹುಜ್ಞತೆ” ಎಂದು ಈತನನ್ನು 
ಗೌರವಿಸಿದ್ದಾನೆ. ಇವನು ಆವ ಗ್ರಂಥವನ್ನು ಬರೆದಿದ್ದಾನೆಯೋ ತಿಳಿಯದು. 
ಇವನ ಕಾಲವು ಸುಮಾರು 1300 ಆಗಿರಬಹುದು. 


ಪದ್ಮಪ್ರಭ. ಸು. 1300. 
ಇವನು ನಿಂಶತಿಪ್ರರೂಪಣೀಟೀಕೆಯನ್ನು ಬರೆದಿದ್ದಾನೆ. ಈತನು ಜೈನಕನಿ. 
ಸುಮಾರು 1250 ರಲ್ಲಿ ಹುಟ್ಟಿದ ಮಾಘಣಂದಿ ಶ್ರಾವಕಾಚಾರಡಿಂದ ಅನುವಾದ 
ಮಾಡುವುದರಿಂದ ಆ ಕಾಲಕ್ಕೆ ಈಜೆ ಸುಮಾರು 1800 ರಲ್ಲಿ ಇದ್ದಿರಬಹುದು. 
ಇವನ ಟೀಕೆಯ ಆದಿಯಲ್ಲಿ ಈ ಪದ್ಯವಿದೆ :- 
ಶ್ರೀವರ್ಧಮಾನನಾನತ | ದೇವಾಧಿಪಮಕುಟಕಿರಣಫುಟ್ಟಿ ತಚರಣಂ | 
ಕೇವಲಬೋದಥವಿಲೋಚನ।| ನಾವಿಷ್ಕೃತಸಕಲತತ್ತ್ವನೀಗೆಮಗಣ'ವಂ | 


ಈ ಟೀಕೆಯಿಂದ ಸ್ವಲ್ಪ ಭಾಗವನ್ನು ತೆಗೆದು ಬರೆಯುತ್ತೇವೆ: 


ಅಚ್ಚುದಸದೊತ್ತಿ ಆಜೀವಾ. 
ಆಜೀವಾ, ಅಂಬಿಲಕೂಬಿನುಂಬರ್‌. ಅಚ್ಚು ದಪದೊತ್ತಿ, ಅಚ್ಚುತಕಲ್ಪಪರ್ಯಂತಂ 
ಪುಟ್ಟುವರ್‌." 


Cd 


1, nd. Ant., ೫1,1, 89. 


408 ಕರ್ನಾಟಿಕ ಕನಿಚರಿತೆ. [13 ನೆಯ 


ಅನ್ಫುತ ನಂದಿ. ಸು. 1300. 


ಇವನು ಅಕಾರಾದಿ ವೈದ್ಯನಿಘಂಟುವನ್ನು ಬರೆದಿದ್ದಾನೆ. ಈತನು ಜೈನ 
ಕನಿ; ಸುಮಾರು 1800 ರಲ್ಲಿ ಇದ್ದಿರಬಹುದೆಂದು ತೋರುತ್ತದೆ. ಇವನ 
ನಿಘಂಟುವಿನಲ್ಲಿ ಸಂಸ್ಕೃತನದಗಳಿಗೆ ಕನ್ನಡದ ಸರ್ಯಾಯಶಬ್ದಗಳು ಹೇಳಿವೆ. 


ಪ್ರಭಾಚಂದ್ರ. ಸು. 1300. 


ಈತನು ಸಿದ್ಧಾಂತಸಾರ, ಜಾರಿತ್ರಸಾರ ಇವುಗಳಿಗೆ ಟೀಕೆಯನ್ನು ಬರೆ 
ದಿದ್ದಾನೆ. ಇವನು ಜೈನಕವಿ. ಇನನ ಕಾಲವು ಸುಮಾರು 1800 ಆಗಿರ 
ಬಹುದೆಂದು ಊಹಿಸುತ್ತೇವೆ. 


ಕನಕಚಂದ,. ಸು. 1300. 


ಈತನು ಕೊಂಡಕುಂದಾಚಾರ್ಯನ ಮೋಕ್ಸಪ್ರಾಭೃತ ಅಥವಾ ಸಹಜಾತ 
ಪ್ರಕಾಶ ಎಂಬ ಗ್ರಂಥಕ್ಕೆ ಕನ್ನಡವ್ಯಾಖ್ಯಾನವನ್ನು ಬರೆದಿದ್ದಾನೆ. ಇವನು 
ಜೈನಕವಿ; ಸುಮಾರು 1300 ರಲ್ಲಿ ಇದ್ದಿರಬಹುದು. 





ನನಿಲ್ಲುಂದದ ಮಾದಿರಾಜ. ಸು. 1300. 


ಎರಡನೆಯ ಗುಣವರ್ನ್ಮುನ(ಸು. 1235) ಪುಷ್ರದಂತಪುರಾಣದ ಒಂದು 
ಪ್ರತಿಯ ಕೊನೆಯಲ್ಲಿ ಆ ಗ್ರಂಥವನ್ನು ಈ ಮಾದಿರಾಜನು ಪ್ರತಿಮಾಡಿದಂತೆ 
ಹೇಳುವ ಈ ಎರಡು ವೃತ್ತಗಳು ದೊರೆಯುತ್ತವೆ: 


ಶಲ್ಯವಿದೂರಬಂಕರಸನಂಕದ ಮಾಚಿಯ ತಂದೆ ನಿತ್ತಮಾಂ | 
ಗಲ್ಫಸುಶೀಲಯುಕ್ತೆ ಮಹದೇವಿಯ ವಲ್ಲಭನೊಳ್ಳುವೆತ್ತ ಸಾ | 

ಕಲ್ಕಕ ಲಾಮೃತಾಂಬುನಿಧಿಸೋಮನ ಚಾಮನ ಸೂನುವೊಲ್ಲು ಸಾ | 
ಕಲ್ಕಗುಣಾಸ್ಸದಂ ಬರೆದಪಂ ಬುಧಮಾಧವನೀಪಬಂಧಮಂ | 
ಬಿಂದುವಿನೊಂದು ಶೋಭಿ ತಲೆಕಟ್ಟಿ ನ ಪೊರ್ಕುಟ ಚೆಲ್ಲು ಮಾತ್ರಯೊಳ್‌ | 
ನಿಂದ ಬೆಡಂಗು ಬಳ್ಳಿಯೊಳೊಡಂಬಡುತಿರ್ಪ ನಯಂ ವಿಸರ್ಗದೊ | 
ಳ್ಪೊಂದಿರಲಕ್ಕರಕ್ಕೆ ಬರೆವಂ ಚದುರರ್‌ ಪರಿವರ್ಣಿಸಲ್‌ ನವಿ | 

ಲ್ಲುಂಪದ ಮಾದಿರಾಜವಿಬುಧಂ ನಿಬುಧೊ*ದಿತನವ್ನಕಾವ್ಯೃಮೇ || 


ಶತಮಾನ] ನಾಗರಾಜ. 409 


ಈ ಪದ್ಯಗಳನ್ನು ನೋಡಿದರೆ ನವಿಲ್ಲುಂದದ ಮಾದಿರಾಜನು ಕವಿಯೆಂಬು 
ದಕ್ಕೆ ಅಡ್ಡಿಯಿಲ್ಲ. ಈ ಪದ್ಯಗಳಿಂದ ಇವನು ಸಾಕಲ್ಯಕುಲದವನು; ಇವನ ತಂದೆ 
ಚಾಮ, ಹೆಂಡತಿ ಮಹದೇವಿ, ಮಕ್ಕಳು ಬಂಕರಸ ಮತ್ತು ಮಾಚಿ, ಸ್ಥಳ ನವಿ 
ಲ್ಲುಂದ; ಈತನ ಬರಹವು ಸುಂದರವಾದುದು--ಎಂಬಂಶಗಳು ಗೊತ್ತಾ ಗುತ್ತ ವೆ. 
ಇವನಿಗೆ ಬುಧಮಾಧವ ಎಂಬ ಬಿರುದು ಇದ್ದಂತೆ ತೋರುತ್ತದೆ. ಸುಮಾರು 1285 
ರಲ್ಲಿ ಹುಟ್ಟಿದ ಪುಷ್ಪದಂತಪುರಾಣವನ್ನು " ವಿಬುಧೋದಿತನವ್ಯಕಾವ್ಯಮಂ' ಎಂದು 
ಹೇಳುವುದರಿಂದಲೂ ಮೇಲೆ ಕೊಟ್ಟಿರುವ ಪದ್ಯಗಳ ಶೈಲಿಯಿಂದಲೂ ಮಾದಿ 
ರಾಜನು ಸುಮಾರು 1800 ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 





ಬ್ರಹ್ಮದೇವ. 1320. 


ಶಿವಮೊಗ್ಗ 69 ನೆಯ ಶಾಸನವನ್ನು ಈತನು ಬರಸಿದುದಾಗಿ ಆ ಶಾಸನದ 
ಕೊನೆಯಲ್ಲಿರುವ “ ಬರಸಿದಾತ ಕವೀಶ್ವರ ಬ್ರಹ್ಮದೇವ? ಎಂಬ ವಾಕ್ಯದಿಂದ ತಿಳಿ 
ಯುತ್ತದೆ. "ಕನೀಶ್ವರ ಬಹ್ಮದೇವ' ಎಂದು ಹೇಳಿರುವುದರಿಂದ ಈತನು ಕನಿ 
ಯಾಗಿದ್ದನೆಂಬುದರಲ್ಲಿ ಸಂಶಯವಿಲ್ಲ; ಆವ ಗ್ರಂಥಗಳನ್ನು ಬರೆದಿದ್ದಾನೆಯೋ 
ತಿಳಿಯದು. 


ಆರ್ಯಸೇನ. ಸು. 1331. 


ಈತನು ನಾಗರಾಜನ (1881) ಪುಣ್ಯಾಸ್ರವವನ್ನು ತಿದಿ ಅಂದಗೊಳಿಸಿ 
ದಂತೆ ಆ ಗ್ರಂಥದಲ್ಲಿಯ 


ಶ್ರುತವಾರ್ಥಿಯಾರ್ಯಸೆ ಸೇನ | ವ್ರ ತಿಪತಿ ಕೊಂಡಾಡಿ ತಿರ್ದಿ ಕನ್ನಡದೊಳ್ಳಂ | 
ಪ್ರತಿ ಪಾದಿಸಿದನೆನಲ್ಲಿ ಕ್ಸ ks ಸೆರ್ಮಯನಾಂತುದೆಂಬುದೇನಚ್ಚರಿಯೇ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಇವನು ಕವಿಯಾಗಿದ್ದಿರಬೇಕು. ಆವ ಗ್ರಂಥ 
ಗಳನ್ನು ಬರೆದಿದ್ದಾನೆಯೋ ತಿಳಿಯದು. 


ಚೆಗಿಯಾನಾಭಭಾಅಾರೂಸಸೇಸ ಸಾರಾ 9ಸುಮದದು ಎಾಎಳತಿಶದಿದುಡಿಲಹಘಡದಾರಿಸಟಿ. 


ನಾಗರಾಜ. 1331. 


ಇನನು ಪುಣ್ಯಾಸ್ರವವನ್ನು ಬರೆದಿದ್ದಾನೆ. ಈತನು ಜೈನಕವಿ; ಕೌಶಿಕ 
ಗೋತ್ರದವನು. ಇವನ ತಂದೆ ಸೇಚೆಂಬ ಪುರದಲ್ಲಿ ಜಿನಶಾಸನದೀಪಕನಾದ 
ವಿವೇಕನಿಟ್ಕಿಲದೇವ; ತಾಯಿ ಭಾಗೀರಥಿ; ಸಹೋದರ ತಿಪ್ಸರಸ; ಗುರು ಅನಂತ 


410 ಕರ್ಣಾಟಕ ಕವಿಚರಿತೆ. [14 ನೆಯ 


ವೀರ್ಯ. ಸಗರದ ನಗರದವರು ಕೇಳಿಕೊಳ್ಳಲು ಈ ಗ್ರಂಥವನ್ನು ಸಂಸ್ಕೃತದಿಂದ 
ಕನ್ನಡಿಸಿ ಬರೆದಂತೆ ಹೇಳುತ್ತಾನೆ. ಆಶ್ವಾಸಾಂತ್ಯಗದ್ಯಗಳಲ್ಲಿ “ಮಾಸಿವಾಳದ 
ನಾಗರಾಜ” ಎಂದೂ ಉಭಯಕವಿತಾವಿಳಾಸ ಎಂದೂ ಹೇಳಿಕೊಂಡಿದ್ದಾನೆ. 


ಈ ಗ್ರಂಥವನ್ನು ಶಕ 1253 ನೆಯ ಪ್ರಜಾಪತಿವರ್ಷದಲ್ಲಿ-ಎಂದರೆ 1881 
ರಲ್ಲಿ--ಬರೆದಂತೆ.. ಗ್ರಂಥಾಂತ್ಯದಲ್ಲಿರುವ “ಫುರಶರಯುಗ್ಮಚಂದ್ರಪರಿಸಂಖ್ಯೆ 
ಶಕಾಬ್ಬಮದಾಗೆ ವತ್ಸರಂ ಸರಸಿಜಗರ್ಭನಾಮಮಳವಟ್ಟರಲ್‌” ಎಂಬ ಪದ್ಯಭಾಗ 
ದಿಂದ ತಿಳಿಯುತ್ತದೆ. 


ಈತನಿಗೆ ಸುಲಲಿತಕವಿತಾಕಲ್ಲ್ಪವಲ್ಲೀವಸಂತ, ಭಾರತೀಭಾಳನೇತ್ರ, ಸರ 
ಸ್ವತೀಮುಖತಿಲಕ, ಕವಿಮುಖಮುಕುರ ಎಂಬ ಬಿರುದುಗಳು ಇದ್ದಂತೆ 
ತೋರುತ್ತದೆ. 


ಪೂರ್ವಕವಿಗಳನ್ನು ಈ ಪದ್ಯದಲ್ಲಿ ಸ್ತುತಿಸಿದ್ದಾನೆ 


ಪೊನ್ನಿಗನೋಜಿ ಪಂಪರಸನೊಪ್ಪುವ ಕಾವ್ಯದ ಶಿಂತ್ತ್ರೀಯಾವಗಂ | 

ಜನ್ನನೊಳೊಪ್ಪುವೆತ್ತ ಫೊಸಮಾತು ಗಜಾಂಘಹುಶನರ್ಥಗೌ್‌ರವಂ | 
ನ್ಸಿನ ಬಂಧುವರ್ಮಗುಣವರ್ಮರ ಜಾಣ್ಕುಡಿ ನಾಗಚಂದ್ರನ | 

ತ್ಳುನ್ನತಿವೆತ್ತ ದೇಸೆ ನೆಲಸಿರ್ಕ ಮದೀಯಕಥಾಪ್ರಬಂಧದೊಳ" | 


ತನ್ನ ಗುಣಾದಿಗಳನ್ನೂ ಕನಿತಾಚಾತುರಿಯನ್ನೂ ಈ ಪದ್ಯಗಳಲ್ಲಿ ಹೇಳಿ 
ಕೊಂಡಿದ್ದಾನೆ: 


ಕ್ರೌ ಶಿಕಗೋತ್ರನತ್ಯಧಿಕಪುಣ್ಯ ಪವಿತ್ರ ನು ದಗ್ರ ತತ್ವನ | 

ಭ್ಯಾಸಿತಸತ್ವ ವಿತ್ವನವನೀತಲವಂದ್ಯನನಿಂದ್ಯನೇನಸಂ | 

ತ್ರಾ ಸನಶೀಲನರ್ಥಿಜನತಾಪ ತಿಪಾಲನನಂತವೀರ್ಕಯೋ | 
ಗೀಶಪದಾಬ್ದಭೈಂಗನಭಿಮಾನಸುರೇಂದ್ರನಿನೂತಭೂಧರಂ | 

ನಿರವದ್ಯಂ ವಿಶೃನಿದ್ದಾಪತಿ ಸಕಲಗುಜಾಲಂಕೃತೆಂ ಸೂಕ್ತಿರತ್ನಾ | 
ಕರನರ್ಹತ್ಪಾ ದಪಂಕೇರು ಹಷಟು ಚರಣಂ ಕೀರ್ತಿಕಾಂತಾಮನೋಜಂ॥ 
ಸ್ಲಿರವಾಕ್‌ಂ ಭವೃಸೇವ,ಂ ಸರಸಕನಿಜನಾನಂದಮಂದಾರಭೂಜಂ | 
ಧರೆಯೊಳ್‌ ತಾಂ ಸಂಪುನೆತ್ತಂ ಸುಲಲಿತಕನಿತಾಕಲ್ಪವಲ್ಲೀವಸಂತಂ ॥ 
ಬೆಜಗಂ ಪತ್ತಿಸಿ ಬೇಜ'ದೊಂದು ಪದನಿನ್ಸಾಸಂ ಸಮಾಸಂ ಬಲಂ | 
ಮುಜುಕಂ ಪತ್ತುದೆನಲ್ಕಲಂಕೃತಿಗಳಿಂ ತಳ್ಳೊಯನ್ಸು ಚಿತ್ರಾರ್ಥದೊಳ | 
ಮೆಜದಿಂಪಂ ಸಡೆಯಕ್ಕೆ ಸೇಟಕ್ಕೊಡೆ ವಲಂ ನಾಗಂ ಕಲಾವಲ್ಲಭಂ | 
ನೆಟಕಿ ಬಲ್ಲಂ ಬಿಡು ಗರ್ವಮಂ ಕುಳಕೆಮಂ ಸತ್ಕಾವೃಬಂಧಂಗೆಳಂ ॥ 


ಶತಮಾನ] ನಾಗರಾಜ: ಪುಣ್ಯಾಸ್ರವ. 411 


ತವರಾಜದ ಸಿರಿಯಂತಿರೆ | ಸನಿಯಂ ಸಾಲಿಡುವುದಖಿಳಬುಧತತಿಗೆಲ್ಲಂ | 
ಕೆನಿಯೊಳ್‌ ನಾಗೇಂದ್ರನ ನಿಜ| ಕವಿತೆಯ ಕನ್ನಡದ ನುಡಿಯ ಬೆಡಗಿನ ಗಡಣಂ | 


ಇವನ ಗೃಂಥ 
ಪುಣ್ಯಾಸ್ರವ. 


ಇದು ಚಂಪೂಗ್ರಂಥ; 12 ಅಧಿಕಾರಗಳಾಗಿ ಭಾಗಿಸಲ್ಪಟ್ಟಿದೆ. ಇದರಲ್ಲಿ 19 
ಕಥೆಗಳಿವೆ. ಸಗರದ ನಗರದವರಿಗೋಸ್ಫರ ತನ್ನ ಗುರು ಅನಂತವೀರ್ಯನ ಅಜ್ಞಾನು 
ಸಾರವಾಗಿ ಈ ಗ್ರಂಥವನ್ನು ಬರೆದಂತೆ ಹೇಳುತ್ತಾನೆ. ಇದರಲ್ಲಿ ಪೂಜೆ, ಗುರೂಪಾ 
ಸ್ತಿ, ಸ್ವಾಧ್ಯಾಯ, ಸಂಯಮ, ದಾನ, ತಸಸ್ಸು ಎಂಬ ಸಾಗಾರಧರ್ಮವನ್ನು--ಎಂ 
ದಕಿ ಗ್ಯ ಹಸ ನ ಧರ್ಮವನ್ನು ವಿವರಿಸಿ “ ಅಲ್ಲಿ ಟಗ ನೆಗಟ,ಯೊಳೋರೊ 
ಈ ಪ್ರಸಿದ್ಧಿ ನಡೆದು ಸ ಸ್ಪರ್ಗಾಪವರ್ಗಂಗಳನೆಯ್ದಿದ ಪುರಾಣಪುರುಷರ ಕಡಥೆಗಳಂ” 
ಹೇಳಿದ್ದಾನೆ. ಕ ಗ್ರಂಥವನ್ನು ಆರ್ಯಸೇನನು ತಿದ್ದಿ ಅಂದಗೊಳಿಸಿದನೆಂದು ಹೇಳು 
ತ್ತಾನೆ. 

ಗೃಂಥಾವತಾರದಲ್ಲಿ ಕನಿ ಜಿನೇಂದ್ರನನ್ನು ಸ್ತುತಿಸಿದ್ದಾನೆ. ಬಳಿಕ ಸಿದ್ಧಾದಿ 
ಗಳು, ಸಂಚಸರಮೇಷ್ಟಿ ಗಳ್ಳು ಸರಸ್ತ ತಿ. ಇವರನ್ನು ಸ್ಮರಿಸಿ ಅನಂತರ ವೀರ 
ಸೇನನಿಂದ ಅನಂತನೀರ್ಯವ್ರತಿಯ ವಕಿಗೆ : ಗುರುಗಳನ್ನು ಕ್ರಮವಾಗಿ ಸ್ತುತಿಸಿದ್ದಾ ನೆ. 
ಅಧಿಕಾರಗಳ ಅಂತ್ಯದಲ್ಲಿ... 

ಇದು ದಿವಿಜರಾಜರಾಜತತಕಿರೀಟತಟಫಟಿತ ನೂತ್ನರತ ಪ್ರತಾನಮರೀಚಿಮಂಜರೀರಂ 
ಜಿತಭಗವದರ್ಹತ್ಸರಮೇಶರಪಾದಾರನಿಂದಾಮಂದಮಕರಂ ದಮಥುಕರಾಯಮಾನ ಶ್ರೀಮದ 
ನಂತ ನೀರೃಮುನೀ:ಂದ್ರ ಪದನಖಮಯೂಪಖಲೇಖಾಲಲಾಮಂ ಭಾರತೀಭಾಳನೇತ್ರನುಭಯ 
ಕನಿತಾನಿಳಾಸಂ ಶಿನಮನ್ರಾನಿವಾಳದೆ'ನಾಗರಾಜನಿರಚಿತಮಪ್ಪ ಪುಣ್ಕಾಸ್ಪವದೊಳ್‌ 
ಬಿಂಬ ಗೆದ್ಯನಿದೆ. 

ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಭರಿಸಿ ಬರೆಯುತ್ತೇನೆ: 

ದುಷ್ಕವಿದೂಷಣ. 

ತುದಿದೆಡಯಾಡಿ ನೋಡಿ ಪದನೊಂದೆರಡಂ ಸರಗೋದು ಮೇಲುಗಾ | 

ಣದೆ ಬಟ'ಕಂ ಮನಂಜರಿದು ಜಾನಿಸಿ ಚಿಂತಿಸಿ ಗೂಡುಗೊಂಡುವಾ | 


ಗದೆ ಮಲೆಯಲ್ಲಿ ಕೇದಗೆಯಸೇಜ'ದ ಕೊ:ಡಗದಂತೆ ಹಾಸ್ಕಸೆಂ | 
ಸದಕೆಡೆಯಪ್ಪ ದುಷ್ಕವಿಗಳಿಲ್ಲ ದೊಡೇನಿಳೆ ಶೂನ, ಮಪ್ಲುದೇ in 951 ॥ 


a POS ESE ತಣು ಅಜ ಯಾ ಜಾಂ ದ 


1 ವೀರಸೇನ. ಆ ಓಂಹಣಂದಿ,. ನದಗದ ನ್ರನಿಂಭಾ ಚಾರ್ಯ, ಕುಂಡಕುಂದಾಚಾರ್ಯ, 


ಆ ಜಂ ಬ 
ಗುಣಭದ ದ್ರ ಪೂಜ್ಯನಾದ, ಸಮಂತಭದ, ಅಕಳೆಂಕಮುನಿ ಸೇನಗಣಾಗ್ರಜೆ, ಕುಮಾರ ಸೇನವೃತಿ, ಧರ 
ಸೇನದೇವ, ಅನಂತವೀರ್ಯವ್ರತಿ. 


412 


ಕರ್ಣಾಟಕ ಕವಿಚರಿತೆ. [14 ನೆಯ 


ವಸಂತ. 
ಮಾಗಿಯನೊಕ್ಕಲಿಕ್ಕಿ ಮಕರದ್ವಜನಾಜ್ಞಿಯನಾಂತು ನೆತ್ತಿಯೊಳ್‌ | 
ಕೋಗಿಲೆಗಿತ್ತು ನಾಲಗೆಯ ಸಂಪದಮಂ ಮದವನ್ಮದಾಳಿಗಳ್‌ ॥ 
ರಾಗಿ” ಬಳ್ಳಿಮಾವುಗಳ ಕಾವಣದೊಳ್‌ ನೆಲೆವೀಡುವಿಟ್ಟು ಚೈ | 
ತ್ರಾ ಗಮಮೊಸ್ಸಿ ದತ್ತು ವೀರಹಿಪ್ರಕರಂ ನಡುಗುತ್ತುಮಿರ್ಪಿನಂ 1 952 ॥ 


ಕಾಡು. 
ವಿಕಸಿತಪುಷ್ಪದಂತರಳಿ ಕನ್ನಡಿ ಗರ್‌ ಕರೆವಂತೆ ಬನ್ನಿ ಬಂ | 
ಧಕಿಯರ ನಾಮದಂತೊಗೆದ ಪಾದರಿ ರೋಗಿಗಳಂತೆ ತಾಜ್‌ ಪಾ | 
ವಕನ ಶರೀರದಂತರುಳಿ ಸುಂಕಿಗನಂತಿರೆ ಚೆಲ್ಲು ... | 
ನ ನಿಯೋಗದಂತೊಗೆದೆ ಬೊಬ್ಬುಲಿ ಪರ್ವಿದಟವ್ಯವಮೊಸ್ಸ ಗುಂ 198 ॥ 


ರಾಜ್ಯ. 
ಇಣಹಂ ದಾಯದೊಳುಷ್ಟ ವಹ್ನಿ ಮುಖದೊಳ್‌ ಯುದ್ಧಂ ದಿಟಂ ಮಲ್ಲರೊಳ್‌ | 
ಮಹಂ ಮಿಥ್ಯೆಯೊಳಾವಗಂ ನೆಗಟ್ಟಿ. ಶರಂಕಾಕುಳಂ ಪುಲ್ಲೆಯೊಳ್‌ | 
ತೊಜಹಂ ಕ್ಸೀಣಮದಂಗಳೊಳ್‌ ಬಡಶನಂ ಸ್ತಿ ಮಧ್ಯದೊಳ್‌ ಕೀಲಿಗಂ | 
ದೆಳಕಂ ಗೋವಿನೊಳಲ್ಲದಿಲ್ಲ ಪೆಜತೇನಾರಯ್ಕೊಡಾ ರಾಜ್ಕದೊಳ್‌ i 954 ॥ 


ಮುದುಹಾರುವ. 
ಮಿನಿಮಿನಿಗಣ್‌ ತೆಜಂಟುದಲೆ ಜೋಲ್ಡಿಹ ಮೆಯ್ನೊವಲಟ್ಟಿ ಪೊಟ್ಟಿ ಮೂ | 
ಗಿನ ಪನಿ ಬಿರ್ದ ಪುರ್ವ ಶೆರೆಗೊಂಡ ಮುಖಂ ನಡುಗುತ್ತುಮಿರ್ಪ ಕ್ರೈ ॥ 
ಕುನುಗಿದ ಬೆನ್ನು ಬೀಡೆವರಿದಿರ್ದ ಮಡಂ ಪೆರೆಗೊಂಡ ಕಾಲ್ಲಳಿಂ | 
ಮನಕೆ ನಿರಕ್ತಿಯಂ ಪಡೆದು ಮುಪ್ಪಿನ ಪಾರ್ವನದೊರ್ವನೊಪ್ಪಿದಾ H 955 ॥ 
ಸಂಸಾರ. 
ಸುಡಲೀಸಂಸೃೃತಿಯೆಂಬುದು | ಕಡಲಿನ ತೆರೆ ಮುಗಿಲ ನೆರವಿ ಮಂಜಿನ ಪುಂಜ೦ | 
ಕುಡುಮಿಂಚಿನಸಿರಿ ಗಾಳಿಯ/ಸೊಡರ್ಗುಡಿಸುರಚಾಪದೆಸಕಮೆನೆ ನಚ್ಚು ವರೇ॥956॥ 


ಎತ್ತು. 


ಮೊನೆ ಮುಅದಿರ್ದ ಸೀಳ್ದ ಕೆೊನೆಗೋಡುಗಳಿಂ ಮಿಡಿಗೊಂಡ ಬಾಲದಿಂ | 
ಘನತರಮಾಗಿ ಜೋಲ್ವ ಗಳಕಂಬಳದಿಂ ತೆರೆಗೊಂಡ ಪುರ್ಬಿನಿಂ | 


`ತೊನೆವಿಣಿಯಂ ಭಯಂಕರಮನಿತ್ತು ಠಣಂಕರಿಸುತ್ತೆ ಬಂದುದೀ | 


ತನ ವೃಷಭೇಂದ್ರದಂತೆ ಮಲೆಯುತ್ತೆ ಮಹಾಬಳನೊಂದು ತಾಕ್ಕರ: 957 ॥ 


ಕಾನಾ 





ಶತಮಾನ] ಗುರುಜೀವ, 413 


ಶಿನಕವಿಜೇನ. ಸು. 1340. 


ಈತನು ನೀರಶೈವಕವಿ; ಬಸವಪುರಾಣವನ್ನು ಬರೆದ ಭೀಮಕವಿಯ 
(1869) ತಂದೆ. ಇವನನ್ನು ಭೀಮಕನಿ “ವಿಮಳಸದ್ಗುರುಸೇವೆಯಲಿ ಜಂ। 
ಗಮಭಜನೆಯಲಿ ಲಿಂಗನಿಷ್ಕಾ। ಸಮತೆಯಲಿ ತನುಮನಧನಂಗಳನಿತ್ತಭವಭಕ್ತಿ । 
ಸಮಯವಾರ್ಥಿನಿವರ್ಧ ನೋಜ್ಞ್ವಲ | ಹಿಮಗು” ಎಂದು ಸ್ತುತಿಸಿದ್ದಾನೆ. ಕವಿ 
ಯೆಂದು ವಿಶೇಷಿಸಿ ಹೇಳಿರುವುದರಿಂದ ಇವನು ಏನಾದರೂ ಗ್ರಂಥವನ್ನು ಬರೆದಿರ 
ಬೇಕು; ನಮಗೆ ಅವುದೂ ದೊರೆತಿಲ್ಲ. 


ಬಸವಲಿಂಗನ (ಸು. 1880) ಶರಣಬಸವರಗಳೆಕಂದದಲ್ಲಿ ಬಾಲ 
ಚಂದ್ರನಗರದ ಒಬ್ಬ ಶಿವಕನಿ ವಸ್ತುಕರೂಪನಾದ ಒಂದು ಬಸವಪುರಾಣವನ್ನು 
ಬರೆದಂತೆ ಹೇಳಿದೆ.' ಅಲ್ಲದೆ *ಜೆನ್ನಬಸವಪುರಾಣದಲ್ಲಿ ಒಬ್ಬ ಶಿವಕನಿ ಬಾಯಿ 
ಬಿದಕೆಯಲ್ಲಿ ಸುರಿತಾಳನೊಡನೆ ವಾದಿಸಿದಂತೆ “ ವರಶಿವಕವೀಶನಂದಾಬಾಯಿ 
ಬಿದರೆಯಲಿ । ಸುರಿತಾಳನೊಡನೆ ವಾದಿಸಿ ಸತ್ತ ಕುದುರೆಗಂ। ಹರಣಮಂ ಪಡೆದು 
ಸುರಿಶಾಳನ ಮಗಂ ಸಾಯಲವನ ಸರಣವನು ಪಡೆನಂ” ಎಂಬ ಪದ್ಯಭಾಗದಲ್ಲಿ3 
ಹೇಳಿದೆ. ಈ ಸುರಿತಾಳನು ಬಹಮನಿರಾಜ್ಯದ ತುರುಷ್ಫರಾಜನಾಗಿರಬಹುದು. 


ಆದಕೆ ಭೀನುಕನಿಯ ತಂದೆಗೆ ದೇವ ಎಂಬುದೇ ನಿಜವಾದ ಹೆಸರಾಗಿ 
ಶಿನಕನಿಯೆಂಬುಡು ಬರಿಯ ವಿಶೇಷಣವಾಗಿ ಇದ್ದಂತೆ ತಿಳಿಯಬರುವುದರಿಂದ 
ಮೇಲೆ ಹೇಳಿದ ಈ ಇಬ್ಬರು ಕವಿಗಳೂ ತದ್ದಿನ್ನರೆಂದು ಹೇಳಬೇಕಾಗಿದೆ. 





ಗುರುದೇವ. ಸು. 1350. 


ಈತನು ಮಹಿಮ್ಮಸ್ತೋತ್ರ, ಮಲ್ಪಣಸ್ತೋತ್ರ, ಮಲೆಯರಾಜಸ್ತೋತ್ರ್ಯ 
ಅನಾಮಯಸ್ರೋತ್ರ, ಹಲಾಯುಧಥಸ್ತೋತ್ರ, ಭೃಂಗಿಸ್ತವ ಇವುಗಳಿಗೆ ಕನ್ನಡ 
ವ್ಯಾಖ್ಯಾನವನ್ನು ಬರೆದಿದ್ದಾನೆ. 


ಇವನು ವೀರಶೈವಕವಿ; ಮಲ್ಲಿಕಾರ್ಜುನಪಂಡಿಶಾರಾಧ್ಯ್ಯನ (ಸು. 1160) 


ವಂಶೋದ್ಭ ವನು. ಸಂಸ್ಕೃತದಲ್ಲಿ ಈತನು ಬರೆದಿರುವ ಚನ ಬುಸು ದೀಪಿಕೆ 
ಯಲ್ಲಿ ತನ್ನ ಪರಂಪರೆಯನ್ನು ಹೀಗೆ ಹೇಳಿಕೊಂಡಿದ್ದಾನೆ 


ದಾಕ್ಲಾರಾಮದ ಕೋಟಿಪಲ್ಯಾ ಖ್ಯದೇಶಿಕ; ಮಗ ಭೀಮಪಂಡಿತ, ಅವನ ಹೆಂಡತಿ 
ಚೂ! ಇವರ ಮಗ ES ಇವನು ವೆಲನಾಡು ಚೋಳನ 


1, Kittel’s "" Nagavarma’s Prosody, '' LXXX, 
2. ಕಾಂಡೆದ್ರ, ಸಂಧಿ 9, ಪದ್ಯ 73. 


"414 ಕರ್ನಾಟಕ ಕವಿಚರಿತೆ. [14 ನೆಯ 


ಆಸ್ಥಾನದಲ್ಲಿ ವಾದಿಗಳನ್ನು ಜಯಿಸಿದನು ; ಮಗ ಪಂಡಿತಾರಾಧ್ಯ ; ಮಗ ನೀರಾರಾಧ್ಯ; 
ತತ್ಪ ತೀಕಸಂಭೂತ ಗುರುಬಸವ; ಮಕ್ಕಳು ಗಂಗಾಧರ, ಬಸವ: ಬಸವನ ಮಕ್ಕಳು ಹರಿ 
ಯಾರ್ಯ, ಪಂಡಿತಾರ್ಯ; ಪಂಡಿತಾರ್ಯನ ಮಗ ಗುರುಲಿಂಗ: ಮಕ್ಕಳು ಗುರುದೇವ, ಪಂಡಿ 
ತಾರ್ಯ, ಬಸವಾರಾಧ್ಯ, ಜಕ್ಕ್ಯಾರಾಧ್ಭ. 


ಈ ಗುರುದೇವನೇ ವ್ಯಾಖ್ಯಾಕಾರ. ನೀರಶೈವಾಜಾರಪ್ರದೀಪಿಕೆಯನ್ನು ಸಿದ್ದ 
ದೇವನಿಗೋಸ್ಟರ ರಚಿಸಿದಂತೆ ಹೇಳುತ್ತಾನೆ. ಈ ಸಿದ್ದದೇವನಾರೋ ತಿಳಿಯದು. 
ಮಲ್ಲಿಕಾರ್ಜುನಪಂಡಿತನಿಂದ 7 ನೆಯ ತಲೆಯವನಾದುದರಿಂದ ಇವವ ಕಾಲವು : 
ಸುಮಾರು 1850 ಆಗಬಹುದು. 


ಟೀಕೆಯ ಕೊನೆಯಲ್ಲಿ ಈ ಗದ್ಯವಿಜಿ 


ಇತಿ ಶ್ರಿಮದ್ಯೇದಾಗನೋಪನಿಷತ್ಟುರಾಗೋಕ್ಸಮಾರ್ಗಪ್ರವರ್ತನಪ್ರವೀಣ ಪಂಡಿ 
ತಾರಾಧ್ವದೇವನಾಮಾಚಾರೃವರೃತನೂಭವಗುರುಲಿಂ ಗದೇವಾಹ್ವಯದೇಶಿಕೇಂದ್ರಪ್ರತೀಕೋ 
ದೃವ ಗುರುದೇವಾಬ್ಯೇನ ಕರ್ಣಾಟಭಾಷಾಕೃತಾ ಟೀಕಾ ಪರಿಸಮಾಸ್ತಾ. 


ಪುಷ್ಪದಂತ. ಸು. 1350. 


ಧರ್ಮನಾಥಪುರಾಣವನ್ನು ಬರೆದ ಮದುರನು(ಸು. 1385) ಕರ್ಣಾಟಕ 
ಕವಿಸ್ತವಾವಸರದಲ್ಲಿ ಒಬ್ಬ ಪುಷ್ಪದಂತಕನಿಯನ್ನು ಸ್ತುತಿಸಿದ್ದಾನೆ. ಈ ಕನಿ ಆವ 
ಗ್ರಂಥವನ್ನು ಬರೆದಿದ್ದಾನೆಯೋ ತಿಳಿಯದು. ಇವನು ಮಧುರನಿಗೆ ಹಿಂದೆ ಇದ್ದ 
ನೆಂಬುದು ಸ್ಪಷ್ಟವಾಗಿದೆ; ಎಷ್ಟು ಹಿಂದೆ ಇದ್ದನೋ ತಿಳಿಯಲಾಗುವುದಿಲ್ಲ; 
ಸುಮಾರು 135೧ ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 


ಬಾಹುಬಲಿ ಪಂಡಿತ. 1352. 


ಈತನು ಧರ್ಮನಾಥಸುರಾಣನನ್ನು ಬರೆದಿದ್ದಾನೆ. ನಮಗೆ ಈ ಗ್ರಂಥದ 
ಕೊನೆಯ ಓಲೆ ಮಾತ್ರ ದೊರೆತಿರುವುದರಿಂದ ಕವಿಯ ವಿಷಯವಾಗಿಯೂ 
ಗ್ರಂಥದ ವಿಷಯವಾಗಿಯೂ ವಿಶೇಷಾಂಶಗಳನ್ನು ತಿಳಿಸಲು ಅವಕಾಶವಿಲ್ಲದೆ ಇದೆ. 
ಈತನು ಜೈನಕವಿ; ನಯಕೀರ್ತಿಯ ಶಿಷ್ಯನು: ಈ ಗ್ರಂಥವನ್ನು ಶಕ 1274 
ನಂದನದಲ್ಲಿ, ಎಂದರೆ 1359 ರಲ್ಲಿ, ಬರೆದಂತೆ 


ಸ್ಮನಿ, ಶಿ ೀಶ್ರಕವತ್ನ್ತರಂ ಸಲೆ ಚತುಸ್ಸಪ್ನದ್ಧಯತ್ಕಿಕಾಂಕವಿ | 
ಹಾ ಕ್‌ J 6 ಇ ಎಂ 05 ಲು 


ನೃಸ್ತಂ ನಂದನವರ್ಷದಲ್ಲಿ ಮಧುಮಾಸಶ್ವೇತಸಕ್ಸಾಷ್ಟಮಿಾ | 


ಶತಮಾನ] ಜ್ರೇಶವವರ್ಣಿ. 415 


ನಿಸ್ತಾರೀಕೃತ ಸೋಮವಾರದೊಳಿದಂ ಸಂಪೂರ್ಣಮಂ ಮಾಡಿದ | 
a ಸ 
ಪ್ರಸ್ತುತ್ಯಪೃತಿಭಾಷರಂ ಭುಜಬಲಿಸ ಖ್ಯಾತಯೋಗೀಶ್ವರಂ ॥ 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಈತನಿಗೆ ಉಭಯಭಾಷಾಕವಿಚಕ್ರವರ್ಶಿ ಎಂಬ 
ಬಿರುದಿದ್ದಂತೆ ತೋರುತ್ತದೆ. ತನ್ನ ಗುಣಾದಿಗಳನ್ನು ಈ ಪದ್ಯದಲ್ಲಿ ಹೇಳಿ 
ಕೊಂಡಿದ್ದಾನೆ 


ನಿರಿದುಂ ಸಂತೋಷಮಂ ತಾಳ್ಗಿ ದನತಿಶಯವತ್ಕ್ಯಾವ್ರಮಂ ಮಾಡಿ ತೇಜ | 
ಸನ್ಸಿರಣಂ ವಿದ್ಯಾಸಮುದ್ರಾಮೃತಮಯಕಿರಣಂ ವಂದಿಮಂದಾರರೂಪಂ | 
ಸ್ಮರರೂಪಂ ನೀರಜಂ ಬಾಹುಬಲಿ ಸುಕನಿರಾಜಂ ವಿಪಶ್ಚಿತ್ಸಹಾಯಂ | 


ಧರಣೀಶೊ:ಲ್ಲಾಲನಿ-ಯಂ ಘನಗುಣನಿವಹಂ ಚಾತುರೀಜನ್ನಗೇಹಂ | 
ಇವವ ಗ್ರಂಥ 
ಧರ್ಮನಾಥಪುರಾಣ. 


ಇದು ಚಂಪೂರೂಪವಾಗಿದೆ; 16 ಅಶ್ವಾಸಗಳಾಗಿ ಭಾಗಿಸಲ್ಪಟ್ಟಿದೆ. ಇದರಲ್ಲಿ 
15 ನೆಯ ತೀರ್ಥಕರನಾದ ಧರ್ಮನಾಥನ ಚರಿತವು ಹೇಳಿದೆ. ಆಶ್ವಾಸಗಳ 
ಅಂತ್ಯದಲ್ಲಿ ಈ ಗದ್ಯವಿದಿ-- 


ಇದು ಸಕಲಭುವನಜನವಿನೂಯಮಾನಾನೂನಮಹಿಮಾಮಾನನೀಯ ಪರಮಜಿನ 
ಸಮಯಕಮಳಿನೀಕಳಹಂಸಾಯಮಾನ ಶ್ರೀಮನ್ನಯಕೌರ್ತಿದೇವಪ್ಪ ಸಾದಸಂಪಾದಪಾದನಿ 
ಧಾನದೀಪವರ್ತಿಯುಭಯಭಾಷಾಕವಿಚಕ್ರ ವರ್ತಿ ಬಾಹುಬಲಿಪಂಡಿತದೇವಸರಿನಿರ್ಮಿತಮ 
ಪ, ಧರ್ಮನಾಥಪ್ರರಾಣದೊಳ". 


Ww 


ಜೇಲು ದಿ, ನ ಸಾತ ಖಸಾಯ್ರಾರರಾಣರಾಸನಿಾಯು ಹಡಿ 


ಕೇಶವವರ್ಣಿ. 1359. 


ಈತನು ಗೊಮ್ಮಟಿಸಾರ, ಅಮಿತಗತಿಶ್ರಾನಕಾಚಾರ ಇವುಗಳಿಗೆ 
ಕರ್ಣಾಟಕವೃತ್ತಿಯನ್ನು ಬರೆದಿದ್ದಾನೆ. ದೇವಚಂದ್ರನು(1888) ರಾಜಾವಳೀ 
ಕಥೆಯಲ್ಲಿ ಇವನು ಸಾರತ್ರಯಕ್ಕೂ ಕನ್ನಡವ್ಯಾಖ್ಯಾನಗಳನ್ನು ಬರೆದಿರುವಂತೆ 
ಹೇಳುತ್ತಾನೆ. ಮಂಗರಾಜನು 1 (ಸು. 1860) ಈತನನ್ನು" ಸಾರತ್ರಯವೇದಿ' 
ಎಂದು ಹೇಳುವುದರಿಂದಲೂ ಕವಿಯೂ ಸಾರತ್ರಯವೇದಿ ಎಂದು ಹೇಳಿಕೊಂಡಿ 
ರುವುದರಿಂದಲೂ ಡೇನಚಂದ್ರನು ಹೇಳುವುದು ನಿಶ್ಚಯವಾಗಿರಬಹುದೆಂದು 
ತೋರುತ್ತದೆ. ಈತನು ಜಿತೇಂದ್ರಮಾಲೆಗೂ ಕನ್ನಡ ಟೀಕೆಯನ್ನು ಬರೆದಿರುವಂತೆ 
ತಿಳಿಯುತ್ತದೆ. 


416 ಕರ್ಣಾಟಕ ಕವಿಚರಿತೆ. [14 ನೆಯ 


ಇನನು ಜೈನಕನಿ ; ಅಭಯಸೂರಿಸಿದ್ದಾಂತಚಕ್ರವರ್ತಿಯ ಶಿಷ್ಯನು. 
ಗೊಮ್ಮಟಸಾರದ ಕರ್ಣಾಟಕವೃತ್ತಿಯನ್ನು ಧರ್ಮಭೂಷಣಭಟ್ಟಾರಕನ ಆಜ್ಞೆ 
ಯಿಂದ ಶಕವರ್ಷ 1281 ರಲ್ಲಿ--ಎಂದರೆ 1859 ರಲ್ಲಿ, ಪೂಕೈಸಿದಂತೆ ಈ 
ಪದ್ಯಗಳಿಂದ ತಿಳಿಯುತ್ತದೆ 

ಪೊಣರ್ದೀಧೂರ್ತಜನೋಪಸರ್ಗಮನಿಶಂ ಬೆಂಬತ್ತೆ ಬೆಂಬೀಟದಾ | 

ನೊಣರ್ಡೆಂ ಗೊಮ್ಮ ಟಸಾರವೃತ್ತಿಯನಿದಂ ಕರ್ಣಾಟವಾಕ್ಕಂಗಳಿಂ ॥ 

ಪ್ರ ಉತರ್‌ ಧೀಧನರುಂ ಬಹುಶು, ತರಿದಂ ತಿರ್ದಿಂ ಬುಧರ್‌ ಧರ್ಮಜೂ | 

ಸೂಭಟ್ಟಾ ರಕದೇವರಾಜ್ಞೆ ಚ ಸಂಪೂರ್ಣಮಂ ಮಾಡಿದೆಂ | 

ನೆರೆದು ಶಕಾಬ್ದ ಮಿಂದುವಸುನೇತ್ರ ಶಶಿಪ್ರನಿತಂಗಳಾಗಿ ಸಂ | 

ದಿರುತಿರೆಯುಂ ನಿಕಾರಿವರವತ್ತ ರಚೈತ್ರನಿಶುದ್ಧ ಪಕ್ಷ ಭಾ | 

ಸುರತರಪಂಚಮಿದಿವಸದಂದಿದು ಗೊಮ್ಮ ಟಿಸಾರವೃತ್ತಿಭಾ | 

ಸ್ಮರನೊಗೆದಂ ವಿನೇಯಜನಹೃತ್ಸರಸೀಜಮನುಳ್ಳಲರ್ಚುತುಂ | 


ಈ ಗೊಮ್ಮಟಸಾರವು, ಜೀವಕಾಂಡ ಕರ್ಮಕಾಂಡ ಎಂದು ಎರಡು ಭಾಗ 
ವಾಗಿದೆ. ವೃತ್ತಿಯ ಕೊನೆಯಲ್ಲಿ ಈ ಗದ್ಯವಿದೆ: 

ಇಂತು ಭಗವದರ್ಹತ್ಸರಮೇಶ್ವರಚಾರುಚರಣಾರವಿಂದದೃಂದ್ರವಂದನಾನಂದಿತಪುಣ್ಯ 
ಫುಂಜಾಯಮಾನ ಶ್ರೀಮದ್ರಾಜರಾಯಗುರುಮಂಡಲಾಚಾರ್ಯ ಮಹಾವಾದವಾದೀಶ್ವರ 
ರಾಯವಾದಿಪಿತಾಮಹ ಸಕಲವಿದ್ವ ಜ್ಜ ನಚಕ್‌ ವರ್ತಿ ಶಿ ) ನ ಮದಭಯಸೂರಿಸಿದ್ದಾ ಂತಚಕ್‌ ವರ್ತಿ 
ಶಿ (ಪಾದಸಂಕಜರಜೋ (ರಂಜಿತಲಲಾಟಪಟ್ಟಂ ಶ್ರೀ ತೇರ ಶವವಿರಚಿ ತ ಗೊಮ್ಮ ಚೋ! 
ಟಕನೃತಿ ಜೀವತತ್ತಸ ಶ್ರ ದೀಪಿಕೆಯೊಳ್‌. 


ಅಮಿತಗತಿಸ್ರಾವರಾಚಾರಕರ್ಣಾಟಕೃತ್ತ 15 ಪರಿಚ್ಛೇದಗಳಾಗಿ ಭಾಗಿ 
ದೆ. ಕೊನೆಯಲ್ಲಿ 


ಇಂತು ಪರಮಜಿನಸಮಯಸಿದ್ಧಾಂತಪೀಯೂಷಾರ್ಣವವರ್ಧಿಷ್ಣಕುವಮುದಬಾಂ 
ಧವ ಶ್ರೀಮದಭಯಸೂರಿಸಿದ್ದಾಂತಚಕ್ಸ ವರ್ತಿಶ್ರೀಪಾದಪದ್ಮಾ ರಾಧಕನಪ್ಸ ಸಾತತ್ರ್ರಯ 
ವೇದಿ ಕೇಶಣ್ಣವಿರಚಿತಾಮಿತಗತಿಶ್ರಾವಕಾಚಾರವೃತ್ತಿಯೊಳ್‌ 


ಇಂಬ ಗದ್ಯವಿದೆ. 


ಮಂಗರಾಜ. 


ವಿಚಾರಂ. 
ಈ ಹೆಸರಿನವರು ಮೂವರು ಈನಿಗಳಿದ್ದಂತೆ ತಿಳಿಯಬರುತ್ತದೆ. ಮೊದಲನೆಯವನು 
ಖಗೇಂದ್ರಮಣಿದರ್ಪಣವನ್ನು ಬರೆದಿದ್ದಾನೆ. ಇವನ - ಕಾಲಕ್ಕೆ ಈಚೆ ಇದ್ದವನಾದುದರಿಂದ 


ಶತಮಾನ] ಮಂಗರಾಜ 1. 417 


ಅಭಿನವಮಂಗರಾಜ ಎಂಬ ಹೆಸರನ್ನು ಇಟ್ಟುಕೊಂಡ ವಿರಡನೆಯವನು ಮಂಗರಾಜನಿಘಂಟು 
ಅಥವಾ ಅಭಿನವನಿಘಂಟು ಎಂಬ ಕೋಶವನ್ನು ಬರೆದಿದ್ದಾನೆ. ಮೂರನೆಯವನು 

“ಫೆ Pa ಪ 
ಸಮ್ಮಕ್ತ್ವ ಕೌಮುದಿ, ಜಯನೃಪಕಾವ್ಯ, ನೇಮಿಜಿನೇಶಸಂಗತಿ, ಪಾಕಶಾಸ್ತ್ರ, ರ ಭಂ 
ಜನಚರಿತೆ, ಶೀನ ಇಲಚರಿತೆ ಮೊದಲಾದ ಗ್ರಂಧಗಳನ್ನು ಬರೆದಿದ್ದಾನೆ 


ಮೊದಲನೆಯವನು ಹೊಯ್ಸಳದೇಶದ ದೇವಳಿಗೆಯನಾಡಿನಲ್ಲಿಯ ಮುಗುಳಿಯಸುರದ 
ಅಧಿಪನೆಂದೂ ಪೂಜ್ಯಪಾದನ ಶಿಷ್ಯನೆಂದೂ ಹೇಳಿಕೊಂಡಿದ್ದಾನೆ. « ಧರೆಗನುರಾಗಮಂ 
ಹರಿಹರಕ್ಸಿತಿಪಂ ಕುಡುತಿರ್ಸನೊಲ್ಮೆಯಿಂ? ಏಂದು ಹೇಳುವುದರಿಂದ ಈತನು ವಿಜಯ 
ನಗರದ ಹರಿಹರರಾಜನ ಕಾಲದಲ್ಲಿ ಇದ್ದಂತೆ ತಿಳಿಯುತ್ತದೆ, 


ಎರಡನೆಯವನು ಕಮ್ಮೆ ಕುಲದ ವಿಶ್ವಾಮಿತ್ರಗೋತ್ರದ ರೆಮ್ಮಾರ್ಯರಾಮರಸನಮಗನು. 
ಶಶಿಪುರದ ಸೋಮೇಶ್ವರನ ವರಪ್ರಸಾದದಿಂದ ಗ್ರಂಥವನ್ನು ಬರೆದಂತೆ ಹೇಳುತ್ತಾನೆ, ತನ್ನ 
ನಿಘಂಟುವನ್ನು ಶಕ 1320 ರಲ್ಲಿ ನಂದರೆ 1808 ರಲ್ಲಿ, ಬರದಂತೆ ಹೇಳಿದ್ದಾನೆ. 

ಮೂರನೆಯೆನನು ಹೊಯ್ಸ ಳದೇಶದ ಹೊಸವೃತ್ತಿಯ ನಾಡಿನಲ್ಲಿರುವ ಕಲ್ಲಹಳ್ಳಿಯ 
ಅಧಿಪನೆಂದೂ ಮಹಾಮಂಡಳೇಶರಚಂಗಾಳ್ರಭೂವಿು ಪಾಲನ ಸಚಿವರ ವಂಶದಲ್ಲಿ ಹುಟ್ಟಿದ 
ವನೆಂದೂ ಕಲ್ಲಹಳ್ಳಿಯ ಪ್ರಭುವಾದ ವಿಜಯೇಂದ್ರನ ಮಗನೆಂದೂ ತನ್ನ ಗ್ರಂಥಗಳಲ್ಲಿ 
ಹೇಳಿಕೊಂಡಿದ್ದಾನೆ ಸಮೃಕ್ತ ಪಎಕೌಮುದಿಯನ್ನು ಶಕ 1471 ರಲಿ ಖಂದರೆ 1508 ರಲ್ಲಿ, 
ಬರೆದಂತೆ ಹೇಳಿದ್ದಾನೆ. 

ಅಲ್ಲದೆ 1432 ರಲ್ಲಿ ಹುಟ್ಟಿದ ಶ್ರ. ಬೆ. 2ನ ನೆಯ ಸಂಸ್ಕೃತಶಾಸನವನ್ನು ಒಬ್ಬ 
ಮಂಗರಾಜನು ಬರೆದಂತೆ ಆ ಜ್ರ ಅಂತ್ಯಭಾಗದ ಪದದಿಂದ ತಿಳಿಯುತ್ತದೆ. ಈತನೂ 


ಕನ್ನ ಡದಲ್ಲಿ ಬರೆದಿ ದ್ದರೂ ಇರಬಹುದು. 


CS ವಾರಾ 


ಮಂಗರಾಜ 1. ಸು. 1360. 


ಈತನು ಖಗೇಂದ್ರಮಣಿದರ್ಪಣವನ್ನು ಬರೆದಿದ್ದಾನೆ. ಇವನು ಜೈನಕನಿ; 
ಹೊಯ್ದ ಳರಾಜ್ಞದಲ್ಲಿಯ ದೇವಳಿಗೆಯೆಂಬ ನಾಡಿನ ಮುಖ್ಯಪ ಪಟ್ಟಣವಾದ 
ಮುಗುಳಿಯ ಪುರದ ವಿಭು. ಇವನ ಗುರು ಪೂಜ್ಯಪಾದಮುಸಿ, ಹೆಂಡತಿ ರ 
ಇವನಿಗೆ ಮೂವರು ಪುತ್ರರಿದಂತೆ ತಿಳಿಯುತ್ತದೆ. 

ಈತನು “ ಧರೆಗನುರಾಗಮಂ ಹರಿಹರಕ್ಷಿತಿಸಂ ಕುಡುತಿರ್ಪನೊಲ್ಮೆಯಿಂ? 
ಎಂಬ:ದರಿಂದ ವಿಜಯನಗರದ ರಾಜನಾದ ಹರಿಹರನ (1886-1858) 
ಕಾಲದಲ್ಲಿದ್ದಂತೆ ತಿಳಿಯುತ್ತದೆ; ಕೇಶವವರ್ಣಿಯನ್ನು (1359) ಸ್ಮರಿಸುವುದ 


ತ ಬಾ ಲ 











ಪ ್ರಬಂಧಧ್ವಸಿಸ೨ ಬಂಧ ಸದ್ರಾ ಗೋತ್ಸಾದನಳಕ್ಟ್‌ ಮಾ | 
ಮಂಗರಾಜಕನೇರ್ವಾಣಿೀ ವಾಣೀನೀಣಾಖುತೇ ತ 


27 


418 ಕರ್ಣಾಟಕ ಕವಿಚರಿತೆ. [14 ನೆಯ 


"ರಿಂದ ಅವನಿಗೆ ಸಮಕಾಲದಲ್ಲಿಯೋ ಸ್ಪಲ್ಪ ಈಚೆಯೋ ಇದ್ದಿರಬೇಕು; ಸುಮಾರು 
“1380 ರಲ್ಲಿ ಇದ್ದಿರಬಸುದೆಂದು ತೋರುತ್ತದೆ.' 


ಈತನಿಗೆ ಸುಲಲಿತಕವಿನಿಕವಸಂತ, ವಿಭುವಂಶಲಲಾಮ, ಕವಿಜನೈಕಮಿತ್ರ, 
ಅಗಣಿತಗುಣನಿಳಯ, ಅಖಿಳನಿದ್ಯಾಜಲನಿಧಿ, ಪಂಚಗುರುಪದಾಂಬುಜಭ್ಛೃಂಗ 
'ಎಂಬ ಬಿರುದುಗಳಿದ್ದಂತೆ ತೋರುತ್ತದೆ. ಅಲ್ಲದೆ ಕೆಲವು ಪದ್ಯಗಳಲ್ಲಿ ಮನೋಹರ 
ಚರಿತ, ಕನಿಸದ್ಮಭಾಸ್ಫರ, ಸುಜನವರೇಣ್ಯ, ಬುಧಮಿತ್ರ. ಗುಣಗಣನಿಳಯ, ಅತಿ 
'ಹಿತವಚನ, ಅಹಿಮದಗರುಡ, ಸಾಹಿತ್ಯವೈದ್ಯವಿದ್ಯಾಂಬುನಿಧಿ, ನಿದಗ್ಲಾಭರಣ, 
ಭಿಷಗ್ರರತಿಲಕ, ಸಕಲಸುಜನಸೇವ್ಯ, ನಿದಗ್ಗಚೂಡಾರತ್ನ, ನಿನೇಕಚೂಡಾರತ್ನ, 
ಮೊದಲಾದ ಸಂಬೋಧನಗಳು ದೊರೆಯುತ್ತವೆ. ಆರನ್ನು ಸಂಬೋಧಿಸಿ ಈ ಗ್ರಂಥ 
ವನ್ನು. ಹೇಳಿರಬಹುದೋ ತಿಳಿವುದಿಲ್ಲ. ಆದರೆ ಮೇಲೆ ಹೇಳಿದ ಇವನ ಬಿರುದು 
ಗಳಿಂದಲೂ ಕವಿಗಳು ಸ್ವಕೃತಪದ್ಯಗಳ ಕೊನೆಯಲ್ಲಿ ತಮ್ಮ ಹೆಸರುಬಿರುದುಗಳನ್ನು 
ಹೀಗೆ ಹೇಳಿಕೊಳ್ಳುವ ಸಂಪ್ರದಾಯವಿರುವುದರಿಂದಲೂ ಈ ಸಂಬೋಧನಗಳು 
. ಕವಿಗೆ ಅನ್ವಯಿಸಬಹುದೆಂದು ತೋರುತ್ತದೆ. 


ತನ್ನ ಗುಣಾದಿಗಳನ್ನು ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ: 


ಶ್ರೀಜಿನಸಾದಪದ್ದ ಮಧುಪಂ ಪರಮಾತ್ಮ ವಿಲೀನಚೆೇೇತನಂ 
ಭೋಜದಳೇಕ್ಷ ಣಂ ಪರಮಲಕ್ಷ ಇಲಕ್ಸ ತದಿವೃದೇಹದಿಂ | 
ರಾಜಸಮಾನನಿಂದ್ರವರವೈಭವಸಜ ನಪಾರಿಜಾತನೆಂ| 


ದೀಜಗಮಣ' ,ಯಿಂದೆ ಮಿಗೆ ಬಣ್ಣಿಸುಗುಂ ನಿಭುಮಂಗರಾಜನಂ | 


ಸುರುಚಿರವೃತ್ತರತ್ನಸದನಂ ಜನರಕ್ತಣದಕ್ತ ನಬ್ಬಮಂ | 

ದಿರೆಯ ಸುಜನ್ಮ ಭೂಮಿ ಪುರುಮೋತ್ತಮಸಂಗತನಾವಗಂ ಶುಭಾ | 
ಕರನಿಲಸತರಸತಿ ನಿರಂತರಮಪ್ಪುದಣ'ಂದೆ ಸಿಂಧುಗಂ | 

ದೊರೆ ಮುಗುಳೀಪುರಪ್ರಭು ನಿದಗ್ಗಶಿಖಾಮಣ ಮಂಗಳೊೋತ್ತಮಂ | 


ಇವನ ಗ್ರಂಥ 
ಖಗೇಂದ್ರಮಣಿದರ್ಪಣ. 
ಇದು ಕಂದವೃತ್ತರೂಪವಾದ ವಿಷವೈದ್ಯಗ್ರಂಥ; 16 ಅಧಿಕಾರಗಳಾಗಿ ಭಾ 
ಗಿಸಲ್ಪಟ್ಟಿದೆ. ವಿದ್ರದ್ಗೋಷ್ಠಿಯಲ್ಲಿದ್ದಾಗ ಒಂದು ದಿವಸ" ಕನ್ನಡದಿಂ ಸಮಸ್ತ ಜನ 
ಗೋಚರಮಸ್ಸವೊಲಣ್ಣ ಸೇಟ್ಟುದು ನೀಂ ನಮಗೆಂದು ಭವ್ಯರೊಸೆದಲ್ಲಯೊಳ್‌ 








ತಂ ಅಂಬಲ, 


ತಾಜ ಭಟ ಎ ಮಹಿ ಮೂ A ಇಲಾಹಿ ಆಟಾ ಡಿಎ. 





|" ಶ್ರ. ಬೆ. 078 ನೆಯ ಶಾಸನವು (1402) ಒಬ ಮಂಗಸದಂಡನಾಥನನ್ನು ಸ್ತುತಿಸುತ್ತದೆ. 
ಅವನು ಬೇರೆ ಮನುಷ್ಯನೆಂದು ತೋರುತ್ತದೆ, 


ಶತಮಾನ] ಮಂಗರಾಜ]: ಖಗೇಂದ್ರಮಣಿದರ್ಪಣ. 419 


ಬೆಸಗೊಳೆ” ಈ ಕೃತಿಯನ್ನು ಮಾಡಿದೆನೆಂದು ಹೇಳುತ್ತಾನೆ. ವೈದ್ಯಗ್ರಂಥವನ್ನು 
ಬರೆದುದಕ್ಕೆ ಕಾರಣವನ್ನೂ ಭೇಷಜನು ಮೋಕ್ಸಸಾಧನವೆಂಬಂಶವನ್ನೂ ಈ 
ಭಾಗದಲ್ಲಿ ಹೇಳಿದ್ದಾನೆ: 


ಮರನಂ ಗಾಳಿಯ ದೂಳಿಯಂ ರಜನಿಯಂ ನೀರಾಟಮಂ ಬೇಟಮಂ | 
ಸುರೆಯಂ ಸೂಳೆಯರಂ ವಿಟಾಟವಿಕರಂ ಕೊಂಡಾಡಿ ಬೆಂಡಾಗದೀ | 
ಧರೆಯೊಳ*್‌ ಸರ್ವಜನೋಪಕಾರಮೆನಲೀಮಂತೌಷಧಿವ್ರಾತಮಂ | 
ನಿರುತಂ ಭಾವಿಸಿ ಸೇಟ್ದ ಮಾನವನೆ ತಾಂ ದೇವಂ ಧರಾಚಕ್ರದೊಳ್‌ ॥ 


ಎಂದಶೇಷಬುಧಜನೋಪಕಾರಾರ್ಥಂ ಸ್ಟಾವರಜಂ ಗಮಕೃತ್ರಿಮಪ್ಪಭೃತಿ ನಾನಾನಿಷಾಪಹರಣ 
ಕಾರಣಮಸ್ಪ ಗ್ರಂಥಮಂ ಪೇಟರಲೊದಡರ್ಚಿದೆಂ. 


ನರರ್ಗರುಜತೆ ಬೇಷಜದಿಂ | ದೆರುಜತೆಯಿಂ ದೇಹ ದೇಹದಿಂದಂ ಜ್ಞಾನಂ | 


' ಪರಮಜ್ಞಾನದೆ ನೋಕ್ಷಂ | ದೊರೆಕೊಳ್ಳುಮದೆಂದು ಪೇಟ್ನ ಪೆಂ ಭೇಷಜಮಂ | 


ವೈದ್ಯಗ್ರಂಥಗಳನ್ನು ಬರೆದಿರುವ ಆರ್ಯರ ಹಲವು ಮತಗಳಲ್ಲಿ ತನಗೆತಿಳಿದು 
ವನ್ನು ಸಂಗ್ರಹಿಸಿ ಬರೆದುದಾಗಿ ಹೇಳುತ್ತಾನೆ. ಈ ಗ್ರಂಥದಲ್ಲಿ ಸ್ಥಾವರನಿಷಪ್ರಕ್ರೆ 
ಯೆಯ ಭಾಗವನ್ನು ಸೂಜ್ಯಪಾದನ ವೈದ್ಯಗೃಂಥದಿಂದ ಸಂಗ್ರಹಿಸಿರುವಂತೆ ಈ 
ಸದ್ಯದಲ್ಲಿ ಹೇಳುತ್ತಾನೆ ;-- 


ಪರಜಿನವಚನಾಂಭೋರಾಶಿಯೂಳ್‌ ತಮ್ಮ ಧೀಮಂ | 
ದರಸುಮಧನಜಾತಂ ವೃದ್ಧಶಾಸ್ತ್ರ್ರಾಮೃತಂ ತ॥ 
ದ್ವರಮುನಿಪತಿಯನ್ಸೀ ಪೂಜ್ಯಪಾದೋಕ್ತಿಯೊಳ್‌ ಸ್ಥಾ | 


ವರನಿಷಹರಮಂ ಸಂಕ್ಲೇಸದಿಂದೊಸ್ಪೆ ಪೇಟ್ನಂ i 


ಈ ಗ್ರಂಥದಲ್ಲಿ ಪ್ರತಿಪಾದಿತವಾದ ವಿಷಯಗಳು ಕೆಳಗಣ ಪದ್ಯಗಳಲ್ಲಿ 
ಹೇಳಿವೆ 


ಉರಗಮೃಗಮಾಖು ವೃಶ್ಚಿಕ | ಸುರೆ ಕೇಟಿಕಮುಂ ಕುಧಾನ್ಯತಂಬುಲಕನಕಂ 
ನಿರುಪಮಿತಕ್ಸೃತ್ರಿಮಂಗಳ್‌ | ಸರಿಕಿಪೊಡಿವು ದಶವಿಧಂ ವಿಷಂಗಳೆನಿಕ್ಕು ಂ il 


ಇವಣಜಸೊಳ್‌, 


ಸ್ಥಾವರಜಂಗಮಕೃತ್ತಿಮ। ಮಾನಾವ ವಿಷಕ್ಕೆ ತತ್ಪ್ರತೀಕಾರಮುಮಂ | 
ಜೀವಹಿತಮಪ್ಪುದಂ ಪರಿ | ಭಾವಿಸಿ ಪೇಟ ಂ ಜನಾಗಮೋಕ್ತಕ್ರವ)ದಿಂ | 


490 ಕರ್ಣಾಟಕ ಕವಿಚರಿತೆ, [14 ನೆಯ 


ಇ: ಗ್ರಣಥಾವಶಾರದಲ್ಲಿ - ಕನಿ ಪಾರ್ಶ್ವನಾಥನನ್ನು ಸ್ತುತಿಸಿದ್ದಾನೆ.. ಬಳಿಕ 
ಸಿದ್ಧಾಧಿಗಳು, ಸರಸ್ವತಿ, ಸದ್ಮೆ, ಗಣಧರರು ಇವರನ್ನು ಸ್ಮರಿಸಿ ಸಮಂತಭದ್ರನಿಂದ 
ಕೇಶವವರ್ಯನವರೆಗೆ ೆ ಗುರುಗಳನ್ನು ಕ್ರಮವಾಗಿ ಸ್ತುತಿಸಿದ್ದಾನೆ. 

ಆಶ್ವಾಸಗಳ ಕೊನೆಯಲ್ಲಿ ಈ ಗದ್ಯವಿದೆ 

ಇದು ಸಕಲವಿದಮಲಜನೆ ಂದ್ರೊ ಕ್ತ ಸಿದ್ಧಾ ತಸ ಸಾಸು ಕ ಶ್ರೀಪೂಜ್ಯ 
ಪಾಡಮುಸೀಂದ್ರ ಚಾರುಚರಣಾರವಿನದಗೊಧಗುಣಾನಂದಿತಮಾನಸಂ ಶ್ರೀಮದಖಿಳಕಳಾಗ 
ಮೋತ್ತುಂಗ ಮಂಗನಿಭುವಿರಚಿತಮಪ್ಸ ಖಗೇಂದ್ರಮಣಿದರ್ನಣದೊಳ್‌., 


ವಿಷಯವು ವೆ ವೈದ್ಯವಾದರೂ ಸದ್ಯಗಳು ಲಲಿತವಾಗಿಯೂ ಧಾರಾಳವಾಗಿ 
ಯೂ ಇನೆ. ಬಂಧವನ್ನು ನೋಡಿದಕೆ ಈತನು ಪ್ರೌಢಕವಿಯೆಂಬುದಕ್ಕೆ ಅಡ್ಡಿ 
ಯಿಲ್ಲ. ಈತನ ಬಂಧದ ನಿಷಯವಾಗಿ ಈ ಪದ್ಯವು ಧೆಇರೆಯುತ್ತದೆ 


ಪಸಂ ಪದಬಂಧಮನು | ಪ್ರಾ ಸಂ ಯಮಕಂ ರಸಾನುಭಾವಂ ಸಾರ್ದಾ | 


ದೇಸೀಯಂ ಗಣನಿಯಮಂ | 1೫೫% ಮಂಗನುಸಿರ್ವ ಕನಿತೆಗೆಸಾಜಂ | 
ಈ ಸ್ತುತಿಯನ್ನು ನೋಡಿದರೆ ಈತನು ಬೇರೆ ಗ್ರಂಥಗಳನ್ನೂ ಬರಿದಿರಬಹು 
ಜಿಕಿದು ತೋರುತ್ತದೆ. ನಮಗೆ ಆವುವೂ ದೊರೆತಿಲ್ಲ. 


ಈ ಗ್ರಂಥದಿಂದ ಚಿಕಿತ್ಸೆ ಮೊದಲಾದ ವಿಷಯಗಳನ್ನು ಹೇಳುವ ಕೆಲವು 
ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೇವೆ: 
ಓಷಧಿಯ ಅವಯವಗಳ ಗುಣತಾರತವ್ಯ. 
ಪ್ರಸವಕ್ಕೆ ಪತ್ರ ಪತ್ರ ಕೃಸೆವ ಫಲಂ ಫಲಕ ವಲ್ಲಿ ವಲಿ ಗೆ ಪಣ್ಣಂ। 
ತಸದೃಶದ ಪಣ್ಣೆ ಬೇರ್ಗಳ | ವಿಶೇಷತರವೀರೃವೃದ್ಧಿಯಕ್ಕೆಂಟುಗುಣಂ 1 958 ॥ 
ಇ 6 
ಸ್ಮಿರತರಬುದ್ದಿ ಭಾವಯುತನನ್ತ ಯರುದ್ಧ ನನೂನಮೂರ್ತಿ ಸ| 
ತ್ತು ರುಷನನೂನವಾಕ್ಯ ಸವಾ ಗಾಳ ತಕರ್ಮನಾಗಳುಂ | 
'` ಪರಹಿತವೃತ ರ ನೊಳ್ಳಿ ದನುದಾರಗಭೀರಗುಾಢ, ನಪ್ಪವಂ | 
ಧರೆಗೆ ಭಿಷಗ್ಹ ರಾಗ್ರಣಿಯೆನಿಪ್ಪನತಂದ್ರನವದ. ವರ್ಜಿತ- 1919 ॥ 
ನಿಷದೋಷದ ಲಕ್ಷಣ. 
ಅತಿಸಾರಂ ಮೂರ್ಛೆ `ದಾಹಂ ಮತಿನಿಕಳತೆಯುಂ ಭ್ರಾಂತಿ ಹೃಚ್ಚೂಲೆ ತಾಪಂ | 
ಗತಸತ್ತಂ ನ ತ್ತ ತಿಯ)ಂ ಗದ್ಗ ದಧ್ವಾ ನಕಂಠಂ | 








|. ಸಮಂತಭನ್ರ. ಪೂಜೃಪಾದ ನೀರಸೇನ, ಕೊಂತಕುಂ ದ, ಪೂಜ್ಯಸೂ ದ ಭಾನುಕೀರ್ತಿನುಲಧಾರಿ 
ಮುನಿ ಸೋನು: ಧರ್ಮ ಭೂಷಣ, ಸ್ವಗ.ರು ಪೂಜ್ಯಪಾದನು?ನಿ, ಅಭಿನನಚಾರುಕೀತಿ:, ಲಕ್ಷ್ಮೀಸೇನ, 
ಮಾಣಿಕ್ಕನಂದಿ, ಕಾ3ತ್ರಯವೇದಿ ಕೇರವನ್ನರೈ, 3 


ಕತಪಾನ] ಮಂಗರಾಜ 1: ಖಗೇಂದ ಮಣಿದರ್ಪಣ. 421 


ಗತಿಭಂಗಂ ಶ್ಲಾಸಕಾಸಂ ರುಧಿರವಮನವುಂ ಸ್ವೇದಪುತ್ಕಂತಖೇದಂ | 
೯ ಧ್ಚತಕೋಪಂ ತಾಮಿನೆಲ್ಲಂ ನಿಷಮತರಮೆನಿಪ್ಸಂಗಚಿಹ್ನಂಗೆಳಕ್ಕುಂ 1-960 || 


ಚಿಕಿತ್ಸೆ. 


ವಮನೋಪವಾಸಮಂತ್ರ | ಕ್ರಮದಿಂ ಮಾಡಿಸಿ ಮಲಾಪಹರಣಮನಿಂಬಿಂ | 
ಸಮಸನಿಸಿ ಬಟ'ಕ್ಕಮ ವರ್ಗಂ | ದು ಮಹಾಭೇಷಜಮನೀಯೆು ವಿಷಹರಮಕ್ಕುಂ 


1001 ॥ 
ವಮನಪ್ರಯೋಗಾದಿ. 


ಮದನಫಲಲೋಧ್ರಮೆಂಬಿವ | ನುದಕದೊಳಂ ಕುಡಿಯೆ ಕುಡುವುದಂತಲ್ಲದೊಡೀ | 
ವುದು ಬಜೆಯೊಳುಪ್ಪು ಮಂ ಬೆರ | ಸದು ವಮನಮದಾಗೆ ಸರ್ವವಿಷಸಂಹರಣಂ 
19692 ॥ 

ಉದಕದೊಳೆ ಬಿಳಿಯ ಬೇರಂ | ಸದೆನಜ'ದೀಯಲ್ಪಿ ನಿಷಮನ'ಗಾನಮನಂ | 
ಅದು ದೊರಕದಂದು ಚುಂಚಿನೊ; ಳೊದವಿದ ಬೀಜಮ:ಮನರೆದು ಕೊಡುವುದು 
[ಬೇಗಂ ॥ 9683 ॥ 
ನಿ.ರೊಳ್‌ ಮಲಗಿಸಿ ಕೊಡು ಕಾ| ಬ್ಹೀರೆಯ ಬೆ:ರಂ ಸಮಾಕ್ಷಿಕಂ ಸಘೈತಂಸಂ ! 
ಹಾರಿಸುಗುಂ ವಮನಂ ನಿಸ; ದಾರುಣಮಂ ತತ್‌ಕ್ಲಣಂ ಭಿಷಗ್ರರಮತದಿಂ 10641 


ಮರದಿಗುಡೆಗೂಡಿ ಕೊತ್ತುಂ | ಬರಿಯಿಂದಂ ಕಳೆವುದಲ್ತೆ ಹಾಲಾಹಲಮಂ | 
ನಿರುತಂ ಗುಡಕಾರ್ಪಾಸದ,| ಸುರಸಂಗಳ್‌ಕಾಲಕೂಟಿಮಂ ಸಂಹರಿಕುಂ 1 965 ॥ 


ನೀರಿಂದೆ ಬಿಳಿಯಗುಂಜೆಯ | ಬೇರಂ ಬಜೆವೆರಸು ರಾಗದಿಂ ಕುಡಿಸಲೊಡಂ | 
ದಾರುಣನಿಷದೆಗ್ಗಂ ಸಂ| ಸಾರದೆ ಪೆಜತೇಂ ನಿಷಾಪಹಾರಮದಕ್ಕುಂ 1 900 ॥ 


ಜಂಬೀರಪುತ್ರಜೀನಿಯ | ನಿಂಬಿಂ ಕುಡಿಸಲ್ಲದಂದು ಹೆಸ ನ ಹೊಸಕ | 
ಟೈಂಬುದುಮಂ ಕುಡೆ ಜೀಪಾ | ಳಂಬೊರೆದ ವಿಷಂಗಳಂ ವಲಂ ಸಂಹರಿಕುಂ 
| \ 1067 ॥ 
ಕೊಡಸಿಗೆಯ ರಸಂ ಮೆಣಸಂ | ಕುಡುವುದು ಮೇಣ್‌ ತಕ್ರನಾಗರಂಗಳನೊಲನಿಂ | 
ಕುಡುವುದು ಬಾಟಿ'ಯ ಪಣ್ಣಿಂ| ತೊಡರ್ದ ವಿಷಂ ಕೆಡುವುದಲ್ಲ ಮರಿಚದೊಳೆ ನಿಷಂ 
॥ 968 | 
ನಸುಗುನ್ನಿಯ ತಿನಿಸಿಂಗಂ | ಪಸುನಿನ ಫೃುತಮಲ್ಲದೆಂದು ಭನಿತಂ "ಮೇಣ್‌, ನಿನ | 
ಲಿಸಮೇತಹಂಸಪಾದಿಯು | ಮೆಸೆವ ಸುಗಂಧಿಗಳೆ ಬಗೆಯೆ ನಿರ್ವಿಷಮಕ್ಕುಂ 4 
14 ET ॥ 
ನಜನಿವಂಜಿನೆಲಾವರಿಕೆಯ | ತುಜುಚೆಯ" ಕರಿಯಂ ಜಲಾನ್ವಿತಂ ಪೂಸುಗೆ ಮೇಣ್‌ | 
ಪಣಗುಂ ಪಂಕವಿಲೇಹದಿ | ನಹ ನಸಂಗುನ್ನಿಯ ವಿಷಂ ಭಿಷಗ್ಬರತಿಲಕಾ`॥.970 ॥ 


422 


ವನ 


ಕರ್ಣಾಟಕ ಕವಿಚರಿತೆ. [14 ಸಿಯ 


ಏಲಕ್ಕಿ ಕಿರುಕುಸಾಲೆಯ | ದಲ್ಲದೊಡೆಕೈಣ್ಣಿ ಮಯಣಯುತಮಾದುದೇ | 
ದಲ್ಲದೊಡೆ ಮಧುಕಫೃತದಿಂ | ನಿಲ್ಲವು ಭಲ್ಲಾತಕಾಖ್ಯದೊಂದಿದ ಪುಣ್ಣಳ*-॥-971 ॥ 


ನೀರೊಳ್‌ ನೆಯ್ಕಂ ಪೊಯ್ತಿಂ | ಜಾರಿಸಿ ತಳಿಗೆಯೊಳೆ ಬಿಡದೆ"'ಮೂರ್ಸೂ ಟ್ವರೆಗಂ | 
ನೀರಿಂದೆ ತೊಳೆದು ಪೂಸೆನಿ |ವಾರಿಸುಗುಂ ಗೇರಪುಣ್ಣ ನಂತಾಕ್ಷ ಣದೊಳ್‌ 1972 


ಆದರದಿಂದಳಿಲೆಯನು | ಹ್ಲೋದಕದಿಂ ಕಡೆದ ತಕ್ರದೊಳ್‌ ಬೆರಸಿಯದಂ | 
ಬಾದೇೆೇಂ ಕುಡಿಸಲ್‌ ಮದ್ದದೊ | ಳಾದ ಮದಂ ಕಿಡುಗುಮೆಂಬುದದು ಕೇವಳಮೇ 
1978 ॥ 
ನೀರುಮನಾಕಂಠಾಂತ | ಪೂರಿಸಿದ ನರಂಗಮಮರ್ಜುವಳ್ಳಿಯ ಬೇರಂ | 
ಜಾರಿಸಿ ಕಳಿಯಂ ಕುಡಿಸಲ್‌ | ವರಿ ಮರಲ್ಕೊಡಲಿನಾನರಂ ಜೀವಿಸುಗುಂ 
1074 ॥ 
ಕುಂಬಾಜಿರ ತಿಗುರಿಯೊಳಿ | ಟ್ಟಿ.ಂಬಿನೊಳಂ ತಿರುಪಿ ನಿೀರೊಳಂಖ್ಲದರದೊಳಂ | 
ತುಂಬಿದ ನೀರಂ ಕಳೆ ಬಟ" | ಕಂ ಬಿಡದಗ್ನಿಯೊಳೆ ಕಾಸಿ ಮಾಲಖುದು ಮರ್ದಂ 
1 97ನಿ ॥ 
ಪೂಸುವುದು ಭಸಿತನುಂ ತಾಂ | ಕಾಸುವುದು ಶರೀರಮಂ ಬೆಮರ್ಪ್ರನ್ನೆ ಗಮುಪ | 
ವಾಸಮಿರಿಸುವುದು ಹಿತಮ | ತ್ರಾಸಂ ನೀರ್ಗುಡಿದು ಬಸಿುಬಾತನ ತನುವಂ 


19170 ॥ 
ಕಲ್ಲು ಗಳೊತ್ತಿ ಕಾಲೊಳುಣಿ್‌ ನೊಂದೊಡೆ ಬಾತು ಸಿಗುರ್ಗಳಿಂದೆ ನೋ | 
ವುಳ್ಳೊಡೆ ಭಾ ನುದುಗ್ಭಮನೆ ಪೊಯ್ಟು ಕರಂ ಸೊಗಸಪ್ಪ ಮಾಲ್ಕ್ಮ್ಮಯಿಂ | 
ಮೆಲ್ಲನೆ ಮೆಟ್ಟಿ ಕಾಯ್ತೊ ಲೆಯನಾಗಳೆ ಮಾಣ್ಣುಮದರ್ಕೆ ಬಾನಿನಿಂ | 
ಮುಳ್ಳುಸಿಗುರ್ಗಳುಂ ಪೊಅಜಗಮುಚ್ಚಳಿಕುಂ ವಿಭುಮಂಗನುಕ್ತಿಯಿಂ ॥ 977 ॥ 


ಅಭಿನನಶ್ರುತಮುನಿ. ಸು. 1365. 


ಈತನು ಮಲ್ಲಿಷೇಣರಚಿತವಾದ ಸಜ್ಜನಚಿತ್ತವಲ್ಲಭಕ್ಕೆ ಕರ್ಣಾಟಕವ್ಯಾ ಖ್ಯಾನ 
ಬರೆದಿರುವಂತೆ ತಿಳಿಯುತ್ತದೆ. ಮದರಾಸ್‌ ಪ್ರಾಚ್ಛ ಕೋಶಾಬಯದಲ್ಲಿ 


ರುವ ಈ ಗ್ರಂಥದ ಒಂದು ಪ್ರತಿಯ ಕೊನೆಯಲ್ಲಿ “ ಕರ್ಣಾಟಕವ್ಯಾಖ್ಯಾ-- 
ಚಂದ್ರಕೀರ್ತಿಯಮಿನಶ್ಶ್ಚಿಷ್ಯ್ಕೇಣ ಪುಣ್ಯಾತ್ಮನಾ? ಎಂದು ಒಂದೆಡೆಯಲ್ಲಿಯೂ 
“ ಅಭಿನವಶ್ರುತಮುನಿನಾ ಕೃತಾ” ಎಂದು ಮತ್ತೊಂದೆಡೆಯಲ್ಲಿಯೂ ಹೇಳಿಜಿ. 
ಆ ಪ್ರತಿ ಶಕ 1489 ರಲ್ಲಿ ಬರೆದುದು. : ಶ್ರವಣಬೆಳ್ಗೊಳದ 254 ನೆಯ 
ಶಾಸನದಲ್ಲಿ (1898) ಒಬ್ಬ ಅಭಿನವಶ್ರುತಮುನಿಯನಸ್ನಿ `ವಿಶೇಷವಾಗಿ:ಸ್ತು ತಿಸಿದೆ. 


ಶತಮಾ ನ] ಭೀಮಕವಿ. 498 


ಈತನೇ ಕವಿಯಾಗಿರಬಹುದು. ಮೇಲಣ ಶಾಸನವು ಹುಟ್ಟಿದ ಕಾಲಕ್ಕೆ ಸ್ಪಲ್ಪ 
ಹಿಂದೆ ಈತನು ಇದ್ದ ಹಾಗೆ ತೋರುವುದರಿಂದ ಇವನ ಕಾಲವು ಜರಾ 1365 
ಅಗಿರಬಹುದು. 


ಬೀನುಕನವಿ 1369. 


ಈತನು ಬಸವಪುರಾಣವನ್ನೂ ಭೀಮಕವೀಶ್ವ ಶರರಗಳೆಯನ್ನೂ ಬರೆದಿದ್ದಾನೆ. 

ಭೃ ೦ಗಿದಂಡಕವನ್ನೂ ಬರೆದಿರುವಂತೆ ಸಿದ್ಧ ಚೀಜ್‌ (ಸು. 1650) ರಾಘ 

ಹ ಚಾರಿತ್ರ ದಿಂದ ತಿಳಿಯುತ್ತ ಡೆ. ವೀರಶಿ ಶವಕವಿ; ಜಿ ತಂದೆ ಶಿವಕನಿ 

ದೇವ. ಜ್‌ ಉಭಯಕವಿತ್ವ ಸಮರ್ಥನು ಎಂದು "ತೇಳಿಕೊಂಡಿದ್ದಾ ತೈ ಸ್ಪುಪವ 

ಪುರಾಣವನ್ನು " ಉಡುದೀವನಿಧಿನಯನೇಂದು' ಸಂಖ್ಯಾತವಾದ 'ಸೌಮ್ಯವರ್ಷ 

ದಲ್ಲಿ (ಶಕ 1291)--ಎಂದರೆ 1869 ರಲ್ಲಿ, ಸ ಸು ಹೇಳುತ್ತಾನೆ. ಇವನ 
ಇತರ ಗ್ರಂಥಗಳು ನಮಗೆ ದೊರೆತಿಲ್ಲ. 


ಕೊಂಡಗೂಳಿಯಕ್‌ೇಶಿ, ಸಿರಿಸಂಡಿತ, ಶಿವಲೆಂಕಮಂಚಣಪಂಡಿತ, ಗುರು 
ಮಲ್ಲಿಕಾರ್ಜುನನ ೦ಡಿತ್ಕ ಇವರುಗಳಿ 'ತ್ತುದ್ದಂಡವ ಮತಿಯಿಂದ ಬಸವದಂಡನಾಥನ 
ಷ್ಟ ಗತಿಯನ್ನು ಬರೆದೆನು ಎನ್ನುತ್ತಾನೆ. ಪೂರ್ವಕವಿಗಳಲ್ಲಿ ಹರೀಶ್ವರ ರಾಘವಾಂಕ 
ರನ್ನು ಈ ಪದ್ಯದಲ್ಲಿ ಸ್ತುತಿಸಿದ್ದಾ ನೆ. 


ಸರಸಮ್ಮ ದುಮಧುರೋಸಮೆಗಳಂ | ಕುರಿಸೆ ನಸು ಕನರ್ಣಕಂಗಳ | 
ನೆರಪಿ ಹರನಂ ಹರಗಣಂಗಳನೈದೆ ಕೀರ್ತಿನಿದ | 
ಧರೆಗುಭಯಕವಿಶರಭಭೇರುಂ | ಡರಸುಕನಿ ಹರಿಬುಧವರನ ತ] 
ದೃರಸತಿತನ ರಾಘವನ ಕೃಪೆಯಿಂ ರಚಿಸುವೆಂ ಕೃತಿಯಾ | 


ಈತನನ್ನು ಪದ್ಮಣಾಂಕ (ಸು. 1385), ವಿರೂಪಾಕ್ಸಪಂಡಿತ 
(1584), ಷಡಕ್ಸರದೇನ (1655) ಮೊದಲಾದ ನೀರಶೈವಶನಿಗಳು ಹೊಗಳಿ 
ದ್ದಾರೆ. 

ತನ್ನ ಕನಿತೆಯ ವಿಷಯವಾಗಿ ಹೀಗೆ ಹೇಳಿಕೊಂಡಿದ್ದಾನೆ: 


ವೈರಿಪ ದವಪಶಬ್ದವಚಮ | ತ್ಕಾರಮಧಮೋಪಮೆ ನಿಯತಿ ಪದ | 
ಪೂರಕಂ ದುಸ್ಸಂಧಿಯನಿಬದ್ಧಂ ವಿರುದ್ಧಾರ್ಥ 1 

ನೀರಸಂ ಶೈಥಿಲ್ಯವರ್ಣಂ | ಕಾರಕವಿರಹಿತಂ ಕೈಯಾಳಂ | 
ಕಾರಹಿ£ನವೆನಿಪ್ಪ ಪೊಳ್ಳಂ ತೂ" ಕಳೆದಿಂತು| 


pede ಅರತಾರರಾಕಾ ರಂ ಎ೧ ಮಮ 





; ರಾಘವಾಂಕ ಚಾರಿತ್ರ ದಲ್ಲಿ ಶಿನದೇವ ಎಂದು ಹೇಳಿದೆ... 


424 ಕರ್ಣಾಟಕ ಕವಿಚರಿತೆ. [14 ಸೆಯ 


ಸರಸಮೃದುತರಯಮಕಗಮಕವಿ ಸರಸಮಾಸಪ್ಪಾ ಸದೇಶೀ |] 
ಸರಣಿಶಬ್ಧಾರ್ಥೋಪವಾಚಾತುರ್ರಮಾಧುರೃಂ | 

ಸರಳಪ ದಶಯ್ಯಾದೃಢವ್ಯಾ | ಕರಣಯು ತಲಾ ಲಿತ್ಯನಿಯಮಾ | 
ಕ್ಷರಸಲಕ್ಷಣಭಾ ವಮಾಗಿರೆ ರಚಿಸುವೆಂ ಕೃತಿಯಾ | 


ಇವನ ಗ್ರಂಥ 
ಬಸವಪುರಾಣ. 


ಇದು ಭಾಮಿನೀಷಟ್ರಿ ದಿಯಲ್ಲಿ ಬರೆದಿದೆ; ಆಶ್ವಾಸ 8, ಸಂಧಿ 61, 
ಪದ್ಯ 8691." ಇದರಲ್ಲಿ ಬಸವನ ಚರಿತವೂ ಅವನು ಎ ಇಡದ ಸವಾಡಗಳೂ 
ಜಡ ಅಲ್ಲಲ್ಲಿ ಶಿವಭಕ್ತರ ಕಥಗಳೂ ಹೇಳಿವೆ. " ಬಡಮತಿಯಾದ ನಾನು ಬಸನ 
ಪುರಾಣವನ್ನು ಹೇಗೆ ರಚಿಸಲಿ” ಎಂದು ಕವಿ ಶಿವಯೋಗರಿದ್ರಾಮುದ್ರಿತ 
ದೊಳಿರಲು ಪಾಲ್ತುರಿಕೆಸೋಮೇಶನೂ ಅನಘದೇವಾರ್ಯನೂ ಕನಸಿನೊಳು 
ಬಂದು “ ನಾವು ನಿನ್ನಾತ್ಮದೊಳೆಗಿದ್ದು ಬಸವಕಥೆಯನ್ನು ವಿರಚಿಸುವೆವು; ಬರೆದು 
ಕೊಳ್‌” ಎನ್ನಲು ಅವರಾಜ್ಞೆಯನ್ನು ಶಿರಸಾವಹಿಸಿ ಮತಿನೆತ್ತು" ಅಸಮಲಿಂಗೈ 
ಕ್ಯಾನುಭಾವಸ್ರಸರಮತಿ ಕನಿ ಸೋಮನಾಭಂ | ರಸಮೊಸರೆ ಮುನ್ನುಸಿರ್ದುದನೆ 
ಕನ್ನಡಿಸಿ ಸೇಲಂ” ಎಂದು ಹೇಳುತ್ತಾನೆ. 

ಗ್ರಂಥಾವತಾರದಲ್ಲಿ ಕವಿ ಬಸವನನ್ನು ಸ್ತುತಿಸಿ ಬಳಿಕ ಸಿದ್ಧವಟಿಧಾಮನಾದ 
ಈಶ್ವರನನ್ನು ಹೊಗಳಿದ್ದಾನೆ. 
ಆಶ್ವಾಸಗಳ ಕೊನೆಯಲ್ಲಿ ಈ ಸದ್ಯವಿದೆ: 

ಇದು ಸಕಳೆಮಾಹೇಶ್ವರಾಮಳ | ಪದಪಯೋಜಪರಾಗಮದಷ | 

ಟ್ರಿದವೆನಿಸ ಪಾಲ್ಲುರಿಕೆಸೋಮೆ:ಶ್ವರನ ಕಾರುಣ್ಯ | 

ಒದೆಗಿದವಿಳಕಳಾಪ್ರ ಪೂರಿತ| ಹ ಹೃದೆಯ ಭೀ ಜ್‌ ಣೇತ ತಾ| 


ಭ್ಯುದಯಬಸವಪುರಾಣ ಣಕಥೆಯೊ ತೆ “1 


ಇವನ ಬಂಧವು ಲಲಿತವಾಗಿಯೂ ಧಾರಾಳವಾಗಿಯೂ ಇಡಿ. 
ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಭ ರಿಸಿ ಬರೆಯುತ್ತೇವೆ: 


Rs es ern mnemnn. ಎ... 





Re SS ಮ ರಾ ಇ ಹಂ ಲ | 


]. ಗುರುರಾಜಚಾರಿತ್ರದ (ಸು.1050) ಒಂದು ಪ್ರತಿಯ ಗುಂಢಕ್ಕೆ ಸೇರದ ಮೊದಲು 
ಓಲೆಗಳಲ್ಲಿ ಬಸನಪುರಾಣದ ವಿಷಯವಾಗಿ ಹೀಗೆ ಬರೆದಿಡಿ: NE ಪ್ರತಿಗಳಲ್ಲಿ ಷಟ್ಟ, 
ದಂಗಳು ಸೂತ ಶೃತಪ್ಸಿ ಹಿಂಜಚುಮುಂಚಾಗಿಯೂ ಪೂರ್ವಾರ್ಧಾಪರಾರ್ಧಗಳು ಹಿಂಚುಮುಂಚಾಗಿಯ ೂ 
ಕಥೆಯೂ ಜಗವ ಹಿಂಚುಮುಂಂಚಾಗಿಯೂ ಇನೆ, ಕಾಂಡಗಳಲ್ಲಿ ಬಂದ ನಾಂದಿಯೇ ಪುನರಪಿ 
ಬಂದಿವೆ. ಕೆಲವು ಪದ್ಯಗಳು ಹೆಚ್ಚಿಗೆ, ಅಂತು ಕಾಂಡ ೮ ಕೈ ಸಂಧಿ ೬೦ ಕೈ ಪದ ಪ್ಲಿ೩೨೧ ಕ್ಕಂ 
ಹೆಚ್ಚಾಗಿದ್ದರೆ ಹೆಟ್ಟಿಗೆಯೆಂದು ತಿಳಿವುದು, ಕಡಮೆಯಾಗಿದ್ದರೆ ಲವೇಖನದೋಷವೆಂದರಿವುದು. ಕೆಲವು 
ನದ್ಯಗಳನ್ನು ಸರ್ವಲಕ್ಷಣಪೂರ್ಣವಾಗಿ ತಿರ್ದಿ ನೇರ್ಪಡಿಸಿದರು ನೀಲಕಂಠಾಚಾರ್ಕರು, 


ಶತಮಾ ನ] ಭೀಪುಕನಿ: ಬಸಪಸುರಾಣಿ. 9ರ. 


ಕ್ಸೆ ಲಾಸ. 
ಇಂದುರುಚಿ: ಬಲಿದುದೊ ಹರಸ್ಸೇ। ರಂ ದಿವಿಯೊಳಾಕಾರಮಾಯ್ಕೊ'ಶಿ] 
ಮಂದಳೆದುದೋ ಕಠಿನಮಂ ಸುದೆ ಬೆಳೆದಚಲಮಾಯ್ಕ್ನೋ | 
ಕುಂದಚಂದನಮಲ್ಲಿ ಕಾಹರಿ | ಚಂದನಾಮರಸಿಂದುಜಲನಸಿತ।| 
ವೃಂದಮಾರೂಪಾದುದೆನೆ ರಜತಾದ್ರಿ ರಂಜಿಪುದು H 978 ॥ 


ಭೃಂಗಿ. 
ಅಂಗವಂ ನಡುಗಿಸುತೆ ಬಸುಳಿಂ | ಪೊಂಗಿಸುತಲಕ್ಕುಳಿಸುತುರಿ ವಾ | 
ದೃಂಗಳಿಗೆ ಬೆಚ್ಚುತ್ತೆ ಚಿದಜುತೆ ಬಾಯನುಖುಗಿಸುತೆ/ 
ಕಂಗಳಂ ಮೆಳ್ಳಿಸುತೆ ಸಲ್ಲಿರಿ| ದುಂಗುಟಿಂಗಳನೂಜಿ ನಡೆಯುತೆ | 


ಭೃಂಗಿ ನಗಿಸುತ್ತೇಡಿಸುತೆ ಶಿವನಿದಿರೊಳಾಡಿದೆನು 1979 ॥ 


ನಾಗಲಾಂಬೆ. 
ಕಂದದೆಂದುಂ ದಿನದಿನಕೆ ಕಳೆ| ಗುಂದದೆಂದುಂ ರಾಹುಬಾಥೆಯೊ | 
ಳೊಂದದೆಂದುಂ ಹುಣ್ಣಿಮೆಯ ದಿನದಂದು ಶರದಿಂದು | 
ಕುಂದಗಂಧಿಯ ವದನರುಚಿಗೊರೆ| ವಂಡುದಂದವೆನಿಪ್ಪುದೆಳವೆಜ | 
ಯಿಂದವತಿಕಾಂತಿಯೊಳೆಸೆವುದಬಲೆಯ ವಿಂಸುಪ ನೊಸಲು Hn 980 ॥ 


ಮದಪಿಕಂ ಮುಟ್ಟಿದ ತಳಿರೊ ಷ| ಟ್ರಿದವೆಜಗದರಲೋ ಶುಕಂಮು | 

ಟ್ರ ಫಳಮೊ ಗ” ಮುಟ್ಟಿ ದಂಗಜನಂಬೊ ಕಳಹಂಸೆ | 

ಕರ್ದುಕದ ಮೃ ಣಾಳಮೊ ಶರಧಿಯು | ಪ್ಲುದಕೆಫೊಂದದ ಮಣಿಯೊ ಫಣಿ ಹಿಡಿ | 
ಯದ ಸಂಧಾಕರಬಿಂಬವೋ ಅವಳೆಸೆವ ಕನ್ನಿ ಕೆಯೋ 1961 ॥ 


ಸೂರ್ಯೋದಯ. 
ಜಕ್ಕವಕ್ಕಿಗಳಿಕ್ಕೆಗೊಂಡುವು | ಪಕ್ಕಿಗಳು ಗಗನಕ್ಕೆ ನೆಗೆದುವು | 
ಸಿಕ್ಕಿ ದಳಿ ಹೊಣಜಿವಂಟುವಬ್ಬಂ ಗಳ ಬಸುಜಸೊಳಿರ್ದು ॥ 
ಉಕ್ಕು ಬಳಿತುದು ಚಂದ್ರಮನ ಮುಸು | ಕಿಕ್ಕಿದುವು ನೆಯ್ದಿ ಲೆಗಳುಡುಗಳು | 
ದಿಕ್ಕು ಗಟ್ಟುವು ದೆಸೆದೆಸೆಗೆ ಪದ್ಮಂಗಳರಳಿದುವು' 1 982 | 
ಬಸವ. 
ಅಚ್ಚಶಿವನೊಂದಚ್ಚುಗಭಕ್ತಿಯ | ನಚ್ಚು ಶರಣರ ಮಚ್ಚುಹಿರಿಯರ | 
ಮೆಚ್ಚು ಸತ್ಯದ ಕೆಚ್ಚು ಸರವಾದಿಗಳೆದೆಯ ಕಿಚ್ಚ 7 


ಮಚ್ಚರಿಸುವರ ಭಿಚ್ಚು ಕುಜನರ [ ಬೆಚ್ಚು ಶಾಂತಿಯ ಹೆಚ್ಚು ಧೂರ್ತರೆ। 
ಕೊಚ್ಚು ಕಲಿತನದಚ್ಚು ಸುಖಕಣಿ ಮುಚ್ಚುಮ ಆಕಿಯಿಲ್ಲ 19883 


೩26 


ಹೀಗೆ 


ಕರ್ನಾಟಕ ಕವಿಚರಿತೆ. [14 ನೆಯ 


ಬೇಡರು. 


ಒಡಲುಗೊಂಡ ತಮಂಧಪಟಲಮೊ | ನಡೆವ ನೀಲಾದ್ರಿ ಗಳೂ ಕೈಕಾ | 

ಲೃಡೆದ ಕಜ್ಜಲಗಿರಿಗಳೋ ಕರ್ಬೊನ್ನ ಭಿತ್ತಿಗಳೋ | 

ನುಡಿಗಲಿತ ಮಾತಂಗಸಂಘಮೊ | ಹೆಡೆಯಂಡುಗಿದಸಿತಾಹಿಗಳೊ ಐನ; 

ಲೆಡೆವಿಡದೆ ಸಂದಣಿಸಿ ಬೇಡರು ಬಂದರಾಯೆಡೆಗೆ lH 9೫4 ॥ 


ಭಕ್ತಿಮಾರ್ಗವನ್ನು ಬಿಟ್ಟು ಕರ್ಮಮಾರ್ಗಾವಲಂಬನೆ. 
ಹಟ್ಟಿ ಯೊಳು ಸುರಥೇನು ಬಂದಳ | ವಟ್ಟಿರಲು ಗೊಡ್ಮಂ ಪಿಡಿದು ಮತಿ | 
ಗೆಟ್ಟು, ಕಣ'ದಪೆನೆಂಬವನವೊಲು ಪಿರಿದು ತವರಾಜ | 
ಕಟ್ಟಿದಿರೊಳಾಗಳುಮಿರಲ್ಕದ | ಬಿಟ್ಟು ತವುಡಂ ಮುಕ್ಕು ವನವೊಲು | 
ಗಟ್ಟಿ ವಜ ವಿರಕ್ಕೆ ಸುರಗಿಯನರ್ಥಿಸಿದನವೊಲು 1 985 ॥ 


ಕವಿಪುಟ್ಟಣಾಂಕ ಪಂಡಿತ. ಸು, 1380. 
ಮನ್ಮಥವಿಜಯವನ್ನು ಬರೆದ ಕವಿಮಲ್ಲನು (ಸು. 1400) ಈತನನ್ನು 
ಸ್ತುಕಿಸಿದ್ದಾನೆ ಸಾ 
ಚತುರಚತುರ್ಮುಖಂ ಕೃತಕೃತಿಪ್ರ ಮುಖಂ ವರವೇದಶಾಸ್ತ್ರನಿ | 


ಶ್ರುತಮತಿ ಕಾಮತತ್ವಭರತಾಗಮಶಬ್ದ್ಬವಿಚಾರಕಾವ್ಯಪ | 
ದೃತಿರಸಭಾವರಾಗರಮಣೀಯಕರಂ ಕನಿಪುಟ್ಟಣಾಂಕಪಂ | 


ಡಿತನೆನಲಾತನಿಂದಣವು ಪೊಣ್ಣಿದ ಮಲ್ಲನದೇಂ ಕೃತಾರ್ಥನೋ | 


ಇದರಿಂದ ಈತನು ದೊಡ್ಡಪಂಡಿತನೂ ಕನಿಯೂ ಆಗಿದ್ದಂತೆಯೂ 


ಕವಿಮಲ್ಲನಿಗೆ ವಿದ್ಯಾಗುರುವಾಗಿದ್ದಂತೆಯೂ ತಿಳಿಯುತ್ತದೆ. ಆವ ಗ್ರಂಥಗಳನ್ನು 
ಬರೆದಿದ್ದಾನೆಯೋ ತಿಳಿಯದು. ಇವನು ಸುಮಾರು 1880ರಲ್ಲಿ ಇದ್ದಿರಬಹುದು. 





ನೃಸಿಂಹಕನಿ. 1382. 
ಈತನು ಮಳವಳ್ಳಿಯ 21 ನೆಯ ಶಾಸನವನ್ನು ಬರೆದುದಾಗಿ ಆ ಶಾಸನದ 


ಕೊನೆಯ 


ಪದ್ಧ ಂವಿರಚಿಸಿದಂ ನಿರ |ವದ್ಮಂ ಸುಕವೀಂದ್ರಲಪನಮಣಿಮಯಮುಕಶುರಂ | 
ಮಾದ್ಯತ್ಯಂಠೀರವರವ | ನುದ್ಯತ್ತುಹಿನಾಂಶುಕಿರಣಕೀರ್ತಿ ನೃಸಿಂಹಂ H 


ಎಂಬ-ಪದ್ಯದಿಂದ ತಿಳಿಯುತ್ತದೆ. 


ಶತಮಾನ]: ಮಧುರ. 427 


'ಈ ಶಾಸನವು ವಿಜಯನಗರದ ಹರಿಹರರಾಯನ-ಆಳಿಕೆಯಲ್ಲಿ' 1889 ರಲ್ಲಿ 
ಬರೆದುದು. : ಇದರಲ್ಲಿ ಬಡನಾರಕುಲತಿಲಕ ಲೋಭಿರಾಯಗಜಾಂಕುಶ ಕೀರ್ತಿ 
ದೇವತನೂಭವ ಭಟ್ಟರ ಬಾಚಿಯಸ್ಸನು ತುಂಗಭದ್ರಾತೀರದಲ್ಲಿ ಸರಮಪದವ 
ನೆಯ್ದಲು ಆತನ ಮಗ ಬುಕ್ಕಣ್ಣನು ಶಾಸನವನ್ನು ಪ್ರತಿಷ್ಠೆ ಮಾಡಿದಂತೆ ಹೇಳಿದೆ. 
ಇದರಿಂದ ಒಂದು ಪದ್ಯವನ್ನು ತೆಗೆದು ಬರೆಯುತ್ತೇವೆ ;-- 


ಬಾಚ. 
ಶೂರತೆಯಂ ಮೃಗಾಧಿಪನೊಳಾಕ್ಟಮೆಯಂ ಕ್ಸೈತಿಯೊಳ್‌ ಗಭೀರಮಂಂ | 
ವಾರಿಧಿಯೊಳ್‌ ಮನೋರಮತೆಯಂ ಮಕರಧ್ವಜನೊಳ್‌ ಸುಶಾಂತಿಯಂ | 
ವಾರಿಜವೈರಿಯೊಳ್‌ ಪಡೆದು ಪದ್ಮಜ ನಿರ್ನ್ಮಿಸಿದಂತೆ ರಂಜಿತಂ | 
ಚಾರುಚರಿತ್ರಕೇರ್ತಿಯ ತನೂಭವ ಬಾಚನುದಾರನುರ್ನಿಯೊಳ್‌ 1980 ॥ 








ಮಧುರ. ಸು. 1385. 


ಈತನು ಧರ್ಮನಾಥಪುರಾಣವನ್ನೂ ಗುಮ್ಮಟಸ್ತುತಿರೂಸವಾದ ಒಂದು 
ಅಸ್ಪ ಕವನ್ನೂ ಬರೆದಿದ್ದಾನೆ. 


ಇವನು ಜೈನಕನಿ; ವಾಜಿವಂಶಕ್ಕೆ ಸೇರಿದವನು; ಭಾರದ್ವಾಜಗೋತ್ರದವನು; 
ಇವನ ತಂದೆ ವಿಷ್ಣು, ತಾಯಿ ನಾಗಾಂಬಿಕೆ, ಪೋಷಕ ಬುಕೃರಾಜಸುತ ಹರಿಹರರಾ 
ಯನ ಪ್ರಧಾನನಾದ ಮುದ್ದದಂಡೇಶ. “ ಭೂನಾಥಾಸ್ಥಾನ ಚೂಡಾಮಣಿ? 
ಎಂಬುದರಿಂದ ಈತನು ಹರಿಹರನ ಆಸ್ಫಾನಕನಿಯಾಗಿದ್ದಿರಬೇಕು. 


ಧರ್ಮಪುರಾಣರಚನೆಗೆ ಕಾರಣವು ಹೀಗೆ ಹೇಳಿದೆ: 


ಕೊಟ್ಟು ಬಾಗೆಯ ವಿಭುವಾದ ಬೊಮ್ಮಿ ಸೆಟ್ಟೆಗೂ ಬೈಚಾಂಬೆಗೂ ಬ್ರಹ್ಮ, ನಾಗ, ಮಲ್ಲಿ 
ಕಾರ್ಜುನ ವಂಬ ಮೂವರು ಮಕ್ಕಳಿದ್ದರು. ಇವರು ಜೈನರು. ಇವರಲ್ಲಿ ಮಲ್ಲಿ ಕಾರ್ಜುನನು 
ಅಥವಾ ಮಲ್ಲಿನಾಥನು, ಕೊಂಡಕುಂದಾನ್ವಯದ ಮೂಲಸಂಘದ ದೇಶೀಯಗಣದ, 
ಬಲ್ಲಾಳರಾಯಜೀವರಕ್ಪಾ ಪಾಳನೆಂಬ ಬಿರುದುಳ್ಳ ಚಾರುಕೀರ್ತಿಪಂಡಿತನ ಪಟ್ಟಿಕ್ರಮಾಗತ 
ನಾದ, ರಾಜಪೂಜಿತನಾದ, ರಾಜಸಭೆಯಲ್ಲಿ ಜಿನಮಾರ್ಗಮೆ ಮಾರ್ಗಮೆಂದು ಸ್ಥಾಫಿ 
ಸಿದೆ ಅಭಿನವಚಾರುಕೀರ್ತಿಪಂಡಿತಾಚಾರ್ಯನ ಅನಂತರದಲ್ಲಿ ಪಟ್ಟಕ್ಕೆ ಬಂದು ಗೋಮಟೇಶ್ವರ 
ಸ್ವಾಮಿಗೆ ಅನೇಕಾವೃತ್ತಿ ಅಭಿಷೇಕವನ್ನು ಮಾಡಿಸಿದೆ, ಪಂಡಿತದೇವನ ಶಿಷ್ಯನು. ಆಹಾರಾ 
ಭಯ ಭೈಷಜ್ಯಶಾಸ್ತ್ರದಾನಗಳಿಂದ' ನೆಗಳೆ ವಡೆದ ಈ ಮಲ್ಲಿಕಾರ್ಜುನನು ಮಧುರನ ಬಳಿಗೆ 


1. ಇವನನ್ನು (4 ನಿನುತಾಶೇಷಕಲಾವಿಲಾಸರಚನಾವಿಸ್ತಾರದಿಂ ಬ್ರಹ್ಮಂ” ಎಂದು ಹೇಳಿರುವುದ 
ಶಿಂದೆ ಇವನೂ ಕವಿಯಾಗಿದ್ದಿರಬಹುದು. 


498 ಕರ್ಣಾಟಕ ಕವಿಚರಿತೆ. [14 ಸೆ 


ಬಂದು ಪ್ರೀತಿಯಿಂದ ನಾನಾವಸ್ತು ಪ್ರತಿಪತ್ತಿಯಂ ಸಲಿಸಿ ಅವನನ್ನು ಧರ್ಮಭೂಷಣನ 
ಹಿಂದೆ ಪಟ್ಟಕ್ಕೆ ಬಂಡ ಭಟ್ಟಾರಕ ರಾಜರಾಯಗುರುವೆನಿಸಿದ ವರ್ಧಮಾನಮುನಿಯ ಸನ್ನಿಧಿ: 
ಗೊಯ್ದು. ಅವನಿಂದ ಹೇಳಿಸಲು ಕನಿ ಈ ಧರ್ಮನಾಥಪುರಾಣವನ್ನು ರಚಿಸಿದನು. 


'ಬುಕ್ಕರಾಜನ ಮಗನಾದ ಹರಿಹರರಾಯನು 1877 ರಿಂದ 1404 ರ ವರೆಗೆ 
ಆಳಿದುದಾಗಿ ತಿಳಿವ್ರದರಿಂದ ಆ ರಾಜನ ದಂಡಾಧಿಪನಲ್ಲಿ ಅಶ್ರಿತನಾಗಿದ್ದ ಈ ಕವಿ 
ಸುಮಾರು 1885 ರಲ್ಲಿ ಇದ್ದಿರಬಹುದು. 


ಈತನಿಗೆ ಕಲಾವಿಲಾಸ, ಕವಿರಾಜಕಲಾವಿಲಾಸ, ಕವಿಮಾಧವ, ಮಧುರ 
ಮಾಧವ, ಸರಸಕವಿರಸಾಲವಸಂಶ, ಭಾರತೀಮಾನಸಕೇಳೀರಾಜಹಂಸ್ಕ ವಿಶ್ವ 
ವಿದ್ಯಾಸಮುದಯಸುಮನಸ್ಸಂಚರಚ್ಚಂಚರೀಕ ಎಂಬ ಬಿರುದುಗಳಿದ್ದಂತೆ ತೋರು 
ತ್ತದೆ. 

ಪೂರ್ವಕವಿಗಳಲ್ಲಿ ಸಂಪ, ಪೊನ್ನ, ರನ್ನ, ನಾಗಚಂದ್ರ, ನೇಮಿ 
ಚಂದ್ರ, ಜನ್ನ ಇವರನ್ನು ಸ್ತುತಿಸಿದ್ದಾನೆ. ಅಲ್ಲದೆ ತನ್ನ ಕವಿತಾಚಾತುರಿಯನ್ನು 
ಹೇಳುವ ಈ ಪದ್ಯದಲ್ಲಿ ಶ್ಲೇಷೆಯಿಂದ ಜನ್ನ, ರನ್ನ, ಪುಷ್ಪದಂತ, ಗಜಾಂ 
ಕುಶ, ಮನಸಿಜ, ಶ್ರೀನಿಜಯ, ಸುಜನೋತ್ತಂಸ, ಯಶಶ್ವಂದ್ರ, 
ನೇಮಿಚಂದ್ರ ಇವರುಗಳ ಹೆಸರನ್ನೂ ಹೇಳಿದ್ದಾನೆ: 

ಕವಿತಾಶ್ರೀಸಗೆ ಜನಾರ್ದನಂ ಪುರುಷರತ್ನಂ ಪುಷ್ಪದಂತಂ ರಿಫು | 

ಪ್ರವರೋತ್ತುಂಗಗಜಾಂಕುಶಂ ಮನಸಿಜಾಕಾರಂ ಸಭಾಮಧ್ಮಲ | 

ಬ್ಲವರಶಿ £ನಿಜಯಂ ಸಮಸ್ತಸಂಜನೋತ್ತಂಸಂ ಯಶಶ್ಚಂದ್ರನು 

ತ್ಸವಲೀ"ಲಾರಥನೇಮಿಯೆಂದು ಮಧುರಂ ಪೆತ್ತಂ ಮಹಾಖ್ಯಾತಿಯಂ | 


ಇವನನ್ನು ಮಂಗರಸ 111 (1508) ಮೊದಲಾದ ಕವಿಗಳು ಸ್ತುತಿ 
ಸಿದ್ದಾರೆ. ತನ್ನ ಕವಿತಾಚಾತುರಿಯನ್ನೂ ಗುಣಾದಿಗಳನ್ನೂ ಈ ಪದ್ಯಗಳಲ್ಲಿ ಹೇಳಿ 
ಕೊಂಡಿದ್ದಾನೆ: 

ನುದನನ ಬಿಲ್ಲ ಬಲ್ಮೆ ಬಲಿರ್‌ತ್ತು ವಸಂತದ ಮೋಹನಂ ಪೊದ | 

ಲ್ಲುದು ಕಡುಗಾಡಿವೆತ್ತಲೆವ ತೆಂಕಣಗಾಳಿಯ ಸೊಂಕು ಸೊರ್ಕುವೆ | 

ತ್ರುದು ಪುದುವಂದುದಂಡು ನೆಲೆವೆರ್ಚಿರೆ ಭಾವರಸಂ ರಸಜ್ಞೆಯೊಳ್‌ | 

ಮೃಡುಪ ದವಿಟ್ಟ ಕ್ಕು ಮೆನೆ ಭಾರತಿ ಬಂದು ಕಳಾವಿಳಾಸನಾ ॥ 

ಆವ ರಸಾತಿರೇಕಮೊ ಕರಾಗದೊಳೋದುವ ರಾಜಕೀರಲೀ | 

ರಾವಚನಂಗಳೋಗಡಿಸಲುಕ್ಕೆ ವದಿಂ ಕುಡುಕೆಂದು ತಂದು ಚಂ 

ಚೂವಿವರಕ್ಕೆ ಮಾಣಕದ ಮುದಿಕೆಯಂ ಪಡಿಗೆತು ಭಾರತೀ | 

ದೇವಿ ನಿರಂತರಂ ಸವಿವಳಾತನ ನವೃವಚೋವಿಳಾಸಮಂ | 


ಶತಮಾನ] ಮಧುರ: ಧರ್ಮನಾಥಪುರಾಣ. 4929 


ಕವಿಮಧುರನ ಮಾತುಗಳೇಂ.| ಸವಿಯೊ ಮದಸ್ಸವಕೆ ಮೊರೆನ ಮಣಿ'ದುಂಬಿಗಳಂ| 
ತವೆ ತೊಲಗಿಸಿ ತನ್ನಯ ಮೊಣ ಗಿನಿಖಿಂ ಮೊಗೆಮೊಗೆದು ಸುಮುಖನಾಸ್ವಾದಿಸುವಂ| 
ಪೆಸರೆಸಕದ ಪಾಲಯ್ಯಂ | ಪೊಸತೇನೆಜ್‌ದುಂಬುದೆಂಬಿಲಂ ಗಡಮೆಂಬೀ | 
ಗಸಣಿಯೊಳೊಂದದೆ ನೆಗಟುಸಳ್ಳೊ | ಕೈಸರುಂ ಮಧುರಂ ದಲವನ ಮಾತುಂ ಮಧುರಂ | 
ಗಣಿದಂ ಗೊಳ್ಳೊಡೆ ಮಿಕ್ಸಿ ನಕ್ಕರದ ಮಾತಂತಿರ್ಕೆ ತನ್ನಾಣೆಗೋ 

ಸಣೆ ಸಲ್ಲುಂ ಸುಕನೀಂದ್ರವೃಂದಸಭೆಯೊಳ್‌ ತಾನೆಂದೊಡಮ್ಮ ಮ್ಮ ಧಾ॥ 
ರಿಣಿಯೊಳ್‌ ಕೇಳ್ಬ ಆಯಾ ಜಡಾ ಮಧುರನಂ ನಿರ್ಣೀತಕರ್ಣಾಟಲ | 
ಕ್ಸಣಭಾಷಾಕವಿರಾಜನಂ ಪ್ರನಿಲಸದ್ವಾಣೀಮುಖಾಂಭೋಜನಂ | 

1ನೆಕೆಯಣ'ಯದ ಹೊರೆಯಣಿ'ಯದ| ಬಿರುದುಗಳೇಕೆಮಗೆ ಕೃ ತಿಯನಿಂ (ಕ್ಲಿಸಿ ಮಿಗೆ ಮ] 
ಚ್ಹರಿಸುವ ಕನಿಯೆರ್ದೆ ಬಿಕ ನೆ | ಬಿರಿದಿರ್ದುದೆ ಬಿರುದು ನಿ ಬಿರುದುಂ 'ಬಿರುದೇ | 


ಇವನ ಗ್ರಂಥಗಳಲ್ಲಿ 


1. ಧರ್ಮನಾಥಪುರಾಣ. 


ಇದು 15 ನೆಯ ತೀರ್ಥಕರನಾದ ಧರ್ಮನಾಥನೆ ಚರಿತೆ (ನಮಗೆ ಸನುಗ್ರ 
ವಾದ ಪ್ರತಿ ದೊರೆತಿಲ್ಲವಾದುದರಿಂದ ಇಷ್ಟಾಶ್ಪಾಸಗಳಿವೆಯೆಂದು ಹೇಳಲಾರೆವು) 
ಈಗ ಗ್ರಂಥದ ಉತ್ಕ ಸ್ಪತೆಯನ್ನು ಕವಿ ಈ ಸದ್ಯಗಳಲ್ಲಿ ಹೇಳಿದ್ದಾನೆ 

ಬಣ್ಣ ಣಿಯ hs 1 ಳಣ್ಣಂದಿರ ತೆಜದಿನನ್ನದಿನ್ನದೆನುತ್ತಾಂ | 

ಬಣ್ಣಿ ಸಲಣ'ಯೆಂ ಕವಿತೆಗೆ | ಕಣ್ಣೆಲೆಯಾದುದು ಕಲಾವಿಲಾಸನ ಕಾವ್ಯಂ | 

ಆದಿಪುರಾಣಂಗಳ್‌ ಪಟಿ | ದಾದುವೆನಲ್‌ ಮತ್ತೆ ಮಧುರಕವಿತಾಮೃತಮು | 

ತ್ಪಾದಿಸೆ ಚೋದ್ಕಮಿದಭಿನವ | ಮಾದುದು ಧಾರಿಣಿಗೆ ಧರ್ಮನಾಥಪರಾಣಂ | 


ಗ್ರಂಥಾವಶಾರದಲ್ಲಿ ಕವಿ ಧರ್ಮನಾಥನನ್ನು ಸ್ತುತಿಸಿದ್ದಾನೆ. ಬಳಿಕ ಸಿದ್ಧಾದಿ 
ಗಳು, ಯಕ್ಸಿಯಕ್ಸರು, ಸರಸ್ವತ್ತಿ ಅನುಬದ್ಧ ಕೇವಲಿಗಳು, ಕೇವಲಿಗಳು, ದಶಪೂರ್ವ 
ಧರರು, ೭ EM ಇವರನ್ನು ಸ್ಮರಿಸಿ ಅನಂತರ ಜಿನಸೆ ಸೇನನಿಂದ 
ಮಹಾನಂದಿಯೋಗಿಯವರಿಗೆ ಗುರುಗಳನ್ನು ಹೊಗಳಿದ್ದಾನೆ. 'ಆಶ್ವಾ ಸಗಳ 
ಕೊನೆಯಲ್ಲಿ ಈ ಗದ್ಯನಿದೆ: 

ಇದು ಸಕಲಸುಕನಿಜನಮನಸ್ಸುಧಾಕರಕಾಂತಸಂತತದ್ರವೀಕರಣಕಾರಣ ಕರ್ಣಾಟ 
ಕನಿತಾಕಲಾವಿಲಾಸವಿಧು ಮಧುರಕವೀಂದ್ರನಿರ್ಮಿತಮಪ್ಪ ಧರ್ಮನಾಥಪುರಾಣದೊಳ್‌, 














1 ಈ ಸದ್ಯವ ಶಬ್ಬಾನುಶಾಸ ನದ 121 ನೆಯ ಸೂ ತ್ರದ ಕೆಳಗೆ ಉದಾಕ್ಸ್‌ತವಾಗಿಡೆ. 
2 ಜಿನಸೇನ, ವೀರಸೇನ, ಸಮಂತಭದ್ರ, ಅಕಳಂಕ, ಪೂಜ್ಯಪಾದ, ಗುಣಭದ್ರ, ಕುಂಡಕುಂದ, 
ಕನಿಪರನೇಷ್ಟಿ, ಬಲಾತ್ಕಾರಗಣದ ಧರ್ಮಭೂಷಣದೇವ, ಇ ನನ " ಸಿ೨ ಹಾಸನವಸಸಗಿಧ' ವರ್ಧಮಾನ 
' ಮುನಿ, ಮುಹಾನಂದಿಯೋಗಿ. 


480 ಕರ್ಣಾಟಕ ಕವಿಚರಿತೆ. [14 ನೆಯ 


ಇನನು ಹೆದಿನಾಲ್ಪನೆಯ ಶತಮಾನದವನಾದರೂ ಇವನ ಬಂಧವು ಹಿಂದಣ 
ಜೈನಕವಿಗಳ ಬಂಧಡಂತೆಯೇ ಸ್ರೌಢವಾಗಿಯೂ ಹೃದಯಂಗಮವಾಗಿಯೂ ಇದೆ. 


ಇವನ ಗ್ರಂಥಗಳಿಂದ ಕಾವ್ಯಸಾರವನ್ನು ಬರೆದ ಅಭಿನವವಾದಿನಿದ್ಯಾನಂದನೂ 
(1588) ಶಬ್ದಾನುಶಾಸನವನ್ನು ಬರೆದ ಭಟ್ಟಾಕಳಂಕನೂ(1604) ಪದ್ಯಗಳನ್ನು 


ಉದಿಸಿ ಬರೆದಿದ್ದಾರೆ. 
[A ಎ 

ಈ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉಸ್ಸರಿಸಿ ಬರೆಯುತ್ತೇವೆ: 
ನೆಲ್ಲುಗದ್ದ. 

ಮೊಳೆವ ಪದಂ ಮಡಲಿಜಿ'ದು೫ | ಬೆಳೆವ ಸದಂ ಪೊಡೆಗಳೊಡೆದು ಸಾ ಲೈನೆದುುಗ 

ಲ್ಚಳೆವ ಸದಂಗಿಳಿನಿಂಡುಗ|೪ಳಿಲ'ವ ಪದಂಕೆಯ್ಗಳೊಳ" ಸದಂಬಡೆದೆಸೆಗುಂ॥ 957 ॥ 

ಉದ್ಯಾನವನ. 

ಸೀಪೊದವಿದ ನುಣ್ಗೊನೆಯಂ | ತೂಸ ರಸದ್ರಾಕ್ಷೆ ಗೆಸೆನ ಕುಸುಮದ ರಜದಿಂ | 

ಕಾಪುವರಿದೊಸರ್ವಸೊನೆಯಿಂ | ತೂವಿಜ' ವ ರಸಾಲಲತೆಗಳೇನೊಪ್ಲಿ ದುವೋ ॥ 988 ॥ 
ತೆಂಗು. 

ನಾರಿಕೇಳಮೆಸೆಗುಂ ಫಳಾಳಿಯಂ | ನಾರಿ ಕೇಳ ನೆಗಟಮ್ಮೊಳೊಪ್ಪು ನಿ 

ನ್ಲೀರದಾವ ಸನಿ ನೋಡಿಮೆಂದಣಂ | ನೀರದಾವಳಿಗೆ ನೀಡುವಂದದಿಂ 10989 ॥ 
ದಾಳಂಬ. 


ಕೆಂಬರಲ್ಲೆಣೆಮಾಡುವರೇ | ಕೆಂಬ ರಸಂಬಡೆದು ರಂಜಿಪೊಳ್ಳಿತ್ತಿನ ದಾ | 
ಳಿ ಬದ ಬನದ ಶುಕಾಳಿಗ | ಳಿಂಬದವಣ್ಣೆ ಅಗಿ ತಣುಗಿದುವು ನೋಡಬಳೇ | 990 ॥ 


ಮಂದ ಮಾರು ತ್ಕ 


ಬಿಡದುಗುವ ಸೊನೆಯ ಸೋನೆಯ | ಕಡುಗೆಸಣಿಗೊಳ್‌ ಸಿಲ್ಕಿ ಬಂದ ಮಾವಿನ ಕೆಯ್ಯಂ 
ಪಿಡಿದಲ್ಲಿ ಮೆಲ್ಲಮೆಲ್ಲನೆ | ನಡೆವುದು ಕಣ್ಣುರುಡನಂತಿರುಪವನಸವನಂ | 991 ॥ 


ದೇಶ. 


ನಳಿನೀಗರ್ಭವಿಚಿತ್ರಶಿಲ್ಪಗೃಹಮಪ್ಪಾದೇಶದೊಳ್‌ ಸಂತತಂ | 
ದಳಿತಾಂಭೋಜಕುಳಂ ಕೊಳಂ ಪರಿಮಿಳದ್ಭೃಂಗಾಳಿ ತಂಗಾಳಿ ನಿ | 
ರ್ಮಳರತ್ನಾವೃತಕಂದರಂ ದರಮುದಂಚಚ್ಚಂದನಂ ನಂದನಂ | 


ವಿಳಸದ್ಭೂರಿಧನಂ ಜನಂ ಸೃಥುಘಟಾಪೀನಾಕುಲಂ ಗೋಕುಲಂ H 992 | 


`ಶತಮಾನ] ಮಧುರ: ಧರ್ಮನಾಥಪುರಾಣ. 431 


ಚಂದ್ರಗ್ರಹಣ. 
ಒಯ್ಯನೆ ಬಂದಂಬರಡೊಳ್‌ | ಮೆಯ್ಯಂ ಮಕ: ಮಾಡಿ ಕಲಸಿ ದಮೃತದ ತುತ್ತಂ | 
ಸುಯೃದೆಟಿ'ದುಂಬ ಕಾಲನ | ಕೆಯ್ಕೆನೆ ನಿಮಿರ್ದತ್ತುರಾಹು ಸಸಿವಿಡಿದೆಡೆಯೊಳ* 


998 ॥ 
ಅಶೋಕ: 


ಮದಕಲಮರಾಳಗಮನೆಯ | ಪದಮಂ ಸಲ್ಲವದೆ ಪೋಲೆ ನೆಂಬನುರಾಗಂ | 
ಪುದಿದಿರ್ದಶೋಕವಲ್ಲರಿ | ಸುದತಿಯರೆಡಗಾಲೊಳೊದಸಿಕೊಂಡಪುದಿನ್ನುಂ 1994 


ಆನೆಯ ಮರಿ. 


ಮೊಲೆಗಳನುಂಬ ಪೆಪ್ಪಳಿಸಿ ನೋಡುವ ತಾಯ್ಕಿಡಿ ಮೆಲ್ವಸಲ್ಲಕೇ | 
ದಲಮನಲಂಸಿನಿಂ ತೆಗೆದು ಸೂಸುವ ಸುಂಡಲನೆತಿ ಸುತ್ತೆ ನಾ | 

ಲ್ಲೆ ಲದೊಳಡುರ್ತು ಪಾಯು ಪರಿದಾಡುವನೇಕರಸಾನುಭಾವಮ | 
ಗ್ಗಲಿಸಲದೊಂದು ಪಲ್ಲಮಣ' ಲಲ್ಲೆಯ ಚೆಲ್ಲಮನೇನೊಡರ್ಚಿತೋ W 995 ॥ 


ಮಾಲೆ ಗಾರ್ತಿ. 
ನೋಡಿದೊಡೀಕೆ ಪೊಚ್ಚಪೊಸನೆಯ್ದ್ಹಿಲ ಮಾಲೆಗಳಾದುವೋತು ಮಾ| 
ತಾಡಿದೊಡೋವೊ ಬಂದುಗೆಯ ಮಾಲೆಗಳಾದುವು ಮಂದಹಾಸಮಂ | . 
ಮಾಡಿದೊಡಚ್ಚಮಲ್ಲಿಗೆಯ ಮಾಲೆಗಳಾದುವಿದೊಂದು ಚೋದ್ಯಮಂ | 
ನೋಡಿರೆ ಮಾಲೆಗಾರ್ತಿಯೊ ದಿಟಕ್ಕಿವಳಗ್ಗದ ಮಾಯಕಾರ್ತಿಯೋ i 996 


ರಾಜ. 


ಪರಿರಂಭಂಗೆಯೊಡೊಂದಲ್ಲದೆ ಕರಮೆರಡಿಲ್ಲೋವೊ ದಿಗ್ಗಂತಿಗೊಲ್ಫಾ | 

ದರದಿಂ ಬಾಯ್ಲೂಡಲಿಚ್ಚೈಪೊಡೆ ಸುಡು ಪಲವುಂ ನಂಜುವಾಯ* ಪನ್ನಗೇಂದ್ರಂ | 
ಗೆರೆದಾನೋರಂತೆ ಬೆಂಬತ್ತೆಯುಮೆರ್ದೆಗುಡದೆಗ್ಗಾದಿಕೂರ್ಮಂಗೆನುತ್ತು | 

ರ್ವರೆ ಬಿಟ್ಟಾಮೂವರಂ ಭೂವರನ ಭುಜದೊಳಿರ್ಪಳ್‌ ಮನೋರಾಗದಿಂದೆಂ 


1 997 


ಪುತ್ರದೋಹದ. 
ಮೆಲ್ಲನೆ ಮಲಗಿರೆ ಕದಪಂ | ಮೆಲ್ಲನೆ ಜಕ್ಕುಲಿಸೆ ನಕ್ಕು ಮಗನಗಿದೊದೆಯಲ್‌ | 
ಮೆಲ್ಲಡಿಗೆ ಸಿಲ್ಕಿ ಹಾರಂ | ರುಲ್ಲನಸೆ ಪಲದೊಕ್ಕ ಮುತ್ತನೆಂದಾಯ್ಡಪೆನೋ 
I 998 । 
ಬಿನದದಿನೋಡುತಂದುಗೆಯ ಗೆಜ್ಜೆಯ) ಮೆಲ್ಲುಲಿಯುಣ್ಣಿ ಪೊಣ್ಮೆ ಭೋಂ | 
ಕನೆ ಸರಿತಂದು ನುಣ್ಕೊದಳ ಮಾತುಗಳಂ ಕೆಜ'ದಾಡಲಾನದೇ | 


432 


ಕರ್ಣಾಟಕ ಕವಿಚರಿತೆ. [14 ನೆಯ 


ನೆನೆ ಕಡುನಾಣ್ಹಿ ಪಾಯ ಕೊರಲಂ ಬಿಗಿಯಪ್ಪಿ ಮರಲ್ಲು ನೋಟ್ಬನಂ।| 
ದನನೆಳಲೋಳೆವಾಯ ಸವಿಮುದ್ದಿನ ಸಮ್ಮ ದಮೆಂತು ಸಾರ್ಗ್ಗಮೋ | 999 
ಇಸ್ಮಿಕವಾದ. 


ನೆನೆದಿಲ್ಲದ ಪರಸುಖಮಂ | ಕನಸಿನ ಭತ್ತಕ್ಕೆ ಗೋಣಿಯೊಯವೊಲಿಹದೊಳ* | 
ತನಿಗತನುಸು ಬಡು ೫ | ತನುವಂ ತಸಕೊಡ್ಡಿಗೊಡ್ಡುಮಾಡುವನೆಗ್ಗಂ ॥ 1000 ॥ 


ಕಟ್ಟಿ ದಿರ ಸುಖಮನನಿತಂ | ಬಿಟ್ಟೀಗಳೆ ಬರ್ಪುದೆಂದು ಬರೆದಳ'ಗುಳಪಂ 


ಕೊಟ್ಟು ಪರಲೋಕದೋಲೆಯ | "ನಟ್ಟಿಡರಾರಾರ ನಿತೃಪಿತಾಮಹರರಸಾ | 1001 | 
ಮೊದಲೊಳ್‌ ಲಜ್ಜೆಯನೆಯೆ.್ಪ ಸುಟ್ಟು ಕುರುಳಂ ಕೊಟ್ಟುಟ್ಟುದಂ ಬಿಟ್ಟು ಲೋ | 
ಕದ ಹಾಸ್ಕಕ್ಕೊಳಗಪ್ಪ ಬೂತುಗಳ ಮಾತೇಂ ಸತ್ತು ಕಾಣ್ಪೊಂದು ಸ | 
ಗ್ಗದಿನಿರ್ದಲ್ಲಿಯೆಂ ನಾಡೆ ಕಾಣ್ಣ ನರಕಂ ಲೇಸೆಂದು ಮೆಯ್ಸೊಲ್ವ ಲೋ |, 
ಕದ ಬಾಯ್ಲಾದೆಯನೆಯ್ದೆ ಕೇಳ್ದುಮೆಲೆ ಧಾತ್ರೀನಾಧ ಬೇಳಪ್ಪುದೇ ॥ 1002 ॥ 


ನೀತಿ. 
ನವರಂಧ್ರವೆಂಬ ಕನ್ನಂ | ಸವೆದಿರಲೊಡಲೆಂಬ ಮನೆಯನೊಯ್ಯನೆ ಪೊಕ್ಕಾ | 
ಜವನೆಂಬಾರಡಿಗಳ್ಳಂ | ತವಕದಿನಸುಪೆಂಬ ವಸುವನೊಯ್ಯದೆ ಮಾಣಂ | 1003 ॥ 
ಕಟ್ಟೊ €ಗರಮಿಲ್ಲ ದೆ ಗಡ | ಬಟ್ಟೆ, ಗರಡಿಯೆತ್ತ ರಡಸಿ ಕಡುನಿಡುವಯಣಂ | 
ಮುಟ್ಟಿ ರೆ ಸಂಬಳದನ್ನಂ | ಗಟ್ಟಿ ಮಜುಭವದ ಬಟ್ಟೆವೋಪವನೆಗ್ಗಂ | 1004 ॥ 


2. ಗುಮ್ಮಟಿಸ್ತುತಿ. 
ಇದು ಶ್ರವಣಬೆಳ್ಗೊಳದ ಗೊಮ್ಮಟೇಶ್ವರನ ಸ್ತುತಿರೂಪವಾದ ಅಷ್ಟಕವು 


ಎಬಂಶಪು ಈ ಗ್ರಂಥಾಂತದಲ್ಲಿರುವ ಈ ಪದ್ಧದಿಂದ ತಿಳಿಯುತ್ತದೆ: 


ಭೂನಾ ಥಾಸ್ಕಾನಚೂಡಾಮಗಣಿ ಮಧುರಕನೀಂದ್ರಂ ನಿನೇಯಾನುಕಂಪಾ | 
ಧೀನಂ ಸದ್ಭಕ್ತಿಯಿಂ ಬಿತ್ತರಿಸಲಭಿನವಪ್ರಾತಿಹಾರ,ಂಬೊಲಿಂಬಾ | 
ದೀನವ್ಯಶ್ರವ್ಯದಿವ್ಯಾಷ್ಟಕಮನೆ ನುಡಿದರ್ಗೊ :ದಿದರ್ಗಾವಗಂ ನಿ| 
ತ್ಯಾನಂದಶ್ರೀಯನೀವಂ ಬೆಳುಗುಳನಗರೀನಾಯಕಂ ಗುಮ್ಮ ಟೀಶಂ 1 


ಇದರಲ್ಲಿ 9 ವೃತ್ತಗಳಿವೆ. ಪ್ರತಿಸದ್ಯವೂ ಗುಮ್ಮಟೇಶಾ ಎಂದು ಮುಗಿಯು 


ಬ್ರೂ 


| ಇದರಿಂದ ಒಂದೆರಡು ಸದ್ಯಗಳನ್ನು ತೆಗೆದು ಬರೆಯುತ್ತೇವೆ: ನ 


ಶೀಪಾದಾಂಭೋಜದೊಳ್‌ ಮಂಿಂಬರಿದೆಅಗುತಮಳ್ಳುಂಬಿಯಂತಲಣಟ್ರಿ ಜಿ'ಂ ನಾ | 
ಭೀಪೂರ್ಣಾವರ್ಶದೊಳ್‌ ತತ್ತಳಿಸುತುಮೆಳನಾನನ್ತೆ ವಕ್ರೇಂದುವಂ ಸಾ| 
ರ್ದಾಪೊಟ್ಟುಂ ನರ್ತನಂಗೆಯ್ಸುದು ಚಟುಳಚಕೋರಾಳಿಯಂತೆನ್ನ ನೇತ್ರಂ | 
ಬಾಪಿನ್ನೆಂತಪ್ಪ ಲಾವಣ್ಯದ ತವನಿಧಿಯೊ: ನಿನ್ನ ಮೆಯ್‌ ಗುಮ್ಮ ಟೇಶಾ 1 1005 ॥ 


ಶತಮಾನ] ಪದ್ಮ ಣಾಂಕ. 428 


1ಮಟುಗೆಂದುಂ ಕೋಡದುಗ್ರಾತಪಕೆ ಸೆಡೆಯದುದ್ಯದ್ದಿಮಕ್ಕಳ್ಳದೋರಂ | 
ತೊಲವಿಂ ಸಮ್ಮಕ್ತಪೋಮಾರ್ಗದೊಳೊದವಿದವಂಗಕ್ಸಯಶ್ರೀ ಕರಂಕೆ([ 
ಯ್ಕೊಳಗಪ್ಪಳ್‌ ತಪ್ಪಳೆಂದುರ್ವರೆಗನುವಿಸುವಂತಾವಗಂ ತೋಣುವೀನಿ | 
ಶ್ಚಲಮೂರ್ತಿಶ್ರೀಯ ಸಾಮರ್ಥ್ಯ ಮುನಜ್‌ಮರುಳರ್‌ ಬಲ್ಲರೇ ಗುಮ್ಮ ಟೇಶಾ 

H 1006 u 


ಪದ್ಮಣಾಂಕ. ಸು. 1385. 


ಇವನು ಪದ್ಮರಾಜಪುರಾಣವನ್ನು ಬರೆದಿದ್ದಾನೆ. ಈತನು ವೀರಶೈವ ಕವಿ; 
ಕೆಕೆಯಪದ್ಮರಸನ ವಂಶದಲ್ಲಿ ಹುಟ್ಟಿ ದವನು. ತನ್ನ ವಂಶಸರಂಸರೆಯನ್ನು ಈ 
ರೀತಿಯಾಗಿ ಹೇಳಿಕೊಂಡಿದ್ದಾನೆ: 


ಶಿವಯೋಗಿಮಲ್ಲರಸ ಅಥವಾ ಮಲ್ಲಿಕಾರ್ಜುನಪಂಡಿತ; ಮಗ ಸಕಳೇಶಮಾದ 
ರಸ; ಮಗ ಮಾಯಿಡೇವ; ಮಗ ಕೆರಯಪದ್ಮಣಾರ್ಯ; ಮಗ ಕುಮಾರಪದ್ದ ರಸ ; ಮಗ 
ವಿಶ್ವಾರಾಧ್ಯ; ಮಗ ದೇವಾರಾಧ್ಯ; ಮಗ " ನೂರೊಂದು ಪಾದ ಗದ್ಯವನುಸಿರ್ದು ಪೂವಂ 
ಪಡೆದ? ಗೌರಾರೃ; ಮಗ ದೇವಾರ್ಯ ; ಮಗ ವೀರಣಾಚಾರ್ಕ ; ಮಕ್ಕಳು ಪದ್ಮಣಾರ್ಯ, 
ಚಾಮುಂಡಾರ್ಯ; ಪದ್ಮಣಾರೃನ ಮಗ ಕನಿ ಪದ್ಮಣಾಂಕ. 


ತನ್ನನ್ನು ಉಭಯಕವಿ ಎಂದು ವಿಶೇಷಿಸಿ ಹೇಳಿಕೊಂಡಿದ್ದಾನೆ. 
ಇವನು ಕೆರೆಯಪದ್ಮರಸನಿಂದ (ಸು. 1167) ಎಂಟನೆಯ ತಲೆಯವ 


ನಾದುದರಿಂದ ಅವನ ಕಾಲಕ್ಕೆ ಸುಮಾರು 200 ವರ್ಷ ಈಜಿಯವನಾಗಿದ್ದಿರ 
ಬೇಕು; ಸುಮಾರು 1238 ರಲ್ಲಿ ಇದ್ದಿರಬಹುದೆಂದು ಊಹಿಸುತ್ತೇವೆ. 


ಪೂರ್ವಕನಿಗಳನ್ನು ಈ ಪದ್ಯದಲ್ಲಿ ಸ್ತುತಿಸಿದ್ದಾನೆ. 

ಪದೆದು ಬುಧರಾಶ್ರಯಿಪ ಬಾಣಂಗಸಿತಕಂಠ | 
ಪದಭಕ್ತ್ಕನುದ್ಧಟಂಗತುಳಕನಿ ರಾಘವಂ | 

ಗುದಿತಕುಕವಿಮುಖೇಂದುರಾಹು ಭೋಜಂಗೆ ಮಂಗಳಮಯಹರೀಶ್ವರಂಗೆ 1 
ಸದಯದೇವಾರ್ಯಭೀಮಂಗೆ ಗುರುತರಗುಣಾ | 

ಸ್ಪದಮಯೂರಂಗೆ ಜಿತರುುಷಕೇತುರೂಪನೆನಿ | 

ಸಿದ ಮಲುಹಣಂಗೆ ಲೋಕಾಪ್ತಭಾರನಿಗೆಅಗುವೆಂ ನವಗ್ರಹಬಲಾರ್ಥಂ | 


ತನ್ನ ಕವಿತಾಚಾತುರಿಯನ್ನು ಈ ರೀತಿಯಲ್ಲಿ ಇತರರು ಹೊಗಳಿದಂತೆ ಹೇಳಿ 
ಕೊಂಡಿದ್ದಾನೆ ಸಿ 


1. ಇದು ಶಬ್ದಾನುಶಾಸನ ಸೂತ್ರ 140 ರ ಕೆಳಗೆ ಉಧಾಹೃತವಾಗಿದೆ, 
28 


ಮ ee 


484 





ಧಿ 


ಕರ್ಣಾಟಕ ಕವಿಚರಿತೆ. [14 ನೆಯ 


ರಸದಾಳಿಯೆಸವ ಪಾಲ್ಮೊನಲೊ ಸೊಗಯಿಪ ಪೊಚ | 
6 ೬೨2 
ಪೊಸಜೇನ ಸೋನೆಯೊ* ಹುಣ್ಣಿಮೆಯ ಸಸಿಯ ಬ | 


ಟ್ಟೊಸರ್ದು ಪರಿತರ್ಪ ದಿವ್ರಾಮೃತದ ತೊಜ*್‌ಯೊ ಪಾಲ್ಲಡಲುರ್ನಿ ಮೇರೆದಷ್ಪಿ | 


ಒಸೆದು ದಾಂಗುಡಿನಿಟ್ಟು ಪಸರಿಸಿತೊ ಈ ಕೃತಿಯ 
ರಸವೊ ಪೇಟಿ್‌ೆಂದೆಲ್ಲ ರನಿಕರಾನಂದಿಪಂ | 
ತೆಸಗುವುದು ತದಿಧಿಯೊಳೆಸಗದಿರ್ದೇಡೆ ಬಯ್ನರೇ ಬಡಿವರೇ ಜಡಿವರೇ | 
ನುಡಿ ಬೆಡಂಗಂ ಬೀಜ" ರೀತಿ ವಿಖಾ.ತಿಯಂ | 
ಮಡಲಿಡೆ ಚಮತ್ತಾರಮಮಮ ಸತ್ಕಾರಮಂ | 
ಸಡಗರಿಸೆ ಮೋಹನಂ ಮೋಹರಿಸೆ ಗಾಡಿ ಪರಿದಾಡಿ ನೊಳಸೊಣಿ ಸೂಸೆ | 
ಕಡು ಜಾಣೆ ಕ. ಗಣೆ ಮೃದುಪದಂ ಸಂಪದಮ | 
ನಡರೆ ಭಾವಂ ಸತ್ತ ಭಾವಮಂ ಕೃಗ್ಳೆಯೆ | 
ಪಡೆದು ಕೃತಿಯಂ ಶಿವಾರ್ಪಿತವನೆಸಗುವ ನಿನ ಸೆಸಿಂಗ ಸಾಟಿಯುಂಟಿಃ | 
ಇವನ ಗ್ರಂಥ 
ಪದ್ಮರಾಜಪುರಾಣ. 


ಇದು ಕೆರೆಯ ಸದ್ಮರಸನ ಚರಿತವು; ವಾರ್ಥಕಷಟ್ಟಿದಿಯಲ್ಲಿ ಬರೆದಿದೆ; 
13, ಪದ್ಯ 1266. 


ಈ ಗ್ರಂಥದ ಉತ್ಸೃಷ್ಟತೆಯನ್ನು ಕವಿ ಈ ಪದ್ಯಗಳಲ್ಲಿ ಹೇಳಿದ್ದಾನೆ: 


ಕಾಡ 


ಸತಿಸಸ್ಮವಿಿಯ ಭೇದಮಂ ಜಲಂಕುಳಕ್ಸ್‌ ಳಮ 
ನತಿಶಯದ ಗಮಕ ಯಾಸಮಾಸಂ ಗಳಂ | 

೨ ತಿಸಹಸಂಧಿಯಂ 
ಆ ೪ 


ತದಿ ಕಪದಮನಸಭ ಂಶದೇಶೀಯಂಗಳಂ | 
ಲು ತ್ರೆ 

ನುತಮಾಗೆ ಯೋಗಿಸ ಸಮಾಸಮಂ ಸುಸಮನಂ | 

ಸ್ನ ತಮಂ ವಿರಹಿತಾವ,ಯೋರುಸಂಸ್ಕ ತಲಿಂಗ | 

3 ೨ ತಲಿ 


ತತಿ ಶಿಧಿಲಪದಮುಖಾದು,ಕ್ತ ಲಕ್ಷ ಣಮಟಿ'ವ ಚತುರರೀಕೃತಿಗೊಲಿಯರೇ | 
ಸರಸತದಿಂ ಸಲಕ್ಸ ಣದಿಂ ಬೆಡಂಗಿನಿಂ | 
ಪರಮಸಔಂದರ,ದಿಂ ಜಾತಿಯಿಂಂ ಗುಣದಿನು | 


ತ್ತರವೃತ್ತಿಯಿಂದಲಂಕಾರದಿಂ ಮೊ:ಹನದೆ ಭಾವದಿಂ ನಿರ್ದೇೋಷದಿಂ | 








1. ಶಬ್ದವುಣಿದರ್ಪ್ನಣದ ಕೊನೆಯಲ್ಲ "" ಗಮಕಸಮಾಸದಿ ಎಂದಾರಂಭಿಸುವ ಪದ್ಯದೊಡನೆ 


ಹೋಲಿಸಿ. 


ಶತಮಾನ] ಪದ್ಮಣಾಂಕ: ಪದ್ಧ ರಾಜಪುರಾಣ. 48 


ನಿರುಪಮಮೃದೂಕ್ತಿಯಿಂ ಪ್ರೀತಿಯಿಂ ರೀತಿಯ೨0 |, 
ವರಗಮಕದೆಸಕದಿಂದೊಳ್ಳಿಂ ಸಕಲಕಲಾ | 
ಸ್ಫುರಣದಿಂದೊಪ್ಪುವೀಕೃತಿಯುವತಿ ಕೋವಿದರನೇಂ ಸೋಲಿಸದೆ ಬಿಡುವಳೇ | 


ಗ್ರಂಥಾವತಾರದಲ್ಲಿ ಕವಿ ನಿಶ್ಚೇಶ್ವರನನ್ನು ಸ್ತುತಿಸಿದ್ದಾನೆ. ಬಳಿಕ ಪಾರ್ವತಿ, 
ಬಸವ, ಅವನ ಹೆಂಡತಿ ಗಂಗಾಂಬಿಕೆ, ವೀರಭದ್ರ, ಭೃಂಗಿ, ಷಣ್ಮುಖ, ಪ್ರಮಥಗಣ, 
ಅರುವತ್ತು ಮೂವರು ಇವರುಗಳನ್ನು ಸ್ಮರಿಸಿ ತರುವಾಯ 

ಶ್ರೀ ನಿಶುದ್ಧಪೃಕರಣಂಗಳನೆಸಗಿ ವೇದ | 

ತೈವತಂತ್ರಾವಳಿಗೆ ಭಾಷ,ಮಂ ದೀಪಿಕೆಯ | 

ನಾವೃತ್ತಿಯಂ ವ್ಯಾಖೈೆಯಂ ಬರೆದ ಬೋಧಾಯನಾರ್ಯನುರುಶಂಕರಾರ್ಕಂ | 

ಓನೊ ಹರದತ್ಮರ್‌ ತಿ ಲೋಚನಾಘೋರಶಿವ | 

ದೇವಗುಣನಿಲಯಸರ್ವಾತ್ತ ಶಂಭುಗಳಾನ | 


ತಾನನರ್‌ ಭೂತಿಕಂಠಾದಿಸೂರ್ವಾಟಾರ,ರ್‌ 
ಟಿ 


ವೀರಮಾಹೇಶ್ವರಾಚಾರಸಂಗ್ರಹಶಾಸ್ತ್ರಕಾರನೆನಿಸಿದ ಫೀಲಕಂಠನಾಗಾರ್ಯ, ಬಸವ 
ರಾಜೀಯಮಂ ನೆಗಕ್ಟ ಪಾಲ್ಕುರಿಕೆಸೋಮೇಶ್ವರ, ಸಾರೋದ್ಧಾರಮಂ ಸಡೆದ 
ಲಕ್ಸ್ಮೀಧರಾರಾಧ್ಯ, ಶಿವಜ್ಞಾನದೀನಿಕೆಯ ರಚಿಸಿದ ಮಲ್ಲಿಕಾರ್ಜುನಾಚಾರ್ಯ, 
ಶಿವಲೆಂಕಮಂಚಣ್ಣ, ಮಲ್ಲಿಕಾರ್ಜುನನಂಡಿಶಾರಾಧ್ಯ, ಶ್ರೀಸತಿಸಂಡಿತ ಇವರು 
ಗಳನ್ನು ಹೊಗಳಿದ್ದಾನೆ. 

ಅಶ್ವಾಸಗಳ ಕೊನೆಯಲ್ಲಿ 

ಮದಕುಧರನಿದಳನಭಿದುರ ಪರಮಶಿವಭಕ್ತ | 

ಪದಶತದಳಾದಭ್ರಮಕರಂದಲೀಲಾಪ್ರ 

ಮದಪರವಶೀಭೂತಮದಧುಕರೋಪಮ ಸದ್ಮಣಾಂಕಪ್ರಣೀತಮಾಗಿ 1 

ಸದಮಳಾಖಳಶಾಸ್ತ್ರಸಾರಮೆಂದೆನಿಸುವ | 

ಭ್ಯುದಯಕರಸಪದ್ಧ ರಾಜಪುರಾಣಕಥೆಯೊಳ್‌ 


ಎಂದಿದೆ. 


ಈ ಗ್ರಂಥದಲ್ಲಿ ಕೆರೆಯಪದ್ಮರಸನು ಲೋಕಾಯತಿಕಾರ್ಹತ ಬೌದ್ಧ ಮಾ 
ಮಾಂಸಕ ಭಾಟ್ಟ ಶುಕ್ಷಮತಗಳನ್ನು ವಾದದಲ್ಲಿ ಖಂಡಿಸಿದಂತೆ ಹೇಳುವ ಭಾಗಗಳ 
ಲ್ಲಿ ಕನಿ ಶ್ರುತಿಸ್ಥೃತಿಗಳ ವಾಕ್ಯಗಳನ್ನು ಪದ್ಯಗಳಲ್ಲಿ ಹೊಂದಿಕೆಯಾಗಿ ಸೇರಿಸಿ ಬರೆ 
ದಿದ್ದಾನೆ. ಗ್ರಂಥವನ್ನು " ಪಾಸಕ್ಟಯಾರ್ಥಂ ಭಕ್ತಿಯಿಂ ವಿರಚಿಸಿದೆಂ' ಎಂದು 
ಹೇಳುತ್ತಾನೆ. ಹೊಯ್ಸಳವಂಶವನ್ನು ಹೇಳುವಾಗ ಹೊಯ್ಸಳಶಬ್ದಕ್ಕೆ ಇತರರು 


436 ಕರ್ಣಾಟಕ ಕನಿಚರಿತೆ. [14 ನೆಯ 


ಹೇಳುವ ಹಾಗೆಯೇಒಬ್ಬ ಯತಿ ಸಳನಿಗೆ ಸೆಳೆಯನ್ನು ಕೊಟ್ಟು ಹುಲಿಯನ್ನು 
ಹೊಯ್ಯೆಂದು ಹೇಳಲು ಹೊಯ್ದುದರಿಂದ ಈ ಹೆಸರು ಬಂದಿತೆಂದು ಹೇಳುತ್ತಾನೆ. 


ಇವನ ಬಂಧವು ಪ್ರೌಢವಾಗಿಯೂ ಲಕ್ಷ್ಮಣಬದ್ಧವಾಗಿಯೂ ಇದೆ. 
ಈ ಗ್ರಂಥದಿಂದ ಕೆಲವು ಸದ್ಯಗಳನ್ನು ತೆಗೆದು ಬರೆಯುತ್ತೇವೆ: 


ವಸಂತ. 


ಅಸುಗೆ ನೇಣ'ಲ್‌ ಮಾಮರಂ ಸಲಸು ಮೊದಲಾಗಿ | 

ಮಿಸುಪ ಮರಗಳ ಕನರ್ಗೊೋನರ್‌ ಚಿಗುರ್‌ ಚೆಂದಳಿರ್‌ | 

ಪೊಸನನೆಗಳುಳ್ಳರಲ್‌ ಕಸುಗಾಯ್‌ ಕರಂ ದೋರೆ ತನಿವಣ್ಣಳಾಂತು ಮೆಜಯೆ | 
ಒಸೆದವಜಿ ಸನಿಯನು ಜ್‌ ಸವಿದು ಪಡಿಯಜವಕ್ಕಿ 

ಯೆಸೆವರಲ್ಪಕ್ಕಿ ಕನ್ನಡವಕ್ಕಿ ಮೆಲ್ಲುಲಿಯ | 

ನೆಸಗೆ ರುಂಕೃತಿಗೆಯು, ಸವಿವಾತನಾಡೆ ಕಣ್ಣೆಸೆದುದು ವಸಂತಸಮಯಂ | 1007 ॥ 
ಸಣ” ಯೆ ಮದಮಂ ಮಾಗಿ ಕಣಯ ಸೊಗಸಂ ಮಾವು | 

ನೆಣಿಯೆು ಕಳೆವೆರ್ಚಿ ಸನಿ ಮೆಣ*್‌ಯೆು ಮಾಧವಿ ಪೂತು | 

ತೊ ಅಯ ಲಜೈಯನವನಿ ಜಜ"ಯೆ ತಸಮಂ ಯಮನಿಗಳಿಜ"ಯೆ ನನೆಗಣೆಯೋಪರಂ/ 
ಮುಣ ಯೆ ವಿರಹಿಯಗುಟ್ಟು ಬೆಣ”ಯೆು ಕುಸುಮೇಷು ಕುಕ | 

ಲಿಜ್‌ ಯೆ ಕೋಲೆ ದು;ಖವಣಯೆ ಸುಖಿಜನಕ ಕ | 


Pv) 


ಣೈೆಆಿದುದು ವಸಂತಮಾಸಂ ಭೋಗಿತತಿಮುಖವಿಕಾಸಂ ಸುಖೈಕವಾಸಂ 1 1008 | 


“ಇಂ 

ಸಮುದ್ರ. 
ವಿದ್ರುಮವನಾವೃತಂ ವಿದ್ರುಮವನಾವೃತಂ | 
ಭದ್ರಮುಕ್ತಾಶೋಭಿ ಭದ್ರಮುಕ್ತಾಶೋಭಿ | 
ಯುದ್ರಾವಮೈನಾಗವರಶರಣನುದ್ರಾವಮೈನಾ ಗವರಶರಣಕಂ | 
ಸದೃತ್ತಸಂಘಸತ್ತೋದ್ರೇಭಶರನಿಚಯ | 
ಸದ ತಸಂಘಸತ್ಕೋದೆೋೇಭಶರನಿಚಯ | 
ಖಿ ಜಿ ಚಿ * 


ಮುದ್ರಿಕ್ತತಾಶೂನ್ಯಮುದ್ರಿಕ್ತತಾ ಶೂನ್ಮಮಂಭೋಧಿಯುಜ್ಜೃಂಭಿಕುಂ 1 1009 | 


ಗಂಗೆ. 


ಅದೆಯುರ್ಬುತದೆಯೊಡೆಯುತದೆ ತೋಹುತದೆ ಮಾಲು | 
ತದೆಯಖಣ್ಮು ತದೆ ಪೊಣ್ಣು ತದೆ ಪೊಂಗುತದೆ ಪೊಳೆಯು | 
ತದೆ ಸುಟ'ಯುತದೆ ಸೂಸುತದೆ ಪರ್ವುತದೆ ಪರಿಯುತದೆ ಪರಿಕಲಿಸುತಡರುತೆ | 


ಶತಮಾನ] ಪದ್ಮಣಾಂಕ: ಪದ್ಮರಾಜಪುರಾಣ. 437 


ಅದೆ ಹಿಗ್ಗುತದೆ ಪೆರ್ಚುತದೆ ಬುದ್ದು ದಂದೋಜಖು | 
ತದೆ ನೊರೆಯನೊದವಿಸುತ್ತದೆ ಜಾ ಗಿಸುಂ| 
ತ್ತದೆ ಭೋರ್ಗರೆಯುತೆ ಬರುತದೆಯೆಂದು ನೆರೆದ ಸಭೆಯುಲಿಯುತಿರಲೈತಂದುದು 


11010 ॥ 
ಮಾದೇವಿ. 


ಚಂಚಲಾಕ್ಸಿ ಗಳ ಡಾಳಂ ಬಳ್ಳಿ ನಿಂಚಂ ಪ| 

ಳಂಚಲೆಯೆ) ಕಿವಿಗಳಾಶ್ರೀಕಾರದಾಕಾರ 

ಮಂ ಚುನ್ನವಾಡೆ ಕುಡುವುರ್ವ ಕರ್ನಿನ ಬಿಲ್ಲ ಬಿಂಕಮಂ ಕೊಂಕುಗೈಯೆ 

ಮಿಂಚುವ ನೊಸಲ್‌ ತೊಳಗುವೆಳವೆಅ್‌"ಯ ಮೋಹನಕೆ | 

ಪಂಚತ್ರಮಂ ಸಾರ್ಚೆ ನಗೆಮೊಗಂ ಪೂರ್ಣೇಂದು | 

ನಿಂ ಚೆಲುದೋ ಅ” ಕಾರ್ಮುಗಿಲ ಪೆರ್ಮೆಗೆ ನೂರ್ಮಡಿಸೆ ಮುಡಿಯದೇಂ 

ಮೆಜಿ'ದಳೋ ॥ 1011 ॥ 

ಕೆಕೆಯಪದ್ಮರಸ. 


ಸುರಿಸಿ ಲಿಂಗತಯಮನಾಕಿ ಯಾಕಾರಕೋ | 
೨೨ ಒಂ J 
ತೆರನಾಗಿ ತದ್ದಿತಮನಣ'ಪಿಯಂತಸೋೋರು | 
3 ಲ ಬ 
ತರನಿಧಿಯನೊರದು ವಕ್ಕವ,ವಿಂಂತೆಂದು ಬೆ ೋಧಿಸಿಯಾಗಮದ ಹೃ ದಯಮಂ | 
ನಿರನಿಸಿ ಲನಿತಪ ತಯಂಬೆಟ್ಟು. ಮೇಣ್‌ ಪತತಿ 
Kc ಬ್ರ ಜು ಖಲ 
ಪುರುಷವೃತ್ತಿಯನ್ಸೆದೆ ಕಾಣಿಸುವ ಸೂತ್ರದಿಂ | 


ಚರಿಸವೋಬಲಿಸಗಿ ಶಾಬ್ಬಿಕರ ಗುರುವೆನಿಪ ಕೆಜ್‌ಪದ ರಸರೊನನುಗಿಳೆಯಂ | 10192 | 


ಪರಮತಖಂಡನ. 


ಕೆಡುನೀಪ್ರ ಪಂಚಮಂ ನಿತ್ತವೆಂದೆಂಬ ಬಾ | 

ಯ್ಬಡಿಕ ನಾಾಮಾಂಸಕಾ ನೀಂ ಸುಮ್ಮ ನಿರ್‌ ಪುಂಸ್ತ | 

ಜಡಭಾವಪುರುಷಪ್ರ ಕೃತಿಗಳ ವಿವೇಕಿನಿಯಲ'ಯೆ ಮೋಕ್ಷ ನೆಂಬ ಸಾಂಖ್ಯಾ | 
ಉಡುಗು ಷಡ್ವಿ ಒರ ರತತ್ತವೆಂದು ನಿಜ | 

ದೆಡೆಯನಜ *'ಯದೆ ಭವಕ ಬರ್ಪ ಪಾತಂಜಲನೆ | 

ನುಡಿಯದಿರ್‌ ಬ್ರಹ್ಮಕ್ಕೆ ಜೀವತೆಯನೊರೆವ ವೇದಾಂತಿ ನಿನಗೇತಜಿಣಿ` ವೈ ॥10138॥ 


ಕನಿ ಮುಖಕವಾಟಿ ಸದ್ಯ. (ಗತಪ್ರತ್ಕ್ಯಾಗತಪದ್ಯ) 


ವರವಿತನುನಿರಭಿಃಗಕನತಾವಿಕಭಸಶಿವ | 
ನಿರತತನುವಿರುಚಾರುಚಜರಾತನುಪಶುನಸು | 
ಸರಸರಸಕಮರಣರತವಿರತಹಿಯತಯಜಕಕುಶಲಕರ ಶಶಕಕರಕ | 


ಕೆಂ ಕರ್ಣಾಟಕ ಕನಿಚರಿತ. [14 ನೆಯ 


ಕರಕಕಶಶರಕಲಶಕುಕಜಯತಯಹಿತರವಿ] 
ತರಣರಮಕಸರಸರಸಸುಪಶುಪನುತರಾಜ | 
ಚರುಚಾರುವಿನುತತರನಿವಶಿಸಭಕನಿತಾನಕಗಭೀರನಿನುತನಿರವ 11014 | 


(ಕರ್ಣಾಟಿನಿಭಕ್ತಿಮಾತ್ರದಲ್ಲಿ ಉಪನ್ಯಾಸಚ್ಛಾಯೆಯಿಂದ ಅನುಲೋಮ 
ಪ್ರತಿರೋಮಾರ್ಥದಮಾಗಿ ಮಾಡಿದ ಕವಿಮುಖಕವಾಟಾಖ್ಯಸಾರ್ಥಕಮಾದ 
ಮಹಾಪ್ರಬಂಧಮಿದು.) 


ಮಾನಾ ದಿಲಾ ನಂಬದಿರಿ ಬವರ. 


ನಜ್ರ. 1393. 


ಈತನು ಸೊರಬದ 264 ನೆಯ ಶಾಸನವನ್ನು ಬರೆದಂತೆ ಆ ಶಾಸನದ 
ಲಿರುವ 
ಗಿ 

ವಪುವಂ ಗೋಪತಿಯುಟ ಯಲ್‌ | ವಿಪುಳತಲಂಸರೋಕ್ಸ ನುತಿಯ ಪೇಟ್ಮುಂ ವಜ್ರಂ 


ತಪನಶಶಿಯಿರ್ನಿನಂ ವ|| ರ್ತಿಪ ತೆಜದಿಂ ಸದು ಧಾಳಿ ಪೊಗಟಲ್‌ ಕೃತಿಯಂ | 


ಎಂಬ ಪದ್ಯದಿಂದ ತಿಳಿಯುತ್ತದೆ. ಈ ಶಾಸನವು ಶಕ 1818ರಲ್ಲಿ-ಎಂದರೆ 1898 
ರಲ್ಲಿ- ಬರೆದುದು. ಇದರಲ್ಲಿ ಸ್ವರ್ಗಸ್ಥನಾದ ಮಹಾಪ್ರಭು ಕುಪ್ಪಟೊರ ಗೋಪೀ 
ನಾಥನ ಸ್ತೃತಿರೂಸವಾದ ಪದ್ಯಗಳಿವೆ. ಈ ಶಾಸನದ ಅನೇಕ ಭಾಗವು ಹೋಗಿದೆ. 
ಅಸಮಗ್ರನಾದ ಒಂದು ಸದ್ಯವನ್ನು ಕೆಳಗೆ ಬರೆಯುತ್ತೇವೆ: 

EG ಮನೊ :ರಧಾರ್ಥಮಂ | 

ಹುಡುವನದಾರೊ ಬಂಧನದಿಸಿರ್ದ್ವರನಶ್ರಮದಿಂದೆ ಬೇಗದಿಂ| 

ಬಿಡಿಸುವರಿಲ್ಲ ಬಂಧುಗಳ ಪಾಲನೆ ಪೋದುದು ಗೋವಿನಾಧ ಹಾ | 


ಮಡಿದನೆನುತ್ತೆ ಕಣ್ಬ್ಣನಿಯ ತಂದುದು ಕುಂದದೆ ಧಾರಿಣೀಜನಂ 11015 ॥ 


ಅಭಿನವಮಂಗರಾಜ. 1398. 


ಈತನು ಅಭಿನವನಿಘಂಟು ಅಥವಾ ಕನಿಮಂಗಾಭಿಧಾನ ಎಂಬ ಗ್ರಂಥ 
ವನ್ನು ಬರೆದಿದ್ದಾನೆ. ಚೆಂತಾಮಣಿಸ್ರತಿಸದವೆಂಬ ಗ್ರಂಥವನ್ನೂ ಬರೆದಿರುವುದಾಗಿ 
ಪ್ರತೀತಿಯಿದೆ. ಇದು ನಮಗೆ ದೊರೆತಿಲ್ಲ. 


ಇವನು ಬ್ರಾಹ್ಮಣಕನಿ; ಕಮ್ಮೆಕುಲದವನು ; ವಿಶ್ವಾಮಿತ್ರಗೋತ್ರದವನು. 
ಈತನ ತಂದೆ ರೆಮ್ಮಾರ್ಯರಾಮರಸ. ಶಶಿಪುರದ ಸೋಮೇಶ್ವರನ ವರಪ್ರಸಾದ 
ದಿಂದ ಈ ಫಿಘಂಟುವನ್ನು ಬರೆದಂತೆ ಹೇಳುತ್ತಾನೆ. " ಸೋಮೇಶನೊಲಿದಿ 


ಶತಮಾನ] ಅಭಿನವಮಂಗರಾಜ : ಅಭಿನವನಿಘಂಟು, 439 


ತ್ರನಾಹತಮತಿಖಯ ಕುಜುಪಿನಭಿನವಮಂಗ' ಎಂದು ತನ್ನನ್ನು ವಿಶೇಷಿಸಿ ಹೇಳಿ 
ಕೊಂಡಿದ್ದಾನೆ. ಈ ನಿಘಂಟುವನ್ನು ಶಕ 1320 ರಲ್ಲಿ -ಎಂದರೆ 1898 ರಲ್ಲಿ- 
ಬರೆದಂತೆ ಹೇಳುತ್ತಾನೆ. 


ಇವನಿಗೆ ಬಾಲಶಾರದೆ, ಅಭಿನವಬಾಲಸರಸ್ತತಿ ಎಂಬ ಬಿರುದುಗಳಿದ್ದಂತೆ 
ತಿಳಿಯುತ್ತದೆ. 

ತನಗೆ ಹಿಂದೆ ಇದ್ದ ನಿಘಂಟಿಕಾರರನ್ನು ಈ ಸದ್ಯದಲ್ಲಿ ಹೇಳಿದ್ದಾನೆ 

ವರರುಚಿಯ ಜಾಣ್ಣೆ ಗೋಪಾಲಕನ ಬೆಡಗು ಭಾ | 

ಗುರಿಯ ಗೂಢತೆ ಧನಂಜಯನ ಪರಾ,.ಯ ಸುರ | 

ಹರಿಯ ಸುನಿಭಕ್ತಿ ವಿಶ್ವಪ್ರಕಾಶದ ಚದುರು ನಾಗವರ್ಮನ ಕನ್ನಡಂ | 

ವರೆ ಜಯಂತಿಯ ನಯಂ ಹಲಾಯುಧ ವಿ | 

ಸ್ತ ರದ ವಚನೊ' 3 ; ಯೆಶಂಬಿಂತಿವೆಲ್ಲ ವನು ನಿಂ | 

ವರಿಸಿಯಭಿನವಮಂಗನುನಿರಿದಂ ಗನ ಯಾಲರ ಟ್ರ 'ವಂತುಟಿಭಿಧಾನವತಿಂ H 


ತನ್ನ ಪ್ರಶಸ್ತಿ ಯನ್ನು | ಅಭಿನನಮ ೦ಗಿ ಮಸಿ ಸಿರ್ದ ಸತೃವಿತೆಯಂ ಜಜಕೆವರಾರ್‌ 
ಮಜ್‌ವರಾರ್‌ ವಿಕೃರೋಲ್‌ ಮನುಜಶಿಕ ಕ್ಸಾಪೇಕ್ಸೆಯಿಂದಾದನೇ ಎಂಬ 
ಸದ್ಯಭಾಗದಲ್ಲಿ ಹೇಳಿಕೊಂಡಿದಾ ನೆ. 


ಇವನ ಗ್ರಂಥ 
ಅಭಿನನನಿಘಂಟು ಅಥವಾ ಮಂಗಾಭಿಧಾನ. 


ಇವನ ಕಾಲಕ್ಕೆ ಹಿಂದೆ ಇದ್ದ ನಾಗವರ್ಮನ ನಿಘಂಟ.ವನ್ನು ಮನಸ್ಸಿನಲ್ಲಿ 
ಟ್ಟುಕೊಂಡು ತನ್ನ ಗ್ರಂಥಕ್ಕೆ ಅಭಿನವನಿಘಂಟು ಎಂದು ಹೆಸರಿಟ್ಟಿರುವಂತೆ 
ತೋರುತ್ತದೆ. 


ಇದು ಉದ್ದಂಡಸಟ್ಟಿದಿಯಲ್ಲಿ ಎಂದರೆ ನಾರ್ಧಕಷಟ್ಟದಿಯಲ್ಲಿ ಬರೆದಿದೆ. 
ಇದರಲ್ಲಿ ಸ್ವರ್ಗ, ಭೂ. ಪಾತಾಳ, ಸಾಮಾನ್ಯ, ನಾನಾರ್ಥ ಎಂಬ? ಕಾಂಡಗಳಿವೆ. 
ಒಂದೊಂದು ಕಾಂಡವೂ ವರ್ಗಗಳಾಗಿ ಭಾಗಿಸಲ್ಪಟ್ಟಿದೆ. ಈ ಗ್ರಂಥದಲ್ಲಿ ಸಂಸ್ಕೃತ 
ಶಬ್ದಗಳಿಗೆ ಕನ್ನಡದಲ್ಲಿ ಅರ್ಥವನ್ನು ಕೊಟ್ಟಿದ್ದಾನೆ. ತನ್ನ ಗ್ರಂಥದ ಉತ್ಕೃಷ್ಟತೆಯ 
ನ್ನೂ ಪ್ರಯೋಜನವನ್ನೂ ಈ ಪದ್ಯದಲ್ಲಿ ಹೇಳಿದ್ದಾಕೆ ಸ 

ಪಡೆದ ತಾಯಂತಲಂಕಾರದಂದಮನಿವು | 

ದಡರ್ದ ಪಿತನಂತೆ ಲಕ್‌ ಣಸುಶಬ್ದಮನೀವು 

ದೊಡೆಯನಂತೆ ಸದಾರ್ಥಬಾವುದಂಗನೆಯಂತೆ ಭಾವರಸಗಳನೀವುದು | 


440 


ಕರ್ಣಾಟಕ ಕವಿಚರಿತೆ. [14ನೆಯ 


ಕಡುಗುರುವಿನಂತತಿನಿಭಕ್ಕಿಲಿಂಗಮನೀವು | 
ದೊಡನಾಡಿಯಂತೆ ತಾತ್ಸರ್ಯಾರ್ಥಮಾವುದೆಂ | 
ದೊಡರಿಸಿದನಭಿನವನಿ ಘಂಟನಭಿನವಮಂಗನಭಿನವನಿಲಾಸದಿಂದೆ | 


ಗ್ರಂಥಾನತಾರದಲ್ಲಿ ಸೋಮೇಶನನ್ನು ಸ್ತುತಿಸಿ ಬಳಿಕ ಸರಸ್ಪತೀವಿನಾಯಕರ 


ನ್ನು ಹೊಗಳಿ ದ್ದಾನೆ. 


ಕಾಂಡಗಳ ಕೊನೆಯಲ್ಲಿ-- 


ಇತಿ ಶಶಿಸುರಾಧಿನಾಥಸೋಮೇಶ್ರರಚಾರುಚರಣಾರವಿಂದಮಧುಸೇವಿತಮದಧುಕರಾಯ 


ಮಾನ ನಕಲನಿಬುಧಜನಮಾನಸೊಲಾ ಸನಿವಾಸ ಅಭಿನವಬಾಲಸರಸ ತಿ ಮಂಗರಾಜವಿರಚಿತ 
ಮಸ್ಪಭಿನವಾಭಿಧಾನದೊಳ್‌ 


ಬಿಂಬ ಗದ್ಯವಿದೆ. 


ಈ ಗ್ರಂಥದಿಂದ ಒಂದೆರಡು ಪದ್ಯಗಳನ್ನು ಉದ್ದರಿಸಿ ಬರೆಯುತ್ತೀವೆ: 
ಕೇಂಕೃತಂ ಪಕ್ಲಿಯೊಳಗಿೀೀಂಕೃತಂ ವಾತನೊಳು | 

ರುಂಕೃತಂ ತುಂಬಿಯೊಳು ಚೀತ್ತ್ರೃತಂ ರಧಗಳೊಳು | 

ಭೀಂಕ್ಸ್‌ಶಂ ಬಾಣದೊಳು ಫೀಟ್ಮ್ಮೃತಂ ಕಲಭದೊಳು ಬೃಂಹಿತಂ ಮದಗಜದೊಳು | 
ಟಿಂಕ್ಟಠಂ ಬಿಲ್ಲಿ ನೊಳು ಸೀತ್ಮ್ಯೃತಂ ಸಂರತದೊಳು | 

ಹೂಂಕೃತಂ ಧೀರರೊಳು ಮಾಂಕೃತಂ ಪರ್ಣಿ ಯೊಳು | 

ರುಎಂಕ್ಟತಂ ಕಟಕದೊಳು ಹೇಷಾಕೃತಂ ವಾಜಿತತಿಯಲ್ಲಿ ವರ್ತಿಸಿರ್ಕುಂ ॥ 1016 ॥ 
ಕೈಕಾಲುಮೋಟನಾದಂ ಕುಣಿಕನೆನಿಸಿರ್ಕು | 

ಕೈಕಾಲು ಕಿ೫'ದಾಗೆ ವಾಮನೆಸಿಸಿರ್ಕುವಾ | 

ಕೈಕಿತಂ ಪೃಶ್ಲಿಯೆನೆ ಸೂಕ್ಸ್‌  ದವನಕ್ಕು ಹುಬ್ಬ ಂ ಗುಡ್ಡನೆಂದೆನಿಕ್ಕುಂ 1 
ಏಕಹಸ್ಮಂ ನಿಕಳಪಾಣಿಯೊಕ್ಕ ಯನ | 

ಕ್ಶೇಕಾಂಘ್ರಿಯೆನೆ ಕುಂಟನಕ್ಕು ಗತನಾಸಿಕಂ | 

ಮೂಕೊಣ'ಯನಕ್ಕು ಕಿವಿಯಿಲ್ಲದವ ಮೂಲನಕ್ಕದ್ವಿಜಂ ಬೋಡನಕ್ಕುಂ ॥1017॥ 








ಆಯತವರ್ಮ. ಸು. 1400. 
ಈತನು ಕನ್ನಡರತ್ನಕರಂಡಕವನ್ನು ಬರೆದಿದ್ದಾನೆ. ಇವನು ಜೈನಕನಿ; 


ವರ್ಧಮಾನಸಿದ್ಧಾಂತದೇವನ ಶಿಷ್ಯನು. ಇವನ ವಿಷಯವಾಗಿ ಇವನ ಗ್ರಂಥ 
ದಿಂದ ಇನ್ನೇನೂ ತಿಳಿವುದಿಲ್ಲ. ಇವನ ಕಾಲವನ್ನು ನಿಶ್ಚಯಿಸುವುದಕ್ಕೂ ಸರಿ 
ಯಾದ ಆಧಾರವಿಲ್ಲ; ಸುಮಾರು 1400 ರಲ್ಲಿ ಇದ್ದಿರಬಹುದೆಂದು ತೋರುತ್ತದೆ. 


ಶತಮಾನ] ಆಯತವರ್ಮ : ಕನ್ನಡ ರತ್ನಕರಂ ಡಕ. 44] 


ಇವನ ಗ್ರಂಥ 
ಕನ್ನಡ ರತ್ನಕರಂಡಕ. 


ಇದು ಚಂಪೂಗ್ರಂಥ; ಸಮ್ಯಗ್ಬರ್ಶನಸ್ಪರೂಪಥಿರೂಪಣ, ಸಮ್ಯಗ್‌ಜ್ಞಾನ 
ಸ್ವರೂಪನಿರೂಪಣ, ಸಮ್ಯಕ್ಟಾರಿತ್ರಸ್ವರೂಪನಿರೂಸಣ ಎಂದು ಪರಿಚ್ಛೇದಗಳಾಗಿ 
ಭಾಗಿಸಲ್ಪಟ್ಟಿದೆ. ಇದರಲ್ಲಿ ಜೈನಮತಕ್ಕೆ ಸಂಬಂಧಪಟ್ಟಿ ರತ್ನತ್ರಯವೆಂಬ 
ದರ್ಶನಜ್ಞಾನಚಾರಿತ್ರಗಳು ವರ್ಣಿಸಲ್ಪಟ್ಟವೆ. ಗ್ರಂಥಾವತಾರದಲ್ಲಿ ಚತುರ್ವಿಂಶಕಿ 
ಜಿನಸ್ತುತಿ ಇದೆ. ಗ್ರಂಥಾಂತ್ಯದಲ್ಲಿ ಈ ಗದ್ಯನವಿದೆ- 


ಇದು ಭಗವದರ್ಹತ್ಚರಮೇಶ್ವರಪರಮಭಟ್ಟಾರಕನೀತರಾ ಗಸರ್ವಜ್ಞವದನವನಜಸ 
ಮುದ್ಗತಸದಸದಾತ್ಮಕಪರಮತತ್ತ್ವ ಭಾವನಾಭಾವಿತಸ್ವಾಂತ ಶ್ರೀವರ್ಧಮಾನಸಿದ್ಧಾಂತದೇವ 
ಚರಣಸರಸೀರುಹಸ್ಮರಣಪರಿಣತಾಂತಃಕರಣಕುಶೇಶಯ ಶ್ರೀಮದಾಯತವರ್ಮವಿರಚಿತಮಪ್ಪ 
ರತ್ತಕರಂಡಕದೊಳ್‌. 


ಈ ಗ್ರಂಥದಿಂದ ಕೆಲವು ಸದ್ಯಗಳನ್ನು ಉದ್ದರಿಸಿ ಬರಯುತ್ತೇವೆ 
ರತ್ನತ್ರಯ. 


ತತ್ತ ದ ರುಚಿ ಸಮೃಕ್ಕ್ವಂ ತತ್ತ್ವಂಗಳನೊಳ್ಳಿತಾಗಿಯಣ'ವುದು ಬೋಧಂ | 
ತತ್ತ್ವಂ ತನ್ನೊ ಳ್‌ನೆಣ್‌ದಿರೆ | ಸತ್ತ ,ಂಗಳನೋನಿಕಾವುದದುವೆ ಚರಿತಂ 1 1018 ॥ 


ಮೀಲ 
ಸಲ್ಲೇಖನೆ. 


ಎಲ್ಲಾ ಪರಿಗ್ರಹಮುಮಣ | ವಲ್ಲದ ಮನದೊಡೆಯನಾಗಿ ಸಲೆ ತಸಮಂ ತ| 
ಲ್ಲದೆ ಕೆಯ್ಕೊಳ್ಳುದು ತಾಂ |ಸಲ್ನೇಖನೆಯೆಂಂದುಫೆ "ಟ್ವರಾಚಾರ್ಯರ್ಕಳ್‌॥1019॥ 


ವೈರಾಗ್ಯ. 
ಜಳಬುದ್ದು ದದಿ$ ಕ್ಷಣಿಕಂ | ಜಳಧರನಿವಹಂಗಳಿಂದಮಧುು ವಮುಳ್ಳ್ಕಂ | 


ಗಳ ರಂಜನೆಯಂತಚಿರಂ | ಬಳಸಿದ ಬಂಧುಗಳುಮೊಡಲುಮೊದವೆಯುಮೆಂತುಂ 
॥ 10201 
ಚತುರಂಗಬಲಮುಮಾಯುಧ | ತತಿಯುಂ ಬರಮಿತ್ತ ದೈವಮುಂ ಬಂಧುಗಳುಂ | 


ಕಿ ತಿಯುಂ ನಿಜಭುಜವೀರೃಮು | ಮತೀತಮಪ್ಪಂದು ಕಾಯಲಾಜವು ನರರಂ 
n 1021 1 


ಸಂಸಾರಕಾರಣಂಗಳ್‌ | ಹಿಂಸಾರುಚಿ ಕಳವು ಸಸಿ ಪರಸ್ತ್ರೀ ಗಮನಂ | 
ಮಾಂಸಮಧುಮದ್ಕಸೇವನೆ | ಸಂಸಯಮೆಂಂ ದುಃಖಕಾರಣಂಗಳಿವಿನಿತುಂ ॥ 10092 ॥ 


ಉತತಾತನರಾರ್ಣ-ರಾಲಸರೂಟಿಹಿಸರವಾ- ಬೌಣನಾನನಾಜಾವುಯಡೇನು..ಎಂವಾಾರಜಾವನು 


449 ಕರ್ಕಾಟಕ ಕವಿಚರಿತೆ. [14 ನೆಯ. 


ಚಂದ್ರಕೀರ್ತಿ. ಸು. 1400. 
ಈತನು ಪರಮಾಗಮಸಾರವನ್ನು ಬರೆದಿದ್ದಾನೆ. ಇವನು ಜೈನಕನಿ. 
ಗೃಂಥಾಂತ್ಯದಲ್ಲಿರುವ 
ಮುನಿಪತಿ ದರ್ಶನಶುದ್ಧಂ | ವಿನುತಯಶಂ ಶೀಲರತ್ನ ನತಳಿತಧೈರ್ಯ © | 
ಮನಸಿಜಮದಕರಿಸಿಂಹಂ | ವಿನಯನಿಧಾನಂ ಸರಸ ತ್ರೀ ಭೆ | 
ಯಮನಿಯಮಧ್ಭಾನಯುತಂ | ಸಮಚಿತ್ಮಂ ತತ ವೇದಿ ವೈರಾಗ್ಯಯುತಂ | 
ಶಮಿತೆಕೆಸಾಯಂ ನಿಸ್ಸೃಹ | ಸಮಲಂ ಭವಂ ಸರಸೃತೀಮುಖತಿಲಕಂ | 


ಎಂಬ ಪದ್ಯಗಳಲ್ಲಿ ಕನಿ ತನ್ನ ಗುಣಾದಿಗಳನ್ನು ಹೇಳಿಕೊಂಡಿರುವಂತೆ ತೋರು 
ತ್ತದೆ. ಅಲ್ಲದೆ ಅತನಿಗೆ ಸರಸ್ಪತೀಮುಖತಿಲಕ ಎಂಬ ಬಿರುದು ಇದ್ದಂತೆಯೂ 
ತಿಳಿಯುತ್ತದೆ. ಒಂದೆರಡುನದ್ಯಗಳು ಶವಿಜನಮಿತ್ರ ಎಂದು ಮುಗಿಯುತ್ತವೆ. 
ಇದೂ ಕವಿಯ ಬಿರುದಾಗಿದ್ದ ರೂ ಇರಬಹುದು. ಕನಿಯ ಕಾಲವನ್ನು ನಿರ್ಧರಿ 


ಸಲು ಆವ ಆಧಾರವೂ ಇಲ್ಲ; ಸುಮಾರು 1400 ರಲ್ಲಿ ಇದಿ ರಬಹುದೆಂದು ತೋರು 
ತ್ಮದೆ. 


ಸರಮಾಗಮುಸಾರ. 
ಇದು ಕಂದವೃತ್ತಗಳಲ್ಲಿ ಬರೆದಿದೆ; ಪದ್ಯಗಳು 182. ಇದರಲ್ಲಿ ಆತ್ಮಸ್ತ 


ರೂಪ, ವೈರಾಗ್ಯ ಮುಂತಾದ ವಿಷಯಗಳು ನಿರೂಪಿತವಾಗಿವೆ. ಇದಕ್ಕೆ ಈ 
ಹೆಸರು ಬರಲು ಕಾರಣವನ್ನು ಕನಿ ಈ ಸದ್ಯದಲ್ಲಿ ಹೇಳುತ್ತಾನೆ 
ಸರಮಜನೇಶರಮತದೊಇನ* | ಪರಿಕಿನಿ ಸಾರಾಯಮವು ವಂ ಕೊಂಡು ಕರಂ | 


ವಿರಚಿಸಿತಪು ದಜ" ೦ದೆಂ | ಸರಮಾಗಮಸಾರಮಾದುದೀಕೃತಿಯಂದಂ | 
[J 


ಗ್ರಂಥಾವತಾರದಲ್ಲಿ ಪುರುದೇವಸ್ತುತಿ ಇದೆ. ಈ ಗ್ರಂಥದಿಂದ ಕೆಲವು 
ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ 
ವನ್ನ ಧನಮೆನ ಪುತ್ರ ರಿ | ದೆನ್ನ ಯ ಗೃಹಮೆನ್ನ ವಸ್ಮುವಾಹನಮೆನಸುತುಂ | 
ತನ್ನ ನಿಜಾತ್ಮ ನನ ಯದೆ|ಮನಿ ನ ಮೂಡಮತಿಯೊಳೊಂದಿದಜೀವಂ 11023 
ಧ್ಯಾನಂ ಕಿಚ್ಚಾಗ ಲಸದ್‌ | ಜ್ಞಾನಂ ತಿದಿಯಾಗೆ ವೃತ ತ್ರಮೌಷಧಮಾಗಲ್‌ | 
ಜ್ಞಾನಿ ಸುದುಗಾತ್ತಲೊ:ಹಮ | ನೇನುಂ ಮಳಮೊಂದು ನಿಲ್ಲದಂತಿರೆ ಮುದದಿಂ 
HW 1024 ॥ 


ನೀರೊಳಗೆ ಪುಟ್ಟಿ, ಸದ ೦ | ನೀರೊಳ್‌ ತಾಂ ಮುಟ್ಟಿ ದಂತೆ ನಿಜರುದ್ದಾ ತ್ರ ° | 
ಸಾರಮಣಮಲ್ಲ ದೀ ಹ ಬೂಟು ಶತಿ ಆ ಬ್‌ 11025 


ಶತಮಾ ನ] ಕವಿಮಲ್ಲ : ಮನ್ನ ಥವಿಜಯ. 443 


ಆನಪ್ಪೊಡಫುನಿಹೀನಂ ತಾನಪ್ಪೊಡೆ ಕರ್ಮ ಜನಿತಮಿಾಯೊದಲೆನುತುಂ | 


ಜ್ಞಾನಿಯದಣಲ್ಲಿ ಮೋಹಮ ನೇನುಂಪೊರ್ದಿಸದೆ ನೆಗಲ್ಲುಮಾತೊ ೀನ್ನತಿಯೊಳ್‌ 


।॥ 1026 ॥ 
ತನು ತನಗೆಂಬ ತನ್ನಿ ತನಗೆಂಬ ಧನಂ ತನಗೆಂಬ ರಾಜ್ಯರಂ | 
ಜನೆ ತನಗೆಂಬ ದರ್ಪಮನದಿರ್ಪಿಯ ತನ್ನೊಳೆ ತಾನೆ ಭಾವಿಸಲ್‌ | 
ತನು ತನಗಲ್ಲ ತನ್ನಿ ತನಗಲ್ಲ ಧನಂ ತನಗಲ್ಲ ರಾಜರಂ | 
ಜನೆ ತನಗಲ್ಲವೆಂದುಟ`ದು ನಿಂದುದೆ ಯೋಗಿಗೆ ಜೂೀಗಿಲಕ ಐಂ `॥ 1007 | 


ನಾರಾ ಅನಾದಿ ನಾದ 


ಕನಿಮಲ್ಲ. ಸು. 1400, 
ಈತನು ಮನ್ಮಥನಿಜಯವನ್ನು ಬರೆದಿದ್ದಾನೆ. ಇವನು ಬ್ರಾಹ್ಮಣ ಕನಿ; 
ಕವಿಪುಟ್ಟಿಣಾಂಕಪಂಡಿತನಿಂದ (ಸು.1350) ನಿದ್ಯೆಯನ್ನು ಕಲಿತಂತೆ ಹೇಳುತ್ತಾನೆ. 
ಇವನಿಗೆ ಲಕ್ಷಣಕನಿ ಎಂಬ ಬಿರುದಿದ್ದಂತೆ ತಿಳಿಯುತ್ತದೆ. ಇವನಕಾಲವು ಸುಮಾರು 
1400 ಆಗಿರಬಹುದು. ಸಂಸ್ಕೃತ ಕವಿಗಳಲ್ಲಿ ಕಾಳಿದಾಸಬಾಣವುಯೂರರನ್ನು 
ಸ್ಮರಿಸಿ ಕನ್ನಡಕನಿಗಳಲ್ಲಿ ಅಗ್ಗಳ ಮುಂತಾದವರನ್ನು ಈ ಪದ್ಯಗಳಲ್ಲಿ ಸ್ತುತಿಸು 
ತ್ತಾನೆ 


ಇಳೆಯೊಳ್‌ ಕರ್ನಾಟಭಾಷಾನಿದರೆನಳೆಸನೊಳ ಬಿ ಗರ್‌ ತಾವೆನಿಸ 
( ನ 


೬. 
ಕಳೆಯಾಣ ಂ ನಾಗವರ್ಮಾದ ನುಪಮಗುಣಿಗಳ* ನೂತನಖ ಹರೆಮೊ ೪" | 
Ke) ಟ ತ ತ 
ವಿಳಸದಾ,ಗ ತೆ ಯಂ ಕಾಫೀ ರಮೆಸಗುವಿನಂ ಮಾಟ". ಕಾಲುಣದಿಂ 
೨೨. ಶಂ ಇತಿ ೧4 
ನಿರತಂ ಕರ್ನಾಟಕದೊಳ್‌ | ಸ೦ಕಿಸೆ ಶಬ್ದಜ್ಞನಾವನೊರ್ವನೆ ಲೂ-ಕ | 


ಕೃರಿದಲ್ಲೆ ಭಾಪು ಕವಿಕುಂ | ಜರ ಕೇಶವರಾಜ ಗೋಚರಿಸಿ ಮನ ನದೊಳ್‌ | 
Nd 


ಇವನ ಗ್ರಂಥ 
ಮ ನ್ಮಥವಿಜಯ. 


ಇದು ಚಂಪೂರೂಪವಾಗಿದೆ. ಗ್ರಂಥಾವತಾರದಲ್ಲಿ ಕವಿ ಕಾವ;ನನ್ನು ಸ್ತುತಿ 
ಸಿದ್ದಾನೆ; ಬಳಿಕ ಈಶ್ವರ, ನಿಷ್ಣು, ಬ್ರಹ್ಮ, ಆದಿಶಕ್ಕೆ, ಗಣೇಶ, ಸರಸ್ತತಿ ಇವರು 
ಗಳನ್ನು ಸರಿನಿಡಿಯಿಂದ ಹೊಗಳಿದ್ದಾನೆ. ತನ್ನ ಗ್ರಂಥದ ಹೆಸರು ಮುಂತಾ 
ದುದನ್ನು ಈ ಸದ್ಯದಲ್ಲಿ ಹೇಳಿದಾ ನೆ. 

ಸ್ಮರನಿಜಯಂ ಕೃತಿವೆಸರಾ | ದರಿಪರ್‌ ಶ್ರಂಗಾರಸಾರಕೋನಿದರೊಲನಿಂ | 


[)) 
ವಿರಚಿಸಿದಂ ಲಕ್ಸ್‌ ಣಕವಿ | ವರಸೆಂದೆನೆಮೆಚ್ಚಿ ಕೂರ್ತು ಪೊಗಲದರೂಳರೇ | 


444 ಕರ್ಣಾಟಕ ಕವಿಚರಿತೆ. [14 ಸಿಯ 


ಗೃಂಥಾಂತ್ಯದಲ್ಲಿ ಈ ಗದ್ಯವಿದೆ.. 


ಇದು ವಿದಿತಮದನಮುದಾ ಂಕಿತವಿದೂರಜನನಿಬಂಧನಕಾರಾಗಾರಮಭಿನವನಾಯಕ 
ನಾಯಿಕಾಶೃಂಗಾರಸಾರೋದ್ಧಾರಮುಂ ಸಕಲನಿಬುಧಸೇವೃಮಾನಮನಿಂ ಲಕ್ಸ್ಮಣಕನೀಂದ್ರ 
ವಿರಚಿತಮಪ್ಪ ಮನ್ಮ ಥನಿಜಯದೊಳ್‌. 


ಈ ಗ್ರಂಥದಿಂದ ಸ್ವಪ್ರಶಂಸಾರೂಪವಾದ ಕವಿಯ ಒಂದು ಪದ್ಯವನ್ನು 
ಉದ ರಿಸಿ ಬರೆಯುತ್ತೇವೆ-- 
Uw hai 
ಚತುರಾಸ್ಕಂ ಜಡಜಸ್ತನಂಗಜಹರಂ ಕಾಡೊಳ್‌ ಸಮಂತಿರ್ಪನ | 
ಚ್ಛುತನೆಂದುಂ ಸಿರಿಯಿಂದೆ ಗರ್ನಿತನವಂ ಭೂಭಾರಕಜ್ಞಾನಿ ಗೀ ॥ 
ಸ್ಪತಿ ಪಾಣ್ಣಂ? ಗೊರವಂಕಳಾವಳಿಯನೆಂದಿಂತೆಲ್ಲಿಯುಂ ನಿಲ್ಲದ | 


ಪ್ರತಿಮಳ ಸತ್ವ ವಿಮಲ್ಲ ನೊಳ್‌ ಮೊಗದೆ ನಿಂದಳ್‌ ವಾಣಿ ಸಲ್ಲೀಲೆಯಿ೨ಂ (1028 ॥ 


ಲಾ ಕಾಲಾ 


ನೀಲಕಂಠಶಿವಾಚಾರ್ಯ. ಸು. 1400. 


ಈತನು ಬರೆದಿರುವ ಬ್ರಹ್ಮಸೂತ್ರವ್ಯಾಖ್ಯಾನರೂಸವಾದ ಕ್ರಿಯಾಸಾರವೆಂಬ 
ಸಂಸ್ಕೃತಗ್ರಂಥದ 19 ನೆಯ ಉಸದೇಶದ ಕೊನೆಯಲ್ಲಿರುವ “ಅಧ್ವನಾಮಧ್ವ 
ಪತೇ ಶ್ರೇಷ್ಠಸ್ಯಾಧ್ವನಃ ಪಾರಮಸೀವೇತಿಮಂತ್ರೇಣ ಕೃತಕಲಾಸನ್ನಿಧಾನಸ್ಯ 
ಲಿಂಗಸ್ಕ್ಯ ದೀಕ್ಸಾಪೂರ್ವಕಧಾರಣಮಿತ್ಯಾಗಮಪ್ರಕಾಕೋ ಭಾಷಾಸ್ರಬಂಧೇ' 
ಸ್ಮತ್ಯೃತೇ' ವಲೋಕಥೀಯಃಃ” ಎಂಬ ಭಾಗದಿಂದ ಇವನು ಒಂದು ಕನ್ನಡಗ್ರಂಥ 
ವನ್ನೂ ಬರೆದಿರುವಂತೆ ತಿಳಿಯುತ್ತದೆ. 


ಈತನು ವೀರಶೈವಕನಿ; ಇವನ ತಂದೆ ಮಲ್ಲಯದೇವ, ತಾಯಿ ಚೆನ್ನ 
ಮಾಂಬೆ. ಮಲ್ಲಣಾರ್ಯನ ವೀರಶೈನಾಮೃತಪುರಾಣದಲ್ಲಿ (1780) ಈತನ 
ಕ್ರಿಯಾಸಾರದಿಂದ ಅನುವಾದಮಾಡಿರುವುದರಿಂದ: ಈತನು ಅವನಕಾಲಕ್ಕೆ ಹಿಂದೆ 
ಇದ್ದಿರಜೇಕು. ಎಷ್ಟು ಹಿಂದೆ ಇದ್ದನೋ ತಿಳಿಯದು ; ಸುಮಾರು 1400 ರಲ್ಲಿ 
ಇದ್ದಿರಬಹುದೆಂದು ಊಹಿಸುತ್ತೇವೆ. 


'ಸಾಖಾದರಾಯಿಸಿಯಾಭಾನಜಾಾಎಲುಷಾಸಹತಾದಾ ಉರ ಮಾಬಭಾಸಾಸುಬಾಾಮಾಸಾಚಾಹಾರಾಬಾಣಿ. 


ಅಭಿನವಚಂದ, ಸು. 1400, 


ಇವನು ಅಶ್ವಶಾಸ್ತ್ರವೆಂಬ ಗ್ರಂಥವನ್ನು ಬರೆದಿದ್ದಾನೆ. ಈತನು ಬ್ರಾಹ್ಮಣ 
ಕವಿ. ಇವನ ತಂಡೆ ಕಾಳಸಯ್ಯ, ತಾಯಿ ಅತ್ತಿ ಮಬ್ಬೆ, ಅಣ್ಣ ಸೋಮದೇವ, ಸ್ಥಳ 
ಬಾಗೆವಾಡಿ. “ಚಂದ್ರಕವೀಂದ್ರ ವಾಗ್ವಿಲಾಸಂ ನೆಗಬಲ್‌ ವಾಜಿಶಾಸ್ತ್ರಮಂ ವಿರಚಿಸು 


ಶತಮಾನ] ಅಭಿನವಚಂದ್ರ : ಅಶ್ವಶಾಸ್ತ್ರ. 445 


ವೆಂ” ಎಂಬುದರಿಂದ ಹಿಂಡೆ ವಾಜಿಶಾಸ್ತ್ರವನ್ನು ಬರೆದ ಚಂದ್ರಕವಿಯನ್ನು ಅನುಸರಿಸಿ 
ಕವಿ ಈ ಗ್ರಂಥವನ್ನು ಬರೆದಂತೆ ತೋರುತ್ತದೆ. ಈ ಚಂದ್ರಕವಿ ಮದನತಿಲಕವನ್ನು 
ಬರೆದ ಚಂದ್ರರಾಜನಾಗಿರಬಹುದು. ಆ ಚಂದ್ರಕನಿಯನ್ನು ಅನುಸರಿಸಿ ಅಭಿನವ 
ಚಂದ್ರ ಎಂದು ಕನಿ ತನಗೆ ಹೆಸರಿಟ್ಟು ಕೊಂಡಿರಬಹುದು. ಇವನ ಕಾಲವನ್ನು 
ನಿರ್ಧರಿಸುವುದಕ್ಕೆ ಸರಿಯಾದ ಆಧಾರವಿಲ್ಲ; ಸುಮಾರು 1400 ರಲ್ಲಿ ಇದ್ದಿರಬಹು 
ದೆಂದು ಊಹಿಸುತ್ತೇವೆ. 


ಇವನಿಗೆ ಸುಕರನಿಳಾಸ, ಬುಧಬಂಧು, ವಿಬುಧದಿನಕರ, ಗುಣರತ್ನ ಎಂಬ 
ಬಿರುದುಗಳಿದಂತೆ ತೋರುತ್ತದೆ. 


ತನಗೆ ಹಿಂದೆ ಅಶ್ರಶಾಸ್ತ್ರವನ್ನು ಬರೆದವರಲ್ಲಿ ಕೆಲವರ ಮತವನ್ನು ಹೊಸ 


ಗನ್ನಡದಿಂದ ಹೇಳುವಂತೆ ಈ ಸದ್ಯದಲ್ಲಿ ಹೇಳಿದ್ದಾನೆ: 
ಅನುಪಮಹಯಶಾಸ್ತ್ರಾಗಮ | ವನನಿಧಿಯೊಳ್‌ ನಿಂಹದತ್ತಕ್ಸ್‌ ತಿಲಕ್ಸ್‌ಣಮುಂ | 


ದಿನಕರತನಯನ ರೇವಂ | ತನ ಮಠಮಂ ಪೇ ನೆಸೆಯೆ ಪೊಸಗನ್ನ ಡದಿಂ | 
ತನ್ನ ಕನಿತಾಚಾತುರಿಯನ್ನು ಈ ಪದ್ಯಗಳಲ್ಲಿ ಹೇಳಿಕೊಂಡಿದ್ದಾನೆ 
ಪ್ರಹಸಿತಸರಸ್ತ್ವತೀಮುಖ | ಕು ಹರವಿನಿರ್ಗತನುತಪ 


4 J 
ಸಹಜಮಿದೆಂಬಂತಿರೆ ನಾ | ಬಹಿಮೆಯನಾಂ ಮೆಜ*ದು ನಿಬುಧರಂ ಮೆಚ್ಚಿ ಸುವೆಂ॥ 


ಸನ್ನಾಳಾಪಂ 


ಅರ್ಥಾವಗಾಢಮೆನಿನಿ | ರ್ವರ್ಥಂ ಬುಧಜನದ ಮನಕವರೆ ಪೇ ಬಿಲ್ವ | 
ನರ್ಥಂ ಕನಿತಾಪ್ರಭವಸ | ಮರ್ಥಿಕೆಯೆನಗುಂಟು ಫೇಲ್‌ ನೆನ್ನಅ'ವನಿತಂ ॥ 


ಕುಕವಿಗಳನ್ನು ಈ ಪದ್ಯದಲ್ಲಿ ನಿಂದಿಸಿದ್ದಾನೆ. 

ಅಗಲಡವಿ ಪೆಜರ ಕೃತಿಯಂ | ತಗುಳ್ಳುಮವಂ ನುಡಿದು ಕೊರಲ ಸೆರೆ ಬಿಗಿವಿನೆಗಂ | 

ಬಗುಳ್ಳು ಬಟಕೆಡದಕಾಲೂಳ್‌ | ನುಗುಳ್ಳು ಮನಂಮಗು ಲ್ಸ ಮಣಿವ ದುಷ್ಕವಿ 

ಕವಿಯೇ | 
ಇವನ ಗ್ರಂಥ 
ಅಶ್ಚಶಾಸ್ತ್ರ. 

ಇದು 16 ಅಧ್ಯಾಯಗಳಾಗಿ ಭಾಗಿಸಲ್ಪಟ್ಟಿದೆ; 888 ಪದ್ಯಗಳನ್ನು ಒಳ 
ಕೊಂಡಿದೆ. ಪದ್ಯಗಳು ಪ್ರಾಯಿಕವಾಗಿ ಕಂದಗಳಾಗಿವೆ. ಇದರಲ್ಲಿ ಸರ್ವಾಂಗ 
ಪರೀಕ್ಷೆ, ವರ್ಣ, ಸುಳಿ, ಹಲ್ಲಿನಿಂದ ವಯಸ್ಸನ್ನು ನಿರ್ಣಯಿಸುವುದು, ಹಯ 
ವಯೋಲಕ್ಸಣ, ಪೋಷಣವಿಧಿ, ಚಿಕಿತ್ಸೆ ಮೊದಲಾದ ವಿಷಯಗಳು ಹೇಳಿವೆ. 


ಗ್ರಂಥವತಾರದಲ್ಲಿ ವಿಷ್ಣುಸ್ತುಕಿ ಇದೆ. ಬಳಿಕ ಕವಿ ಶಿವ, ಬ್ರಹ್ಮ, ಸೂರ್ಯ, 
ಗಣಪತಿ, ಲಕ್ಷ್ಮಿ, ಮಹಿಷಾಸುರಮರ್ದಿನಿ ಇವರುಗಳನ್ನು ಸ್ಥರಿಸಿದ್ದಾನೆ. 


446 ಕರ್ಣಾಟಕ ಕನಿಚರಿತೆ, [14 ಸೆಯ 


ತನ್ನ ಕವಿತಾಶಕ್ತಿಯನ್ನು ತೋರಿಸಲು ಈ ಗ್ರಂಥವನ್ನು ಪದ್ಯರೂಪವಾಗಿ ಬರೆದಂತೆ 
ಈ ಪದ್ಯದಲ್ಲಿ ಹೇಳಿದ್ದಾನೆ 


ಕನ್ನ ಡಕನಿ ನಿಜಕವಿತೆಯ | ಬಿನಣಮಂ ಮೆಖ”ವುದರಿದೆ ಪದೃದೊಳದಳಕಿ'ಂ 


ಬಿನ್ನ ಣಮನಜ"ಪಲೆಂದಾನೆ ನೆನ್ನರ್ಥಿಯ ವಾಜಿಶಾಸ್ತ್ರಮಂ ನಿರಚಿಸುವೊ | 


ಅಧ್ಯಾಯಗಳ ಅಂತ್ಯದಲ್ಲಿ ಗ್ರಂಥಕ್ಕೆ ಚಂದ್ರಮತ ಎಂಬ ಹೆಸರು ಹೇಳಿದೆ. 


ಇದು ವೈದ್ಯಗ್ರಂಥವಾದರೂ ಬಂಧವು ಲಲಿತವಾಗಿದೆ. ಇದರಿಂದ ಕೆಲವು 
ಸದ್ಯಗಳನ್ನು ಉದರಿಸಿ ಬರೆಯುತ್ತೇವೆ: | 


ಅತಿದೂರಂ ಸಯಣಕ್ಕ ಬೆ ಂಬೆಗೆ ನಿನೋ ದಾರ್ಥಕ್ಕೆ ಸಂದಿಗ್ಧ ದೂ | 
ರ್ಜಿತಕಾರ,ಕ ರಣಾಜರಕ ಭಟರುಂ ಗಂಧೇಭವುಂ ಸುತ್ತಿ ಮು ॥ 


3 
ತ್ರಿ ಶುಜುಂಬಿದ್ಸ ಸದಕ್ಕೆ ಚಿಂತಿತಮನೋವಾಕ್ಮಾಯಕರ್ಮಂಗಳೂ।| 


ರ್ಜತಮಪ ಂತು ನಿಜಾಧಿಪಂಗ ಶುರಗಂ ಮಾಟ್ಕ್ಮುಂಸುಖೋಪಾಯಮ 1 1029 ॥ 


ಶ್ರಿಯಂ ಮೆ ಜಯಲ ನೆಲನಂ। ಕಾಯಲ ಮನಮೆಯ್ನದೆ ಡೆಯನೆಯಲ್‌ ಬಗೆಯಂ | 


ಪಾಯೆಲ್‌ ಬಯಸುನೊಡಾಜಾ | ನೇಯತುರಂಗಮಮನೆಯ್ದೆ ಪೊರೆವುದು ಭೂಪಂ 


i 1080 ॥ 
ನಾಜಿಯೆ ಮೊದಲಾವಿಜಯ | ಕ್ರ್ಯಾಜಿಯೊಳರಸಂಗೆ ಬುದ್ಧಿ ವಂತಂಗದಜ*೦ | 
ವಾಜಿಗಳನೆಯ್ಲಿ ಪೊರೆವುದು | ಪೂಜಿಸುವುದು ನಿಜಯಲಕ್ಕಿ ಯಂ ಬಯೆಸು ವವಂ 

11011 


ತೆರೆಯಿಲ್ಲದೆ ಸೆರೆಯಲ್ಲದೆ | ನರೆಯಲ್ಲದೆ ಕಿಜ'ಯವಾಗಿ ತೆಳ್ಳನೆ ಮೊನೆಯಾ | 
ಗಿರೆ ಕಿವಿಗಳೊಳಗೆ ನುಣ್ಹಾ | ಗಿರ ಕಟಿಮುಂ ವಿಕಟಮಾಗದಿರೆ ಹರಿ ಶುಭದಂ॥ 10392 ॥ 
ಉರಮಖಂ ಅಲಾಟಪಟಾ ೦ | ತರಮುಂ ವಿಸ್ಮೀರ್ಣಮಾಗೆ ಕೆಬಗಣ ಕಡೆವ | 
ಲ್ಲೆ ರಡುಮತಿ ಧವಳಮಾಗು | ತ್ರಿರೆ ಪನ್ನೊಂದನೆಯ ತಿಂಗಳಭಿನವಚಂದ್ರಾ 1 1033 1 


ಪುರಿವುದು ಕಡುಬಿನಿಯಸ್ಪ ೦ | ತಿರೆ ಮಳಲಂ ನಂಂದ ನೀರೆಯೊಳ್‌ ಪೊಯ್ಬುು ನಯ ಂ | 
ಚಿರನಿರ ಸೇಕಂಗೆಯು ದು | ತುರಗದ ಖೆ ಪೋಷಕ್ಕೆ ಮಳಲಸೇಕಂ ದಿವ್ಯ o 11034 
ಸಡುಗುಂ ಪೊರಳ್ಲುಮೆ£ ಖಂ | ಸಿಡಿನಿಡಿಯಕ್ಕುಂ ಬೆಮರ್ಗುಮುಮ್ಮಳಿಸುಗುಮಾ | 
ಗಡೆ ತಲೆಯಂ ಕಟಿಗಿಟ್ಟಿಪು। ದಡಿಗಡಿಗೆ ಸುಭಿಕ್ಸ್‌ ಶೂಲೆ ಕೆರಳ್ಳ ತುರಂಗಂ 11035 ॥ 
ಶೃಂಗಿಯ ಬೇರುಂ ವಾಣಿಜ | ದಿಂಗುಂ ಬೆಳ್ಳು ಳ್ಳಿ ತಿಗಡೆ ಸೆ , ೦ಧವಮಿಾ ಪಂ| 
ಚಾಂಗನುುಮಂ ಸಮನಾಗಿ ತು, ರಂಗ ಕ್ಸುವ ದು DS 11036 
ತುರಗಕ್ಕೆ ಲದ್ದಿ ಪೊಜಮಡ | ದರೆ ಪುಣಸೆಯ ಪಣ್ಣ ಬತ್ತಿಯೊಳ್‌ ಸೆ ಸೈೆಂಧವಮಂ 


ಬೆರಸಿ ತ ದಮುಖದೊಳಿಡೆಬಾ | ಒರಮಕ್ಕು ಂ ಕಠಿನಮಾಗಿ ಬಿಗಿದಿರ್ದ ನುಲಂ॥1037 ೫ 


ಶತಮಾನ] ಜಿನಾಚಾ ರೃ. 441 


ಆರಿದಾಳಂ ಪೊಸಸುಣ್ಣನಿಶಂದ್ರಯವೆಯಂ ಗಂಥೋತ್ಸಲಂ ದಾರು ನಿಂ | 
ಧುರಕಲ್ಲುಪ್ಪು ಕಟುತ ಯಂ ರಜನಿ ಸದ್ಧಃಕ್ಸಾ ರಮೆಂಬಿಂತಿವಂ | 

ಸರಿಗೊಂಡಾವಿನ ದುಗ್ನದಿಂ ಸಮನೆಗೊಂಡೆಳ್ಳಿಣ್ಣೆಯಿಂದಟು, ತಂ | 

ದಿರಿನಿಂಬಾಗಿರ ಪೂಸು ಕಜ್ಜಿ ಮೂದಲಾದರಶ್ತವೃಣಂ ಪಿಂಗುಗುಂ 1 1038 ॥ 


ಬಾಲಂಬೀಸದು ನುಡಿಗಳ | ನಾಲಿಸದಾಹಾರಚಿಂತೆಗೆಯ್ಯದು ಶಿವಿಗಳ್‌ | 


ಳ್ಳ 3 


ಕೀಲಿಸೆ ಕಂಪಿ 


2೬ 
to 


ಇನಿಸೆ | ಕಾಲಮುಖಪಾ ಪ್ನಿಯಕ್ಕು ಮಭಿನವಚಂದ್ರಾ 1 10291 


ಮಾ ಇಂ ಮಾರಾಯಾ 


ಜಿನಾಚಾರ್ಯ, ಸು. 1400. 


ಶೃಂಗಾರಕವಿಹಂಸರಾಜನು (ಸು. 1000) ತನ್ನ ರತ್ನಾಕರಾಧೀಶ್ವ 
ರಶತಕದಲ್ಲಿ “ ಫೂಂಗಿರ್ದರ್ಗಳನೇವಿರತ್ತಕುಮುದೇಂದು ಶ್ರೀಜಿನಾಚಾರ್ಯ ಕಾ 
ವ್ಯಂಗಳ್‌ ಮಾಡವೆ ನೋಹಮಂ ಮುಕುತಿ ಯಂ?” ಎಂಬ ಸದ್ಯಭಾಗದಲ್ಲಿ ಈತ 
ನನ್ನು ಕನ್ನಡಕವಿಗಳಾದ ಅಗ್ಗಳ (1169), ನೇಮಿ (ಸು. 1170), ರನ್ನ 
(993), ಕುಮುದೇಂದು (ಸು. 1277) ಇವರ ಗೋಷ್ಠಿಯಲ್ಲಿ ಸೇರಿಸಿರುವುದ 
ರಿಂದ ಇವನು ಕನ್ನಡದಲ್ಲ ಗ್ರಂಥಗಳನ್ನು ಬರೆದಿರಬೇಕು. ನಮಗೆ ಆವುವೂ ದೊರೆ 
ತಿಲ್ಲ. ಈತನು ಶೃಂಗಾರ ಕವಿಹಂಸರಾಜನ ಕಾಲಕ್ಕೆ ಹಿಂದೆ ಇದ್ದಿರಬೇಕೆಂಬುದು 
ಸ್ಪಷ್ಟವಾಗಿಯೇ ಇದೆ; ಸುಮಾರು 1400 ರಲ್ಲಿ ಇದ್ದಿರಬಹುದೆಂದು ತೋರುತ್ತದೆ. 


ಪ್ಯಾರ ಆಆ 


ಗ್ರಂಥಶುದ್ದಿ. 


ರಾಜಿನಾಮ ಆ 


ಪುಟ ಸಜ ಅಶುದ್ಧ ಶುದ್ಧ 
7 ಘೆ ಭಾಸು ಭಾಸುರ 
10 19 ಕರ್ತ ಕರ್ತೃ 
11 27 Ina - Ind 
12 IN ಅರ್ಹದ್ದಾಸ ಅರ್ಹದ್ದಾಸ 
14 Hl Ina | Ind 
29 16 ` ಭಟ್ಟ್ಬಾಕಳಂಕನು' ಎಂಬುದರಿಂದ ` ಸ್ತುತಿಸಿದ್ದಾನೆ? 
ಎಂಬುದರವರೆಗೆ ಬಿಟ್ಟು ಬಿಡಬೇಕು. 
30 2 ಕನ್ನಡದಲ್ಲಿ ಆದಿಪುರಾಣ ಆದಿಪುರಾಣ 
34 14 ಕೊಂಡ ಕೊಂಡು 
47 14 ಬೆಳೆರ್ವಾರ್ಯ ಬೆಳರ್ವಾಯ್‌ 
4 | 6 ನಾದದಿಂ ನಾದರದಿಂ 
೧0 28 ಬಂದ ಬಂದು 
ನಿ ] ಭವನಂ ಭುವನಂ 
64 21 ಮೊಸ ಪೊಸ 
71 3 ವಂದಂಡವ ವಂದಂದವ 
86 4 ವಸ್ತ ವಸ್ತು 
89 20 ಶಾಸ್ತ್ರ ಶಾಸ್ತ್ರ 
93 11 ಕೃತಿಯರ್ಧಂ ಕೃತಿಯರ್ಥಂ 
೧7 18 ಯಶಟುತಮರ್‌ ಯಶರುತ್ತಮರ್‌ 
99 26 ತೋರ ತೋರು 
107 2೩ ತೊದವು ತೊಡವು 
108 26 ಸೇಟ್ರ್ವಾಡೆ ಸೇಟ್ವೊಡೆ 
109 26 ಪುಗಿಸಿದುವಟ್ಟಿ ಪುಗಿಸಿದುವಟ್ಟಿ 


110 ನಾಗಚಂದ್ರನು ಬಿಜಾಪುರದಲ್ಲಿರುವ ಒಂದು ಶಾಸನವನ್ನೂ ಬರೆದಿರ 
ಬಹುದೋ ಎಂಬ ಸಂದೇಹಕ್ಕೆ ಅವಕಾಶವಿರುವಂತೆ ತೋರುತ್ತದೆ. ಈ ಶಾಸನವು 
ಬಿಜಾಪುರದ ಮ್ಯೂಜಿಯಮಿನಲ್ಲಿ ಇಟ್ಟಿದೆ. ಇದಕ್ಕೆ ಸಿ28 ಎಂಬ ಅಂಕವನ್ನು 
ಕೊಟ್ಟಿದ್ದಾರೆ. ಈ ಶಾಸನದ ಕೆಲವು ಪದ್ಯಗಳಿಗೂ ನಾಗಚಂದ್ರನ ಗ್ರಂಥಗಳ 
ಪದ್ಯಗಳಿಗೂ ಬಹಳ ಮಟ್ಟಿಗೆ ಹೋಲಿಕೆಗಳು ಕಾಣುತ್ತವೆ. ಕೆಲವು ಉದಾಹರಣ 
ಗಳನ್ನು ಕೊಡುತ್ತೇವೆ 


450 


ಗೃಂಥಶುದ್ದಿ. 


ಶಾಸನದ 2 ನೆಯ ಪದ್ಯ. 
ಪಿರಿದಾಯಾಸದಿಸಿನ್ನೆಗಂ ತಳೆದ ಧಾತ್ರೀಭಾರಮಂ ನಿಕ್ರಮಾ | 
ಭರಣಂಗೊಪ್ಪಿನಿ ಜೇ ದಂ ಪಡೆದುವೆಂತಾನುಂ ದಿಶಾದಂತಿ ದಿ | 
ಕ್ಕರಿಣೀಪೇಚಕಚುಂಬನೈಕಸುಖಮಂ ಶೇಷಸೋರಗಂ ಭೋಗಿನೀ | 
ಪರಿರಂಭೋತ್ಸವಮಂ ಪುರಾಣಕಮಠಂ ನಿದ್ರಾಂಗನಾಸಂಗಮಂ | 
ಪಂಪರಾಮಾಯಣ ೪1, 84. 
ಶಾಸನದ 20 ನೆಯ ಪದ್ಮ. 
ಆಕ್ಸೋಣೀಧರವದುವುಂ (?) | ದಕ್ಸಿ ಣದಿಬ್ದು ಖದೊಳೆಸೆವ ಶಶಿಖಂಡದನೋ | 
ಲೀಕ್ಷ ಣಸುಖಮಯಮಿರ್ಪುದು | ದಕ್ಷ ಣಭರತತಿ, ಖಂಡದಾರ್ಫಾ ಖಂಡಂ | 
ಪಂಪರಾಮಾಯಣ 1, 45, 
ಶಾಸನದ 1 ನೆಯ ಪದ್ಯ. 
ಶ್ರೀಮಚ್ಚಳುಕ್ಸ್‌ವಂಶಲ! ಲಾಮಂ ಚತುರುದಧಿಮೇಖಳಾಳಂಕೃತಧಾ | 
ತ್ರೀಮಂಡಲಮಂ ವಿಕೃಮ | ಧಾಮಂ ನಿಜಭುಜಕೃ ಪಾಣದಿಂ ರಕ್ತಿ ನಿದಂ ! 
ಪಂಪರಾಮಾಯಣ 1X, 39; X, 77. 


ಈ ಶಾಸನದ ಸದ್ಯಗಳ ಸಂಖ್ಯೆ ಮೂವತ್ತು. ಇದರಲ್ಲಿ ಚಾಳುಕ್ಯರಾಜ 


ನಾದ ತ್ರಿಭುವನಮಲ್ಲ ವಿಕ್ರಮಾದಿತ್ಯನ (1076-1126) ಆಳಿಕೆಯಲ್ಲಿ ಭಾಯಿ 


ಲದಂಡನಾಯಕನು ಒಂದು ದೇವಸ್ಥಾನವನ್ನು ಕಟ್ಟಿಸಿದನೆಂದು ಹೇಳುವಂತೆ 
ತೋರುತ್ತದೆ. | 


ಇದರಿಂದ ಇನ್ನೂ ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇನೆ: 

ಫುದುನಿಲ್ಲಬ್ಬಿವರಂ ನೆಲಕ್ಕೆ ಬೆರಗಿಲ್ದ್ಲಾರ್ಪಿಂಗೆ ಕೂರ್ಪಿಂಗೆ ಬಿ 

ಚ ದರಿಲಾ ಜೆಗೆ ನೀಮೆಯಿಲ ತಳಶಂಶ ಕ ಂತುಮಿಲಾ ಹವ | 

ಜ mn ಇ DT na 

ಕ್ತಿದಿರಿಲ್ಲೋಡಿದ ವೈ.ರಿಗಳ್ಗೆ ಪವಣಿಲ್ಲಾರ್ದೆತ್ತೆ ಕಿಟ್‌ ತ್ತಿ ಪೋ| 

ಗದ ದುರ್ಗತ್ರಯನಿಲ್ಲದೇಂ ವಿರಿಯನೋ ಚಾಳುಕ್ಕಚಕ್ರೇಶ್ವರಂ | 
ಮಲ್ಲಿಕಾರ್ಜುನ. 

ಮಣಿವೆಸರಂ ಪಡೆದು ನಭೋ | ಮಣಿವೋಲ್‌ ಬೆಳಗುಗುಮೆ ಶೋಣಮಣಿಗಳ್‌ ಪೆಸರಿಂ। 

ಣಿಕೆಗೆ ಕುಮಾರರೆನಿಸುವ। ರೆಣೆಯೆನಿಸುವರಾರೊ ಮಲ್ಲಿಕಾರ್ಬುನನೃಪನೊಳಾ | 

ಗೋವಿಂದ, 
ವಧು ವಕ ದೊಳಿರ ವಾಕ್‌ | ಶಿ ನವಧು ಮುಖಕಮಲದೋಳ್‌ ನಿರಾಜಿಸೆ ವಿಜಯ | 


ವಧು ನಿಲೆ ನಿಜಭುಜದೊಳ್‌ | ಗೋವಿಂದಂ ಕೇರ್ತಿವಧುಗೆ ವಲ್ಲಭನಾದಂ | 


ಗ್ರಂಥಶುದ್ಧಿ. 451 


ಮೇರು, 
ಶರಧಿಸರೋ ವರಮನಳಂ | ಕರಿಸಿದ ಧರಣೀಸರೋಜಕರ್ಣಿಕೆಯೆಂಬಂ | 
ತಿರೆ ಕಪಿಳಕಿರಣದಿಂದಂ। ಬರಮಂ ಪಜ್ಜಳಿಸಿದತ್ತು ಮೇರುನಗೇಂದ್ರಂ | 


ನಾರಾಯಣ, 
ಮನುಸೂತ್ರಕ್ಕೆ ಡೆಗೊಟ್ಟ ಮುತ್ತಿನಸರಂ ಚಾರಿತ | ಮಾಳಾನಿತಂ | 
ಬಿನಿಗಾಲೇಪನಸಾಂದ್ರ ಚಂದನರಸಂ ವಿಖ್ಯಾತವಿದ್ಯಾವಿಳಾ | 
ನಿಗಾಳೋಕನದರ್ಪಣಂ ಪ್ರ «ಲಕ್ಕಿ ಒನವಲ್ಲಭಂ ಶೀಪದ 


ಕ್ತ ನಿವಾಸ» ಮನಮೆಂದೊಡೇವೊಗಟ' _ನಾಂ ನಾರಾಯಣಖ್ಯಾತಿಯಂ॥ 


ಓ 2೨ 


ಪುಟ ಪಜ ಅಶು ದ್ಧ್ಸ ಶುದ್ಧ 

112 13 ಕುದು ಕುದುರೆ 

113 ಅಭಿನವದಶಕುಮಾರಚರಿತೆಯನ್ನು ಬರೆದ ಚೌಂಡರಸನು (ಸು. 
1300) ತಾನು “* ಕವಿತಾನಿಳಾಸನೆ ನಲಂ” ಎಂದು ಹೇಳಿಕೊಳ್ಳುತ್ತಾನೆ 
(ಪುಟ 404) 

117 18 ನೈಯಾಯಿಕಾಗ್ರೇಸಂ ನೈಯಾಯಿಕಾಗೈೇಸರಂ 
120 10 ಬಂದನೊಜಲ್ಬ ಬಂದವೊಅಲ್ಬು 

129 7 ಮಾದಲೊಳ್‌ ಮೊದಲೊಳ್‌ 

126 16 ವಸಮತಿ ವಸುಮತಿ 

134 24 ಮಂತವರಂವ ಮಂತವರಂಮ 

137 10 ಪೆರ್ಬದುಕೆ ಪೆರ್ಬಡುಕೆ 

147 2 ನಾಲು ನಾಲ್ಕು 

145 11 ಇಪೆ ಇವೆ 

170 18 ದೇವಸ್ಥಾನ ದೇವಸ್ಥಾನ 

176 29 ಹಾಲಾಸಿ ಹಾಜಬಾಸಿ 

ಚ RE ಬಿಟ್ಟ ಬಿಟ್ಟು 

219 13 ವನಲಕ್ಕಿ ವನಲಕ್ಷ್ಮಿ 

225 22 ಮತಿಸಿದನು ನುತಿಸಿದನು?. 

288 14 ತೋಳಿವೆಂಬಂ ತೋಳಿವೆಂಬಂತೆ 

234 ಹರೀಶ್ಚರನ ರಕ್ಸಾಶತಕದಲ್ಲಿ 101 ವೃತ್ತಗಳಿವೆ; ಪ್ರತಿ ವೃತ್ತವೂ 
“ ಪಂಪಾಪುರದರಸ ವಿರೂಪಾಕ್ಸ ರಕ್ಷಿಪ್ಪುದೆನ್ನಂ' ಎಂದು ಮುಗಿಯುತ್ತದೆ. ಈ 


ಶತಕವು ಭಕ್ತಿವೈರಾಗ್ಯಗಳನ್ನು ಬೋಧಿಸುತ್ತದೆ. 


ಇದರಿಂದ ಕೆಲವು ಪದ್ಯಗಳನ್ನು ತೆಗೆದು ಬರೆಯುತ್ತೇವೆ 


459 


ಗ್ರಂಥಶುದ್ದಿ. 


ಮನಮೆನ್ನಂ ದುರ್ವಿಕಾರಕ್ಕೆ ಆ*ದಪುದು ಮನಂ ಮಾನಮಂ ನುರ್ಗುಗುಟ್ಟು 

ತೆ ನಸುಂತಾಂ ವಹ್ಲಿಯೊಳ್‌ ನೂಂಕಿದಪುದು ಮನಮಾಮಾಯೆಯಂ ಬಿಟ್ಟು ನಿಮ್ಮ ಂ I 

ನೆನೆಯಲ್‌ ತಾನೀಯದಯ್ಯೋ ಶಿವನೆ ಭವನೆ ಕಾರುಣ್ಯವಾರಾಶಿಯೆನ್ನಿೀ | 

ಮನಮಂ ಸೈತಿಟ್ಟು ಪಂಪಾಸುರದರಸ ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ ॥ 

ನವೆದೆಂ ರೋಗಂಗಳಿಂದಂ ಸೆಡೆದೆನನುದಿನಂ ಸೇವೆಯಿಂಂದಂ ನಿರರ್ಥಂ | 

ಸವೆದೆಂ ಕಾಮಂಗಳಿಂದಂ ಮಿಗೆ ಪರಿಭನದೊಳ್‌ ಬೆಂದೆನಾನಾಸೆಯಿ೨ಂದಂ | 

ತವಿಲಾದೆಂ ಕೋಪದಿಂದಳ್ಳಿ ದನತಿಮದದಿಂ ಮುಂದುಗೆಟ್ಟಿರ್ದಪೆಂ ಶಂ। 

ಭುವೆ ನೀಲಗ್ರೀವ ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ | 

ಇದನೊಲ್ತೆಂ ದೈನ್ಸಮಂ ಸೂಡದ ಪರವಧುವಂ ಕೂಡದೇನೊಂದುಮಂ ಬೇ | 

ಡದೆಯಾರಂ ಮಿಥ್ಛೆಯಿಂ ನೋಡದೆ ಸರಸುಖದೊಳ್‌ ಬಾಡದಾಚಾರದೊಳ್‌ ಕೋ | 
ಜ್ರ ವಿದ್ಯಾಗರ್ವದೊಳ್‌ ಕೂಡದೆ ಚಪಳತೆಯಿಂ ನೀಡದತ್ಕಾಸೆಯಂ ಮಾ| 


ಡದೆ ಬಾಟ ಂತಿತ್ತು ಪಂಪಾಘುರದರಸ ವಿರೂಪಾಕ ರಕ್ಕಿ ಫ್ಪುದೆನ್ನಂ | 


ಪುಟ ಪಜ, ಅಶು ದ ಶು ದ್ಧ 
288 24 ದರಿಷ ದರ್ಸ್ಷಿಸ್ಕ 
239 2 ವರ್ಣನವಸ್ರ ವರ್ಣನಮಪ್ಪ 
246 17 ಜಗದಾರಾಧ ಜಗದಾರಾಧ್ಯ 
261 20 ಲ್ಲಡುಕು ಲ್ಲುಡುಕು 
276 18 ಸುತ್ತಿಜಕದ ಸುತ್ತಿದ 
279 22 ಪದ್ಯಗಳನು ಪದ್ಯಗಳನ್ನು 
28% 26 ಸಟಲಕಿಗಾಳ ಸುಟಕಿಗಾಳಿ 
303 ನ ದಿಟಕಿಕೆಯ ದಿಟಕಿಕೆಯೆ 

ಸ 14 ತೋಟಲ್ವ ತೊಟಲ್ಪು 
311 ನ  ಬಂಬಲ್ಲೆಳ್ಳುವು ಬಂಬಲ್ಲೊಳ್ಳುವು 
319 ನ ಶಕೂರ್ಬುಗೆಯಿಂ ಕೊರ್ಬುಗೆಯಿಂ 
320 8 ನಂದಳಿಗೆ ಲಕ್ಸೀನಾರಣಸ್ರನು ಶ್ರೀರಾಮಪಟ್ಟಾಭಿಷೇಕ 


ವನ್ನು ತನ್ನ ತಾಯಿಯಾದ ಮಹಾಲಕ್ಷ್ಮಿಯ ಹೆಸರಿನಲ್ಲಿ ಬರೆದಿದ್ದಾನೆ. 3 ನೆಯ 


ಸಂಪುಟದ 219 ನೆಯ ಪುಟವನ್ನು ನೋಡಿ. 


ಶ್ರೀರಾಮಪಟ್ಟಾಭಿಷೇಕ ಎಂದಿರಬೇಕು. 


ರಾಮಪಟ್ಟಾಭಿಷೇಕ ಎಂಬುದು 


397 6 ರಗರನಸ್ಸ ಗರಗರನಪ್ಸ 
ತೆ 7 ಹೂರಣಮನಿಸಿ ಹೂರಣಮೆನಿಸಿ 
359 8 ನಿಕಾಳಿ ಶುಕಾಳಿ 


408 


ಗ್ರೃಂಥಶುದ್ದಿ. 453 


ಪಜ್ಯಿ_ ಅಶುದ್ಧ ಶುದ್ಧ 
15 ವಿರೆಯಂಗ ಎರೆಯಂಗ 
7 ಸೀಲೈ ಸೀಲ್ಲ 
24 ದರ್ಫ್ಯ್ಯು ದರ್ಫ್ಯ 


8 ಚಾರಿತ್ರಸಾರದ ಟೀಕೆಯನ್ನು ಪ್ರಭಾಚಂದ್ರನು ಮಲಧಾರಿ 


ಲಲಿತಕೀರ್ತಿಯ ಶಿಷ್ಯ ಕಲ್ಯಾಣಕೀರ್ತಿಗೋಸ್ಟರ ಬರೆದಂತೆ ತಿಳಿಯುತ್ತದೆ. 


408 
410 
೨3 
4% 
430 
441 


೨ 


147 


1% 


142 


10 ಸಹಜಾತ ಸಹಜಾತ್ಮ 
ನ ವೀರಹಿ ವಿರಹಿ 
14 ತೊಜಹಂ ತೊಣಟಕಿಹೆಂ 
18 ಧರ್ಮಪುರಾಣ ಧರ್ಮನಾಥಪುರಾಣ 
1ನ ತಣುಗಿದುವು ತುಜುಗಿದುವು 
12 ಬರಯುತ್ತೇನೆ ಬರೆಯುತ್ತೇವೆ 
1 ಮೊದವೆ ಮೊಡವೆ 
28 ಗ್ರೃಂಥವತಾರ ಗ್ರಂಥಾವತಾರ 


ದ್ವಿತೀಯ ಸಂಪುಟ 


ರಕ ಎಂಬುದು ನೇಮಿಚಂದ್ರನ ಬಿರುದುಗಳಲ್ಲಿ ಓಂದು. 
ದ್ರಪ್ರಭಸ್ತುತಿ ಲೀಲಾನತಿಯಲ್ಲಿದೆ. 


ಬ ಗ್ರಾಮವು ಸೋಲಾಪುರದ ಜಿಲ್ಲೆಯಲ್ಲಿಲ್ಲ; ಬಿಜಾಪುರದ 


೭ 
ಟ್ರ 
et! 
ಟ್‌” 
ಐ 
ಆ 
ಐ 
© 
© 
C 


4 ಛ್ತ 
ತಾ ಬ 


₹೬ 
ಭಖ; 

© 

[ಈ 


ಕಾರಾ 


30 


EXTRACTS FROM OPINIONS ON 
VOL. 11 OF THE KARNATAKA-KAVICHARITE 


OR LIVES OF KANNADA POETS. 
ಹಿದಿ 

As | may claim to have had a hand in starting this line 
of inquiry, it is specially gratifying tS find that it has been taken 
up with so much interest and ability. It 18 sad that the life was 
cut short of your most valuable collaborator and namesake, but 
the Kannada people have been placed under a deep debt of grati- 
tude to you for resolving to carry on the work by yourself 
and bring it to a finish. It will open the eyes of the Kannadi- 
gas to the extensive literary treasures ೮೮61176 in their language of 


which there has been but little knowledge hitherto. 
Mr, B. Lewis Rice, C.LE. 


ರಾ 


It is a most admirable and valuable work. I can well 
realize the colossal labour of the task which fell upon your unaided 
shoulders in the midst of s0 much other work. Butitis ೩ Punya 
of the first class. I heartily congratulate you on the success that 


has attended your long and heavy labours. 
Dr. L. D. Barnett. 


ಹಗ ಅ ಫಾ ಪಂ ಜಾಣಾ ಬಾ ಹರಾ 


Please accept my congratulations on your having been able 
to make available for the public so large an additional instalment 
of the harvest of your patriotic researches. Your work places 


all Kanarese—loving people in your debt. 
Rev. E. P. Rice, B.A. 


You have earned the gratitude of the living and the dead 
alike by your devoted labour of twenty-five years. You have 


rescued the memory of many whose works will never see the 


1] 


light of day if their countrymen do not venture money on printing. 
You have prospected the field and if the mines are not worked, 
it will not be your fault. I have nothing but admiration for the 
scholarship, the perseverance, and the calm, critical judgment 
to which every page of the volume bears witness. 


Mr. H. Narayana Rao, BA, B.L. 


ಚಾರ ರಾ ಸಾ 





From the contents of the book, I see the magnitude of the 
trouble that you have taken in completing this monumental work. 
You occupy, most deservedly, the highest piace among those who 


have worked hard to enrich Kannada Literature. 


Mr. M. Venkatakrishnaiya. 


| ಲಾ ಸಾ 


Your laborious work of the last twelve years will for all 
time mark you out as one of the greaiest benefactors of the 
Kannada language, and therefore, of the Kannada people also. 


Mr. B. Rama Rao, M.A, LL.B. 


The immense amount ೦] labour that your researches in the 
field of Kannada literature should have involved does credit to 
your patience and literary enthusiasm. 


Rao Bahadur M. Shama Rao, M.A. 


ತಾವು ಶ್ರೀವೈಷ್ಣವಮತಾವಲಂಬಿಗಳಾಗಿದ್ದರೂ ಶಾಸ್ತ್ರತೋಧನ ಮೊದ 
ಲಾದ ಪ್ರಮುಖಕಾರ್ಯಗಳಲ್ಲಿ ತಾವು ತೋರಿಸಿರುವ ನಿಷ್ಪಕ್ಷಸಾತತೆಯ ಪೂಜ್ಯ 
ಬುದ್ದಿಗೆ ನನ್ನ ಆನಂದವನ್ನು ತಮಗೆ ಮಾಲಿಕೆಹಾಕಿರುನೆನು. ತಾವು ಮಹ 
ತ್ತಾದ ಸರ್ಕಾರದ ಕೆಲಸದಲ್ಲಿ ಅತ್ಯಂತ ಮಹತ್ತರವಾದ ಈ ಘನ ಕಾರ್ಯವನ್ನು 
ಕೈಗೊಂಡು ಸುಮಂಗಲವಾಗಿ ಸಾಗಿಸಿರುವುದಕ್ಕೆ ನನ್ನ ಆಶ್ಚರ್ಯದ ತುರಾಯಿ 
ಯನ್ನು ಒಪ್ಪಿಸಿರುವೆನು. ಈ ವಿಷಯವಾಗಿ ಎಷ್ಟು ವರ್ಣಿಸಿದರೂ ಸಾಲದು. 
ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನನ್ನಲ್ಲಿ ಸ್ಪ ಇವಸಿದ್ದವಾಗಿ ಈ ಸಂಬಂಧ 
ವಾಗಿ ಜನಿಸಿರುವ ಅತ್ಯಂತ ಸಂತೋಷ ಸಾಗರವನ್ನು ತಮಗೆ ಒಪ್ಪಿಸುವ ನನ್ನ 


111 


ಕೃತಜ್ಞತೆಯನ್ನು ಅಗಸ್ಯುಹಸ್ತವೆಂಬ ತಮ್ಮ ಪವಿತ್ರೋದ್ದೇಶಕ್ಕೆ ಆಸೋಶನ 
ಮಾಡಿಸಿರುತ್ತೇನೆ.--ನಿತ್ತಗದ ಮಠದ ದೊಡ್ಡರಾಮಾರಾಧ್ಯರು. 


In 1907 appeared the first volume of this monumental work. 
‘The death of the admirable scholar who had collaborated with 
him in the first volume, the vastness of the field to be covered by 
him in this section of the work, and above all the heavy and 
continuous labours entailed by the researches of the Archaeolo- 
gical Department of the Mysore Government, furnish more than 
sufficient reasons for the lapse of time; indeed, thay make us 
marvel how the author could find leisure and energy to write at 
all a book of such size and excellence. It sums up all that is 
known of some 350 poets who flourished in the period and wrote 
on all the branches of literature studied in India, and it gives 
copious extracts from their works. Mens agitat molem: the mass 
of information is clearly arranged and well indexed, the style 


lucid and concise. 


Even where the written books have perished, inscriptions 
preserve the records of scores of otherwise forgotten scholars who 
could and did turn verses with all the niceties of classical style ; 
and it is one of the many excellent features of the present work 
that it has reaped from epigraphic sources a rich harvest of this 
fruit. Assuredly the work is a worthy record of that Sobagina 
Suggi, the literature of the Kannada land. 


Journal ot the Royal Asiatic Society 
of Great Britain and Ireland. 





Rao Bahadur R. A. Narasimhacharya has already con- 
tributed much to the resuscitation of the indigenous literature of 
the past. His latest work in this department 15 another volume 


on “The Lives of Kannada Poets” between the 15th and 17th 


IV 


centuries, based on research into ancient manuscripts, coins and 
epigraphs of old. He has made the volume as exhaustive as 
possible, no poet of any repute being left out of account. The 
works of many poets not known before have been rescued and 
extracts from the writings are given in the volume. A critical 
introduction in English is prefixed to the work which is published 
under the auspices of the Mysore University and dedicated 


to H. H. the Maharaja of Mysore. 
Madras Mail. 


When the first volume of this great work was published 
some years ago, it was hailed as an event in the history of Orient- 
al Research in India. The second volume must have entailed 
no Jess labour than its predecessor. No wonder if the historian 
has had to devote twenty-five years to this stupendous under- 
taking. The present volume mentions the names of about 370 
men of letters and covers the period from 1400 to 1700 A.D. 
The Mysore University is to be sincerely congratulated on the 
publication of so valuable a mine of research. 

Bombay Chronicle. 

The publication of Part 1! of the “Lives of Kannada 
Poets” is a matter of congratulation no less to the Kannada 
public than to the accomplished author. The period covered by 
the present volume comprises the 15th, 16th and 17th centuries ; 
and we are introduced 10 more than four hundred writers—men 
and also women. The volume before us bears impressive testi- 
mony to the vast erudition and careful industry of the author. 
It pleases us to note that such a valuable work has come to us 
with the imprimatur of the Mysore University. 


Karnataka. 


ಕ 


ಈ ದ್ವಿತೀಯ ಸ:ಪುಟದಲ್ಲಿ ೧೫ ನೆಯ ಶತಮಾನದಿಂದ ೧೭ ನೆಯ ಶತ 
ಮಾನದವರೆಗೆಯಾವ ನಾವ ಕವಿಶ್ರೇಷ್ಠರು ಯಾವ ಯಾವ ಗ್ರಂಥಗಳನ್ನು ಬರೆ 
ದಿದ್ದಾರೋ ಆ ನಿಷಯನನ್ನು ತಿಳಿಸಿ ಅವರ ಗ್ರಂಥಗಳಿಂದ ಅವರ ಶಕ್ತಿಯನ್ನು 
ಪ್ರಕಾಶಸಡಿಸುವ ಭಾಗ್ಗಳನ್ನೂ ಉದಾಹರಿಸಿರುತ್ತಾರೆ. ಈ ಗ್ರಂಥವನ್ನು ರಚಿ 
ಸುವುದರಲ್ಲಿ ಮ॥ ರಾ। ಕರಸಿಂಹಾಚಾರ್ಯರವರು ಬಹಳ ಮೆಹನತ್ತು ಮಾಡಿರು 
ವರು. ಕನ್ನಡದ ಮಃಮೆಯನ್ನು ತಿಳಿದುಕೊಳ್ಳಲು ಅಪೇಕ್ಸೆಯುಳ್ಳವರಿಗೆ ಈ 
ಗ್ರಂಥವು ಅತ್ಯಂತ ಸಾಥವಾಗಿರುವುದು. ಈ ಗ್ರಂಥವನ್ನು ರಚಿಸಿದುದಕ್ಕಾಗಿ ಕನ್ನಡ 
ಭಾಷಾಭಿಮಾನಿಗಳೆಲ: ಮ॥ ನರಸಿಂಹಾಚಾರ್ಯ ರವರಿಗೆ ಕೃತಜ್ಞರಾಗಿರಬೇಕು. 

ಸಾಧಿ. 

ಮಃ ರಾಃ ನರಂಹಾಚಾರ್ಯರವರ ಭಾಷಾವಾತ್ಸಲ್ಯವು ಸ್ತೋತ್ರಾರ್ಹ 
ವಾದುದು. ಇಂಥ ಸಂಥಗಳನ್ನು ಬರೆಯುವುದಕ್ಕೆ ಅವರಿಗೆ ಇರುವ ಆನು 
ಕೂಲ್ಯಗಳು ಮತ್ತಾಗಿವೆ? ಆನುಕೂಲ್ಯಗಳಿದ್ದರೂ ಅವರ ದಾರ್ಡ್ಯವೂ 
ಸಾಮರ್ಥ್ಯವೂ ಇರಕ್ಕವರು ಎಷ್ಟು ಮಂದಿ? ತಮ್ಮ ಬಲಭುಜವಾಗಿದ್ದ 
ಎಸ್‌. ಜಿ. ನರಸಿಂಹತಾರ್ಯರು ಸ್ವರ್ಗಸ್ಥರಾಗಿ ತಾವು ಏಕಬಾಹುಗಳಾಗಿದ್ದರೂ 
ವೃದ್ಧರಾಗಿದ್ದರೂ ಇರ ಸಹಾಯ ನಿರಸೇಕ್ಟರಾಗಿ ಇಂಥ ಮಹತ್ಸಾರ್ಯವನ್ನು 
ಕೈಗೊಂಡು ದೇಹಮ್ಮ ತೇದು ಭಾಷಾಸೇವೆ ಮಾಡುತ್ತಿರುವುದನ್ನು ನೋಡಿ 
ಕನ್ನಡ ನಾಡೇ ತನ್ನಕೃತಜ್ಞ ತೆಯನ್ನು ವ್ಯಕ್ತಪಡಿಸುತ್ತಿದೆ. ಮ್ಮ್ಮ ಕರ್ಣಾಟಕ 
ಸಂಘದ ಮಾತೇನು- ಪ್ರಬುದ್ಧ ಕರ್ಣಾಟಕ, 


